INANAPITHA MURTIDEVI JAINA GRANTHAMALA Kannada Grantha No. 3 


Published on the Occasion of the Celebration of 
the 2500th Nirvana Mahotsava of Bhagavan Mahavira 


VARDHAMANA PURANAM 
OF 


ACANNA 


Critically Edited along with 
Kannada Paraphrase, cic 


by 
Prof TS. SHAMA RAO, M.A 
Mysore 


Asst Editor 
Pandit ?, NAGARAJIAH, M.A., B.Ed. 
Mysore 


BHARATIYA JINANAPITHA PUBLICATION 


ಲ 


First Edition Vira N, 2500 Price १ 
2000 Copies AD 975 Rs, 45/- 


BHARATIYA INANAPITHA MOURTIDEVI 
JAINA GRANTHAMALA 


Founded By 
SAHU SHANTIPRASAD JAIN 


IN Memory Or His LATE BENEVOLENT MOTHER 


SHRIMATI MURTIDEVI 


\ - 


In this Granthamila Crtically edited Jaina Agamic, Philosophical, Pur&nic, Literary, 
Historical and other original texts available m Prakxit, Sanskrit, Apabhrath8a, 
Hinds, Kannada, Tamil, etc , are beng published in these respective languages 
with thew translations in modern languages and catalogues of Jaina 
Bhandaras, Inscriptions, studies of competent scholars and popular 
Jama literature are also being published 


General Editlors 
Dr. AN UPADHYE, MA, DLitt, 
Pandit KAILASH CHANDRA SHASTRI 





Printed by 
Sri Sadguru Printers, Mysore-570 004 


Published by 
Bharatiya Jnanapitha, B/45-47 Connaught place, NEW DELHI 


Copies of the book can be had from 
Kannada Sahitya Parishat, Chamarajapet, Bangalore-560 078 





BHARATIYA JNANAPITHA 


Head office B/45-47 Connaught Place, NEW DELHI 
Publication office Durgakund Road, Varanasi-5 
Sales office 3620/2] Netaji Subhash Marg, Delh-6 








Founded on Phalguna Krishna 9, Vira Sam 2470, Vikrama Sam 2000, [8॥ Feb, I944 
— All Rights Reserved— 


<< 


ಜ್ಞಾನಪೀರೆ ಮೂರ್ತಿದೇನೀ ಜೈನ ಗ್ರಂಫಮಾಲಾ : ಕನ್ನಡ ಗ್ರಂಥ-೩ 





ಆಚೆ ಣ್ಣ ಕನಿ ವಿರಚಿಕ 
ವರ್ಧಮಾನ ಪುರಾಣಂ 


(ಸಂಶೋಧನಾತ್ಮಕ ರೀತಿಯಿಂದೆ ಸಾರಾಂತರೆ 
ಮತ್ತು ಕನ್ನಡ ಅನುನಾದ ಇಶ್ಯಾದಿ ಸಹಿತ ಸಂಪಾದಿತ) 


ಸಂಪಾದಕರು 
ಪ್ರೊ. ತ.ಸು. ಶಾಮುರಾಯೈ, ಎಂ.ಎ. 


ಸಹಾಯಕೆ_ಸಂಪಾದಕಕು 
ನಂಡಿಕ, ಪ. ನಾಗರಾಜಯ್ಯೆ, ००.४.) ಬಿ,ನಿಡ್‌. 


ಭಾರತೀಯ ಜ್ಞಾನನೀಕ ಪ್ರಕಾಶನ 








ಮೊಜೆಲನೆಯ ಆವೃತ್ತಿ ನೀ ಫಿ. ನೆ. 3800 ಬೆರೆ 
೧೦೦೦ ಪ್ರತಿಗಳು ಇ ಸರ್ಗಃ ' ರೊಪಾಯಿ ೪೫/- 


GENERAL EDITORIAL 


The Bharatiya Jianapitha is a preeminent academic Institute of 
our country. It has achieved, during the last quarter of a century, quite 
worthy results in the form of learned publications in Sanskrit, Pali, 
Piakrit. Apabluazhia. Tamil and Kannada. Most of them are equipped 
with oritical Introductions embodying original researches which shed 
abundant light on many a neglected branch of Indian literature The 
number of such pubiicqtions, included in its Mirtidevi and Manika- 
chandia Granthamilas, i5 more thau_one hundred and fifty. Most of 
these works are brought to light for the first time ; and thus, some of 
them are rescued from oblivion. It has also published in its Lokodaya 
and Rastrabharati Granthamalas more than three hundred and seventy 
five titles in Hindi comprising almost all literary forms like novels, 
poems, shot stories, essays, travels, biographies, researches and critical 
estimates etc. Through these literary pursuits, the Jiianapitha aims at 
giving impetus to creative writings 0 modern Indian languages. By 
their quahty as well as by ther appearance the Jianapitha publcations 
have won approbation and appreciation everywhere. 


The Jiianapitha gives, every year, an award to the outstanding 
literary work in the various recognised languages of India which is 
chosen to be the best creative literary writing of the specific period ; 
and its author gets a prize of one Jakh of rupees at a festive function. 


The Jiianapitha which is so particular about the publication of 
ancient Indian literature and also in encouraging the progress of modern 
Indian literature, cannot but take into account the’ 2500th Nuvana 
Mahotsava of Bhagavan Mahavira, one of the greatest sons of India 
and one of the outstanding humanists the civilised world has ever 
produced. Naturally, the Jisnapitha, among its various plans to cele- 
brate the occasion has undertaken the publication of the biographies of 
Mahavira composed by ancient authors im different languages wherever 
possible even along with Hindi translation etc; 


Asa part of this programme have already been published the 
Virapuimdacarm (in Apabhrazhia, edited by the late Dr. H. L. Jan), 


शा 


Vira-Vardhamdna-carita (in Sanskrit edited by Pt. Hiralal) ete. ४ Some 
monographs dealing with the biography{of Mahavira, both in English and 
Hindi, have also been published. The Vardhamana-Caita (i Kannada) 
of Padmakavi edited by Shri B. S. Sanniah, Mysore, is published in this 
project. 

To the heritage of Karnataka, Jainism has a significant contri- 
bution, right from the days of Bhadrabihu, who came to the south at 
the time of Chandragupta Maurya, as the tradition goes, All over 
Karnataka we have a number of Jaina monuments such as Basadis, 
Statues, Manastambhas, Nifidhi Memortals etc. The number of inscri- 
ptions pertaining to Jaimsm is in no way small in this area. Eminent 
Aciryas and poets from Karnataka have enriched Sanskrit, Prakrit and 
Kannada literatures. It is the liberal patronage of the rulers in 
Karnataka to Jaina authors that enabled Puspadanta to complete his 
great Apabhrazh$a work like the Mahapurinu., 


Jama contributions to the enrichment of Kannada language and 
literature are too well known to be recounted here. It is but natural that 
some outstanding authors from Karnataka wrote as well on the bio- 
graphy of Mahavira. The Mahdpurana of Jinasena-Gunabhadra, in 
Sanskrit, has been a milch cow for subsequent Jaina poets for a number 
of themes. 


Asaga (A. D. 853) is perhaps the first author from Karnataka to 
write an independent biography of Mahavira in Sanskrit in his Vardha- 
mana-pu dna. Asaga has been a source of inspiration to a number of 
Kannada poets who have presented the life and teachings of Mahivire, 
through his various earlier births, in stylistic Kannada. 

Nagavarma (I) composed his (Vira) Vardhamdna-Purina (VP) in 
Kannada, in the Campi style, in ]042 A. D. Itis already published by 
the Institute of Kannada Studies, University of Mysore, Mysore I974, 
edited by Shri B. S. Sanniab. This Nigavarma is same as the author of” 
the Kavyavalokang. He Was a younger contemporary of Vadirdja, the 
author of the Parsvanatha-ca; ita (I025 A.D.) and other works ; and his 
VP was corrected (Sodhita) by the latter, He has himself given some 
clues 0 his abilities and equipments (VP, [22 24-5, 27). He felt self 


IX 


confident as a worthy poet endowed with natural and acquired gifts and 
with proficiency both in Sanskrit and Kannada. His elegant prose and 
effective descriptions are a sound proof for his being a mature poet. He 
freely uses in Kannada some Sanskrit metrical forms as well. This VP 
has I6 cantos of which Il to I6 are devoted to the biography of the 
present life of Mahavira. He says that he used earlier sources in 
Sanskrit and Prakrit, but the names of works and authors are not speci- 
fied by him. Itcan be easily spotted that he is using the Mahapu ana 
of Jinasena-and-Gunabhadra and the Vardhamanapui ana of Asaga in 
Sanskrit. There are certain sections dealing with Jaina dogmatics and 
ethics of which the author shows sound study, 


In the Miirtdevi Granthamala, the Jianapitha has planned to 
publish critical editions of important Kannada classics along with literal 
and fluent translation in modern Kannada, ona umform plan. The 
ultimate object is to make available the contents of these Kannada 
classics, in due course, in Hindi and other languages of our land. Some 
of them are entrusted to eminent Kannada scholars for critical editing 
and translation, It is hoped that these classics do not remain a secluded 
pasture for the learned only but their contents become a common pro- 
peity and heritage of the entire nation. The Ramavijayakavya of 
Devappa-kavi has already appeared in this series, in 969, 


To celebrate the occasion of the 2500th Nirv5na Anniversary of 
Bhagavan Mahavira, the Jiiinapitha is presenting here in the above 
project, the Vaidhamanapnrdua (VP) of Acanna with its Kannada para- 
phrase, this being an old Kannada classic dealing with the life of 
Mahavira. The VP of Acagna was published m I953 by the 
University of Madras, edited by M. Mariyappa Bhatta and M Govinda 
Rao from a single manuscript belonging to the Central Library, Arrah. 
Its introduction gives details about the author and his works (Kav-kavya- 
vicdta) and a detailed summary of the story (kathasara). 


Acayna or Aciraja has two compositions to hs ciedit. Fustis 
Sripadasiti wm 94 Kanda verses, being an eulogy of Paficaparamesthi : 
quite a small text in lucid style and perhaps his first effort in poetry. The 
second work is VP. It was begun by Tikkana, Cavana and by his 


X 


father Kefavaraja to be completed by him at the behest of Recana- 

camiipa. The author has great faith in Jainism. His father is Kefava 

or Kefir5ja. His mother ए Mallimbika, his teacher is Sri-Nandi- 

Yogiivara, and he belonged to Purikaranagara or Puligere (or modern 

Lakshmeswara, Dt. Dharwar). He had a little Vani-vallabha. His 

patron, Recana-Camiipati, was है minister first under Kalachur: Ahava- 

malla (I]80-83 A.D.) and later under Hoysala Vira-Ballaja (2i73-220). 

This Recana is worthily complmented by Acanna. He had got a 

magnificeant Jaina temple constructed at Arasikere which had, at that 

time, one thousand Jaina families. He had also installed an image of 
Santinitha at Jinanithapura, near Shravanabelgol. He was a patron of 
men of letters. Acayna is to be assigned to c. I]90 AD. The VP 

which was brought to completion by Acanyna gives the biography of 
Mahavira, m I6 cantos. The author himself has told us how this Campi. 
kavya ७8 decked with poetic embellishments and flavours, and woven in 

significant words and soft contexts : a veritable ambrosia to the connoisseur, 

He has used both Sanskrit and Kannada metres quite successfully He” 
illustrates a number of verbal devices like gatapratyagata, dvyakari, 
prasa, yamaka, etc. He has a knack for smooth narration and a gft for 
florid and striking description : still he is quite modest about his poetic 
abilities, His style emulates that of Sanskrit poets ; yet it is strewn with 
pure Kannada words and sayings of worldly wisdom. 

In writing the biography of Mahavira, Acanya had his predece- 
ssors in Sanskrit like Asaga and in Kannada like Nigavarma, referred to 
above. He has before hm the VP of Nagavarma, no doubt; but 
whether hs indebtedness to Asaga was direct or through Nagavarma is 
a matter of further investigation. Some other Kannada poets have also 
handled this subject subsequently : Padmakavi composed his Vaidha- 
manacarita (which has [2 cantos) in a simple style and in the Saiigatya 
meire, ini528 A.D. Hewasa contemporary of Krishnadevaraya of 
Vijayanagar ((509-29 A.D.) and was patromsed by Gummaniiika who 
ruled at Sankighatta (Dt. Bangalore) and who was interested in reading 
scriptures, Then there is an unpublished manu seript of the Vardhamana- 
purdua m Kannada at Mandya, ॥ the popular § afigatya metre. Its- 


Xl 


microfilm copy is available in the Institute of Kannada Studies, Mysore. 
The name of its author is Jinasena DeSavrati. He was a contemporary 
of Keladi Venkatappa Nayaka, and thus could be assigned to the begin- 
ning of the [77 century A.D. It’s publication is awaited 


Prof. T. §. Shama Rao is a well-known Kannada scholar, learned 
in his equipments and stead-fast i his academic pursuits, having a 
number of works to his credit. The General Editors have no adequate 
words to express their gratefulness to him for editing this work with 
translation in modern Kannada. At his advanced age and with his 
indifferent health, he has achieved all this quite within a short time, just 
inspired by the idea that this work should be published during the year 
of the 2500th Mahavira Nirvana Anniversary Celebrations. He has noi 
only neatly presented the text equipping it with a carefully prepared 
paraphrase, but has also added a scholarly introduction shedding light 
on a number of topics connected with the author and his works. 


In his comprehensive and critical introduction to the work the 
learned editor gives a panoramic and coherent treatment of the subject 
matter. He has added a discussion of the historical circumstances and 
traditional account surrounding Mahavira where-in he raises important 
questions and offers interesting answers. He goes on to briefly describe 
the nature and contents of the early Jaina literature relating to religion 
and philosophy. Jaina literary source materials for studying Vardha- 
mana Mahavira’ life and message are next dealt with. Available infor- 
mation is then marshalled to elucidate the authorship and date of the 
epic poem An epitomy of the contents of the work is next given. 


The editor next examines the clams of the Vardhamana-purdna 
to be classed as a ‘Purana’ on literary and conventional criteria. This 
naturally leads to a lucid description of the Jaina traditional apparatus 
such as the bhavavalt, Paficakalyina, Samavasarana, ete. The editor 
follows the story of Vardhamana Mahavira wandering in the corridors 
of history, studied by comparative method to trace the spring-wells 
from which Acaqna draws inspirauon for his story. The work is finally 
evaluated critically as poetry and as a religious treatise. 


The profound scholarship of the editor 8 equalled by the power 


शा 


and elegance of his literary style which 78 characterised by its sustained 
interest and eadability. Aids to a serious study of the work such asa 
Glossary of technical terms, Chiaundaraya’s earlier treatment of the 
same theme and musicological notes are included in the Appendix. 


It is hoped that this translation will atiract wider public in 
Karnataka to the biography of Mahavira. The Kannada Series of 
the Mirtidevi Granthamala 38 really enriched by this work, a mature 
product of a senior Kannada scholar. He made all efforts in arranging 
ils printing in Mysore and did his best to see that the work is published 
at an early date. 


Our thanks are due to Pandit P. Nagarajaiah, whom the Editor, 
Prof, T, S. Shama Rao, has accepted for a Asst. editor. 


To the Manager, MS Sadguru Printers, Mysore, we are thankful 
for carrying this work through the Press as quickly as possible. 


We are grateful to the authorities of the Bharattya Jnanapith, 
especially to 78 enlightened President, Smt. Ramadev: Jain and to its 
benign patron Shriman Sahu Shanti Prasadji for arranging the publi- 
cation of this work on the occasion of the 2500th Nirvana Festival in 
honour of Bhagavan Mahavira. It is through their generosity that a 
number of works in Sanskrit, Prakrit, etc., have seen the light of day; 
and it is through their {muntificence that the Kannada Series is inaugu- 
rated. We are sure, with the active co-operation of Kannada scholars, 
many more works would soon see the light of day. Our thanks are 
due to Shri Lakshmichandra Jam who is enthusiastically implementing 
the scheme of publications undertaken by the Jianapitha. 


Mysore A. N. Upadhye 
Varanasi Kailash Chandra Shastri 


ಗ್ರಂಥಮಾಲಾ ಸಂಪಾದಕೀಯ 


ಭಾರತೀಯೆ ಜ್ಞಾನಪೀರವು ಭಾಕತಡೆ ಒಂದು ಮುಖ್ಯ ನಾರೆಸ್ಫತ ಸಂಸ್ಥೆ. ಕಳೆದ ಕಾಲು ಕತಮಾನದಲ್ಲಿ 
ಅದು ಸಂಸ್ಕೃತ್ಯವಾಳಿ, ಪ್ರಾಕೃತ, ಅನಭ್ರಂಶೈತಮಿಳು ಮುತ್ತು ಕನ್ನೆಹಗಳಲ್ಲಿ ನಾಂಡಿತ್ಯವೂರ್ಣ ಗೃಂಧಗಳನ್ನು ಪ್ರಕ 
ಟಿಸಿ ಗಣನೀಯ ಫಲನನ್ನು ಕೊಟ್ಟಿಡೆ ಇನುಗಳಲ್ಲಿ ಹೆಚ್ಚಿನವುಗಳು ಭಾರತೀಯ ಸಾಹಿತ್ಯದಲ್ಲಿ ಕಡೆಗಣಿಸೆಲಾಗಿರುನ 
ಹೆಲಪು ನಿಷಯಗಳ ಮೇಲೆ ಹೊಸ ಬೆಳಕು ಚೆಲ್ಲುವ ಸ್ವತಂತ್ರಸಂಶೋಢನೆಗಳಿರುವ ಮುನ್ನುಡಿಗಳನ್ನು ಹೊಂದಿನೆ, 
ಮೂರ್ತಿಜೇವಿ ಹಾಗೂ ಮಾಣಿಕಚಂದ್ರ ಗ್ರಂಧಮಾರಲೆಗಳಲ್ಲಿ ಹೀಗೆ ಸೇರಿಕೊಂಡ ಗ್ರಂಥಗಳು ನೂಕೈವತ್ತನ್ನು 
ಮಿಕ್ಚಿನೆ. ಅವುಗಳು ಬಹುಪಾಲು ಪ್ರಕಾಶನದ ಬೆಳಕನ್ನು ಕಂಡುಣೀ ಇಲ್ಲಿ. ಹೀಗಾಗಿ ಮುರಿತು ಅಥನಾ ನಶಿಸಿ 
ಹೋಗುತ್ತಿದ್ದಕೆಲನನ್ನುಉಳಿಸಿ ಪ್ರಕಟಿಸಲಾಯಿತು.ಲೋಕೋದಯ ಸುತ್ತು ರಾಷ್ಟ್ರಭಾರೆತಿ ಗ್ರಂಧಮಾರೆಗಳನ್ಲಿಯೂ 
ಹಿಂದೀ ಭಾಷೆಯಲ್ಲಿ ಕಾದಂಬರಿನದ್ಯೆ, ಸಣ್ಣಕತೆ, ಪ್ರಬಂಥ, ಪ್ರವಾಸಕಥನ್ಮಜೀನನಚರಿತ್ರೆ, ಸಂಶೋಧನೆ ವಿಮರ್ಶೆ 
ಇತ್ಯಾದಿ ಸಾಹಿತ್ಯದ ಹೆಚ್ಚು ಕಡಿನೆ ಎಲ್ಲ ಪ್ರಕಾರಗಳಲ್ಲಿಯೂ ಮುನ್ನೂರ ಎಸ್ಪತ್ವೈಷಕ್ಳಿಂತ ಹೆಚ್ಚು ಪ್ರಕಟಿನೆಗಳನ್ನು 
ಹೊರತರಲಾಗಿದೆ. ಈ ಸಾಹಿತ್ಯದ ಚಟುನಟಕೆಗಳಿಂದ ಆಧುನಿಕ ಭಾರತೀಯ ಭಾನೆಗಳಲ್ಲಿ ಸೃಜನಾತ್ಮಕ ರೇಖನ 
ಳಲೆಗೆ ಸ್ಫೂರ್ತಿಯಸ್ನೊಪಗಿಸುವುಡೇ ಜ್ಞಾನಪೀರದ ಆಶಯ ಗುಣದಿಂಡಲೂ ಅಚ್ಚು ಕಟ್ಟಿ ನಿಂದಲೂ ಜ್ಞಾನಪೀರದ 
ಈ ಪ್ರಕಟನೆಗಳು ಎಲ್ಲೆ ಡಿಯಲ್ಲಿಯೂ ಮೆಚ್ಚುಗೆಯನ್ನು ಗಳಿಸಿವೆ. 

ಪ್ರಕಿನರ್ಷವೂ ಭಾರತದ ಅಧಿಕೃತ ಭಾಷೆಗಳಲ್ಲಿ ಆಯಾ ನಿರ್ದಿಷ್ಟಕಾಲಕ್ಕೆ ಸೀಮಿತನಾಡೆ ಅತ್ಯುತ್ತಮ 
ಸೃಜನಾತ್ಮಕ ಸಾಹಿತ್ಯರಚನೆಗೆ ಜ್ಞಾನಪೀರವು ಒಂದು ಲಕ್ಷ ರೊನಾಯಿಗಳ ಬಹುಮಾನನನ್ನು ಇಟ್ಟಿದ್ದು, ಅನನ್ನು 
ಆಯಾ ಲೇಖಕರಿಗೆ ವರ್ಣರಂಜಿತ ಸಮಾರೆಂಭನೊಂದರಲ್ಲಿ ನೀಡಲಾಗುತ್ತಿಜಿ. 

ಪ್ರಾಚೀನ ಭಾರತೀಯ ಸಾಹಿತ್ಯದ ಪ್ರಕಟಿನೆ ಹಾಗೂ ನನಭಾರತೀಯ ಸಾಹಿತ್ಯನಿಕಾಸಡ ಪ್ರೋತ್ಸಾ 
ಹೆಗಳ ಬಗ್ಗೆ ನಿಶೀಷ ಮುತುವರ್ಜಿಯನ್ನು ನಹಿಸಿರುನ ಜ್ಞಾನನೀರವು ಭೆಗನಾನ್‌ ನುಹಾನೀಕರೆ ೨೫೦೦ನೆಯ 
ನಿರ್ನಾಣನುಹೋತ್ಸನನ್ನು ರೆಫ್ಳಿಸದಿರುವುಡಾದರೊ ಹೇಗೆ? ಭಗವಾನ್‌ ಮಹಾನೀರರು ಭಾರತದ ನುಹಾಫಕುನ 
ಶ್ರೀಸ್ಕರಲ್ಲಿ ಒಬ್ಬರು ಮಾತ್ರವೇ ಅಲ್ಲ, ನಾಗರಿಕ ಜಗತ್ತು ಜನ್ಮಕೊಟ್ಟಿ ಮಹಾನಿಶ್ವಮಾಸನರಲ್ಲಿಯೂ ಒಬ್ಬರು, ಈ 
ದಿನ್ಯ ಸಂದರ್ಭವನ್ನು ಆಚರಿಸುವ ತನ್ನ ಹೆಲವು ಯೋಜನೆಗಳಲ್ಲಿ ಜ್ಞಾನಪೀರವು ಪ್ರಾಚೀನ ಕನಿಗಳು ವಿವಿಧ ಭಾನೆ 
ಗಳಲ್ಲಿ ರಚಿಸಿರುವ ಮುಹಾವೀಕರ ಜೀನನ ಚರಿತ್ರೆಯನ್ನು-ಸಾಫ್ಯನಾಣಿಡೆಯೆಲ್ಲೆ ಲ್ಲ ಹಿಂದೀ ಅನುವಾದಡೊಡಕೆ-ಪ್ರಕಟಿ 
ಸುನ ಕಾರೈಕ್ರಮನನ್ನಿಟ್ಟು ಕೊಂಡಿರುವುದು ಸಹೆಜನೇ ಆಗಿದೆ, 

ಈ ಕಾೈಕ್ರನುದ ಅಂಗವಾಗಿ ಅನಭ್ರಂಶದಲ್ಲಿ ದಿವಂಗತ ಡಾ॥ಎಚ್‌. ಎಲ್‌, ಜೈನ್‌ ಸಂಪಾದಿತ "ನೀರ 
ಜಿಣೆಂದೆ ಚರಿಉ', ಸಂಸ್ಕೃತದಲ್ಲಿ ನಂಡಿತ ಹೀರಾಲಾಲ್‌ ಸೆಂನಾದಿತ "ನೀರನರ್ಥ್ಧಮಾನ ಚರಿತ' ಇತ್ಯಾದಿಗಳನ್ನೂ 
ಇಂಗ್ಲಿಷ್‌ ಮತ್ತು ಹಿಂದೀಗಳಲ್ಲಿ ನುಹಾನೀರರೆ ಜೀವನೆ-ಸಾಧನೆಗಳನ್ನು ಬಣ್ಣಿಸುವ ಕೆಲವು ಮಹಾಪ್ರಬಂಥಗಳೆನ್ನೂ 
ಹೊರತಕಲಾಗಿಡೆ. ಮೈಸೂರಿನ ಶ್ರೀ ಬಿ. ಎಸ್‌. ಸೆಣ್ಣಯ್ಯನನರು ಸಂಪಾದಿಸಿರುವ ನಡ್ಮಕನಿ ಕಚಿತ ಕನ್ನಡ 
ಈಗಾಗಲೇ "ನರ್ಧೆಮಾನಚರಿತೌನನ್ನೂ ಈ ಯೋಜನೆಯಲ್ಲಿಯೇ ಪ್ರ ಕಟಿಸಿಜೆ. 

ಚಂದ್ರಗುಸ್ವಮೌಢ್ಯಿನ ಕಾಲದಲ್ಲಿ ಭದ್ರಬಾಹುಸ್ವಾಮಿಯು ದಕ್ಷಿಣಭಾರತಕ್ಳೆ ಬಂದು ಫಿಂತಕೆಂಬುಡು 
ಸಾಂಪ್ರದಾಯಕ ನಂಬುಗೆ, ಈ ಕಾಲದಿಂದಲೂ ಜೈನಧರ್ಮವು ಕರ್ನಾಟಕದ ಭವ್ಯನರಂಸರೆಗೆ ಗನುನಾರ್ಹನಾದ 
ಕೊಡುಗೆಯೆನ್ಸಿತ್ತಿಜಿ. ಕರ್ನಾಟಕದಲ್ಲಲ್ಲ ಬಸದಿ, ನಿಗ್ರಹೆನಾನಸ್ತಂಭ, ನಿಶಿಧಿ ಸ್ಮಾರಕ ನೊದೆಲಾದ ಜೈನನ್ಮಾರಕ 
ಗಳು ಕಂಡುಬರುತ್ತವೆ, ಈ ಪ್ರಾಂತದಲ್ಲಿ ಕಾಣಸಿಗುವ ಜೈನಧರ್ಮವಿಷಯಕವಾದ ಶಿಲಾಶಾಸಕಗಳೂ ಅಲ್ಪನೇನಲ್ಲ. 


xiv 

ಸರ್ನಾಟಿಕಡೆ ನುಪಾನ” ಜೈನಾಚಾಕ್ಯಿರೊ ಕವಿಗಳೂ ಸಂಸ್ಕೃತ್ಯ ಪ್ರಾಕೃತ ಹಾಗೂ ಕನ್ನಡ ಸಾಹಿತ್ಯಗಳನ್ನು 
ಶ್ರಿ "ಮಂತಗೊಳಿಸಿದ್ದಾರೆ.ಪುಸ್ಪುದಂತನು ಅಸಭ್ರಂಶದಲ್ಲಿ ರಚಿಸಿದ ಮಹಾವುರಾಣದಂತಹೆ ಉದ್ಸೈಂಧವು ಕರ್ನಾಟಿಕಡೆ 
ಪ್ರಭುಗಳು ಜೈನ ಬರಹಗಾರರಿಗೆ ಕೊಡುತ್ತಿದ್ದ ಪ್ರೋತ್ಸಾಹದಿಂದ ಸಾಧ್ಯನಾಯಿತು ಎಂಬುದನ್ನಿಲ್ಲಿ ಸ್ಮರಿಸಬೇಕು 

ಕನ್ನಡ ಭಾಷೆ ಹಾಗೂ ಕನ್ನಡ ಸಾಹಿತ್ಯಗಳ ಸಮೃದ್ಧಿಗೆ ಜೈನಥರ್ನುಡ ಕೊಡುಗೆಯೆಂತೂ ಚಿರನೇದ್ಯವೇ 
ಆಗಿದೆ. ಜಿನನೇನೆ-ಗುಣಭದ್ರರು ಸಂಸ್ಕೃತನಲ್ಲಿ ಬಕೆಡೆ "ಮುಹಾನುರಾಣ'ವು ಮುಂದಿನ ಜೈನಕನಿಗಳಿಗೆ ಅಜಿಸ್ಫೋ 
ಕಥೆ ಸಂದರ್ಭಗಳಿಗೆ ಕಾಮಥೇನುನಾಯಿತು. 

ಸಂಸ್ಥ ತದಲ್ಲಿ ನುಹಾನೀರರನ್ನು ಕುರಿತು ಸ್ವತಂತ್ರನಾದ ಜೀನನ ಚರಿತ್ರೆಯನ್ನು ಬಕೆದುವು ಪ್ರಾಯಶಃ 
ಕನ್ನಡಿಗನಾದ ಅಸಗನು (ಕ್ರಿ. ಶ. ಊಉಊ೩) ತನ್ನ "ನರ್ಧಮಾನಪುರಾಣ'ನಲ್ಲಿಯೇ ಎನ್ನಬಹುದು. ನುಹಾನೀರಕೆ 
ಜೀನನ ಹಾಗೂ ಸಂಜೀಕಗಳನ್ನು ७७ ಪೂರ್ವಜನ್ಮ ನೈತ್ತಾಂತಗಳ ಮೂಲಕ ಸಾಂಸ್ರಡಾಯಕ ಕನ್ನಡ ಕೈಲಿ 
ಯಲ್ಲಿ ನರ್ಣಿಸಿದೆ ಹೆಲನಾರು ಕನ್ನಡ ಕನಿಗಳಿಗೆ ಅಸಗನು ಸ್ಫೂರ್ತಿಯ ನೆರೆಯಾಗಿದಾನೆ. 

ಎರಡನೆಯ ನಾಗನರ್ನುನು ಕ್ರಿ. ಶ. ೧೦೪೨ ರಲ್ಲಿ ತನ್ನ ಕನ್ನೆ ಡದ "(ನೀರ-)ನರ್ಧಮಾನ ಪುರಾಣ'ನನ್ನು 
ರಚಿಸಿದನು. ಇದನ್ನಾಗರೇ ಸೈಸೂರು ವಿಶ್ವವಿದ್ಯಾನಿಲಯದ ಕನ್ನೆಡ ಅಧ್ಯಯನ ಸಂಸ್ಥೆಯು ಶ್ರೀ ಬಿ ಎಸ್‌. 
ಸಣ್ಣಯ್ಯೆನನೆರೆ ಸಂಪಾದನೆಯಲ್ಲಿ ೧೯೭೪ ರಲ್ಲಿ ಪ್ರಕಟಿಸಿನಿ. ಕಾನ್ಯಾನರೋಕನದ ಕರ್ಕ್ಯವಾದ ಈ ನಾಗನರ್ನಕು 
ನಾರ್ಶ್ರ್ಯನಾಧಚರಿಶ (ಕ್ರಿ ಶ. ೧೦.೨೫) ನುತ್ತಿತರ ಗ್ರಂಥಗಳನ್ನು ಬರೆದ ನಾದಿರಾಜನ ಕಿರಿಯ ಸನುಕಾಲೀನನಾಗಿದ್ದು 
ತನ್ನ ನರ್ಧಮಾನವುರಾಣನನ್ನು ಆತನಿಂದ ಕಿದ್ದಿಸಿಕೊಂಡನನು, ನಾಗನರ್ಮನೇ ತನ್ನೆ ಸಾಥನಸಂಸತ್ತಿಯ ಬಗೆಗೆ 
ಕೆಲವು ಮಾತುಗಳನ್ನು (ನರ್ಥೆಮಾನ ಪುರಾಣ, |, ೨೨, ೨೪-೫, ೨೭) ಹೇಳಿಕೊಂಡಿದ್ದಾನೆ. ಸಂಸ್ಕತ ನುತ್ತು 
ಕನ್ನಡಗಳಲ್ಲಿ ಪಾಂಡಿತ್ಯ, ಸ್ವಾಭಾನಿಕ ಹಾಗೂ ಆರ್ಜಿತ ಕಾವ್ಯಸ್ರತಿಭೆಗಳನ್ನುಳ್ಳ ಉತ್ತಮಕನಿ ತಾನೆಂಬ ಆತ್ಮನ್ರತ್ಯ 
ಯನು ಅನನಿಗಿದೆ. ಅನನು ಪ್ರಗಲ್ಬಕವಿಯೆನ್ನಲು ಅನನ ಲರಿತಫೈರಿಯೆ ಗದ್ಯವ್ಯೂ ಪ್ರಭಾನಕಾರೀ ನರ್ಣನೆಗಳೂ 
ಸಾಕ್ಷಿಯಾಗಿನೆ. ಸಂಸ್ಕತಡೆ ಕೆಲವು ಛಂಡೋಪ್ರಕಾರಗಳನ್ನು ಅನನು ಧಾಕಾಳೆನಾಗಿ ಬಳಸಿಕೊಳ್ಳುತ್ತಾನೆ. ಹೆದಿನಾರು 
ಆಶ್ವಾಸೆಗಳಿರುನ ಈ ನರ್ಥಮಾಫ ವುರಾಣದಲ್ಲಿ ಹೆನ್ನೊಂದರಿಂದ ಹೆನಿನಾಕನೆಯೆನಕೆಗಿೆ ಆರು ಆಶ್ವಾಸೆಗಳು ನುಹಾ 
ನೀರೆ ಪ್ರಕೃತ ಜಕ್ಕೆನನ್ನು ವರ್ಣಿಸುತ್ತವೆ. ನಾಗನರ್ಮನು ಸಂಸ್ಕೃತ ಹಾಗೂ ನ್ರಾಕೃತವ ಪೂರ್ನಸೂರಿಗಳಿಂದೆ 
ಆನೆ ಉಸಕಾರನನ್ನು ಸ್ಮರಸುತ್ತಾನಾದರೂ ಅನರ ಹೆಸರ್ಯುಗ್ರಂಧ ನೊಡಲಾದ ನಿನರಗಳನ್ನು ಉಲ್ಲೇಖಿಸುವುದಿಲ್ಲ. 
ಆಡರಿ ಸಂಸ್ಕೃತದಲ್ಲಿ ಜಿನಸೇನ ನುತ್ತು ಗುಣಭದ್ರಕೆ ಮುಹಾಪುರಾಣನನ್ನು, ಅಸಗನೆ ವರ್ಧಮಾನ ಪುರಾಣನನ್ನು 
ಅನನು ಬಳಸಿಕೊಂಡಿದ್ದಾನೆಂಬುದು ಸುಲಭವಾಗಿಯೇ ತಿಳಿಯುತ್ತದೆ. ಅನನು ಜೈನಢರ್ಮಡ ಮಶ-ಸಿದ್ಕಾಂತವೆ 
ಹಾಗೂ ನೈತಿಕ ನೆಲಗಟ್ಟಿನ ವಿಷಯಗಳಲ್ಲಿ ಆಳವಾದ ಅಭ್ಯಾಸವನ್ನು ಮಾಡಿದ್ದೆ ನೆಂಬುವನ್ನು ಅನನ ಗ್ರಂಥದೆ ಕೆಲ 3 
ಭಾಗಗಳು ಸುನ್ಪಷ್ಟಗೊಳಿಸುತ್ತನೆ. 

ಮೂರ್ತಿಡೇನೀ ಗ್ರಂಧಮಾಲೆಯಲ್ಲಿ ಜ್ಞಾನಪೀರವು ಮುಖ್ಯನಾಪ ಕನ್ನಡ ಪ್ರೌಢಪ್ರಾಚೇನ ಗ್ರಂಢಗಳೆ 
ನಿನುರ್ಶಾಕ್ಮಕ ಸಂಪಾದೆನೆಯನ್ನೂ ಆಧುನಿಕ ಕನ್ನಡದ ಜನಪ್ರಿಯ ಹಾಗೂ ಸರಳಫೈಲಿಯ ಅನುನಾದನನ್ನೊ ವಿಕ 
ಕೊನೆ ಸ್ರಂಥಗಳಲ್ಲಿ ಪ್ರಕಟಿಸುನ ಯೋಜನೆಯನ್ನು ಹಾಕಿಕೊಂಡಿಡಿ,ಹಿಂದೀ ಹಾಗೂ ಇತರೆ ಭಾರತೀಯ ಭಾನೆಗ 
ಳಲ್ಲಿ ಇವುಗಳ ವಸ್ತುನನ್ನು ಕ್ರಮೇಣ ಪರಿಚಯ ಮಾಡಿಕೊಡಬೇಕೆಂಬುನೇ ಇದರೆ ಮುಖ್ಯೋಡ್ಲೀಶ, ಈ ವಿಮರ್ಶಾ 
ತ್ಮಕ ಸೆಂವಾಡನೆ ಮುತ್ತು ಅನುವಾದದ ಕಾರ್ಯನನ್ನು ಕನ್ನಡದ ಕೆಲವು, ನುಹಾನಿದ್ವಾಂಸರಿಗೆ ನಹಿಸಿಕೊಡಲಾಗಿನೆ. 
ಈ ವ್ರೌಢೆಗ್ತಂಧಗಳು ನಿಷ್ವೆಡ್‌ನಿಹಾರಕ್ಕೆ ಮಾತ್ರ ಸೀಮಿತನಾಗಿರನಿ ಅವುಗಳ ನಸ್ತುವು ಎಲ್ಲರಿಗೂ ದೊಕಿತು 
ನಾಡಿನ ಸಂಸ್ಥೆ ತಿನರೆಂವಕೆಯ ಅಂಗವಾಗಲಿ ಎಂದು ಆಕಿಸಲಾಗಿಣಿ, ಈ ನಾಲೆಯಲ್ಲಿ ಡೇವೆನ್ಸಕನಿಯ "ರಾಮನಿಜಯೆ 
ಕಾನ್ಯ'ವು ೧೯೯ರಸ್ಟು ಹಿಂದೆಯೇ ಹೊರಬಂದಿದೆ. 


XV 


ಭೆಗವಾನ್‌ ನುಹಾನೀರಕ ೨೫೦೦8ೆಯೆ ನಿರ್ನಾಣನಾರ್ಷಿಕೋತ್ಸವವನ್ನು ಆಚರಿಸುವುದರ ಅಂಗವಾಗಿ 
'ಜ್ಞಾನಸೀರವ್ರೆ ಮೇಲ್ಕಂಡ ಯೋಜನೆಯಲ್ಲಿ ४७४७ ಕವಿಯ "ನರ್ಧಮಾನ ಪುರಾಣ'ವನ್ನುಅದರೆ ಕನ್ನೆಡ ಅನುವಾದೆ 
ಸಮೇತ ಇದೀಗ ಪ್ರಕಟಸುತ್ತಿನಿ. ಇದು ಮಹಾವೀಕೆಕೆ ಜೀನನನೃತ್ತಾಂತನನ್ನು ನರ್ಣಿಸುನ ಪ್ರಸಿದ್ಧ ಪ್ರಾಚೇಕ 
ಕನ್ನಡ ಕಾವ್ಯ. ಆರಾದ ಕೇಂದ್ರಗ್ರಂಧಭೆಂಡಾರದಲ್ಲಿ ಡೊಕಿತ ಏಕೈಕ ಹೆಸ್ತತ್ರತಿಯ ಅಧಾರದನೇರೆ ಶ್ರೀ ४० 
ಮರಿಯಪ್ಪ ಭಟ್ಟಿ ಹಾಗೂ ಶ್ರೀ ಎಂ. ಗೋನಿಂಡರಾನ್‌ ಅವರುಗಳಿಂದ ಸಂಪಾದಿತನಾದ ಈ ಗ್ರಂಧನನ್ನು ೧೯೫೩ರಲ್ಲಿ 
ಮದರಾಸು ನಿಶ್ವನಿಷ್ಯಾನಿಲಯನು ಪ್ರಕಟಿಸಿತು. ಇದರ ಮುನ್ನುಡಿಯಲ್ಲಿ ಕನಿಕಾವ್ಯ ವಿಚಾರದ ನಿನರೆಗಳೊ ಕಧಾ 
ಸಾಕವೂ ಡೊಕಿಯುತ್ತನೆ. 

ಆಚೆರಾಜನೆಂದೂ ಹೆಸೆರಳ್ಳ ಆಚಣ್ಣನು ಎಕೆಡು ಗ್ರಂಧಗಳನ್ನು ಕಚಿಸಿಷ್ಲಾನೆ. ಮೊಡೆಲನೆಯದು ಚಿಕ್ಕದಾ 
ದರೂ ತಿಳಿಯಾದ ಶೈಲಿಯಲ್ಲಿ, ೯೪ ಕಂದನಡ್ಯಗಳಲ್ಲಿ ಸಂಚಸರಮೇಷ್ಠಿಸ್ತುತಿಯನ್ನು ಒಳಗೊಂಡ "ಶ್ರೀನದಾಶೀತಿ”. 
ಅನನ ಕಾನ್ಯರಚನಾಪ್ರಯತ್ನವು ನೊಡಲಾಡುದು ಬಹುಶಃ ಇಲ್ಲಿಯೇ. ಎರಡನೆಯೆದಾಡ ನರ್ಧಮಾಕವುರಾಣನನ್ನು 
ಔಕ್ಕಣನ್ಯೂಚಾನಣನೂ ತನ್ನತಂಡಿಯಾದ ಕೇಕವರಾಜಕೊ ಪ್ರಾರಂಭಿಸಿದ್ದು ತನ್ನೆ ಪ್ರಭುವಾದ ಕೇಚಣಚಮೂನನೆ 
ಕೋರಿಕೆಯಂತೆ ಆಚಣ್ಣನು ಪೂರ್ತಿನಾಡಿದ್ದಾನೆ ಆಚಣ್ಣನೆ ಚೈನಧರ್ಮಶ್ರಶ್ನೆ ಆಳನಾಡುದು. ಅನನ ಕಂಜಿ 
ಫೇಶನ ಅಧವಾ ಕೇನಿರಾಜ, ತಾಯಿ ನುಲ್ಲಾಂಬಿಕೆಶ್ರೀ ನಂದಿಯೋಗೀಶ್ವರನು ಗುರು,ಅನನ ಸ್ಥಳ ಧಾರವಾಡ ಜಿಲ್ಲೆ 
ಯ ವುರಿಕನಗರೆ ಅಥವಾ ಪುರಿಗೆಕಿ-ಕಈಗಿನ ಲಕ್ಷ್ಮೇಶ್ವರ. ಅನನಿಗೆ "ನಾಣೀನಲ್ಲಭ'ನೆಂಬ ಪ್ರಶೆಸ್ತಿಯಿಜಿ. ಅವನ ७४) 
ಯೆಪಾತನಾದ ಕೇಚಣಚನೂಸತಿಯು ಮೊದಲು ಕಲಚೂರಿ ಆಹನನುಲ್ಲನೈ ಕ್ರಿ. ಶ. ೧೧೮೦-೮೩) ಮಂತ್ರಿಯೂ 
ಸಂತರ ಹೊಯ್ಸಳ ನೀರಬಲ್ಲಾಳನ (ಕ್ರಿ. ಶೆ. ೧೧೭೩-೧೨೨೦) ಮಂತ್ರಿಯೂ ಆಗಿದ್ದನು. ಆಚಣ್ಣನು ಇನನನ್ನು 
ಚೆನ್ನಾಗಿಯೇ ಸ್ತುತಿಸಿದ್ದಾನೆ, ಆ ಕಾಲದಲ್ಲಿ ಸಹಸ್ಪ್ರಚೈನಕುಟುಂಬಗಳಿದ್ದೆ ಅರಸೀಕೆರೆಯಲ್ಲಿ ಇನನು ಜೈನದೇವಾಲ 
ಯಸೊಂಡನ್ನು ಕಟ್ಟಿಸಿಷನು, ಶ್ರನಣಬೆಳುಗೊಳದ ಸಮಾಸದ ಜಿನೆನಾಧಪುರದಲ್ಲಿ ಶಾಂಕಿನಾಧ ಪ್ರತಿಮೆಯ ಪ್ರಕಿಸ್ಯೆ 
ಯನ್ನುಮಾಡಿಸಿದನು, 9८३ ०४ ಆಶ್ರಯಡಾತನಾಗಿದ್ದನು.ಆಚಣ್ಣನ ಕಾಲವನ್ನು ಕ್ರಿ, ಶೆ. ೧೧೯೦ ಎನ್ನೆಬಹುದು. 
ಆಚಣ್ಣನು ಪೊರೈಿಸಿಷ ಈ ನರ್ಥಮಾನ ಪುರಾಣವು ಹೆದಿನಾರು ಆಶ್ವಾಸಗಳಲ್ಲಿ ನುಹಾನೀರರ ಜೀನನ ನೃತ್ತಾಂಕೆ 
ನನ್ನು ವರ್ಣಿಸುತ್ತಜೆ. ತನ್ನ ಕಾನ್ಯವು ಕಸಾಲಂಕಾಕಭರಿತನಾಗಿಡೆಯೆಂದೂ ಅರ್ಥಭರಿಶನದಶಯ್ಯೊಯಲ್ಲಿ ಲಲಿತಸಂದ 
ರ್ಭಗಳಿಂದ ತುಂಬಿಡೆಯೆಂದೂ ರೆಸಿಕಸುಜಿಯೆಂಡೂ ಕನಿಯೇ ಹೇಳಿಕೊಳ್ಳುತ್ತಾನೆ.ಸಂಸ್ಕೃತ ಹಾಗೂ ಕನ್ನಡದ ಛಂದ 
ಸ್ಬುಗಳನ್ನು ಅವನು ಯೆಶಸ್ಟಿಯಾಗಿ ಪ್ರಯೋಗಿಸಿದ್ದಾನೆ, ಗತಪ್ರಶ್ಯಾಗತ, ದ್ವ $ತರಿಕಿನ್ರಾ ಸ್ಯ ಯೆನುಕ ಮುಂಶಾದೆ 
ಶಾಬ್ದಿಕ ಚಮತ್ಕಾರೆಗಳ ಹಲವು ಉದಾಹೆರೆಣೆಗಳನ್ನು ಇಲ್ಲಿ ಕಾಣಬಹುವು. ಅನನ ನಿರೊಸಣೆಯಲ್ಲಿ ನಯನಿದೆ, 
ವರ್ಣನೆಯಲ್ಲಿ ಅತ್ಯಲಂಕಾಕದ ಉಜ್ಜಲಕೆಯಿನೆ. ಇಷ್ಟಾದರೂ ಕನ್ನ ಕಾವ್ಯರಚನಾಸಾನುರ್ಥ್ಯದ ನಿಷಯದಲ್ಲಿ 
ಅನನು ನನ್ರುನಾಗಿಯೇ ಇದ್ದಾನೆ. ७४३ ಶೈಲಿಯು ಸಂಸ್ಕೃತಕವಿಗಳ ಶೈಲಿಯನ್ನು ಅನುಸರಿಸಿದರೂ ಶುದ್ಧ ಕನ್ನಡ 
ಶಬ್ದಗಳನ್ನೂ ನಿನೇಕಡ ಜಾಣ್ದುಡಿಗಳನ್ನೂ ಒಳಗೊಂಡಿದೆ. 

ನುಹಾನೀರರ ಜೀನನಚರಿಕ್ರೆಯನ್ನು ಬರಿಯರೆಳಸಿದ ಆಚಣ್ಣನಿಗೆ ಹಿಂಜಿ ಸಂಸ್ಕೃತದ್ದ ಪೂರ್ನಸೂರಿ 
ಯಾದ ಅಸಗ ಹಾಗೂ ಕನ್ನೆಡದ ಫೂರ್ನಕನಿಯಾದ ನಾಗನರ್ಮಕು ಇದ್ದೆಕೆಸ್ಸೆ. ಅನನು ನಾಗನರ್ನುನ ವರ್ಧ 
ಮಾಕೆಪುರಾಣನನ್ನು ಮಾತೃಕೆಯಾಗಿ ಬಳಸಿದ್ದರಲ್ಲಿ ಸಂಡೇಹೆನೇನೂ ಇಲ್ಲ. ಆದಕೆ ಅಸಗನಿಗೆ ಅನನ ಖುಣವು 
ಸಲ್ಲುವುದು ಪ್ರತ್ಯಕ್ಷವೋ ನಾಗನರ್ನುನ ಮೂಲಕಪೋ ಎಂಬುದು ಸಂಶೋಧನೆಯಿಂದ ನಿರ್ಧರಿಸಬೇಕಾದ ವಿಷಯೆ. 
ಆಜಣ್ಣನ ನಂತರದ ಕನಿಗಳು ಕೆಲವರು ಇಡೀ ನಿಷಯದಲ್ಲಿ ७७७७३ ऐ. ಸಕಳಫ್ಯಲಿಯೆ ಸಾಂಗತ್ಯದಲ್ಲಿ ನರ್ಧಮಾನೆ 
ಪುರಾಣನನ್ನು ಹನ್ನೆರಡು ಆತ್ವಾಸೆಗಳಲ್ಲಿ ಕ್ರಿ. ४. ೧೫೨೮ರಲ್ಲಿ ಕೆಚಿಸಿದ ಪದ್ಮೆಕನಿಯು ನಿಜಯನಗರಡ: ಕೃಷ್ಣದೇವ 
ರಾಯಕ/(ಕ್ರಿ.ಶ.೧೫೦೯--೧೫೨೯)ಸಮಕಾಲೀನನು; ಬೆಂಗಳೂರು ಜಿಲ್ಲೆಯ ಸಂಕೀಘೆಟ್ಟಿವನ್ನಾಳಿದೆ ಶ್ರುತಿಕ್ತುತನಾಡ 


xvi 


ಗುಮ್ಮಣಾಂಕನ ಆಶ್ರಿಶೆನು. ಮಂತ್ಯದಲ್ಲಿ ಜೇಕೊಂಪು ಕನ್ನಡ ನರ್ಧೆ ಮಾನಪುರಾಣಡ ಹೆಸ್ತವ್ರತಿಯೂ ದೊರಿತಿಜೆ. 
ಜನಪ್ರಿಯ ಸಾಂಗತ್ಯದಲ್ಲಿ ४0800 ಇಪರ ಮೈಕ್ರೋಫಿಲ್ಮ್‌ ಮೈಸೂರಿನ ಕನ್ನಡ ಅಥ್ಯಯನೆ ಸಂಸ್ಥೆಯಲ್ಲಿದೆ 
ಇದನ್ನು ರಚಿಸಿದವನು ಜನಸೇನದೇಶವ್ರತಿ. ಇನನು ಕೆಳದಿಯ ನೆಂಕಟಿವ್ಬುನಾಯಕನ ಸಮಕಾಲೀನ, ಹದಿನೇಳನೆಯ 
ಶತಮಾನದ ಮೊದಲಿನಲ್ಲಿ ಇದ್ದವನು. 

8७9 ह॑ ವರ್ಧಮಾನ ಪುಕಾಣನನ್ನು ಕಮಗೆ ಹೀಗೆ ಸಿಷ್ಕನಡಿಸಿಕೊಟ್ಟಿ ಪ್ರೊ! ತ ಸು. ಶಾಸುರಾಯರು 
ಸಾರಿಸೃತಶ್ರಶ್ಥಿಗೂ ಸಾಥನಸೆಂಸತ್ತಿಯ ವಾಂಡಿತ್ಯಕ್ಕೂಲೋಕವಿಶ್ರುತರಾನ ಕನ್ನೆಡ ನಿದ್ವಾಂಸರು; ಹೆಲನಾರು ಗ್ರಂಧ 
ಗಳನ್ನು ಬಕಿದನರು, ಈ ಗ್ರಂಥವನ್ನು ಸಂಪಾದಿಸಿ ಆಧುನಿಕ ಕನ್ನೆಡಾನುನಾವನನ್ನುಸಿದ್ದಸಡಿಸಿಕೊಟ್ಟಅವರಿಗೆ ಸೆಲ್ಲ 
ಬೇಕಾಪಸ್ಟು ಕೃತಜ್ಞತೆಗಳನ್ನು ವ್ಯಕ್ತನಡಿಸಲು ಪ್ರಧಾಸೆಸೆಂನಾಡಕಹಿಗಳಿಗೆ ಮಾತು ಸಾಲಜಿ ಹೋಗಿದೆ. ಅನರ ಈ 
ಇಳಿ ವಯಸ್ಸಿನಲ್ಲಿಯೂ ಉತ್ತಮನೆನಿಸಡ ಆರೋಗ್ಯನಲ್ಲಿಯೂ ಅನರು ಅತ್ಯಲ್ಪಕಾಲದಲ್ಲಿಯೇ - ೫೦೦8ೆಯೆ 
ನಿರ್ನಾಣ ಮಹೋತ್ಸವದೆ ಸಂಡರ್ಭಡಲ್ಲಿಯೇೇ-ಪ್ರಕಟಿನಾಗಬೇಕೆಂಬ್ಯನನ್ಮುಆಶಯದಿಂದ ಸ್ಫೂರ್ತಿಗೊಂಡು ಇದನ್ನೆಲ್ಲ 
ಸಿಜ್ನಿನಡಿಸಿಕೊಟ್ಟಿದ್ದಾಕೆ, ಗ್ರಂಢದ ಶುದ್ಧ ಸಂಸ್ಕರಣವನ್ನು ಮಾಡಿಡುಡೇ ಅಲ್ಲನೆ ಅವರು ಸುಂಡರ ಸರಳ ಕನ್ನೆಡದಲ್ಲಿ 
ಫಿಷೃಷ್ಯವಾದ ಅನುನಾದನನ್ನೂ ಮಾಡಿಕೊಟ್ಟಿದ್ದಾರೆ. 

ಸಮಗ್ರವೊ ನಿನರ್ಶಾತ್ಮಕವೂ ಆಗಿರುವ ತಮ್ಮ ಪೀರಿಕೆಯಲ್ಲಿ ಮಹಾನಿದ್ವಾಂಸರಾಡ ಸಂಪಾದಕರು 
ನಿಷಯನನ್ನು ಅನುಸ್ಯೂತವೂ ಸಿಂಹಾನಲೋಕಿಯೊ ಆದ ರೀತಿಯಲ್ಲಿ ನುಂಡಿಸಿದ್ದಾರೆ. ಪ್ರೀ ನುಹಾನೀಕಕನ್ನು 
ಕುರಿತ ಚಾರಿತ್ರಿಕ ಸಂದರ್ಭಗಳ ಹಾಗೂ ಸರೆಂಸರಾನುಗತ ಕಂಬುಗೆಗಳ ಬಗೆಗೆ ಅನರು ಮುಖ್ಯನಾದ ಪ್ರಶ್ನೆ 
ಗಳನ್ನು ಎತ್ತಿರುವುದಷ್ಟೇ ७७७ ಸ್ವಾರಸ್ಯ ಪರ್ಣವಾಪ ಉತ್ತರಗಳನ್ನೂ ಕೊಟ್ಟಿದ್ದಾಕೆ, ಜೈನಮತ ಮತ್ತು ಧರ್ಮ 
ನನ್ನು ಕುರಿತ ಪ್ರಾಚೀನ ಜೈಕನಾಬ್ಮಯದ ವಸ್ಸು ರಿಃತಿಗಳೆನ್ನು ಸಂಕ್ಷೇಪವಾಗಿ ನರ್ಣಿಸಿದ್ದಾಕಿ. ಶ್ರೀ ನರ್ಧಮಾನ 
ಮಹಾನೀರರ ४९४6 ನುತ್ತು ಸೆಂಡೇಶಗಳನ್ನು ಅಧ್ಯಯನಮಾಡಲು ಉನಲಬ್ಧವಾಗಿರುನ ಆಕರೆಗಳನ್ನು ಸಂಚಯಿಸಿ 
ನರ್ಟಿಸಲಾಗಿದೆ. ಈ ನುಹಾಪುರಾಣದ ಕರ್ತೃ ಮುತ್ತು ಕಾಲನನ್ನು ಇಂದು ದೊಕೆಕಿರುನ ಸಾನುಗ್ರಿಗಳ ४७३०४ 
ನಿಂದ ನಿರ್ಣಯಿಸಲಾಗಿದೆ, ಇನಕೆ ಮುಂಡೆ ನರ್ಧಮಾಕಪುರಾಣದ ಕಧಾಸಾರವು ಬಂದಿದೆ, 


ನಂತರ ಸಾಹಿತ್ಯಕ ಹಾಗೂ ಸಾಂಪ್ರದಾಯೆಕ ನಿಲುವುಗಳಿಂದ ನರ್ಥಮಾನಪುರಾಣದ “ಫುರಾಣತ್ವ”ನನ್ನು 
ಸಂಪಾದಕರು ಅಳಿದು ವಿಚಾರಮಾಡಿದ್ದಾರೆ. ಇದನ್ನು ಮುಂದುನರಸಿ ಜೈನಥರ್ನುದ ಸಾಂಪ್ರಡಾಯಕ ಉಪ 
ಕಾಕಕೆಗಳಾಗಿರುನ ಭನಾನಳಿ ಪಂಚಕಲ್ಯಾಣ, ಸಮುನಸರಣ ಇತ್ಯಾದಿಗಳನ್ನು ವರ್ಣಿಸಲಾಗಿದೆ. ಆನೇಕೆ 
ವರ್ಧಮಾನ ನುಹಾವೀರರ ಜನ್ಮ-ಜೀನನೆಗಳ ನಿರೂನಣೆಯು ಇತಿಹಾಸಸಧದಲ್ಲಿ ನಡೆದುಬಂದ ಬಗೆಯನ್ನು ನಿರೊ 
ಹಿಸಿದ್ಧಾರೆ. ಆಚಣ್ಣನು ಹೊಸಡಾರಿಯನ್ನು ತುಳಿದಾಗಲೆಲ್ಲ ಅದನ್ನು ಗುರಿತಿಸಿ ಅನನ ಸ್ಫೂರ್ತಿಯ ನೆಲೆ-ಸೆಕೆ 
ಗೆಳೆನ್ನು ತೌಲನಿಕ ನಿಮರ್ಶೆಯಿಂದೆ ನಿರ್ಧರಿಸಿದ್ದಾರೆ. ಕಡೆಯದಾಗಿ ನರ್ಧನಾನವುರಾಣನನ್ನು ಕಾನ್ಯದೃಷ್ಟಿ 
ಹಾಗೂ ಮುತೆ.ಧರ್ನುಗಳ ಫಿಲುನಿಸಿಂದೆ ಚರ್ಚಿಸಲಾಗಿದೆ. 


ಪ್ರೊ ತ.ಸು. ಶಾಮರಾಯರ ವಾಂಡಿತ್ಯದ ಅಳವು ತನ್ಮಯತೆಯಿಂದ ಓದಿಸಿಕೊಂಡುಹೋಗುವುದಳ್ಳಿ 
ಸುವಿಖ್ಯಾತನಾದ ಅವರ ನಿರೂಸಣಾಫ್ಛಿರಿಯ ಶಕ್ತಿ ಮತ್ತು ಲಾಲಿತ್ಯಗಳಿಗೇ ಸಾಟಿಯಾಡುದು. ಈ ಗ್ರಂಧದ ಶ್ರದ್ಧಾ 
ಪೂರ್ಣ ಅಧ್ಯಯನಕ್ಕೆ ಸೆಹೆಕಾರಿಯಾದ ಶಬ್ದಕೋಶ, ವೂರ್ನಸೂರಿಯಾದ ಚಾವುಂಡರಾಯನು ಕೊಡುವ 
ನರ್ಧಮಾನಚರಿತ್ರೆ ಹಾಗೂ ಸಂಗೀತಕಾಸ್ಟ್ರೀಯೆ ಟಿಪ್ಪಣಿಗಳನ್ನು ಗ್ರಂಧಾಂತ್ಯದಲ್ಲಿ ಕೊಟ್ಟಿ. 


ಅನರೆ ಈ್ರಶ್ರದ್ಯಾಯುಕ್ತ ಶ್ರಮನು ಕನ್ನಡಿಗರನ್ನೆಲ್ಲ ಭಗನಾನ್‌' ಮಹಾನೀರೆರೆ ಜೀವನ, ಸೆಂಜೇಶಗಳೆಡೆಗೆ 
ಆಕರ್ಷಿಸರೆಂದು ನಾವು ಆಶಿಸುತ್ತೇನೆ. ಮೂರ್ತಿಡೇನೀ ಗ್ರಂಥಮಾಲೆಯ ಈ ಕನ್ನಡಗ್ರಂಧಗಳ ಶ್ರೀಣಿಯೆನ್ನು_ 


xvi 


ಕನ್ನೆಡ ಸಾರಸ್ವತ ಪ್ರನಂಚದ ಶ್ರೀಸ್ಕ, ಚ್ಯೇಸ್ಕ ನಿಷ್ವಾಂಸರಾಡ ಪ್ರೊ! ಶಾನುರಾಯರ ಈ ಗ್ರಂಥವು ನಿಜಕ್ಕೂ 
ಪ್ರೀಮುಂತಗೊಳಿಸಿದೆ. ಮೈಸೂರಿನಲ್ಲಿ ಈ ಗ್ರಂಥವು ಆಜ್ಞಾಗಲೂ, ಬಹುಬೇಗ ಪ್ರಕಟಿವಾಗಲೂ ಅನರು ಅತ್ಯಂತ 
ಶ್ರಮನಹಿಸಿದ್ದಾಕೆ, 

ತನ್ಮು ಕಾರ್ಯವಲ್ಲಿ ನಂಡಿತ ನಾಗರಾಜಯ್ಯೆನವರನ್ನು ಅನರು ಸಹಾಯೆಕ ಸಂವಾಡೆಕರಾಗಿ ಎಣಿಸಿಕೊಂಡಿ 
ದ್ಹಾಕಿ ನಂಡಿತ ನಾಗರಾಜಯ್ಯೆನವರಿಗೂ ನಮ್ಮು ನಂದನೆಗಳು ಸಲ್ಲುತ್ತವೆ. 

ಮೈಸೂರಿನ ಸದ್ಗುರು ಪ್ರಿಂಟಿರ್ಸ್‌ ಸಂಸ್ಥೆಯ ಒಡೆಯರಾಹ ಶ್ರೀ ಸಡಾರಿನಮೂರ್ಕಿಯನರು ಈ ಗ್ರಂಥ 
ನನ್ನು ಅಚ್ಚುಕಟ್ಟಾಗಿಯೂ, ७७ ಶೀಫ್ರನಾಗಿಯೂ ಹೊರತರಲು ತುಂಬ ಶ್ರಮವಹಿಸಿ ಸಹೆಕರಿಸಿದ್ದಾರಿ. ಅವರಿಗೆ 
ಕಮ್ಮ ಕೃತಜ್ಞಕೆಗಳು ಸಲ್ಲುತ್ತವೆ. 

ಭಾರತೀಯ ಜ್ಞಾನ ಪೀರಳ್ಕಿ, ಅದರಲ್ಲಿಯೂ ७७0 ಸುಜ್ಞಾನಿ ಅಧ್ಯಕ್ಷರಾದ ಶ್ರೀನುತಿ ರಮಾ ಜೈಫ 
ಇನರಿಗೂ ನುತ್ತು ಉದಾಕೆ ಆಶ್ರಯದಾತ ಪ್ರೀಮಾನ್‌ ಸಾಹು ಕಾಂಕಿಪ್ರಸಾದರಿಗೆ, ಭಗನಾನ್‌ ನುಹಾನೀಕೆರ 
೨೫೦೦ನೆಯೆ ನಿರ್ನಾಣನಾರ್ಷಿಕೋತ್ಸನದ ಸಂದರ್ಭದಲ್ಲಿ ಈ ನರ್ಧಮಾಕ ಪುರಾಣವನ್ನು ಹೊರತರಲು ಏಿರ್ನಡಿ 
ಸಿದ್ದಕ್ಟಾಗಿ, ನಾವು ಕೃತಜ್ಞರಾಗಿದ್ಸೇನೆ. ಸಂಸ್ಕೃತ್ಯ ಪ್ರಾಕೃತಾದಿ ಭಾಷೆಗಳಲ್ಲಿ ಹಲವು ಗ್ರಂಧಗಳು ಪ್ರಕಟಿನಾಗಲೂ, 
ಕನ್ನಡದಲ್ಲಿ ಈ ಮಾಲೆಯನ್ನು ಉಪ್ನಾಟಿಸೆಲೂ ಅನರೆ ಔದಾಕ್ಯವೇ ಕಾರಣ. ಕನ್ನಡ ನಿದ್ವಜ್ಞನೆದ ಕ್ರಿಯಾಶೀಲ 
ಸಹೆಕಾರಡೊಡನೆ ಇನ್ನೂ ಹಲವು ಗ್ರಂಥಗಳು ಬೇಗ ಪ್ರಕಟಿನಾಡಾವು ಎಂಬ ನಂಬಿಕೆ ನನ್ಮುಲ್ಲಿಡಿ. ಜ್ಞಾನಪೀರವು 
ಏರ್ಪಡಿಸಿದ ಗ್ರಂಧಪ್ರಕಟಿನಾ ಯೋಜನೆಯನ್ನು ಉತ್ಸಾಹಸೀಲರಾಗಿ ಕಾಕ್ಕಿಗತ ಮಾಡುತ್ತಿರುವ 3,९०३ (६ 
४४०७, ಜೈನರಿಗೂ ನಮ್ಮ ನಂದನೆಗಳು ಸಲ್ಲುತ್ತವೆ. 


ಮೈಸೂರು ಆ. ನೇ. ಉಪಾಧ್ಯ 
ನಾರಣಾಸಿ ಕೈಲಾಶ ४४०४) ಶಾಸ್ತ್ರಿ 


ಪ್ರಸ್ತಾನನೆ 
ಪ್ರೀ ಮುಹಾವೀರ ತೀರ್ಥಂಕರ 


ಜೈಫಕ ಧರ್ಮಗ್ರಂಥಗಳ ಪ್ರಕಾರ, ಅನಾವಿಕಾಲದಿಂಡೆಲೂ ತೀರ್ಥಂಕರರ ಕಾಲಕಾಲಕ್ಕೆ ಕಾಣಿಸಿ 
ಕೊಳ್ಳುತ್ತಾ ಬಂದಿದ್ದಾರೆ, ಮುಂಜಿಯೊ ಕಾಣಿಸಿಕೊಳ್ಳುತ್ತಾರೆ. ಜಗತ್ತು ಅನಾದಿ, ಅನಂತನೆಂದು ಹೇಳುವುದಾಡಕಿ 
ಕೀರ್ಥಂಕರರೂ ಅನಾದಿ, ಅನಂತ. ಪ್ರಸೆಕ್ಷ ಯುಗದಲ್ಲಿ ಘನಕಿಗೆ ಇಪ್ಪತ್ತುನಾಲ್ಕು ಜನ ತೀರ್ಥಂಕರರು ಕಾಣಿಸಿ 
ಕೊಂಡಿದ್ದಾರೆ, ಅನರಲ್ಲಿ ಪ್ರಥಮ ಕೀರ್ಧಂಕರ ನೃಷಭನಾಧ ; ಕಡೆಯನನು ಸುಹಾವೀರೆ. ಆಯಾ ಕಾಲಕ್ಕೆ ತಳ್ಳಂತೆ 
ಅನರೆ ಭರ್ಮನಿರೂಸಣೆಯು ನಿಸಿಪೃಸ್ಥರೂಸನನ್ನು ಸಡೆಯಬಹುದಾದರೊ ७०७४ ಮೂಲತತ್ತ್ಯಣಲ್ಲಿ, ಹೆಗ್ಗುರಿಯಲ್ಲಿ 
ಯಾನ ಬಪಲಾನಣೆಯೂ ಆಗುವೃದಿಲ್ಲ. ಪ್ರಥನು ಕೀರ್ಧಂಕರೆನಾಡ ವೃಷಭನಾಧನನ್ನು ಕುರಿತು ಪ್ರಸ್ತಾಪಿಸುವುದು 
ಅನಿವಾರ್ಯವೋ ಎನ್ನುವಷ್ಟರ ನುಟ್ಟಿಗೆ ಜೈಸಪುರಾಣಗಳಲ್ಲಿಲ್ಲ ಆತಕ ಪ್ರನಕ್ತಿಬಂಜಿೇ ಬರುತ್ತವೆ. ವೃಷಭನ ಕಥಿ ಅಲ್ಪ 
ಸೈಲ್ಪ ವ್ಯತ್ಯಾಸಗಳೊಡನೆ ಭಾಗನತನೇ ನೊಡಲಾದ ವೈದಿಕಸಾಹಿತ್ಯದಲ್ಲಿಯೊ ಕಾಣಿಸಿಕೊಂಡಿದೆ. ಅತನ ಮಗಳೆ 
“ಪ್ರಧಮಚಕ್ರಿ' ಎನಿಸಿಡೆ ಭರತ. ಈತನಿಂಡಲೆ ನಮ್ಮ १४६), "ಭಾರೆತನರ್ಷ'ಎಂಬ ಹೆಸರೆ ಬಂದುದು, ಭಾಗವತ. 
ಇತ್ಯಾದಿ ವೈವಿಕ ಪುರಾಣಗಳಿಲ್ಲವೂ ಈ ಮಾತನ್ನುಟಪ್ಬಿಕೆೊಂಡಿನೆ. ಈ ಭರತಚಕ್ರಿಯ ನೂರುಮಕ್ಕಳಲ್ಲಿ ಮರೀ 
ಚೆಯೂ ಒಬ್ಬ, ಈತ ತನ್ನ ಫೂರ್ನಜನ್ಮದಲ್ಲಿ ಪುರೂರನನೆಂಬ ಬೇಡನಾಗಿದ್ದನು. ಪ್ರಾಣಿಹಿಂಸೆಯಲ್ಲಿ ಮುಳುಗಿ ಕೀಲು 
ತ್ತಿದ್ದ ಈ ಬೇಡನು ಸಾಗರಸೇನಕೆಂಬ ಖಸಿಗಳ ಉನಹೇಶದಿಂದ ಮದ್ಯೆ, ಮಾಂಸ್ಯ ನಮುಥುನಿರತಿವ್ರತನನ್ನು 
ಕೈಕೊಂಡ್ಗುಸಕ್ರಮವಾಗಿ ನಹೆಸಿದುದರಿಂಡ್ಯ ತನ್ನೆ ಜೀನಿತಾಂತ್ಯದಲ್ಲಿ ಸಾಧ್ಯರ್ಮಕಲ್ವದ ಜೀವಕೆಯಾಗಿ ಹುಟ್ಟಿದನು. 
ಅಲ್ಲಿ ಹೆಲಕಾಲ ಸ್ವರ್ಗಸುಖನನ್ನು ಅನುಭನಿಸಿದಮೇಲೆ ಭರತಚಕ್ರಿಯ ನಮುಗನಾದೆ ನುರೀಚಿಯಾಗಿ ಹುಟ್ಟಿದನು. 
ಆತನು ತನ್ನೆ ತಾತನಾಜೆ ವೃಷಭನಾಧನಿಂದ ಜಿನದೀಕ್ಷೆಯನ್ನು ನಹಿಸಿದನಾದರೂ 0४0 089७ ಯತಿನಿಯನು 
ಗಳನ್ನು ನಿನ್ನೆಯಿಂದ ಆಜಿರಿಸಲಾರೆ್ಯೆ ಕುಮಾರ್ಗನನ್ನು ಕೈಕೊಂಡು ಮಿಭ್ಯಾಥರ್ಮನನ್ನು ಜಗತ್ತಿನಲ್ಲಿ ಹಕಡ 
ಹೊರಟನು, ಇರೆ ಫಲವಾಗಿ ಅನನು ಚತುರ್ಗತಿಗಳಲ್ಲಿ ತಿಕ್ರಫೆ ತಿರುಗಬೇಕಾಯಿತು. ಆದರೊ ಯಕಿಥರ್ನುಡೆ ಬಿತ್ತು, 
ಅದನ್ನು ಆಚರಿಸಬೇಕೆಂಬ ನುನೋನೃತ್ತಿ ಆತನಲ್ಲಿ ಅಂತರ್ಗತೆನಾಗಿ ಬೇರೊರಿದ್ದುಡೆರಿಂದೆ ಆತನು ಕ್ರಮಕ್ರನುನಾಗಿ 
ಕರ್ನೇದೆ ಕಾಳಿಕೆಯನ್ನು ಕಳೆದುಕೊಂಡು ಅಚ್ಛಬಂಗಾರನಾನನ್ನು; ಶುಡ್ಕಾತ್ಮನಾದ ಜೀನಮಾನವನಾದನು, ತೀರ್ಥಂ 
ಕರೆ ಷಟ್ಟಕ್ಕೇರಿದನು. ಷ್ರ ಯುಗಳ್ಳೆ ಈತನೆ ಕಡೆಯ ಕೀರ್ಥಂಕರೆ, ಆಡಕೆ ಕೀರ್ಧಂಕರ ಸರೆಂನಕಿಯೇನೂ ಇಲ್ಲಿಗೆ 
ಕೊನೆಯಾಗುವುದಿಲ್ಲ, ನುಜಾನೀಕಸ್ಸಿಗೆ ಮಗಧರಾಜ್ಯದ ಜೊಕೆಯಾಜೆ ಶ್ರೇಣಿಕನೆಂಬುನನು ಶಿಷ್ಕನಾಗಿದ್ದನು, ಆತ 
ನಲ್ಲಿ ನುಹಾನೀರಜಿನನು ಧರ್ಮದ ಬೀಜನನ್ನು ४3,980, 3088७ ತನ್ನ ಪೊರ್ನಜನ್ಮೆಗಳೆ ವಾನಕರ್ನುದ ಫಲ 
ವಾಗಿ ಕಿರ್ಯಗ್ಗತಿಗಳಲ್ಲಿ ತಿರುಗಬೇಕಾಯಿಶಾಡರೂ ಜಿನನು ಬಿತ್ತಿದ ಧರ್ಮಟೀಜದೆ ಫಲವಾಗಿ ಅವನು ಕಡಿಸಿ 
ಕೀರ್ಥಂಕರನಾಗುವನು, ನುಂದಿಕ ಯುಗದಲ್ಲಿ ಉಡಯಿಸಬೇಕಾಗಿರುವ ಇವ್ಪತ್ತುನಾಲ್ಕು ತೀರ್ಧೆಂಕರರೆನ್ಲಿ ನೊಡಲ 
ನೆಯ ಮುಹಾಸಶ್ಕನಾಗಿ ಆತ ಜನಿಸುನನು, ಹೀಗೆ ನುಹಾನೀರನು ಪ್ರಸ್ತುತಯುಗದ ಅಂತಿಮತೀರ್ಥಂಕರನಾಗಿರುವು 
ದಲ್ಲಡಿ ಮುಂದಿನ ಯೆಗಡ ಕೀರ್ಧಂಕರಪರೆಂಸಕಿಗೆ ಬೀಜಾನಾನಕನೂ ಆಗಿದ್ದಾನೆ. ಸಂಸ್ಕೃತ ನುಹಾವುರಾಣದರಿ 
ಇದರೆ ವಿನರಗಳನ್ನು ನೋಡಬಹುದು. § 


ಪ್ರಸ್ತುತೆಯುಗಡ ಇಪ್ಪತ್ತುನಾಲ್ಕು ತೀರ್ಧಂಕರರೆಲ್ಲಿ ಮಹಾವೀರನ ಹೊರೆತು ಉಳಿಡವಕೆಲ್ಲಕೊ ವುರಾಣ 
के 


XX ನರ್ಧೆಮಾನ ಪುರಾಣಂ 


ಪುರುಷರು, ಮಹಾನೀರಕೂ ಈಗ ಆ ಪುಕಾಣಪುಕುಷಕೆ ಸಂಗ್ತಿಗೆ ಸೇರಿಹೋಗಿರುನನಾದರೂ ಆತನನ್ನು ಕುರಿತ 
ಐತಿಹಾಸಿಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಉಸಲಬ್ಧವಾಗಿನೆ, ಜೈನ ಮುತ್ತು ಬೌದ್ಯರೆ ಪ್ರಪ್ರಾಚೀನನೆಿಸಿನ 
ಧಾರ್ನಿಕ ಸಾಹಿತ್ಯ ಅತನ ಬಾಳಕಥೆಯನೇರೆ ಬೇಕಾಷಸ್ಯು ಬೆಳಕನ್ನು ಜೆಲ್ಲುತ್ತಜೆ. ಅದಕೆ ಆಧಾರದಿಂದ ನುಹಾ 
ನೀರಜಿನನ ಐತಿಹಾಸಿಕ ಜನ್ಮನೃತ್ತಾಂತನನ್ನು ತಿಳಿದುಕೊಳ್ಳಬಹುದು. 


ಪ್ರಸ್ತುಶಯುಗಡೆ ಚಕೆನುತೀರ್ಥಂಕರೆನೆನಿಸಿದ ನೀರನರ್ಧಮಾನನು ಜಂಬೂದ್ವೀಪಡಲ್ಲಿರುವ ಭರತಖಂಡದ 
ನಿಜೇಷ ರಾಜ್ಯದೆ ರಾಜಧಾನಿ ಕುಂಡಪುಕದಲ್ಲಿ ಸಿದ್ಸಾರ್ಧ ನುಹಾರಾಜ ಮುತ್ತು ಪ್ರಿಯೆಕಾರಿಣಿಯೆಕೆ ಪುತ್ರನಾಗಿ ಜನಿಸಿ 
ನೆಂದು ಜೈನ ಪುರಾಣಗಳಿಂದ ತಿಳಿದುಬರುತ್ತದೆ. ನರ್ಧಮಾನನ ತಾಯ್ತಂಜಿಗಳಿಬ್ಬರೂ ಇಪ್ಪತ್ತುಮೂಕನೆ 
ತೀರ್ಥಂಕರನಾದ ವಾರ್ಶೈನಾಧನೆ ಸಂಪ್ರದಾಯಕ್ಕೆ ಸೇರಿಷನರಾಗಿದ್ದರೆಂದು ಆಚಾರಾಂಗಾದಿ ಜೈನಾಗನುಗಳಿಂದ 
(ಅಚಾರಾಂಗ 8, ಭಾನಚೂಲಿಕಾ ೩, ಸೂತ್ರ ೪೦೧) ತಿಳಿದುಬರುತ್ತದೆ. ಕುಂಡಪುರದ ದೊಕೆ ಸಿದ್ಧಾರ್ಥನು ನಾಯ್ಯ 
ನಾಥ, ನಾತ್‌ (ಸಂಸ್ಕೃತದಲ್ಲಿ ಜ್ಞಾತೃ) ವಂಶಕ್ಕೆ ಸೇರಿದವನು; ಪ್ರಿಯಕಾರಿಣಿ ಅಥವಾ ತ್ರಿಕಲಾದೀವಿಯು ಲಿಚ್ಛ 
ನಂಶಕ್ಕೆ ಸೇರಿದ ಚೀಟಿಕಮುಹಾರಾಜನ ನುಗಳು ಅಧವಾ ತಂಗಿಯೆಂಬ ಹೇಳಿಕೆಯೂ ಇನೆ. ಇವಿಷ್ಟನ್ನೂ ಐತಿಹಾಸಿಕ 
ನೆಂದು ಸ್ವೀಕರಿಸಲು ಯಾನ ಅಡ್ಡಿಯೂ ಇಲ್ಲ. ಆಡಿ ನೀಕವರ್ಧಮಾನನು ಇನ್ನುದು ಯಾನಾಗ? ಕುಂಡಪ್ಪರೆ 
ನೆಂಬುಡು ಎಲ್ಲಿತ್ತು ? ನುನುಹಾನೀರನು ತನಸ್ಸನ್ನುಕ್ಳಿಕೊಂಡುದು ಯಾವಾಗ? ಎಲ್ಲಿ ? ಆತನಿಗೆ ಸರ್ವಜ್ಞತ್ವ ದೊರೆ 
ಕೊಂಡುದು ಯಾನಾಗ? ಎಲ್ಲಿ? ಆತನು ನಿರ್ನಾಣನಾಡುತು ಎಲ್ಲಿ ನುತ್ತು ಯಾನಾಗ? ಆತನು ಥರ್ನುಬೊಣಿ 
ಮಾಡಿವುದು ಎಲ್ಲಿ? ಅತನ ಸಮುಕಾರೀನರಾನ ಐಹಿಹಾಸಿಕ ವ್ಯಕ್ತಿಗಳು ಯಾರಾನರಿ ಇದ್ದಾಕಿಯೆಳಿ ಇತ್ಯಾಿ 
ವಿಷಯಗಳನ್ನು ಕುರಿತು ಸ್ವಲ್ಪ ಸಮಾರೋಚನೆಯನ್ನು ಕೈಕೊಳ್ಳೊಳ್ಳಣ. ' 

ಮುಹಾನೀರನು ಎನ್ನತ್ತಿರಡು ನರ್ನಗಳ ಸಾರ್ಧಕಜೀನನನನ್ನು ನಡೆಸಿ, ಕಾರ್ತಿಕಮಾಸದ ಕೃಷ್ಣನಕ್ಷದ 
ಚತುರ್ದಶಿಯ 0०8, ಕಡೆಯಜಾನನಲ್ಲಿ ಫಿರ್ನಾಣಸಪವಿಯನ್ನು ನಡಿದನೆಂದು ಜೈನರ ಧಾರ್ನಿಕ ಸಾಹಿತ್ಯವು 
ಒಕ್ಕೊರಲಿನಿಂದ ಹೇಳುತ್ತಿದೆ, ७ ಷೇಳೆಯಲ್ಲಿ ಬಾನನರೂ ಮಾನವರೊ ಕೂಡಿಯೆ ದೀನಗಳನ್ನು ಬೆಳಗಿ ದೀವಾನಳಿ 
ಯನ್ನು ಅಚರಿಸಿಡರಂತೆ ! ಬಾನನರ ನಿಜಾರ ನನುಗೆ ಜೇಡ; ಮಾನನರು ಇಂದಿಗೂ ७४8) ಆಚರಿಸುತ್ತಿದ್ದಾರೆ" 
ಜಿನನು ಸರಂಧಾನುಕ್ಳೆ ತೆರಳಿದೆ ದಿನದಿಂದ ನುಹಾನೀರ ಸೆಂನತ್‌ ಅಕೆಂಭನಾಯಿತೆಂದು ಹೇಳುತ್ತಾಕೆ. ನಾನೀಗ 
ಮುಹಾನೀಕನ ೨೫೦೦8 ನಿರ್ನಾಣನುಹೋತ್ಸವನನ್ನು ಅತ್ಯಂತ ವಿಜೃಂಭಣೆಯಿಂದ ನಾಡಿನ ಆದ್ಯಂತ ಆಚರಿಸು 
ತ್ರಿದ್ನೀನೆ. ಆತನ ನಿರ್ನಾಣವು ಕ್ರಿ. ಪೂ. ೫೨೭ರ ಸರಿಸುಮಾರನಲ್ಲಿ ನಡೆದಿಕಬೇಕೆಂದು ಸಾಧಾರಣ ನಿರ್ಣಯನಾಗಿದೆ. 
ಭಾರಕೆದೆ ಕಾಲಗಣಕೆಗೂ ವಾಶ್ಚಾತ್ಯರೆ ಕಾಲಗಣನೆಗೂ 80 80, ವ್ಯತ್ಯಾನಗಳಿರುುವರಿಂವ ನನ್ಮು ನಿರ್ಣಯದಲ್ಲಿ 
ಒಂಜಿರೆಡು ನರ್ನಗಳ ನ್ಯತ್ಯಾಸಬಂದರೂ ಅಶ್ಚರ್ಯ ಸಡಬೇಕಾಗಿಲ್ಲ. | 

ಸುಪ್ರಸಿದ್ಧ ಜರ್ನುನ್‌ ನಂಡಿತನಾದ ಯೂಕೊಬಿಯು ಹೇನುಚಂದ್ರನ ವರಿಶಿಷ್ಯವರ್ನ (ಯೊಕೊಬಿ ಅದನ್ನು 
ಸಂವಾದಿಸಿ ಪ್ರಕಟಿಸಿದ್ದಾಕೆ) एंड (೪7-೩೩೯) ನಿರೊಹಿಸಿರುನಂತೆ ನುಹಾವೀರನು ಚಂದ್ರಗುಪ್ತಮೌಕ್ಯನ ಪಟ್ಸಾ 
ಭಿನೇಕಕ್ಕಿಂತ ಸೂಕೈವತ್ಯೈಮ ವರ್ಷಗಳಪೊರ್ನನಲ್ಲಿ ನಿರ್ನಾಣಹೊಂದಿನೆನೆಂದು ಹೇಳಿ, ಚಂದ್ರಗುಪ್ತನ ನಟ್ಯಾಭಿಸೇಕ 
ವು ಕ್ರಿ. ಪೂ. ೩೨೨ರಲ್ಲಿ ನಡೆಯಿತೆಂದು ಇತಿಹಾಸದಿಂದ ಕಿಳಿಯೆಬರುವುದರಿಂದೆ ಮಹಾವೀರ ನಿರ್ವಾಣ (೧೫೫೪-- 
೩೨೨) ಕ್ರಿ. ಫೊ. ೪೭೭ ಎಂದು ನಿರ್ಧರಿಸಿದ್ದಾನೆ. ಇದನ್ನು ಒಪ್ಪನಿ ಡಾ | ಜಯೆಸ್ವಾಲರು ನೀರಜಿಕನೆ ನಿರ್ನಾಣಾ 
ನಂತರ ೪೭೦ ವರ್ಷಗಳು ಕಳೆಡಮೇಲೆ ನಿಕ್ರಮುನ ಜನನನಾಯಿತು ; ಅನನು ತನ್ನ ಹದಿನೆಂಟನೆ ನಯಸ್ಸಿನಲ್ಲಿ 
ಸಿಂಹಾಸನೆನನ್ನೇರಿಡನು, ಅಂದಿನಿಂದ ಅನನ ಶಕೆ ಪ್ರಾಕಂಭವಾಗಿಡೆ ; ಆದ್ದೆರಿಂದೆ ನೀರಜಿನನೆ ನಿರ್ನಾಣನಾದುಮ 
ವಿಕ್ರಮಶಕೆ (೪೭೦-೧೮) ೪೮ಲರಿಂಡ ಎಂದು ಹೇಳುತ್ತಾಕೆ. ಹೀಗೆ ಮುಹಾನೀಕೆನ ನಿರ್ನಾಣಕಾಲ - ೮೮4-೫೭ 
=ಹಳಳನಿಂಬ 4೫ ದ್ಳಾಂಕಕ್ಕೆ ಬಂದಂತಾಯಿತು. ७७8 ಸುಪ್ರಸಿದ್ಧ ಚೈನಶಾಸ್ವ್ರಪ್ರನೀಣರಾದ ಜಾಗ ಹಿರಾಲಾಲಜೆ 


ಪ್ರಸ್ತಾವನಿ-ಶ್ರೀ ಮಹಾನೀರೆ ತೀರ್ಥಂಕರ xi 


ಯವನರು ಈ ಸಿದ್ಧಾಂತನನ್ನು ಖಂಡಿಸಿ ಮಹಾವೀರನ ನಿರ್ನಾಣದಂದೇ ಉಚ್ಛಯನಿಯಲ್ಲಿ ವಾಲಕರಾಜಕೆ ಸಟ್ಕಾಭಿ 
ಷೇಕನಾಯಿತು, ಆತನು ೬ಂನರ್ಷ ರಾಜ್ಯಭಾರೆ ಮಾಡಿದಮೇಕೆ ನಂದರಾಜರು ೧೫೫ ವರ್ಷಗಳು ರಾಜ್ಯಭಾರಮಾ 
ಢಿನರು, ಇದಾದಮೇಲೆ ಚಂಪ್ರಗುಪ್ತಮೌರ್ಯನ ಪಟ್ಟಾಭಿಷೇಕ ನಡೆಯುತ್ತದೆ ७० 0०४ ಚಂದ್ರಗುಪ್ತನ ಸಿಂಹಾಸನಾ 
ಕೊೋಹಣಕ್ಕೂ ನುಹಾನೀಕನ ನಿರ್ವಾಣಕ್ಕೂ ಇರುವ ಅಂತರೆ ೧೫೫ ನರ್ಷಗಳಲ್ಲ.೨೧೫ವರ್ಷ್ನಗಳು ಎಂಬ ಸಿದ್ಧಾಂತ 
ವನ್ನು ಮಂಡಿಸುತ್ತಾಕಿ ಇಷ್ಟೇ ಅಲ್ಲ. ಹೇಮಚಂಥ್ರನ ಮತ್ತೊಂಡು ಗ್ರಂಥವಾದ ಕ್ರಿಸಪ್ಟಿಶಲಾಕಾವುರುಷಚರತೆ 
ಯಲ್ಲಿ (ವರ್ಷ ೧೦, ಸರ್ಗ ೧೨, ಪದ್ಯಗಳು ೪೫-೪೬) ಕುಮಾರೆಪಾಲನಿಗೆ ಮುಹಾನೀರನ ಪರಿನಿರ್ನಾಣಕಲ್ಯಾಣ 
ನಡೆ ೧೯ ವರ್ಷಗಳಾಡನೇರೆ ಕರೀಟಿಧಾರಣೆಯಾಯಿತೆಂದು ತಿಳಿಸಲಾಗಿದೆ ; ಕುಮಾರನಾಲನ ಕಂಟಧಾರಣೆ 
ಯಾವುದು ಕ್ರಿ. ಶ. ೧೧೪೨ರಲ್ಲಿ ४०४० ಇತಿಹಾಸದಿಂದ ತಿಳಿದುಬರುತ್ತದೆ , ७६७ 0०४ ಮಹಾನೀಕನ ನಿರ್ನಾಣ 
ಕಾಲ (೧೬೬೯-೧೧೪೨ಕ್ರಿ. ಶ ೫೨೭ ಎಂದು ಹೇಳಿ. ಅನರು ತಮ್ಮ ಸಿದ್ಧಾಂತನನ್ನು ಸಮರ್ಥಿಸಿಕೊಳ್ಳುತ್ತಾರೆ. 
[ಹೀರಾಲಾಲ್‌ಜೈನ್‌ರನ ನೀರಜಿಡೆಂಡೆಚರಿಉ ಸ್ರಂಧದೆ ಸಂಪಾಡಕೀಯ-ವುಟಿ ೧೩-೧೪] 

ನುಹಾವೀಕನು ನೌಶನು ಬುಡ್ಡನಿಗಿಂತಲೂ ನಯೆಸ್ಸಿಸಲ್ಲಿ ಹಿರಿಯ , ಅಕನು ದೀಕ್ಷೆಯನ್ನು ವಹಿಸಿದುಜೂ, 
ನಿರ್ನಾಣನನ್ನು ಸಔೆಮದೂ ಬು್ಧನಿಗಿಂತಲೂ ಮೊಡರೆ ಎಂಬುದಾಗಿ ಬೌಡ್ಕರೆ ಕ್ರಿಹಿಟಿಕಗಳಿಂದ ತಿಳಿದುಬರುತ್ತದೆ. 
ನಿಂಟಿರ್‌ನಿಟ್ಸ್‌ ನೊದಲಾದ ವಾಶ್ಫಾತ್ಯ ವಿದ್ವಾಂಸರೂ ಇಣನ್ನು ಒಪ್ಪುತ್ರಾಕಿ [ Wintermtz -A History of 
Tndian Literature , Append शा] ಮಜ್ಚೈಮನಿಕಾಯದ ಸಾಮಗಾಮಸುತ್ತದಲ್ಲಿ ಚುಂಡನೆಂಬ ಶ್ರನುಣ 
ಸೊಬ್ಬನು ಬುದ್ಳನೆ ಬಳಿಗೆ ಬಂಡ ನೃತಾಂತನಿಜೆ. ನಿಗಂರನಾಲ್‌ ಪುತ್ವಕು (ಬೌದ್ಧಸ್ರಂಧಗಳಲ್ಲಿ ಮಹಾನೀಕನನ್ನು 
ಆ ಹೆಸರಿನಿಂದ ಕಕಿಯುತ್ತಾಕೆ)) ಪಾವಾದಲ್ಲಿ ಕಾಲನಾದನೆಂಡೂ, ಅನನ ಅನುಯಾಯಿಗಳಲ್ಲಿ ನಾಯಕ ಸಟ್ಟಿಕ್ಕಾಗಿ 
ಕಲಹೆನಾಗುತ್ತಿನೆಯೆಂದೊ ಚುಂದನು ಬುದ್ಧನಿಗೆ ತಿಳಿಸುತ್ತಾನೆ. ಆಗ ಬುದ್ಧನ ಸಟ್ಟಿಶಿಸ್ಯನಾನೆ ಆನೆಂದನು ಬುಡ್ಧಫೆ 
ತರುನಾಯ ತನ್ಮು ಸೆಂಘದನ್ಲಿಯೂ ಅಂತಃಕಲಹನಾದೀಕೇನೊೋ ಎಂದು ಬುಷ್ಕನೊಡಕೆ ಚರ್ಚಿಸುತ್ತಾನೆ, ದೀಫನಿ 
ಕಾಯದ ವಾಸಾನಿಸುತ್ತ ಮತ್ತು ಪರಿಯಾಯಸುತ್ತಗಳಲ್ಲಿಯೂ ಈ ಸಮಸ್ಯೆ ಚರ್ಚಿತವಾಗಿನೆ. ಬುವೈೆನೆ 
ತಿಷ್ಯತ್ರೀಷ್ಕರಲ್ಲಿ ಒರ್ನನಾದ ಸಾರಿಪುತ್ತನು ಭಿಕ್ಷುಸಂಘೆಳ್ಳೆ ಪಾನಾದೆ ಅಂತಃಕಲಹ ವಿಚಾರವನ್ನು ತಿಳಿಸಿ ಅಂತಹೆ 
ದುರ್ಭಟಿನೆ ತನ್ಮು ಸಂಘದಲ್ಲಿ ನಡೆಯಬಾರಜಿಂಡು ಎಚ್ಚರಿಸುತ್ತಾನೆ. ಇದನ್ನು ಕಂಡು ಬುದ್ಧನು ಆತನನ್ನು ७४ 
ಸುವಿಸುತ್ತಾನೆ. ಬುದ್ಧನ ನಿರ್ನಾಣ ಕ್ರಿ. ಪೊ. ೪೮೭ರಲ್ಲಿ ನಡೆಯಿತೆಂದು ಪಾಶ್ಟಾತ್ಯನಿದ್ಯಾಂಸರೆ ಸಿದ್ಯಾಂತ, ಮಹಾ 
ನೀರನು ಅದಕ್ಕೂ ಬಹೆಳ ಮುಂಚೆಯೆ, ಎಂದರಿ ಕ್ರಿ. ಪೂ. ೫೨೭ರಲ್ಲಿ ನಿರ್ನಾಣಹೊಂದಿದ, ಆಗ ಆತನಿಗೆ ೭೨ನರ್ಷ 
ನಯಸ್ಸು. ಆದ್ದರಿಂದ ಮುಹಾನೀರನ ಜನನ (೫೨೭-೬೨ ಕ್ರಿ. ಪೂ. ೫೯೯ ಎಂದು ನಿರ್ಧರಿಸಬಹುದು, 

ನೀರೆಜಿನನ ಜನ್ಮೈಸ್ಥಳವಾವ ಕುಂಡಪುಕವು ಯಾವುದು ಎಂಬ ವಿಚಾರದಲ್ಲಿ ದಿಗಂಬರರಿಗೂ है (5००४४ 
ರಿಗೂ ಭಿನ್ನಾಭಿಸ್ರಾಯೆನಿಜೆ, ಬಿಹಾರಿಕಲ್ಲಿರುವ ನಾಲಂದದ ಸಮೀಸದಲ್ಲಿ ಈಗ ಇರುವ ಕುಂಡಪುರನೇ ಜಿನಜನ್ಮ 
ಸ್ಥಾನನೆಂದು ದಿಗಂಬಕೆ ಸಂಪ್ರದಾಯದವರು ನಂಬಿ, ಅಲ್ಲಿಗೆ ಯಾತ್ರೆ ಹೋಗುನ ಸಂಪ್ರದಾಯನನ್ನು ಅನುಸರಿಸಿ 
ಫೊಂಡು ಬಂದಿದ್ದಾರೆ. ಅದಕ್ಕೆ ತಕ್ಕಂತೆ ಅಲ್ಲಿ ಮಹಾವೀರನ ಪುರಾತನ ಜೀನಾಲಯನೊಂದಿದೆ. ಶ್ವೇತಾಂಬರೆರು 
ಇದನ್ನು ಒಪ್ಪನೆ ಮಾಂಫೀರ್‌ ಜಲ್ಲೆಯಲ್ಲಿರುನ ಕ್ಷತ್ರಿಯಕುಂಡನನ್ನು ಜಿನಜನ್ಮಸ್ಥಳನೆಂದು ಭಾವಿಸಿ ಅಲ್ಲಿಗೆ ತೀರ್ಥ 
ಯಾತ್ರೆ ಳೈಕೊಳ್ಳುತ್ತಾರೆ. ಈ ಎರಡುಗುಂಪಿನನರೆ ನಂಬಿಕೆಯೂ ಅರ್ಥನಿಲ್ಲದುದು, ಜೈನಪುರಾಣಗಳು ನುತ್ತು 
ಆಗಮಗಳು ಮಹಾನೀರನ ಜನ್ಮಸ್ಸಳನಾದ ಕುಂಡಪುಕವು ನಿಜೇಹದಲ್ಲಿದೆಯೆಂದು ಕಿಳಿಸುತ್ತನೆ. ನಿಡೇಹನಿಕುವುದು 
ಗಂಗೆ ಉತ್ತರದಲ್ಲಿ, ಕೈನ ಎಂಡು ಸಂಧರನರಿ ಈಗ ನಂಬಿರುವ ನರಸ ಸ್ಥಳಗಳರುವುದು ಗಂಗೆಗೆ ದಕ್ಷಿಣ 
ರುವ ಮಗಧ ಡೀಶದಲ್ಲಿ, ಎರಡೂ ಸಂಥದನರ ಧರ್ಮಗ್ರಂಥಗಳ ಹೇಳಿಕೆಗೆ ಇಡು ನ್ಯತಿರಿಕ್ತವಾಗಿನೆ, "ನನೀಹೆ ನೆಂಬ 
ए०७ ०४०३४) ಎಂಬ ವಿಚಾರದಲ್ಲಿ ಯಾನ ಸೆಂಜೇಹೆಕ್ಕೂ ಆಸ್ಪದವಿಲ್ಲ. ಗಂಗೆಯ ಉತ್ತರಭಾಗ ವಿಡೇಹ, ದಕ್ಷಿಣ 


xxii ನರ್ಧಮಾನ ಪುರಾಣಂ 


ಭಾಗ ಮಗಧ ಎಂಬುದು ಪ್ರಾಚೇನೆಕಾಲದಿಂದಲೂ ಸ್ವೀಕೃತವಾಗಿರುವ ನಿಷಯ, ಅದರೆ ಎಲ್ಲೆಗಳೊ ಫಿಶ್ಚಿತವಾಗಿನೆ 
ಉತ್ತರೆಕ್ಕೆ ಏಮಾಲಯ್ಯ ದಕ್ಟಿಣಕ್ಕೆ ಗಂಗೆ, ಪೂರ್ವಕ್ಕೆ ಕೈಶಕೀನದಿ, ಪಶ್ಚಿಮಕ್ಕೆ ಗಂಡಕೀ ನದಿ ; ಇವುಗಳ ನತ್ಯ 
ದಲಿರುನ ನಿಸ್ತಾಕನಾದೆ ಭೂಪ್ರದೇಶನೇ ನಿದೇಹ, ಪ್ರಾಚೀನಕಾಲದಲ್ಲಿ ಇದನ್ನು ತೀರಭುಕ್ತಿ ಎಂಬ ಹೆಸರಿನಿಂದೆ ಕಕೆ 
ಯುತ್ತಿದ್ದು, ಅನೀ ಈಗ ತಿರುಹುತ್‌ ಎಂದಾಗಿಡೆ, ಈ 073,05% ಭೂಪ್ರಜೀಶದಲ್ಲಿ ಕುಂಡಪ್ರಿಕೆ ಎಲ್ಲಿತ್ತು? ಎಂಬ 
ಪ್ರಶ್ನೆ ಸಿಳುತ್ತಜಿ. ಈ ಸಮಸ್ಯೆಯನ್ನು ಇದಿರಿಸಬೇಕಾದರೆ ನಮ್ಮ ಆರೋಚನಾಲಹರಿಯನ್ನು ನುಶ್ತೊಂದು ದಿಳ್ಳಿಗೆ 
ತಿಕುಗಿಸಬೇಕಾಗುತ್ತಜಿ, ಮುಹಾನೀಕನನ್ನು ಜ್ಞಾತೃಕುಲೋತ್ಸನ್ನ, ಜ್ಞಾತೃವುತ್ರ ಇತ್ಯಾದಿ ಹೆಸರುಗಳಿಂದ ವೃನಹರಿ 
ಸಿಕುವುದು ಕಂಡುಬರಿತ್ತಣಿ ಬೌದ್ಧರ ಪ್ರಾಚೀನ ಗ್ರಂಥಗಳಲ್ಲಿ ಒಂದಾದ ನುಹಾನಸ್ತುನಿನಲ್ಲಿ ಜ್ಞಾ ತೃಕ್ಷತ್ರಿಯರು ಎಲ್ಲಿ 
ನಾನಮಾಡುತ್ತಿದೆ ಕೆಂಬುದರೆ ಸೂಚನೆ ಕಂಡು ಬಕುತ್ತಣೆ. ಬುದ್ದಜೇನನು ಗಂಗಾನದಿಯನ್ನು ದಾಟಿ ನೈಶಾರಿ ಸಂಘೆ 
ದೆಕಥೆ ಹೊರಡುತ್ತಾನೆ. ಅನೇಕ ಕ್ಷತ್ರಿಯ ಸಂಗಡಥನರು ಆತನನ್ನು ಅತ್ಯಂತ ಸಂಭ್ರಮದಿಂದ ಇದಿರುಗೊಂಡರು. 
ಅನಕೆನ್ಲಿ ಜ್ಞಾತೃಕ್ಷತ್ರಿಯರೊ ಇದ್ದರು. ಅನರು ತನ್ಮು ನಿಶಾಲನಾದ ರಾಜ್ಯನನ್ನು ನಿಚಕ್ಷಣೆಯಿಂದ ಆಳುತ್ತಿದ್ದರು. 
ಅನಕನ್ನು ಬುಡ್ಗನು ಜೀವತೆಗಳಿಗೆ ಹೋರಿಸುತ್ತಾಕೆ. ಇದನ್ನು ನೋಡಿದಕೆ ಜ್ಞಾತೃಕ್ಷತ್ರಿಯರು ವೈಶಾರಿಯಲ್ಲಿ ವಾಸಿ 
ಸುತ್ತಿದ್ದಕೆಂದು ಅರ್ಥನಾಗುತ್ತಕೆ, ಜ್ಞಾತ್ಯನೆಂಕ ಪ್ರಮುಖನಾದ ಸಿದ್ಧಾರ್ಥನು ಜಿಟಿಕರಾಜನೆ ಮಗಳನ್ನು ನುಡುನೆ 
ಯಾಗಿಡ್ಡುಡರಿಂಡ ಆತನ ನಂಶದ ಫೆನಕೆ ಮುಗಿಲುಮುಟ್ಟಿತ್ತಿಂಡು ತಿಳಿದು ಬಯಿತ್ತಣಿ, ಮುಹಾನೀಕನಿಗೂ ನೈಶಾಲಿಗೂ 
ಸಂಬಂಧನನ್ನು ಕಲ್ಫಿ ಸುನ ನುತ್ತೊಂಡು ಮುಖ್ಯನಂಗತಿಯೆಂದರಿ ಅರ್ಥಮಾಗಧಿಯ ಸೂತ್ರಕಾಂಗ(೧-೨)ನುತ್ತು 
ಉತ್ತರಾಥ್ಯಯನೆ (೬) ಗಳಲ್ಲಿ ಅನೇಕನೇಳೆ ಆತನನ್ನು ನೈಶಾಲೀಯ ನಿಂದು ಕಕೆದಿರುನುತು. ಇದರಿಂದ ನರ್ಧ 
ಮಾನನ ಜನ್ಮಸ್ಥಳ 0९७8 ದೇಶದ ವೈಶಾಲಿನಗನೆಂದು ಸುನ್ಫಸ್ಯನಾಡಂತಾಗುತ್ತಡೆ, ಇಲ್ಲಿಯೇ ಅತನು ತನ್ನ 
ಬಾಳಿಕೆ ಮೊದಲ ಮುವ್ವತ್ತು ನರ್ಷಗಳನ್ನು ಕಳೆದುದು, 


ಆದಿ ಈ ನಿಕಾಲನಾದೆ ವೈಶಾಠಿನಗರ ನಿಜೇಹರಾಜ್ಯದಲ್ಲಿ ಎಲ್ಲಿತ್ತು ಎಂಬ ಪ್ರಶ್ನಿ ತನ್ನೆ ಹೆಹೆಬಿಚ್ಚಿ ಸುಕ್ತಿ 
ನಮ್ಮೆದುರಿಗೆ ನಿಲ್ಲುತ್ತನಿ. ವಾಲ್ಮೀಕಿ ರಾಮಾಯಣದಲ್ಲಿ ವೈಶಾಲಿಸಗರಡ ಉಲ್ಲೇಖನಿದೆ. ರಾಮು ಲಕ್ಷ್ಮಣರು 
ನಿಶ್ಚಮಿತ್ರನೊಡನೆ ಜನಕನುಹಾರಾಜನ ರಾಜಥಾನಿಯಾದೆ ಮಿಧಿಕೆಗೆ ಹೊರೆಡುತ್ತಾಕಿ ಅನರು ಗಂಗೆಯನ್ನು 
ದಾಟ ಉತ್ತರಶಥಿಯನ್ನು ದಾಟುತ್ತರೆ ನೈಶಾಲನಗರಿ ಗೋಚರಿಸುತ್ತದೆ. ಸ್ಫರ್ಗದಂತೆ ದಿವ್ಯಸುಂಡರವಾಡ ಆ 
ನಗರದಲ್ಲಿ ७ ರಾತ್ರಿ ತಂಗಿದ್ದು, ಮರುದಿನ ಬೆಳಿಗ್ಗೆ ಅವರು ಮಿಧಿರೆಗೆ ಹೊರಟು ಹೋಗುತ್ತಾರೆ. ಆದ್ದರಿಂದ ಅದು 
ಗೆಂಗೆಯೆ ಉತ್ತರತಡಿಯಲ್ಲಿದ್ದಿ ಕೆಂದು ಅರ್ಥನಾಗುತ್ತಡೆ, ಬೌದ್ಭಗ್ರಂಧಗಳಲ್ಲಿಯೂ ಅದರ ಪ್ರಸಕ್ಷಿ ಅನೇಕಸಲ 
ಸಂಡುಬರುತ್ತಣಿ ಬುನ್ಸನು ಗೆಂಗಾಸದಿಯೆನ್ನು ದಾಟಿ ನೆಶಾಲಿಯನ್ನು ಸೇರಿದೆನೆಂದು ಕಿಳಿನುಬರುತ್ತಣೆ, ಆಗೆ 
ವೈಶಾಲಿಯಲ್ಲಿ ಲಿಜೃನಿಸಂಘದನರ ಅಳ್ಳಿಕೆಯಿತ್ತು, ಗಂಗಾನದಿಯ ದಕ್ಷಿಣದ ಮುಗಢರಾಜ್ಯದಲ್ಲಿ ಶ್ರೀಣಿಕನೂ 
'ಅನಂತರೆ ಕುಣಿಕ ಅಜಾತಶತ್ರುವೂ ಚೆಕ್ರನರ್ತಿಯಾಗಿದ್ದರು, ಈ ಎರೆಡು ರಾಜ್ಯಗಳ ಮಥ್ಯೆ ರಾಜ್ಯಭಾರನಿಧಾನದಲ್ಲಿ 
ಸಾಕಷ್ಟುನ್ಯತ್ಯಾಸನಿದ್ದು, ಸರಸ್ಪರಿ ದ್ವೀನ ಬೆಳೆಯುತ್ತಿತ್ತು ಬೌದ್ಭರಿ ದೀಫನಿಕಾಯ ನುಹಾನರಿಸಿಬ್ಬಾನ 
ಸುತ್ತದಲ್ಲಿ ಅಜಾತಕತ್ರುನಿನ ಮಂತ್ರಿಯಾದ ನರ್ಸಾಕರನು ಬುದ್ದ ನನ್ನು ಕುರಿತು " ವೈಶಾಲಿಯ ಲಿಚ್ಛವಿಸೆಂಭೆವನ್ನು 
ನಾವು ಗೆಲ್ಲಲು ಸಾಧ್ಯನೆೆ” ಎಂಡು ಕೇಳುತ್ತಾನೆ ಅದಕ್ಕೆ ಉತ್ತಕಿವಾಗಿ ಬುದ್ಧನು" ಲಿಚ್ಛನಿಗಣದವರು ಕ್ರಮ 
ಬದ್ಕರಾಗಿದ್ದು ಕೊಂಡು, ಒಗ್ಗಿ 8०४ ತನ್ಮು ಪ್ರಜಾಪ್ರಭುತ್ವವನ್ನು ಮುಂದುನರಿಸಿಕೊಂಡು ಹೋಗುತ್ತಿರುನ 
ವಕಿಗೆ, ನ್ಯಾಯಸಿಸ್ಕುರಾಗಿರುವವರೆಗೆ, ತಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನು ಮೀರದಿರುವವಕೆಗೆ ಅನಕನ್ನು 
ಗೆಲುವುಮು ಯಾರಿಂದಲೂ ಸಾಧ್ಯವಿಲ್ಲ? ಎನ್ನುತ್ತಾನೆ. ಇದನ್ನು ಅರ್ಥಮಾಡಿಕೊಂಡ ವರ್ಸಾಕರನು ರಾಜ 
ತಂತ್ರವನ್ನು ಪ್ರಯೋಗಿಸಿ ಲಿಚ್ಛನಿಯರ ಮಕ್ಯೆ ಛಿಪ್ರವನ್ನು ಹುಟ್ಟಿಸುತ್ತಾನೆ. ಅನರಿ ಸತ್ಯ, ಢರ್ಮಗಳಿಗೆ ಮೀರಿ 
ಫಜೆಯುನಂತೆ ಮಾಡುತ್ತಾನೆ. ಆಗ ವಿನು ನಡೆಯೆಕೆಂಬುದನ್ನು ಆರ್ಥಮಾಗಧಿಯ ಧರ್ಮಗೃಂಧವಾಡ ಭಗನತಿಯೆ 


ಪ್ರಸ್ತಾನನೆ-ಪ್ರೀ ಮುಹಾನೀರೆ ತೀರ್ಥಂಕರೆ xxiii 


ಏಳನೇ ಶತಕದಲ್ಲಿ ಕಣ್ಣಿಗೆ ಕಟ್ಟುನಂತೆ ಚಿತ್ರಿಸಲಾಗಿದೆ. ವೈಶಾಲಿಯ ಕೋಟಿ ಸೂಕಿಜೋಯಿತು ; ಅಜಾತ ಶತ್ರು 
ವಿಜಯಿಯಾದ, 

ಮಹಾವೀರನ ಕಾಲಲ್ಲಿ ವೈಶಾಲಿಯು ಅತ್ಯಂತ ನುಹೆತ್ತನ್ನು ಗಳಿಸಿತ್ತು, ವೈಶಾಲಿಯ ಪ್ರಜೆಯೆಸಿಸ 
ಸೊಳ್ಳುವುದು ಒಂದು ಹೆನ್ಮೆಯ ನಿಷಯನಾಗಿತ್ತು. ಆದ್ದರಿಂದರೆ ನುಹಾನೀರನನ್ಸು"ವೈಶಾಲಿಯೆ' ಎಂಡು ಕರೆಯೆ 
ಲಾಗಿದೆ, ಭೆರೆತೆಖಂಡಡ ಇತರೆ ಪುರಾಣ ನಟ್ಟಿಣಗಳಂತೆ ವೈಶಾಲಿಯ ನಿಚಾರೆವೊ ಬಹುಕಾಲಧವರಿಗೆ ಇತಿಹಾಸಜ್ಞ ಕೆ 
ಒಂದು ಸವಾಲಾಗಿ ಕೂತಿತ್ತು. ಈಗೆ ಸುಮಾರು ಒಂಡು ಶತಮಾನದಿಂದ ವುರಾತನ ಸಂಶೋಧಕರು ಮಾಡಿದ ಪ್ರಯ 
ಕ್ನದೆ ಫಲನಾಗಿ, ವೈಶಾಲಿಯೆ ಪ್ರಾಚೀಕ ನಿವೇಶನನಾನುಜಿಂಬುದು ಬೆಳಕಿಗೆ ಬಂದಿದೆ. ಬಿಹಾರ್‌ಜೀಶಡೆ ನುಜವುರ್‌ 
ಜಿಲ್ಲೆಯಲ್ಲಿ ಗಂಗೆಯ ಉತ್ತರತಡಿಯರುನ "ಬಸಾಢಾ' ४०७१६ ವೈಶಾಲಿನೆಗರನೆಂಡು ನಿರ್ಧರಿಸಲಾಗಿಜೆ. 


ವೈಶಾಲಿ ನಗರವು ಅದರ ಹೆಸಕೇ ಸೂಚಿಸುನಂಕೆ ಅತ್ಯಂತ ನಿಶಾಲನಾಡೆ ನಗರ. ಅದರೆ ಒಂಡು ಭಾಗನೇ 
ಕುಂಡಪುರೆ, ಬಸಾಢಾವ ಹೆತ್ತಿಕೆದೆಲ್ಲಿಯೆ ಈಗ ಇರುನ ವಾಸುಕುಂಡವೆಂಬ ಹಳ್ಳಿಯೆ ಕುಂಡಪುಕೆನೆಂದು ಹೇಳಲು 
ಸಾಕಷ್ಟು ಅಥಾರಗಳು ಸಿಕ್ಕಿನೆ. ಆ ಹಳ್ಳಿಯಲ್ಲಿ ಪ್ರಾಚೀಕನಾದ ಒಂದು ಕಲ್ಯಾಣಿಯಿಜೆ. ಈಗ ಮುಚ್ಚಿ 
ಹೋಗಿರುನೆ ಅನ್ನು ಕೃತ್ರಿಯಕುಂಡನೆಂದು ಕರೆಯುತ್ತಿದ್ದರಂತೆ ! ७४६, ಹತ್ತಿರಪಲ್ಲಿಯೆ ಒಂದು ಫುಟ್ಟಿ ಜನೀನಿನೆ. 
ಅದನ್ನು "ಆಹಕ್ಕೆ',ನಿಂದಕೆ ನಿಂಡೆಂದೊ ನೇಗಿಲು ಮುಟ್ಟಿದ ಭೂಮಿಯೆಂದು ಅಲ್ಲಿನ ಜನ ಹೇಳುತ್ತಾರೆ. ಆ ಸ್ಥಳದಲ್ಲಿ 
ಯಾನನೋ ಒಬ್ಬ ಮಹೆನೀಯನು 58,४९6 ಕಾಲದಲ್ಲಿ ಹುಟ್ಟಿದ್ದನೆಂಡು 8886 ಜನೆ ಕಂಬುತ್ತಾಕೆ, ಆದ್ದರಿಂದ ಆ 
ಸ್ಥಳವನ್ನು ಅತ್ಯಂತ ನವಿತ್ರವಾದ ಸ್ಥಳನೆಂಡುಭಾವಿಸುವುದಲ್ಲಜಿ, ನುಹಾವೀರನ ನಿರ್ನಾಣದ ದಿನ ಅಲ್ಲಿ ದೀಪವನ್ನು 
ಹಚ್ಚಿಟ್ಟು ದೀಪಾನಳಿಯನ್ನು ಆಚರಿಸುತ್ತಾರೆ, ನುಹಾವೀಕೆನು ಪರಿಪ್ರಾಜಕನಾಡನೇರೆ ನೊಡಲ ರಾತ್ರಿಯನ್ನು 
ಕರ್ಮಾರನೆಂಬ ಗ್ರಾಮದಲ್ಲಿ ಕಳೆದನೆಂದು ಪುರಾಣೋಕ್ರವಾಗಿಣೆ.ಈಗಿನ"ಕನ್ಮುನ ಛನರಾ'ಎಂಬ ಹಳ್ಳಿಯೊಂದು 
ಬಾಸಾಢಾಕ್ಳೆ ಹಕ್ತಿಕೆದಲ್ಲಿಡಿ, ७४६९ ಕರ್ಮಾರವಿರಬೇಕು. ಜಿನನು ಕನ್ನೆಪ್ರಥನು ವಾರಣೆಯನ್ನು ಕೊಲ್ಲಾಗೆ ಎಂಬಲ್ಲಿ 
ಮಾಡಿದನಂತೆ, ಆಡು ಇಂದಿನ "ಕೊಲ್ಲು ಆ'ಗ್ರಾಮನಾಗಿರಬೇಕು, ವಾಣಿಜ್ಯ ಗ್ರಾನುದಲ್ಲಿ ಜನಕು ಹಲವು ಜಾರ್ತು 
ರ್ಮಾಸಗೆಳನ್ನು ಕಳೆನೆಂದು ಹೇಳುತ್ತಾರೆ. ಇಂದಿನ ಬನಿಯಾ ಗ್ರಾಮನೇ ಅದಿರಬಹೆನು. ಜಿನ ಗೋತ್ರ ಕಾಶ್ಯನ 
ನಂತೆ, ಆತನೆ ತಾಯಿಯ ಗೋತ್ರ ನಸಿಷ್ಠ ; ಆ ಎರಡು ಗೋತ್ರಡನರೊ ಈ ಪ್ರಾಂತದಲ್ಲಿ ನಿವಲನಾಗಿಡ್ದಾರ. 
ವೈಶಾಲಿಯೆಂಡು ಈಗ ನಿಕ್ಟಯಿಸಿರುವ ಸ್ಥಳದಲ್ಲಿ ಭೂಸೆಂಶೋಧನೆ ನಾಡಿದಾಗ "ವೈಶಾಲಿ ನಾಮಕುಂಡೆ' ನಂಬ 
ಉಲ್ಲೇಖನಿರುವ ಪ್ರಾಚೀನ ಮುತ್ರಿಯೊಂಗು ದೊರತಿಡೆ, ಈ ಎಲ್ಲ ಕಾರಣಗಳಿಂದ ನಂಡಿತರಿ ಇಡೀ ಮಹಾನೀಕನ 
ಜನ್ಮೆನ್ಥಳನೆಂದು ನಿರ್ಧರಿಸಿದ್ದಾರೆ. ಇಂದು ಬಿಹಾರ್‌ ಸರ್ಕಾಕವು ಆ ಸ್ಥಳವನ್ನು ನಶನಡಿಸಿಕೊಂಡು, ७४७ ಸುತ್ತ 
ಕೈನಿಡಿ ಗೋಡೆಯನ್ನು ನಿರ್ಮಿಸಿದ್ದಾರೆ. ಅಷಕೊಳೆಗೆ ಸದ್ಮಾಕಾರೆದ ಕಟ್ಟಿಯೊಂದನ್ನು ನಿರ್ನಿಸ್ತಿ ७७० ಮೇಕೆ 
ಹಾಲುಗಲ್ಲಿನ ಕಿರೆಯೊಂಡರಮೇರೆ ಅರ್ಥ ಮಾಗಧಿಯ ಎಂಟು ಗಾಥೆಗಳನ್ನೊ ಹಿಂದಿಯಲ್ಲಿ ಅವುಗಳಭಾಸಾಂತರೆ 
ನನ್ನೂ ಕೆತ್ತಿಸಿದ್ದಾರೆ. ಅದರೆ ತಾತ್ಸಯೆಗ ಹೀಗಿಜಿ-ನುಹಾವೀಕ ಜಿನನು ಜನ್ಮಿಸಿದ ಊರು ಇಡೀಯೆ , ಆತನು 
ತನ್ನ ಮೊಡೆಲ ಮುವ್ವತ್ತು ವರ್ಷಗಳ ಆಯಸ್ಸನ್ನು ಕಳಿದ್ದು, ವೈರಾಗ್ಯದಿಂದ ಗೃಹತ್ಯಾಗಿಯಾಗಿ ಹೊರಟು 
ಹೋದುಡು ಇಲ್ಲಿಂದಲೆ. ಈ ಫಲಕವನ್ನು ಮಹಾನೀರಜಿನನ ಜನನಾನಂತರೆ ೨೫೪೫ ವರ್ಷಗಳಾದರೆ, 
ವಿಕ್ರಮ ಸಂನತ್ಸರ ೨೦೧೨ ರಲ್ಲಿ ಭಾರತ ರಾಷ್ಟ್ರಾಧ್ಯಕ್ಷರಾದ ಕ್ರೀ ರಾಜೀಂದ್ರಪ್ರಸಾನರು ತಮ್ಮ ಅನ್ಫುತಹೆಸ್ತದಿಂದ 
ಇದನ್ನು ಸ್ಥಾನಿಸಿದ್ದಾರೆ.ಈ ಮಹಾಸ್ಮಾಕಕದ ಬಳಿಯಲ್ಲಿಯೆ ಪ್ರಾಚೇನ ಕ್ಷತ್ರಿಯೆಕುಂಡಕ್ಳೆ ಹೊಂದಿಕೊಂಡಂತಿ ಭವ್ಯ 
ಭವನನೊಂದನ್ನು ಶ್ರೀ ಸಾಹು 2००७ ಪ್ರಸಾನ ಜೀಯನರು ನಿರ್ಮಿಸ್ಸಿ ತಮ್ಮ ಕೊಡಿಗೆಯಾಗಿ,ಸರ್ಕಾಕೆಕ್ಕೆ ಒಪ್ಪಿಸಿ 
ಪ್ಲಾಕಿ, ಬಿಹಾರ್‌ ಸರ್ಕಾರದವರು ಪ್ರಾಕೃತ ಜೈನ ವಿಷ್ಯಾ ಪೀರವೊಂದನ್ನು ಅಲ್ಲಿ ನಡೆಸುತ್ತಿದ್ದಾರೆ. ಈ ಸಂಸ್ಥೆಯು 


xxiv ನರ್ಧನಾನ ಪುರಾಣಂ 


ಜಾ ಹೀರಾಲಾಲ್‌ ಜೈನ್‌ರನರ ನಿರ್ನೇಶನದಲ್ಲಿ ಮಜನರ್‌ಪುರಡಲ್ಲಿ ನಡೆಯುತ್ತಿತ್ತು. ಮಹಾನೀರೆ ಸ್ಮಾರಕ: 
ನುತ್ತು ಭವ್ಯ ಭವನಗಳು ನೈಶಾಲಿಯಲ್ಲಿ ಪ್ರಾಕಂಭನಾಡುದು ಅನರಿಂಡರೇ, 

"ನೀರಜಿಗೆಂದ ಚರಿಉ? ನಲ್ಲಿ "ಸಿಂಧು ವಿಸಯೆ ವೆಸಾಲಿ ಪುಕವರ' ಎಂದು ಹೇಳಿರಿವುದನ್ನು ಗುಣ 
ಭದ್ರನ ಉತ್ತರ ಪುರಾಣದಲ್ಲಿ "ಸಿಂಧ್ವಾಖ್ಯ ನಿಸಯೇ ಭೂಭ್ಯದ್‌ ವೈಶಾಲಿನಗಕೊಭನತ್‌ | ಚೇಟಿಕಾಖ್ಯೊಣಕಿ 
ವಿಖ್ಯಾತೋ ವಿಫೀತಃ ಸರನಾರ್ಧತಃ' ಎಂದು ಹೇಳಿರುವುದನ್ನು ಆಥಾರೆನಾಗಿಟ್ಟುಕೊಂಡು, ಕೆಲವು ಜೈನ 
ವಿದ್ವಾಂಸರು ವೈಶಾಲಿ ನೆಗರನಿದ್ದುದು ಇಂದಿನ ಸಿಂಧೂನೇಶದಲ್ಲಿ ಎಂದು ಹೇಳುತ್ತಾಕಿ ७७0 ಇದು ಇತಿಹಾಸದ. 
ಯಾನೆ ಅಂಶಗಳಿಗೂ ಹೊಂದಿಕೊಳ್ಳುನಂತಿಲ್ಲ ಡಾ ಹಿರಾಲಾಲ್‌ಕನರು ಉತ್ತರ ಪುರಾಣದಲ್ಲಿ ಬರುವ 
“ಸಿಂಥ್ವಾಖ್ಯ ನಿಷಯೇ” ಎಂಬುದು ವುಸ್ತ್ರಕನನ್ನು ಸ್ರತಿಮಾಡುನನನ ಕೈತಪ್ಟಿರಬೇಕೆಂದೂ ಅದು "ಸಿಂಧ್ರಾಡ್ಯ 
ವಿಷಯೆಳ' ಎಂದಿರಬೇಕೆಂದೂ ಹೇಳಿ, "ಅಡು ನದಿಗಳಿಂದ ತುಂಬಿದ ಡೇಶಎಂಡು ಆಥೆ್ಯಸಿದ್ದಾಕೆ, ಇದು ತಿರ್‌ಹತ್‌ 
छ 085 ಅನ್ಫರ್ಧನಾನುವಾಗಿನೆ. ಅದರ ಹೆನರುಕೂಡ [ತೀರಭುಕ್ತಿ] ಕದೀತೀರಗಳಿಂದೆ ತುಂಬಿಡುಜೆಂಬ ಆರ್ಧ 
ನನ್ನು ಕೊಡುತ್ತದೆ. ಶಂಕರ ದಿಗ್ವಿಜಯನಲ್ಲಿ ಈ ಹೇಶನನ್ನು "ಉದಕಡೇಶ” ಎಂದು ಕರೆಯೆಲಾಗಿನೆ. ಈ ದೇಶನನ್ನು 
"ಫೆದೀಸಂಚಡೆಶಾಂತಕೆಳೆ ಎಂಡು ನರ್ಣಿಸುವುದುಂಟು. ಅದಕ್ಕೆ ತಕ್ಕಂತೆ ಈ ದೇಶ ಹೆದಿೈದು ಫದಿಗಳಿಂಡೆ ವಿಭಾಗ 
ಗೊಂಡಿದೆ, ಆದ್ದರಿಂದ " ವೈಶಾಲಿನಗರ 'ನನ್ನು ಹುಡುಕಿಕೊಂಡು ಸಿಂದುಜೀಶಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ, 
ಅಡು ಎಲ್ಲಿಡೆಯೆಂಬುದು ಈಗ ನಿರ್ಧಾರವಾಗಿದೆ. ಭಾರತೀಯ ಮುತ್ತು ಪಾಶ್ಚಾತ್ಯ ನಿಡ್ವಾಂಸರಿಬ್ಬರೂ ४०४ 
ಮನೆಸ್ಸಿನಿಂದ ಇದನ್ನು ಒಪ್ಪಿಕೊಂಡಿದ್ದಾರೆ. ಸರ್ಕಾರವೂ ಅಲ್ಲಿ ಸ್ಮಾರಕವನ್ನು ನಿರ್ಮಿಸಿದೆ. ಆದ್ಧರಿಂದೆ ಇನ್ನು 
ಮುಂಡೆ ಜೈನರು ಇದನ್ನೆ ತನ್ಮು ಯಾತ್ರಾನ್ಥಳವಾಗಿ ಸ್ವೀಕರಿಸಬೇಕಾಗಿದೆ. 

ಪುರಾಣವುರುಸನಾಗಿಹೋಗಿರುನ ನುಹಾವುೆರುಸನಾದೆ ನುಹಾವೀರನ ಬಾಳಕಥೆಯನ್ನು ಕೆಗೆಡುಕೊಂಡು 
ಅದರಲ್ಲಿನ ಮುಖ್ಯಫನೆಗಳನ್ನು ನತಿಹಾಸಿಕದೃಪ್ಟಿಯಿಂದ ನಿನೇಚಿಸಲು ಈಗ ಪ್ರಯತ್ನಿಸೋಣ, ಮಹಾನೀಕನು 
ವಿಜೀಹೆರಾಜ್ಯದ ರಾಜಧಾನಿ ವೈಶಾಲಿಯಲ್ಲಿದ್ದೆ ಕುಂಡಪುರೆನೆಂಬ ಹೆಸರಿನ ನಗರೆಭಾಗದಲ್ಲಿದ್ದೆ ಕ್ಷತ್ರಿಯ ರಾಜನಂಶ 
ಡಲ್ಲಿ ಹುಟ್ಟಿದೆ. ಅತನ ತಂದೆ ಕಾಶ್ಯಸಗೋತ್ರಕ್ಕೆ ಸೇರಿದ್ದ ಸಿದ್ಧಾರ್ಥ ; ತಾಯಿ ವಶಿಸ್ಕಗೋತ್ರಕ್ಳೆ ಸೇರಿದ್ದ 
ಪ್ರಿಯಕಾರಿಣೀಜೀನಿ. ಆಕೆಯು ವೈಶಾಲಿಯ ರಾಜನಾದ ಜೀತಕನ ಹಿರಿಯನುಗಳು [ತೆಂಗಿಯೆಂದೊ ಹೇಳುತ್ತಾಕಿ] 
ಮಹಾನೀಕನು ಇತರ ಕ್ಷತ್ರಿಯ ಕುಮಾರೆರಂತೆಯೆ ಸಕಲನೈಭನಗಳಿಂದ ಕೂಡಿ ಬೆಳೆದು ದೊಡ್ಡವನಾದ, ಆತನು 
ತನ್ನ ಬಾಲ್ಯದಲ್ಲಿ ಮಹಾವಿಷಸರ್ನವೊಂದನ್ನು ನಮನಮಾಡಿದನೆಂದು ಕಾಣಬರುತ್ತದೆ. ಈ ಘಟನೆ ಭಾಗನತದಲ್ಲಿ 
४00४ ಶ್ರೀ ಕೃಷ್ಣೆ ಕಾಳಿಯನುರ್ದಕದಿಂದ ಸ್ರೇರಣೆಗೊಂಡುದೋ ಏನೋ! ಈ ಸರ್ನದನುನದ ಸಾಹಸನೆ 
ಆತನಿಗೆ ಮಹಾನೀರನೆಂಬ ಅನ್ವರ್ಧನಾಮನನ್ನು ನೀಡಿದುದು. ಅತನು ಅತ್ಯಂತ ಫಿಶಿತಮತಿಯಾಗಿದ್ದುದು 
ಮಾತ್ರನೇ ಅಲ್ಪ ಸಕಲ ನಿದ್ಯಾಪಾಕಂಗತನೂ ಆದೆ. ಅತನ ನುಸಸ್ಸು ಅಥ್ಯಾತ್ಮದಕ್ತ ಒಲೆಯಿತು. ತನ್ನ 
ಮೂವತ್ತನೆಯ 8008 88 ಆತನು ವೈರಾಗ್ಯದಿಂದ ಸಂಸಾರನನ್ನು ತ್ಯಜಿಸಿ ತನಸ್ಸಿಗೆ ಹೊರಟುಹೋದ. 
[ಅನೇಳಿಗೆ ಆತನಿಗೆ ಮದುನೆಯಾಗಿ ಒಂದು ಹೆಣ್ಣುಮಗುವು ಜನಿಸಿತ್ತೆಂಬ ಕಥೆಯೂ ಶ್ವೀತಾಂಬಕ ಸಂಸ್ರದಾಯದೆ 
ವರೆ ಪುರಾಣಗಳಲ್ಲಿ ಕಂಡುಬರುತ್ತದೆ. ಬುದ್ಧನು ತನ್ನ ನುಡದಿಯೆನ್ನೂ ನುಗನನ್ನೂ ತ್ಯಜಿಸಿ ರೋಕೋತ್ತರೆನಾದ 
ಕೀರ್ತಿಗೆ ಭಾಜನನಾದುನನ್ನು ಅನುಕರಿಸಹೊರೆಡುನ ಪ್ರಯತ್ನವೇನಾನಕೂ ಇಲ್ಲಿ ತೆರೆಹಾಕಿನಿಯೊ ಏನೊ! 
ಮಹಾನೀರನು ಬ್ರಹ್ಮೆಚಾರಿಯಾಗಿಯೆ ಗೃಹೆಶ್ಯಾಗ ಮಾಡಿದನೆಂದು ದಿಗಂಬಕನಂಧವನೆರೆ ಹೇಳಿಕೆ]. 

ಗೃಹೆತ್ಯಾಗಿಯಾದ ನಮುಹಾನೀಕೆನು ಷಂಡನನ(ಖಂಡನನೈಕ್ಳಹೋಗಿ, ತನ್ನ ಉಡುಗೆ ತೊಡಿಗೆಗಳನ್ನು_ 
ಕಳಚಿಹಾಕಿ ಜಾತರೊಸಥರನಾದನು. ಅನಂತರ ತನ್ನ ತಲೆಗೂದಲನ್ನು ಐದು ಮುಷ್ಟಿಗಳಲ್ಲಿ ಕಿತ್ತುಹಾಕಿ, 
ಮೂರೆದಿಕೆಗಳು ಉಪಪಾಸನನ್ನು ಆಚೆರಿಸಿನನೇಲೆ ತಪೋಮಗ್ನನಾನನು. ಆತನಿಗೆ ಮಾರ್ಗಶಿರ ಬಹುಳ ದೆಶ" 


ಪ್ರಸ್ತಾನಕೆ-ಶ್ರೀೀ ಮಹಾನೀರ ತೀರ್ಥಂಕರ XV 


ಖಯ ದಿನೆ ಜ್ಞಾ ನಬೋಧಿಯಾಯಿಶು ಎಂದು ಜೈನಪುರಾಣಗಳಿಂಡೆ ಕಿಳಿದುಬರುತ್ತಜೆ ಈ ಸಂಡನಕನಾನುದು? 
ಸಲ್ಬಸೂತ್ರವೆ ನೊಡಲಾದೆ ಅರ್ಥೆಮಾಗಧಿಯ ಫರ್ಮುಗ್ರಂಧಗಳೆಲ್ಲಿ ನುಹಾನೀರನು ತಸಸ್ಸನ್ನು ಕೈಕೊಂಡುದು 
ನಾಯೆನಂಡವನ (ಜ್ಞಾಕ್ಸ ಸಂಡನನು), ४०४४, ಜ್ಞಾತ್ಸಕ್ಷೆಶ್ರಿಯೆರು ಬಳಸುತ್ತಿದ್ದ ನನ ಎಂಡು ಹೇಳಿಡಿ. ಇದು 
ಬಹೆಶಃ ಜ್ಞಾ ड 8 3,00000 (ಮಹಾವೀರ ಆ ನಂಶಕ್ಕ ಸೇರಿಡನನು) ಹೆಚ್ಚಾಗಿ ವಾಸಿಸುತ್ತಿದ್ದ ವೈಶಾಲಿಯೆ ಕುಂಡ 
ಫುಕಕ್ಲೆ ಸಮೀಪದಲಿಯೇ ಇದ್ದಿರಬೇಕು, ಇದು ಎಲ್ಲಿಡೆಯೆಂಬುಡು ಇನ್ನೂ ನಿರ್ದಿಷ್ನವಾಗಿ ನಿರ್ಧಾರನಾಗಿಲ್ಲ 
ಮುನಿಯಾದ ಮಹಾನೀಕನು ಜ್ಞಾನಬೋಥಿಯಾಪನೇರೆ ಜೀಶನಕ್ಯಿಟಿನವನ್ನು ಕೈಕೊಂಡು, ಸುತ್ಕುಮುತ್ತಲಿಕ 
ಜೀಶಗಳಲ್ಲಿ ಸಂಜಾಕನನ್ನು ಕೈಕೊಂಡನು ಆ ಸಂಚಾರಡಲಿ ಆತನು ಹಿಂದಿನ ತೀರ್ಥಂಕರರ ಜನ್ಮಭೂಮಿ 
ಕಸೋಭೂನಿಗಳೆನಿಸಿದ ಹೆಲವುಸ್ಥಳಗಳನ್ನು ಸಂರರ್ಕಿಸಿಷ. ಆತನು ಈ ಪರಿವ್ರಾಜಕಮಾರ್ಗನನ್ನು ಳೈಕೊಂಡಾಗ 
ಹೆಲನು ಸಂಕಷ್ಯೆಗಳಿಗೆ ಒಳಗಾದಂತೆ ತಿಳಿದೆಬರುತ್ತಣೆ, ನರೆನುಶನಪನರೊೂ ಅಜ್ಞಾ ್ಲನಿಗಳೂ ಅತನ ४९8४४ 
ವಿಧಾಫವನ್ನು ಹಳಿದು ಹಿಂಸೆಯನ್ನು ಕೊಟ್ಟಿರಬೇಕು. ಆ ಕಾಲನಲ್ಲಿ ನುಹಾನೀರೆಮುನಿಯು ಜನಸನ್ಮುರ್ಹದಿಂಡೆ 
ದೂಕವಾಗಿದ್ದುಕೊಂಡು ಅಧ್ಯಾತ್ಮಕತ್ಸರನಾಗಿರುತ್ತಿದ್ದನು. ನಂಚಮಹಾನ್ರತಗಳನ್ನು ಕೈಕೊಂಡು ಮನೊಳ್ಳ 
ನಿಗ್ರಹನನ್ನು ಸಾಧಿಸುವುದರೆ ಜೊತೆಗೆ ದೇಹ ನುನಸ್ಸುಗಳ ಸರೀಷಹಗಳನ್ನು ತಾಳ್ಮೆಯಿಂದ ಸಹಿಸುತ್ತಿದ್ದನು, ಸರ್ನ 
ಸೆಂಗಸರಿತ್ಯಾಗಮಾಡಿ, ನಿಲ್ಲಲು ನೆರೆಯಿಲ್ಲದೆ, ಬರಿಗೈಯನನಾಗಿ, ವರ್ಷದ ಎಲ್ಲ ಖುತುಗಳಲ್ಲಿಯೂ ಕೇನಲ ದಿಗಂ 
ಬರನಾಗಿ ಬಾಳನ್ನು ಸೆನೆಸುತ್ತ ಹೋಗುನುಜಿಂದಕೆ ७४0 ಕಷ್ಟ ಅನುಭವಿಸಿಷನನಿಗೆ ಮಾತ್ರನೇ ನೇಡ್ಯ, ५७8९४ 
ಎಂಬ ವೇನದ ನುಡಿ ಇಂತಣೆ ನುಹಾವುರುಸರಿಗೆ ಮಾತ್ರವೇ ಸಾಫ್ಯ. " ನುಹಾನೀರೆ'ನೆಂಬ ७४३ ಹೆಸರು ७४ 
ಸಂಪೂರ್ಣಾರ್ಧನಲ್ಲಿ ಅಸ್ವರ್ಧನಾನು. 
ನುಹಾನೀಕೆನು ತನ್ನ ಸರಿನ್ರಾಜಕನ್ನಪ್ತಿಯೆಲ್ಲಿ ಅಸದೃಶವಾದ ಸಂಕಸ್ಸಗಳ ಕುಲುಮೆಯೆಲ್ಲಿ ಕಾಡು ಕಟು 

ಅನುಭ್ಛನಗಳ ಸುಕ್ತಿಗೆಯ ४9,630, ನಜೆದು ದಿವ್ಯಸುಂಡರನಾದ ನುಹಾಪುರುಸತ್ವನನ್ನು ಸಡಿನನು. ಆತನು 
ಮುನಿಜೀನನನನ್ನು ಕೈಕೊಂಡು ಹನ್ನೆರಡು ನರ್ನಗಳು ಕಳೆದಮೇಲೆ ಒಂದು ದಿನ ಖುಜುಕೂಟಿನೆಂಬ ನದಿಯ ದಡ 
ದೆಲಿದ್ದ ಜೃಂಭಕನೆಂಬ ಹೆಳ್ಳಿಯೆ ಬಳಿಯಲ್ಲಿ, ಒಂದು ಸಾಲನೈಕ್ಷದ ಕೆಳಗಿದ್ದ ದೊಡ್ಡ ಬಂಡೆಯನೇರೆ, ಎರಡು ದಿನ 
ಗಳ ಉಸನಾಸನನ್ನು ಆಜೆರಿಸಿದನೇಲೆ ಧ್ಯಾಸಮಗ್ಗನಾಗಿ ಕುಳಿತನು. ಅಲಿ ದೇಶ ಕಾಲಾತೀತನಾದ ದಿವ್ಯಜ್ಞಾ 
ನನ್ರ-ಆದನ್ನು ಕೇನಲಜ್ಞಾ ನನೆಂದು ಕೆಕೆಯುತ್ತಾಕೆ-ಉದಿಸಿತು. ಜೆಜ್ಞಾ ಸುನಾಡನನ ४389, 60 ವಿಳಬಹುದಾಡ 
ಜೀವ-ಜಗತ್ತುಗಳ ಸಂಬಂಥನಾದೆ ಸಮಸ್ಯಿಗಳೆಲ್ಲವೂ ಅಂದು ತನುಗೆಕಾನೆ ನಿನಾರಣೆಯಾದೆವು , ಅರು ದ್ರ್ಯಗಳೂ 
ಏಳು ತತ್ತ್ವಗಳು ಅತನಿಗೆ ಗೋಚಕವಾಡುವು. ಜಗತ್ತಿನ ಸಕಲನಸ್ತುಗಳೂ ಅವುಗಳ ಚಲನನಲನಗಳು ಆತನಿಗೆ 
ಬೆಳ್ಳಂಚೆಳಗಾಡುನು. ಇದು ನಔೆಡುಡು ವೈಶಾಖ छू, एं390000986. ಆಗ ಚಂದ್ರನು ಉತ್ತರಾಭಾದ್ರ ಮತ್ತು 
ಹೆಸ್ತಾ ನಕ್ಷತ್ರಗಳ ಮಧ್ಯದಲ್ಲಿದ್ದ ಈ ವಿವರಗಳು ಉತ್ತರೆಪುರಾಣ ಮತ್ತು ಹೆರಿನಂಶಗಳಲ್ಲಿ ಸ್ಲೆಸ್ನನಾಗಿ ನಿರೂಪಿತ 
ನಾಗಿನೆ. ಆತನಿಗೆ ಕೇನಲಜ್ಞಾ ಫನಾದುಡು ८ ರುಜುನಾಲಕ? ನದಿಯೆ ಶಟಿನೆಂದ್ಧೂ ಅದರೆ ಹೆತ್ತಿರೆನಿದ್ದ ಹಳ್ಳಿಯೆ 

ಸರು ಜಂಭಿಯೆನೆಂಡೂ ಆಚಾರಾಂಗ ನುತ್ತು ಕಲ್ಬಸೂತ್ರಗಳಲ್ಲಿ ಹೇಳಿಡೆ. ಈ ನದಿ ನುತ್ತು ಹೆಳ್ಳಿಗಳು ಯಾನ್ಸವು 
ಎಂಬುದು ಇನ್ನೂ ನಿ ಷೃವಾಗಿ ನಿರ್ಧಾರಿತವಾಗಿಲ್ಲ. ಬಿಹಾರಿನಲ್ಲಿ ಹರಿಯುತ್ತಿರುನ "ಕುಯೆಲ? ಅಧನಾ 
“ಕಯಲೆಕೂಲು' ಎಂಬುದೇ " ಜಂಭಿಯ' ನದಿ ಇರಬಹುದೆಂದು ಊಹಿಸುತ್ತಾಕೆ. ७०७७ ಡಡದಮೇಲೆ ಈಗ ಅದೇ 
ಹೆಸರಿನ ಒಂದೆ ಶೈ್ಟಿ ನಿಲ್ದಾಣನಿದೆ, ಅದಕ್ಕೆ ಸಮೀದಲ್ಲಿಯೇ " ಜಂಬುಯಿ 'ನಂಬ ಹೆಳ್ಳಿಯಿದೆ ಅಡೆ " ಜಂಭಿಯೆ? 
ನಿರಬಹುಡೆಂದು ನಿರ್ಧರಿಸಲಾಗಿಜೆ, ಮುಹಾನೀಕನು ಹೆನ್ನೆಕಡು ವರ್ಷಗಳ ಕಾಲ ಮುನಿನೃತ್ತಿಯೆಲ್ಲಿದ್ದ ನೆಂದು 
ತಿಳಿದು ಬರುವುದರಿಂದ ಆತನಿಗೆ ಕೇನಲ ಜ್ಞಾ ನೆನಾದುದು ಕ್ರಿ.ಪೂ. ಸುಮಾರು ೫೫೭ರಲ್ಲಿ [ಹೆಟ್ಟು ಕ್ರಿ.ಪೂ 
೫೯೯-(ಬಾಲ್ಯ ೩೦--ಮುನಿಜೀನನ ೧೨) ೪೨೨೫೫೭)ಎಂದು ಹೇಳಬಹುದು 


अर ವರ್ಥಮಾನ ಫ್ರರಾಣಂ 


ಮಹಾವನೀಕನು ಕೇವಲಜ್ಞಾ ನನನ್ನು ನಡೆದ ಮೇಕೆ ಲೋಕಕಲ್ಯಾಣಕ್ಕಾಗಿ ಜಾ ಕೆಯೆಜ್ಜದೆ ಮುಹೆಕ್ಕಾ 
ನನ್ನು ಕೈಕೊಂಡು ನರಿಪ್ರಾಜಕನಾದನು ಆತನು ಮೊಟ್ಟಿನೊಪಲು ಹೋಗಿ ಸೇರಿದುವು ಮಗಧನೇಶದ ರಾಜ 
ಗೆ ಹೆನನ್ನು. ಅತನು ನ್ರಯಾಣಮಾಡುತ್ತಿಪ್ಲ ಸನುನಸೆರೆಣ ಇಳಿದಿದ್ದ ಸ್ಥಳಕ್ಕೆ ಹೆತ್ತಿಕೆದಲಿಯೇ ನಿವುಲಾಚಲನಿತು, 
ಅಡಕೆ ಕೆತ್ತಿಯನೇರಿದ್ದ ನಿಾಲನಾವೆ ಬಯಲಿನಲ್ಲಿ ಚಿನ ಫರ್ಮೋಸಡೇಶಕ್ಕೆ ತಕ್ಕ ಆನುಕೂಲ್ಯಗಳನ್ನು ನಿರ್ಮಿಸಿ 
ಕೊಡಲಾಯಿತು. ಆದಕೆ ಒಡನೆಯೆ ಉನನೇಶದೆ ಕಾರ್ಯ ಪ್ರಾರೆಂಭನಾಗಲಿಲ್ಲ. ಆತನ ಗಣಥಢರನಾದ ಗೌತನುಕೆ 
ಅಗನುಸನಾದನೇರೆಯೆ ಆತನೆ್ಲಿ ದಿನ್ಯರನ ಗೋಚಕನಾದುದು. ಕೇನಲಜ್ಞಾನನಾಡ ಅರನತ್ತಾರು ದಿನಗಳಾದ 
ಮೇಲೆ ಆತನ ಉಪಡೇಕ ಪ್ರಾಕೆಂಭನಾಯಿತು_ ಎಂದು ಹೆರಿನಂಶವು ತಿಳಿಸುತ್ತಡಿ. ಈಗ ನಿಪುಲಾಜೆಲವು ರಾಜ 
ಗೃಹೆನೆ ಬಳಿಯಲ್ಲಿ ಜೈನರ ನನಿತ್ರಕ್ಷೇತ್ರನೆನಿಸಿದೆ. ವುರಾತನವಾಡೆ ಹೆಲವು ಜಿನಾಲಯಗಳು ಅಲ್ಲಿನೆ, ಈಗ ಸುಮಾರು 
ಮೂನತ್ತುನರ್ಷಗಳ ಹಿಂಡೆ ಅಲ್ಲಿ ಪ್ರಥಮ ಧರ್ನೋನದೇಶದ ಸ್ಮಾರಕವಾಗಿ ಒಂದು ಶಾಸನನನ್ನು ನೆಟ್ಟು ಶ್ರಾನಣ 
ಬಹುಳ ವಾಡ್ಯದ ದಿನೆ " ನೀರೆಕಾಸಕ ಜಯಂತಿ'ಯೊಂದನ್ನು ನಡೆಸಲಾಗುತ್ತಿದೆ. ನಿಪುಲಾಚಲನ) ಅನೇಕ 
ಕಾರಣಗಳಿಂದ ಅತ್ಯಂತ ಸನಿತ್ರಸ್ಥೆಳವಾಗಿನೆ. ಮಹಾನೀರಜಿನನು ತನ್ನ ಪ್ರಧಮ ಅನುಗ್ರಹೆಭಾನಣನನ್ನು 
ಇಲ್ಲಿ ನಣೆಸಿದುದು ಮಾತ್ರವೇ ಅಲ್ಲ; ನೇದ ನೇಡಾಂತಗಳಲ್ಲಿ ನಾರಂಗತನಾಗಿಡೆ ಗೌತಮುಬ್ರಾಹ್ಮಣನು ಜನನಿಗೆ 
ಶಕೆಹಾಗಿ, ಆತಕೆ ಪ್ರಧಮ ಗಣಧರನಾದುದು ಇಲ್ಲಿಯೆ. ಗೌತಮ ಗಣಢರನು ನುಹಾನೀರ ಜಿನನ ದಿವ್ಯವಾಣಿ 
ಯನ್ನು ಅಂಗಗಳಾಗಿ ನಿಂಗಡಿಸಿ ಅವುಗಳಿಗೆ ನಿರ್ದಿಷ್ಟರೂನನನ್ನು ನೀಡಿದುವು ಇಲ್ಲಿಯೆ. ಈ ದೃಷ್ಟಿಯಿಂದ 
ಗೌತಮನನ್ನು “ಜೈನರ ನೇಡನ್ಯಾಸ' ಎಂಡು ಕರಿಯೆಬಹುಮು ಇಲ್ಲಿಯೆ ಮಗಧರಾಜನಾದ ಶ್ರೀಣಿಕನು ಕನ್ನ 
ಮುಡದಿಯಾನೆ ಚೇಳಿನಿಯೊಡನೆ ನುಹಾನೀಕತೀರ್ಥಂಕರನೆ ನಿಕಟಿನಾಡ ಸಂಬಂಥನನ್ನು ಬಹುಕಾಲ ಇಟ್ಟು 
ಕೊಂಡಿದ್ದನು. 

ಜೈನ ಪುರಾಣಗಳಲ್ಲಿ ४०४ ಕಥೆಗಳೆಲ್ಲ ಬಹು ಮುಟ್ಟಿಗೆ ಶ್ರೇಣಿಕ ನುತ್ತು ಗೌತನುಗಣಧರರೆ ಪ್ರಶ್ನೋತ್ತರ 
ರೂನದಲ್ಲಿನೆ. ಅವರ ಚರ್ಜಿಯು ಜೈನ ಪುರಾಣ ನುತ್ತು ಧಾರ್ಮಿಕ ನಿಷಯಗಳಿಗೆ ಆಸ್ತಿಭಾರವನ್ನು ಹಾಕುತ್ತೆ. 
ಈ ಶ್ರೀಣಿಕನು ಐತಿಹಾಸಿಕ ಪುರುಸನೆಂಬುಡರಲ್ಲಿ ಯಾನ ಸಂದೇಹೆವೂ ಇಲ್ಲ. ಜೈನರ ಗ್ರಂಥಗಳಲ್ಲಿ ಮಾತ್ರನೇ 
ಅಲ್ಲಣೆ ಬೌದ್ಧ ಮುತ್ತು ವೈದಿಕ ಗ್ರಂಧಗಳಲ್ಲಿಯೂ ಈತನನ್ನು ಕುರಿತ ಆನೇಕ ನಿವರೆಗಳು ಕಂಡುಬರುತ್ತವೆ. 
ದಿಗಂಬರರು ಆತನನ್ನು "ಕ್ರೀಣಿಕಎಂದು ಮಾತ್ರ ಕರೆದಿದ್ದರೆ ಶ್ವೀತಾಂಬರರು ಆತನಿಗೆ ಬಿಂಭ ಅಧನಾ ಭೇರಿ ಎಂಬ 
ಸಂಗೀತ ಸಾಥನದಲ್ಲಿ ನಿತೇಷಸರಿಶ್ರಮನಿತ್ತೆಂದು ಹೇಳಿ, ಭಿಂಭಸಾರೆ ಅಧವಾ ಭಂಭಸಾರೆ ಎಂಬ ಬಿರುದನ್ನು ಆತನೆ 
ಜೆಸರಿನೆ ಹಿಂಜಿ ಸೇರಿಸುತ್ತಾರೆ, ಬೌದ್ಧರ "ಉದಾನ ಅಟ್ಟಿಕಧಾ' ಪ್ರಕಾರ "ಬಿಂಬಿ' ಎಂಡಕಿ ಬಂಗಾರಡೆ ವರ್ಣವೈಳ್ಳಿ ಸ 
ದೇಷೆನಿದ್ದನನಾಡ್ನರಿಂದ ಶ್ರೇಣಿಕನ ಹೆಸರಿ “ಬಿಂಬಿಸಾರ' ಎಂದು ತಿಳಿಸುತ್ತೆ. ಟಬೆಟ್ಟಿಸನರು ಶ್ರೀಣಿಕನ' 
ತಾಯಿಯ ಹೆಸರು "ಬಿಂಬಿ ಎಂದಿರುವುದರಿಂದ ಅನನ ಹೆಸರು "ಬಿಂಬಿಸಾರ' ಎಂದು ಹೇಳುತ್ತಾಕೆ.ಈ ಎಲ್ಲ ವಿನರಣೆ 
ಗಳೂ ಮೂಲ ಹೆಸರಿನಿಂದ ಊಹಿಸಿ ನಿರ್ಮಿಸಿಪನುಗಳಿದ್ದರೊ ಇರಬಹುದು. ಶ್ರೇಣಿಕಕೆಂಬ ಹೆಸೆರಿಗೂ ಹಲವು 
ಬಗೆಯಾದ ಅರ್ಧಗಳನ್ನು ಕಲ್ಪಿಸಿ ಹೇಳುವುದುಂಟು, ಹೇಮುಚಂಪ್ರನ "ಅಭಿಧಾನ ಚಿಂತಾನುಣಿ'ಯಲ್ಲಿ ಶ್ರೀಣೀ ॥ 
ಕಾರೆಯತಿ ಕ್ಲೀಣಿಕೋ ಮಗಥ್ಗೇಶ್ನರಃ ' ಎಂದು ಹೇಳಿಜೆ, ಅನನು ಅನೇಕ ಶ್ರೀಣಿಗಳನ್ನು ನಿರ್ನಿಸಿದನಂತೆ | 
ಬೌದ್ಧಗ್ರಂಧ "ನಿನಯಸಿಟಿಳೌದಲ್ಲಿ ಬಿಂಬಿಸಾರನು ಹದಿನೆಂಟು ಬೇಕೆ ಬೇಕಿ ಉಜ್ಯೋಗ ಸಂಸ್ಥೆಗಳಲ್ಲಿ ಅಧಿಕಾರಾ 
ಕೂಢೆನಾಗಿದ್ದ ನೆಂದು ಹೇಳಲಾಗಿದೆ ಈತನನ್ನು ಕುರಿತು ಜೈನ ಂಧ್ದಗಳಲ್ಲಿ ಕೊೋನಾಂಚಕಾರಕನಾದ ಅದ್ಭುತ 

ಥೆಗಳು ಕಂಡುಬರುತ್ತವೆ, ಈ ಶ್ರೀಣಿಕನು ಹೆಲನಾರು ಜನ್ಮಾಂಶರೆಗಳಾಡ ಮೇಲೆ ಮುಂದಿನ ಯೆಗದಲ್ಲಿ ಪ್ರಧನು 

ತೀರ್ಥಂಕರೆನಾಗುವನಿದ್ದಾನಂತೆ 

ಇನೇ ಸಂದರ್ಭದಲ್ಲಿಯೆ ನುಹಾನೀರಜಿಕನ ಸಮಕಾಲೀನರಾದ ನುತ್ತೆ ನೂನರನ್ನು ಕುರಿತು ಸ್ಥೂಲವಾಗಿ 


ಪ್ರಸ್ತುವನೆ_.ಶ್ರೀ ನುಪಾವೀರ ಕೀರ್ಥಂಕರೆ xxvii 


ಇಷ್ಟು ಜೀಳಬಹುದು, ಶ್ಲೀಣಿಕ ಮಹಾರಾಜನು ಗಡ್ಡುಗೆಗೇರುವುದಕ್ಕೆ ಮುನ್ನ ಕೆಲಕಾಲ ರಾಜ್ಯಭಚ್ರಷ್ಟನಾಗಿದ್ದ. 
ಆಗೆ ಅನನು ಅಭಯನುತಿಯೆಂಬ ಉಚ್ಛಕುಲನೆ ಹೆಣ್ಣೊಂದನ್ನು ನುಡುನೆಯಾಗಿದ್ದ. ಅವಳಲ್ಲಿ ಆಭಯಕುಮಾರೆ 
ಜನಿಸಿ, ಆತ ಬಹು ಬುದ್ಧಿಶಾಲಿ. ಶ್ರೀಣಿಕಕೊಡನೆ ಆತನೂ ಸಮುನಸರಣನುಂಟಿಸದಲ್ಲಿ ಜಿಕದರ್ಶನದಿಂದ ಸುನೀತ 
ನಾಡ. ಆತನಿಗೆ ಜಿನಢರ್ಮನಲ್ಲಿ ७७०० ಮನುತೆಯಿಡ್ತುವಲ್ಲದೆ ಆಳವಾದ ಪರಿಜ್ಞಾನವೂ ಇತ್ತು. ಆತನು ವೈರಾಗ್ಯ 
ನಕೆನಾಗಿ ಮೋಕ್ತನದನಿಯನ್ನು ನಡೆಡಳಂತೆ, | ಕ್ರೀಣಿಕನ ನುಶ್ತೊಬ್ಬ ನುಗ್ಗೇಚೇಳಿನಿಯೆ ಗೆರ್ಭಸೆಂಜಾತ)ವಾರಿಷೇ 
ಇನು ಬಾಲ್ಯಡನ್ಲಿಯೆ ಧರ್ನುಡತ್ತ ಒಲಿಡೆನನು, ಆತನು ಕಫೋನಮಗ್ಗೆನಾಗಿರಲು ಕಳ್ಳನೊಬ್ಬನು ಆರೆಮುಥೆಯಿಂಡ 
ರತ್ನಹಾಕನನ್ನು ಕಮ್ಮ, ಕಾವಲುಗಾರರು ಅಟ್ಟಿಸಿಕೊಂಡು ಬಂದುದರಿಂದ ಅದನ್ನು ಪಾರಿಸೇಣನ ಫೊರೆಳಲ್ಲಿ ಹಾಕಿ 
ಓಡಿಹೋಡ, ಆಳುಗಳು ನಾರಿನೇಣನನ್ನೆ ಕಳ್ಳನೆಂಡುಕೊಂಡರು. ರಾಜನು ಕೋಪದಿಂದ ಅನನ ತಿರಚ್ಛೇದನಕ್ಕೆ 
ಅಪ್ಪಣೆ ಮಾಡಿಷನು. ಆತನ ಧರ್ಮಸ್ರಭಾನದಿಂದ ಆಯುಸಗಳು ನಿಪ್ಪಯೋಜನವಾದುವು, ಅವನು ಕಳ್ಳನನ್ನು 
ಸಂಧಿಸಿ ಅನನಿಗೆ ಧರ್ನಬೋಧಿ ಮಾಡಿ ಅನನನ್ನು ಉದ್ಭರಿಸಿವ. ಶ್ರೀಣಿಕನ ನುತ್ತೊಬ್ಬ ಮಗ ಗೆಜಕುನಾರೆನೆಂ 
ಬುನನು(ಥೆನ್ರೀ ಬಿಂಬ ಹೆಂಡತಿಯೆ ಮಗನ್ನ ಯವ್ವನನಲ್ಲಿ ಮುಹಾವೀರನನ್ನು ಸೆಂದೆರ್ಶಿಸಿ ವೈರಾಗ್ಯನರೆನಾದ. 
ಆತನು ಕಳಿಂಗದೇಶದ ಡೆಂಕಿಪುರೆಡ ಬಳಿ ಬಂಡೆಯನೇಲೆ ಯೋಗಾಭ್ಯಾಸಮಾಡುತ್ತಿರುವಾಗ 8986 ನುಂಪ್ರಿಯೆ 
ಕುಯಕ್ತಿಗೆ ಸಿಕ್ಕೆ ಫಾಸಿಯಾದ, ಆತನ ಪ್ರಭಾನದಿಂದ ಕಳಿಂಗದೇಶದೆ ರಾಜನೇ ಮೆಡಲಾಪ ಬಹುಜನರು ಜೈನ 
ಧರ್ನುನನ್ನು ಸ್ವೀಕರಿಸಿಡರು. 

ಮಹಾನೀಕನ ಸನುಕಾಲೀಸರಲ್ಲಿ ನೈಶಾರಿಯ ಚೀಟಿಕ ಮುಹಾರಾಜನೆ ಬಹು ಮುಖ್ಯನಾದವನು, ಉತ್ತರ 
ಪುರಾಣದಲ್ಲಿ ಆತನನ್ನು ನರನು ಜನಭಕ್ತನೆಂದು ಪ್ರಶಂಸಿಸಿಜೆ. ಆತನ ರಾಣಿ ಸುಭಡ್ರಾಜೀವಿಗೆ ಢನಡತ್ತನೆ ನೊಡ 
ಲಾದ ಹೆತ್ತು ಜನ ಗಂಡು ಮಕ್ಕಳ್ಳೂ ಏಳು ಜನ ಹೆಣ್ಣು ಮಕ್ಕಳೂ ಇಷ್ಟರು. ಈ ಹೆಣ್ಣುಮಕ್ಕಳಲ್ಲಿ ಹಿರಿಯಳೇ 
ಪ್ರಿಯಕಾರಿಣಿಡೇವಿ, ನುಹಾನೀರ ಜಿಸನಿಗೆ ಜನ್ಮನಿತ್ತ ಪುಣ್ಯಗರ್ಭಳು. ಚೀೀಟಿಕಕ ಎರಡನೆಯೆ ಮುಗಳಾಪ ಮೃಗಾನ 
3039 ಚಂಪ್ರನಂಶದ ಶತಾನಿೀಕನ ನುಡದಿಯಾಡಳು. ಆತನು ನತ್ಸಡೀಶದ ಕೌಶಾಂಬಿಯಲ್ಲಿ ರಾಜ್ಯವಾಳುತ್ತಿದ್ದ. 
ನೂರನೆಯ ನುಗಳಾದ ಸುಪ್ರಚಿ ನರಾರ್ಣವ ರಾಜ ಪಕರಥನೊಡನೆ ಹೇಮಕಕ್ಷದಲ್ಲಿ ರಾಣಿಯಾಗಿದ್ದಳು, ನಾಲ್ಕ 
ನೆಯ ಮುಗಳು ಪ್ರಭಾನತಿ ಕೋರುಕ ರಾಜ್ಯವ ರಾಜನಾನ ಉದೆಯಕನೆ ನುಡದಿಯಾಗಿ ರಾಜಧಾನಿಯಾದ ಕಚ್ಛೆ 
ದಲ್ಲಿ "ನಕನು ಶೀಲನತಿ' ನಂಬ ಕೀರ್ತಿಗೆ ಭಾಜನಳಾಗಿದ್ದಳು. ಜ್ಯೇಷ್ಠೆ ಎನ್ನುವ ಐಪನೆಯನಳನ್ನು ಮಹಿವುಕವ 
ರಾಜ ಸಾತ್ಯಕಿಯು ಬಯೆಸಿಡೆ , ಆದರಿ ಜೇಟಿಕ ಆ ಸಂಬಂಧನನ್ನು ಒನ್ನಲಿಲ್ಲ. ಕುಪಿತನಾಪ ಸಾತ್ಯಕಿ ಜೀಟಿಕನ 
ಮೇರೆ ದಂಚಿತ್ರಿಬಂಡು ಸೋತು, ವೈರಾಗ್ಯದಿಂದ ಸನ್ಯಾಸದೀಕ್ಷೆಯನ್ನು ನಹಿಸಿದ ಜ್ಯೇಸ್ಸೆ ನೈರಾಗ್ಯಪರಳಾಗಿ ಸನ್ಯಾಸಿ 
ನಿಯಾಡಳು ನುಗಧ ಜೀಶಣೆ ಡೊರೆ ಕ್ರೀಣಿಕನು ಆಕನೆಯೆ ಮುಗಳಾದ ಜೇಳಿನಿಯೆನ್ನು ನುದುನೆಯಾದ, ಏಳನೆಯ 
ಮಗಳಾದ ಚಂದಕೆ ನಿದ್ಯಾಪಕೆನಾದ ನುನೋವೇಗನಿಂದ ಅನಹೈತಳಾಗಿ, ಹೆಲವು ಕಷ್ಯಗಳನ್ನು ಅನುಭವಿಸಿದ ನೇಕ 
ಮಹಾನೀರನಿಂದ ಸನ್ಯಾಸದೀಕ್ಷೆಯನ್ನು ನಡೆದಳು-ಈ ನಿನರಗಳನ್ನು ಗನುಸಿಸಿದೆಕೆ ಮಹಾವೀಕನಿಗೆ ತನ್ನ ಕಾಲದ 
ರಾಜರಲ್ಲಿ ಬಹುಜನರ ನರಿಚೆಯ, ಸಂಬಂಧ, ಸ್ನೇಹೆಗಳಿದ್ದನೆಂಡು ಗೊತ್ತಾಗುತ್ತಣಿ. ಮೃಗಾನತಿಯ ನಕಿ ಸೋಮ 
ನಂಶದ ಶತಾನೀಕನು ಕೌಶಾಂಬಿಯಲ್ಲಿ ಆಳುತ್ತಿದ್ದನಷ್ಠೆ | ಈ ಕೌಶಾಂಬಿಯೆಂಬುವು ಇಂದಿನೆ ಅಲಹಾಬಾದಿನ ನೈಕಿ 
डे 22690 ದೂರದಲ್ಲಿರುವ "ಕೋಸಮ್‌' ಎಂದು ಪುರಾತತ್ತ್ಯೃಸಂಶೋಧಕರು ನಿರ್ಧರಿಸಿದ್ದಾರೆ. ಈ ಶತಾನೀಕನ 
ಮಗನೆ ಸುಪ್ರಸಿದ್ದ ಸಂಗೀತಗಾರಣೆನಿಸಿದ ಉಡಯನ. ಈತನಿಗೇ ಉಜ್ಜಯಿನಿಯ ದೊಕೆ ಪ್ರಜ್ಯೋತನ ನುಗಳಾದ 
ನಾಸವಡಕ್ತಿಯನ್ನು ಮನುನೆಮಾಡಿಕೊಟ್ಟಿದ್ದುಡು. ಬೌದ್ಯ ಸಾಹಿತ್ಯದಲ್ಲಿ ಉದಯನ, ಬುದ್ಧೆರಿಬ್ಬರೊ ಒಂಜೇ ದಿನ 
ಹುಟ್ಟಿದವರೆಂದು ಹೇಳಿದ್ದಕ್ಕೆ ಜೈನಸಾಹಿತ್ಯದಲ್ಲಿ ನುಹಾನೀಕನು ನಿರ್ನಾಣಹೊಂದಿಡ ದಿನನೆ ಪ್ರದ್ಯೋತನ ಮಕಣ 
ಮತ್ತು ನಾಲಕನ ಸಟ್ಟಾಭಿಷೇಕಗಳು ನಡೆದನೆಂದು ಹೇಳುತ್ತಣೆ. ಇದರಿಂದ ಬುಡ್ಸ ಮತ್ತು ಮಹಾನೀರರು ಸಮ. 
4* 


अऋष्णा[ ನರ್ಧಮಾನ ಪುರಾಣಂ 


ಕಾರೀನಕೆಂಬುಡು ಸ್ಪಷ್ಟವಾಗುವುನರಿಂದೆ ಅಂದಿನೈಇತಿಹಾಸದನೇರೆ ಅವಾರವಾದ ಬೆಳಕನ್ನು ಚಿನ್ಲಿದಂತಾಗಿನೆ. 
ಹುಜುಕೂಲದ ತಡಿಯಲ್ಲಿ ಕೇನಲಜ್ಞಾನವನ್ನು ಸಣಿಡು, ನಿವುಲಾಚಲನಲ್ಲಿ ತನ್ನೆ ದಿವೃಶ್ವಸಿಯಿಂಡ ಜೈನ 
ಧರ್ನತತ್ವ್ವಗಳನ್ನು ಉಸಜೀತಿಸಿದ ಮೇಲೆ ನುಹಾನೀರಚಿಕನು ಹಲವಾರು ದೇಶಗಳಲ್ಲಿ ದಿವ್ಯಜ್ಞಾನವನ್ನು ನ್ರಸಾ 
ಕಮಾಡುತ್ತಾ ನರ್ಯೆಟನೆ ಮಾಡಿದನು. ಆತನ ಜೊತೆಯಲ್ಲಿ ಅತನು ಸ್ಥಾಪಿಸಿದ್ದ ಸಾಧು-ಸಾಧ್ವಿ, ಶ್ರಾನಕ-ಶ್ರಾನಿಕಾ 
ಎಂಬ ನಾಲ್ಕು ಬಗೆಯ ಶಿಷ್ಯರನ್ನು ಒಳೆಗೊಂಡೆ "ಚತುರ್ನಿಧ ಸಂಘೆ'ವೂ ಇತ್ತು, ಮಗಧ ಮಿಧಿಲ್ಲಾ ವೈಶಾರಿ, 
ಚಂನಾ ಬನಾರೆನ್ಸ ನಂಗ್ಯ ಕಲಿಂಗ್ಯ ಪಾಂಚಾಲ ಉತ್ತರೆ ಮುರಾ ಮೊಡಲಾದ ಉತ್ತರೆ ಭಾರತ ಪ್ರಾಂತಗಳಲ್ಲಿ 
ಮಾತ್ರನೇ ಅಲ್ಲಡಿ ದಕ್ಷಿಣಭಾಕಿತದೆ ಹೆಲವು ಪ್ರಡೀಶಗಳೂ ಅತನ ಸಂದರ್ಶನ ಭಾಗ್ಯವನ್ನು ಸಚಿನನೆಂದು ಜೀಳು 
ತ್ತಾಕಿ. ಆಗೆ ಕಾಂಚೀಫುಕೆನಲ್ಲಿ ನಸುನಾಲಸೆಂಬ ರಾಜನು ರಾಜ್ಯವಾಳುತ್ತಿದ್ದನು. ಹೇಮಾಂಗಡೇಶಮೈಸೂರಯಿಕ್ಕೆ 
ಆತನು ಆಗಮಿಸಿದಾಗ ಇಲ್ಲಿ ರಾಜ್ಯನಾಳುತ್ತಿದ್ದ ಸತ್ಯಂಥರರಾಜನ ಮಗನಾ ಜೀನಂಥಕ ಕುಮಾರನು ತನ್ನ ನುಗ 
ನಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ಜಿನದೀಕ್ಷೆನಹಿಸಿದನಂತೆ ! ಸತಾರಾ ಜಿಲ್ಲೆಯೊಳಗಿರುನ ಕುಂಡಲಗ್ರಾನುಕ್ಳಿ ಬಂಡ 
ತೀರ್ಥಂಕರನು ७९०४ ಮುಂದೆ ನೌದನಪುರಕ್ಕೆ ಹೋಡನಂತೆ, ಆಗ ಅಲ್ಲಿ ಜೈನಧರ್ಮಾಭಿನಾನಿಯಾಡ ವಿದ್ವ 
ರಾಜನು ಆಳುತ್ತಿದ್ದನಂತೆ, ಅಲ್ಲಿಂದ ಜಿನನು ರಾಜಾನ್ಸಾನ್ಯ ಗುಜರಾತ್‌, ಪಂಜಾಬ್‌, ಕಾಶ್ಮೀರೆಗಳ ಕಡೆಗೆ ಪ್ರಯಾಣ 
ಬೆಳಸಿಪನಂತೆ! ಹೀಗೆ ಸುಮಾರು ಮುನ್ವತ್ತು ನರ್ನಗಳ ನರಿಗೆ ಆತನು ಥರ್ನ್ಮುಬೋಧನೆ, ಧರ್ಮಸ್ಥಾಸನೆಗಳೆ ಸ್ತುತ್ಯ 
ಕಾರೈನನ್ನು ನಡೆಸುತ್ತಾ ಕಟ್ಟಕಡೆಗೆ ಬಿಹಾರೆಡೆಲ್ಲಿಯೆ ಪಾನಾಪುನನ್ನು ಸೇರಿದನು ಅವರೆ ಸಮೀನದಲ್ಲಿ ಕೊಳ 
78०४ ತುಂಬಿ ನುನೋಣೆಕನಾದೆ ಒಂದು ಉದ್ಯಾನವನ, ಅಡೆರೆ್ಲಿ ಶುಥ್ಭವ್ಯೂ ನನಿತ್ರವೂ ಆದೆ ಒಂದು ಕಲ್ಲು ಬಂಡೆ; 
880 ಮೇಕೆ ಅತನು ಭೆ್ರಾಸನದಲ್ಲಿ ಕುಳಿತನು. ಎರಡು ದಿನಗಳು ಅಲ್ಲಿಂದ ಆತ ಕದಲಲಿಲ್ಲ. 505 ಧ್ಯಾಸತತ್ಪರೆ 
ನಾಡನು, ಕಾರ್ತಿಕ ಬಹುಳ ಚತುರ್ವಕಿ ರಾತ್ರಿಯೆ ಕಜಿಯೆ ಜಾವದಲ್ಲಿ ಆತನು ತನ್ನೆ ವಾರ್ಥಿನ ಶರೀರವನ್ನು 
ತ್ಯಜಿಸಿ ಸಿದ್ಧಪುರುಷನಾದನು. ಆತನು ನಿರ್ನಾಣಹೊಂದಿಸೆ ಸ್ಥಳ ನಾಟ್ಲಾಜಿಲ್ಲೆಯೆಲ್ಲಿರಿನ ಬಿಹಾರ್‌ಸರೀಫಿಸೆ ಹತ್ತಿ 
ಕೆಜೆ ಒಂದು ಸ್ಥಳದಲ್ಲಿ ಎಂದು ಈಗ ಸ್ವೀಕರಿಸಲಾಗಿದೆ. ಅಲ್ಲಿಫೆ ಸರೋವರ ಮತ್ಯದಲ್ಲಿ ಒಂದು ಮುನೋಹಕನಾದ 
ಜಿನೆನೇನಾಲಯನಿಕೆ. ದಿಗಂಬರ, ಶ್ವೀತಾಂಬರ ಸಂಢಥವರಿಬ್ಬರೂ ಇದನ್ನು ಮಹಾವೀರನ ನಿರ್ನಾಣಪ ಸನಿತ್ರಕ್ಷೇತ್ರ 
ಫೆಂದು ಸ್ವೀಕರಿಸಿ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. ಆದಕೆ ಇತಿಹಾಸಜ್ಞರು ಇದನ್ನು ವೀರೆಜಿನನ ನಿರ್ನಾಣಸ್ಥಳ 
ನೆಂದ ಸ್ವೀಕರಿಸುವುದು ಸ್ವಲ್ಪ ಕಷ್ಟ. ಕಲ್ಪಸೂತ್ರ ನುತ್ತು ನರಿಶಿಷ್ಟಪರ್ನೆಗಳ ಪ್ರಕಾರ ಮೆಹಾನೀಕೆನೆ ನರಿನಿರ್ನಾಣ 
ಕಲ್ಯಾಣ ನಡಿದ "ಪಾನಾ' ಎಂಬುದು "ಮಲ್ಲ' ನಿಂಬ ಹೆಸರಿನ ಕ್ಷತ್ರಿಯನಂಶಕ್ಕಿ ಸೇರಿದ ರಾಜರೆ ರಾಜಧಾನಿ 
ಯಾಗಿತ್ತು. ಈ ಮಲ್ಲರೆಂಬುನರು ವೈಶಾಲಿಯ ಲಿಚ್ಛನಿಸಂಘಕ್ಕೆ ಸೇಂಿಡನರಾಗಿದ್ದು ಮಗಧದ ನಿಂಕುಶಸ್ರಭು 
ತ್ವಕ್ಕೆ ನಿಕೋಧಿಗಳಾಗಿ ಶತ್ರುಗಳಾಗಿದ್ದವರು. ಆದ್ದರಿಂದ ಈಗ "ನಾನಾವುರಿ' ಇರುವ ಗಂಗೆಯ ವೆಕ್ಷಿಣ ಭಾಗದಲ್ಲಿ 
ತಮ್ಮ ರಾಜಧಾನಿಯನ್ನು ಹೊಂದಿದ್ದಕೆನ್ನುವುದು ಆಭಾಸವಾಗಿ ಕಾಣುತ್ತದೆ, ७३७, ಬೌದ್ಭಗ್ರಂಧಗಳಾದ ದೀಘೆ 
ಮತ್ತು ಮಜ್ಚಿನು ಫಿಕಾಯಗಳಿಂಡೆ "ಪಾನ'ನ್ಪ ಶಾಕ್ಯರೆ ರಾಜ್ಯದಲ್ಲಿ ಇದ್ದಂತೆ ತಿಳಿದು ಬರುತ್ತದೆ ವೈಶಾಲಿಯೆ ಸಶ್ಚಿ 
ಮಕ್ಳೆ ಸುಮಾರು ೧೦-೧೨ ಮೈಲಿಗಳ ದೂರದಲ್ಲಿ ಅದು ಇದ್ದಂತೆ ಭಾಸವಾಗುತ್ತದೆ. ಬುದ್ಧನು ಶಾಕ್ಯಜೀಶಪ 
"ನಾವಗಾಮ'ದಲ್ಲಿ ಇಳಿದುಕೊಂಡಿದ್ದಾಗ ಮುಹಾನೀಕನು ನಿರ್ನಾಣಹೊಂದಿದ ಸಮಾಚಾರ ಒಂದು ದಿಕಹೊಳಗಾಗಿ 
ಬುದ್ಧನಿಗೆ ಬಂದು ಸೇರಿತೆಂದು ಬೌಧ್ಯಗ್ರಂಧಗಳಿಂದ ತಿಳಿದು ಬರತ್ತಡೆ. ಈ ವಿಷಯಗಳನ್ನು ಪೃಷ್ಟಿಯಲ್ಲಿಟ್ಟು 
ಕೊಂಡು ಇತಿಹಾಸಜ್ಞರು ಉತ್ತರಪ್ರದೇಶದಲ್ಲಿ ಡೇವಾರಿಯೆ ಜಿಕ್ಲೆಯಲ್ಲಿರುನ ಕುಶಿನಗಕಕ್ಕೆ ಹತ್ತಿರಡಲ್ಲಿಯೆ ಸಾಣ 
ಬರುನ "ಪಾವಾ' ಹಳ್ಳಿಯ್ಮ(ಈಗ ಅದನ್ನು “"ಸತ್ತಿಯೂಂನ ಫಾಜಿಲ್‌ನಗಕಿ ಎಂದು ಕಕೆಯುತ್ತಾಕೆ) ಮಹಾನೀಕನ 
ನಿರ್ನಾಣಸ್ಸ ವೆಂದು ನಿರ್ಧರಿಸಿದ್ದಾರೆ. ಆಡ್ನರಿಂದ ಐತಿಹಾಸಿಕ ದೃಷ್ಟಿಯಿಂದ ಇದನ್ನೆ ಮಹಾನೀರನ ನಿರ್ನಾಣಸ್ಥಳ 
ವೆಂದು ಸ್ವೀಕರಿಸಿ, ಇನ್ನು ಮುಂದೆ ಯಾತ್ರಾಸ್ಕಳಕ್ಕೆ ಉಚಿತವಾದ ಸ್ಥಾನಗಾಕವವನ್ನು ಇದಕ್ಕೆ ಕಲ್ಪಿಸಬೇಕು. 


ಮಹಾವೀರ ಜಿನನ ಉಸದೇಶನಾಣಿ 


ಮಹಾವೀರ ಜಿನನಿಗೆ ಕೇವಲಜ್ಞಾನ ಉಡಯೆನಾಡನೇರೆ ಆತನು ನುಗಧ ರಾಜ್ಯದ ರಾಜಧಾನಿಯಾನ 
ರಾಜಗ ಹಳೆ ಬಿಜಯೆನಾಡಿಸ್ಯಿ ವಿಪುಲಾಚಲಡನೇಲೆ ಧರ್ನೋಸಡೇಶನನ್ನು ಮಾಡಿದನು. ರಾಜಕುಲವೊ ಪ್ರಜಾ 
ಸಮೂಹವೂ ಆತನ ಧರ್ನುಜೋಧಿಯಿಂಡ ಪುನೀತರಾಗರೆಂದು ಅಲ್ಲಿಗೆ ಬಂಡು ನೆಕೆಡೆರು. ಜಿನನು ಲೌಕಿಕರಿಗಾಗಿ 
ಆಣುನೈಕಗಳೆನೂ ಸನ್ಯಾಸಿಗಳಿಗಾಗಿ ಮಹಾನವ್ರತಗಳನ್ನೂ ಬೋಧಿಸಿದನು. ಆಗ ಆತನ ಬಳಿಯಲ್ಲಿ ಇಂದ್ರಭೂತಿ, 
ಗೌತಮ, ಸುಭರ್ನು, ಜಂಬು ಇತ್ಯಾದಿ ಹೆನ್ನೊಂದು ಜನೆ ಮುಖ್ಯ 88, ०५ 03, ಇವರಿಗೆ ಗಣಧರೆರೆಂದು ಹೆಸರು, 
ಅವರು ಜಿನನೆ ಜ್ಞಾನೆಬೋಧೆಯೆನ್ನು ಹನ್ನೆರೆಡು ಅಂಗಗಳಾಗಿ ವಿಭಾಗಿಸಿ ಬರೆದಿದ್ದಾರೆ, ಅವುಗಳ ಸೂ ಲನರಿಚಯೆ 
ಹೀಗೆ 8 


(0) ಆಚಾರಾಂಗ - ಇಡು ಹದಿನೆಂಟು ಸಾವಿರ ನಡಗಳನ್ನು ಒಳಗೊಂಡಿದೆ ; ಸನ್ಯಾಸಿಯಾದನನು 
ನಿಲ್ಲುವುದು, ಕೂಡುವುದು, ಮಲಗುವುದು, ನಡೆಯುವುಡು ಇತ್ಯಾದಿಗಳಲ್ಲಿ ಅನುಸರಿಸಬೇಕಾದ ನೀತಿನಿಯಮಗಳ 
ವಿವಕೆಣಿಗಳನ್ನು ಒಳಗೊಂಡಿಡೆ ಬೌದ್ಧಧರ್ಮದಲ್ಲಿ 9800 ಸಿಟಿಕಕ್ಕೆ ಇರುವ ಸ್ನಾಫ ಜೈನಧರ್ಮದಲ್ಲಿ ಈ ಅಂಗಕ್ಕೆ 
ಇದೆ, ; 


(3) ಸೊತ್ರ ಕ್ಕ 8900 - ಇದರೆನಿ ಮೂನತ್ತಾಕು ಸಾನಿರೆ ಸಡಗಳಿನೆ, ಇದು ಜೈನಧರ್ಮದ ತ 
ಗಳನ್ನು ನಿರೊಪಿಸುವುದರ ಜೊತೆಗೆ ಸಮಕಾಲೀನನಾದ ಕ್ರಿಯಾನಾದ್ಯ ಅಕ್ರಿಯಾನಾದ್ಯ ಫಿಯಕಿನಾದ ಇತ್ಯಾದಿ 
88००६ ಗಳನ್ನು ನಿರೂಪಿಸುತ್ತಜಿ 


(ಹ) ಸ್ಲಾನಾಂಗೆ - ಈ ಅಂಗದಲ್ಲಿ ನಲನಕ್ತಿರಡು ಸಾವಿರ ಪದಗಳಿವೆ, ಇದರಲ್ಲಿ ಕೆಲವು ನಾಡಪ್ರಕರಣ 
ಗಳೂ ಅವುಗಳ ಸಂಖ್ಯಾನುಗುಣನಾದ ವಿಭಾಗಗಳೂ ಬಂದಿನೆ. " ಜೀನ ವೃವು 80०४0 ಚೆ ತನ್ಯರೂಸಧರ್ನು 
ದಿಂಡ ಉಸಯುಕ್ತನಾಗಿರುವುಡರಿಂಡ್ರ ಆ ಅಪೇಕ್ಷೆಯಿಂದ ४० ಆಗಿದೆ ,ಜ್ಞಾನ ಹಾಗು ವರ್ಕಕಗಳ ಭೇದದಿಂದ 
ಎರಡು ಪ್ರಕಾಕವಾಗಿಣೆ. ಕರ್ನುಫಲ ಚೇತನಾ, ಕರ್ನ ಚೇತನಾ ಜ್ಞಾನ ಚೇತನಾ ಇವು ಲಸ್ಷ್ಯವಾಗಿರುನ ಕಾರಣ 
908 ಮೂರು ಪ್ರಕಾರವಾಗಿದೆ, ಹೀಗೆಯೆ ಉತ್ತರೋತ್ತರ ಒಂದೊಂದು ಹೆಚ್ಚು ಸ್ಥಾನಗಳ ವರ್ಣನೆ ಇದರಲ್ಲಿಡೆ 


(೪) ಸಮವಷಾಯೊಾಂಗ - ಸ್ಥಾನಾಂಗದಂಕೆ ಇಲ್ಲಿಯೂ ಕೆಲವು ಪ್ರಕರಣಗಳನ್ನು ಅವುಗಳ ನಿಭಾಗ್ಯ 
ಒಳನಿಭಾಗಗಳಾಗಿ ನಿಭಾಗಿಸಿಕೊಂಡು ಚರ್ಚಿಸಲಾಗಿದೆ, ಸ್ಲಾನಾಂಗದಲಿ ಸಂಖ್ಯೆಯನ್ನು ಹೆಕ ಸ್ಸ ಸೀಮಿತೆಗೊಳಿಸಿ 
90, ಇಲ್ಲಿ ಹಾಗೆ ಮಾಡಿಲ್ಲ, ನೂರು ಸಾವಿರಗಟ್ಟಲೆ ಬೆಳೆದುಕೊಂಡು ಹೋಗುತ್ತದೆ, ಸಾ ನಾಂಗ್ಯ 
ಯಾಂಗಗಳೆರೆಡೂ ತ್ರಿನಿಔಕಡ ಅಂಗುತ್ತರನಿಕಾಯನನ್ನು ಹೋಲುತ್ತವೆ 


(೫) ನ್ಯಾಖ್ಯಾವ್ರಜ್ಞ ಪ್ರಿ - ಇದರೆ್ಲಿ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಪಡಗಳಿನೆ. ಇದರಲ್ಲಿ 
ಜೈನರ ತತ್ತೃಶಾಸ್ತ್ರ, ನೀತಿಬೋಡಿಗೆ ಸಂಬಂಧಿಸಿದ ७0४४५, ಸಾನಿಕ ಪ್ರಶ್ನೋತ್ತರಗಳಿನೆ. 


. (೬) ಜ್ಞಾತೃಧರ್ಮಕಥಾ - ಇದರೆಲ್ಲಿ ಐದು ಲಕ್ಷ ಐನತ್ತಾರು ಸಾನಿರ ಪದಗಳಿನೆ. ಜಾ ತೃಪುತ್ರ 
ನಾನ ಮಹಾವೀರನು ಹೇಳಿದ ಥರ್ಮಕಣೆಗಳನ್ನು ಒಳಗೊಂಡಿದೆ, ಇದು. ತನ್ನ ಧರ್ನೋಸಡೇಕದಲ್ಲಿ ಗಣಧರರಿಗೆ 


XXX ವರ್ಧಮಾನ ಪುರಾಣಂ 


ವೆಂಶೆಯ ಬಂದ ಕಡ್ಮೆ ಲೌಕಿಕಜ್ಞಾನದಿಂದ ಕೂಡಿದ ನ್ಯಾಯಗಳನ್ನು ನೀತಿಗಳನ್ನು ಕಥೆಯನೂಲಕ ತೀರ್ಥಂಕ 
ಕೆನು ನಿರೂಪಿಸಿದೆನೆಂದು ಕೋರುತ್ತದೆ, 


(ಬ) ಉಪಾಸಕಾಥ್ಯಯನ - ಇದರಲ್ಲಿ ಹೆನ್ನೊಂಡು ಲಕ್ಷ್ಮ ನಪ್ಪತ್ತುಸಾನಿಕೆ ನಣಿಗಳಿನೆ. ಇದಲ್ಲಿ 
ಉಪಾಸಕರು ಮತ್ತು ಶ್ರಾನಕರು ಅನುಸರಿಸಬೇಕಾದ ಪ್ರತಗಳನ್ನೂ ಹಾಗೆ ಅನುಸರಿಸಿದನರೆ ಕಥೆಗಳನ್ನೂ 
ಹೇಳಿ, ಇದು ಖಸಿಸಿಯೆನುವನ್ನು ತಿಳಿಸುವ ಮೊಡಲಫೆಯೆ ಅಂಗವಾಡೆ ಆಚಾರಾಂಗಡೆ ಒಂದು ನರಿಶಿಷ್ಟವಂತಿದೆ. 


(ಆ) ಅಂತೆಕೃದ್ಣಶಾಂಗ - ಇದು ಇಪ್ಪತ್ತುಮೂರು ಲಕ್ಷ ಇಪ್ಪತ್ತೆಂಟು ಸಾನಿಕೆ ನಡಗಳನ್ನು ಒಳ 
ಗೊಂಡಿದೆ. ಭಯೆಂಕರನಾದೆ ಕಾಯಕ್ಷೇಶಗಳನ್ನು ಅತ್ಯಂತ ಶಾಳ್ಮೆಯಿಂಡೆ ಅನುಭವಿಸುತ್ತಾ ತನಸ್ನನ್ನು ಆಚರಿಸಿ 
2 ५४४ 
ನಿರ್ನಾಣನಡನಿಯನ್ನು ನಜೆಯುನ ಮುನಿಗಳಿಗೆ ಅಂತಕೃತಕಿಂದು ಹೆಸರು, ಅಂತಹೆ ಹೆತ್ತು ಜನ ಕೇನಲಿಗಳ ಕಣ್ಣಿ 
ಯನ್ನು ಒಳಗೊಂಡಿದೆ, ಈ ಅಂಗೆ. 


(९) ಅನುತ್ತರೌನಾದಿಕ ಪಶಾಂಗ- ಇದೆಲ್ಲಿ ಕೊಂಬತ್ತಿಕೆಡು ಲಕ್ಷ ನಲನತ್ತುನಾಲ್ಕು ಸಾವಿರ ನಡ 
ಗಳಿವೆ. ಮಹಾಪುಣ್ಯಜೇನಿಗಳು ಜನಿಸುನ ಊರ್ಧ್ಯಲೋಕಗಳಿಗೆ ಅನುತ್ತರನೆಂದು ಹೆಸರು. ಅನುತ್ತರನಾಸಿಗಳಾಡ 
ನರು ಅಲ್ಲಿಂದ ಮುಂಡೆ ಅನರು ಒನ್ಮೆ ಮಾತ್ರ ಮಾನವರಾಗಿ ಜನಿಸಿ, ಆ ಜನ್ಮೆದ್ಲಿ ಧರ್ಮಕಾರ್ಯಾಚರಣೆಯಿಂದೆ 
ನಿರ್ನಾಣಸಹನಿಯನ್ನು ನಡೆಯುತ್ತಾರೆ, ಇಂತಹೆ ಅನುತ್ತರಸ್ಫರ್ಗವಾಸಿಗಳಾದ ಹೆತ್ತುಜನ ನುಹಾವ:ಹಿನುಕ ಕಥೆ 
ಗೆಳು ಈ ಅಂಗದಲ್ಲಿವೆ. 


(೧೦) ಪ್ರುಶ್ನಮ್ಯಾಕೆಕೆಣಾಂಗ - ಇದು ಕೊಂಬತ್ತುಮೂರು ಲಕ್ಷ ಹದಿನಾರು ಸಾನಿರಸದೆಗಳನ್ನು ಒಳೆ 
ಗೊಂಡಿೆ, ಇದರೆ ಹೆಸಕೆ ಸೂಚಿಸುನಂತೆ ಈ ಅಂಗದಲ್ಲಿ ಬೇಕೆ ಬೇಕಿ ತತ್ತ್ವಗಳಿಗೆ (ಭೂತ ಭನಿಸ್ಯತ್‌ ನರ್ತಮಾನೆ 
ಗಳಿಗೆ ಸಂಬಂಧೆ ಸೆಟ್ಟಿ ಥನ-ಧಾನ್ಯ, ಜಯ-ಅಸಜಯೆ, ಜೀನನ-ನುರಣ ಇತ್ಯಾದಿಗಳು) ಸಂಬಂಧಿಸಿದ ಪ್ರಶ್ನೋತ್ತ 
ಕೆಗಳಿನೆ. ಇದು ಐದೆಕೆಯೆ ಅಂಗವಾದ ನ್ಯಾಖ್ಯಾವ್ರಚ್ಞಪ್ತಿಗೆ ಒಂದು ಅನುಬಂಧದಂಕಿನೆ, 


(೧೧) ನಿಷಾಕ್‌ ಸೂತ್ರಾಂಗ - ನಿವಾಕ ಎಂದರೆ ಕರ್ಮಫಲ ಎಂದರ್ಧ. ಕರ್ಮಸಿಷ್ಠಾಂತದ ಪ್ರಕಾರೆ 
ಒಳ್ಳೆಯ ಕರ್ಮಗಳಿಂಡೆ ಸುಖಭೋಗೆ ರೊಸನಾದ ಸತ್ಕಲಗಳ್ಳೂ ಹುನ್ಫರ್ಮಗಳಿಂದೆ ದುಃಖರೂನನಾದ ದುಸ್ಫಲ 
ಗಳೂ ಉಂಟಾಗುತ್ತವೆ. ಇದಕ್ಕೆ ತಕ್ಕ ಉದಡಾಹಕೆಣೆಗಳೊಡನೆ ಈ ತತ್ತೃನನ್ನು ಈ ಅಂಗದಲ್ಲಿ ನಿನರಿಸಲಾಗಿಣ್ಕೆ 
ಇದರಲ್ಲಿ ಒಂದು ಕೊಂ! ಎಂಬತ್ತುನಾಲ್ಕು ಲಕ್ಷ ಪದಗಳಿನೆ, 


(೧೨) ಡೃಷ್ಟಿನಾದ - ಇಡು ಎಂಬತ್ತಿಂಟು ಲಕ್ಷ ಸಡಗಳನ್ನು ಒಳಗೊಂಡಿದೆ. ಇದರಲ್ಲಿ "ಅನೇಕ ಪಾರ್ಕ 
ಫಿಕ ನುತ್ಯ ನುಶಾಂತರಗಳ ನರಿಚಯೆ ಹಾಗು ನಿಷಯೆಗಳೆ ನಿವಕೆಗಳಿನೆ. ಇದರಲ್ಲಿ ಐದು ಭಾಗಗಳಿನೆ-ನರಿಕರ್ಮ, 
ಸೊತ್ರ, ಫೂರ್ನಗತ್ತಅನುಯೋಗ ನುತ್ತು ಚೂಳಿಕ ಎಂದು. ಸರಿಕರ್ನುವು ಸಂಖ್ಯಾಶಾಸ್ತ್ರನನ್ನು ಒಳಗೊಂಡಿದೆ; 
ಸೂತ್ರದಲ್ಲಿ ಮತತತ್ತ ಮುತ್ತು ಜೈನಸಿದ್ಧಾಂತಗಳ ಚರ್ಚೆಯಿದೆ ; ಪೂರ್ನಗತದಲ್ಲಿ ಉತ್‌ವಾತಪೂರ್ನ, ಅಗ್ರಾ 
ಯೆಚೀಯ್ಕನೀರ್ಯಾನುವಾದೈಅಸ್ತಿ-ನಾಸ್ತಿಪ್ರನಾದೈ ಜ್ಞಾನ ಪ್ರವಾದ್ಯ ಸತ್ಯಪ್ರವಾದ, ಆತ್ಮವ್ರನಾದ್ಯಕರ್ಮಪ್ರವಾದ, 
ಪ್ರತ್ಯಾಖ್ಯಾನ, ನಿದ್ಯಾಸುನಾಡ್ಯ ಕಲ್ಯಾಣನಾದ್ಯ ಪ್ರಾಣವಾಯ್ಯು;ಕ್ರಿಯಾನಿಶಾಲ್ಕಲೋಕಬಿಂಡುಸಾರೆ-ಎಂಬ ಹದಿ 

ಭಾಗಗಳಿನೆ, ಇವುಗಳ ಹೆಸರುಗಳೇ ಇವುಗಳಲ್ಲಿ ಕಾಣಬರುವ ತತ್ತ್ವ ಮುತ್ತು ಸಿದ್ಧಾಂತಗಳನ್ನು ಸೂಚಿಸು 
ತ್ತವೆ. ಇನ್ಪಗಳಲ್ಲಿ ಎಂಟನೆಯದಾಡ ಕರ್ಮವ್ರವಾನವು ಅತ್ಯಂತ ಮುಖ್ಯವಾದುದು, ಜೈನಧರ್ನುದ ಮುಖ್ಯ ಸಿದ್ಕಾಂತ 
ವಾಡೆ ಕರ್ಮ ತತ್ವವನ್ನು ಇಡರೆಲ್ಲಿ ವಿನೇಚಿಸಲಾಗಿನೆ. ಈ ನಿಚಾಕವಾಗಿ ಹುಟ್ಟಿರುವ ಗ್ರಂಢಗಳಿಗೆಲ್ಲ ಇನೇ ಮೂಲ. 


ಪ್ರಸ್ತಾನನಉಪಡೇಶವಾಣಿ xxl 


"ಪೂರ್ನ್ವಗತೆ”ನಂಬ ಹೆಸೆಕೆನ್ನುನೋಡಿವಕ್ಕಿ ಇದು ಒಳಗೊಂಡಿರುವ ನಿಷಯೆಗಳು ಮಹಾನೀರೆನಿಗಿಂತಲೂ ಪ್ರಾ ಜೀಕೆ 
ನಾಡುನೆಸಿಸುತ್ತವೆ. ಬಹುಶಃ ಮುಹಾನೀಕನು ತನ್ನಪ್ರಮುಖನಾದ ತತ್ತ್ವಗಳ ಬೆಳಕಿನಲ್ಲಿ ಅವುಗಳನ್ನು ಸರಿ್ಕುರಿಸಿ 
ಉತ್ಸಮಗೊಳಿಸಿರಬಹುದು ಹೈಷ್ನಿನಾಪಡ ನಾಲ್ಪನೆಯೆ ಭಾಗನಾದ "ಅನುಯೋಗ'ಕ್ಕೂ ಜೈನೆಧಾರ್ಮಿಕ 
“ಸಾಹಿತ್ಯದಲ್ಲಿ ಒಂದು ಪ್ರಮುಖನಾಡ ಸಾ ನನಿಜೆ, ಇದನ್ಳೆ "ಪ್ರಧಮಾನುಯೋಗ' ಎಂಬ ಮತ್ತೊಂಡು ಹೆಸರೊ 
ಇನಿ ಇದರಲ್ಲಿ ಧಾರ್ಮಿಕ ಜೀನನಚರಕ್ರೆಗಳೂ, ಕತ್ತೃವಿವರಣಾತ್ಮಕ ಕಥೆಗಳೂ ಇತ್ಯಾದಿ ಪೌರಾಣಿಕ ನಿರೂಪ 
ನೆಯೆಲ್ಲವೂ ಅಡಕವಾಗಿನಿ, ಪುರಾಣಗಳಲ್ಲಿ ಬರುನ ಅರ್ಹೆಂತರು, ಚಿಕ್ರವರ್ಕಿಗಳ್ನು, ನಿಡ್ಯಾಥಕರು, ವಾಸುಜೀವರು, 
ಜಾರಣರು, ಪ್ರಜ್ಞಾಶ್ರಮಣರು.. ಇವರ ಮುತ್ತು ಕುರುನಂಶ, ಹೆಂವಂಶ, ಇಷ್ಯಾಕುನಂಶ, ಕಾಕ್ಯನನಂಶ, ನಾದಿ 
(ಅಧನಾ ಜೇಡಿ) ४0०४, ನಾಥವಂಶೆ-ಈ ನೆಂಶಗಳ ಚರಿತ್ರೆಯನ್ನೂ ಇನು ಒಳಗೊಂಡಿದೆ. 


ಜೈನಧರ್ಮಳ್ಳೆ ಮುಖ್ಯ ಆಧಾರದಂತಿರುವ ಈ ಅಂಗಗಳು ನೇಡಗಳಂತೆ ಬಾಯಿಂಡ ಬಾಯಿಗೆ ತಲೆನಾಂ 
ನಿಂದ ತಕೆನಾರಿಗೆ ಹೆರಿಡು ७003, पे) ನೆಂದು ತೋರುತ್ತೆ. ಕಾಲಕ್ರಮದಲ್ಲಿ ಅವು ಬಿಲನಾಗುತ್ತಾ ಹೋಗಿರಬೇಕು, 
ಮಹಾವೀರನ ನಿರ್ನಾಣಾಸಂತರ ನೂರರನಕ್ತಿರಡು ನರ್ನಗಳೆ ಕಾಲಮಾಕದಲ್ಲಿ ಅಂಗಗಳ ಪರಿಪೊರ್ಣ ಜ್ಞಾ 2,७४४ 
ಶ್ರುತಕೇನಲಿಗಳ ಸಂಖ್ಯೆ ಕೇನಲ ಎಂಟುಮಾತ್ರ ಎಂಡು ದಿಗಂಬರ ಸಂಪ್ರಡಾಯದವರು ಹೇಳುತ್ತಾರೆ. ७४४0 ನರಂ 
ಪರಿ ಕ್ರಮನಾಗಿ (() ಕೇನಲಿಗೌತನು (೧೨ ನರ್ಷ), ಸುಧರ್ಮಾ (೧೨ ವರ್ಷ), ಜಂಬೂ (೪೮ ವರ್ಷ), ವಿಷ್ಣು 
(೧೪ ನರ್ಷ), ನಂದಿಮಿತ್ರ (೧೬ ವರ್ಷ), ಅನರಾಜಿತ (೨೨ ವರ್ಷ), ಗೋವರ್ಥನ (೧೯ ವರ್ಷ), ಭಪ್ರೆಬಾಹು 
(36 ನರ್ಷ)-ಹೀಗಿದೆ, ಮೌಥ್ಯಿ ಚಕ್ರನರ್ತಿಯಾದ ಚಂದ್ರಗುಪ್ವನ ಕಾಲದಲ್ಲಿ ಮಗಥ ಡೀಶವು ಭಯಂಕರನಾಡೆ 
ಕ್ಲಾಮಕ್ಳ ತುತ್ತಾಯಿತು. ಆದ್ದರಿಂದ ಭದ್ರಬಾಹು ಕೇನಲಿಯು ಕನ್ನೆ ಅನುಯಾಯಿಗಳಾದ ಮುನಿಗೆಳ ಹೊಡ್ಡ 
ದೊಂದು ಸಂಘಡೊಡನೆ ದಕ್ಷಿಣ ಭಾರತಕ್ಕೆ ಹೊರಟುಬಂದು, ಶ್ರವಣ ಜೆಳುಗೊಳದ ಬಳಿಯಲ್ಲಿ ನೆರೆಸಿದನು ಉತ್ತರ 
ದೇಶದಲ್ಲಿ ಉಳಿದುಕೊಂಡ ಮುನಿಸಂಘವು ಕಾರೆಣಾಂತರೆಗಳಿಂದ ಜೈನಧರ್ಮಗ್ರಂಧಗಳಲ್ಲಿ ಮುಂಚಿನ ಆಸೆಕ್ಷಿಯೆನ್ನು 
ಕಳೆದುಕೊಂಡಿತು, ; ಇಷೆರೆ ಫಲನಾಗಿ ಧಾರ್ನಿಕ ಸಾಹಿತೃತ್ಯೆ ಚ್ಯುತಿಯುಂಟಾಯಿತು. ಮಗಧಥಡೀಶಡಲ್ಲಿಯೆ ಉಳಿದು 
ಕೊಂಡಿದ್ದ ಮುನಿಸಂಘವು ಮಹಾವೀರಕೆ ನಿರ್ನಾಣಾನೆಂತರ ಸುಮಾರು ಇನ್ನೂರು ನರ್ನಗಳಾಪ ಮೇಲೆ 5०४७ 
ಪುತ್ರದಲ್ಲಿ ಸಭಿಸೇರಿ ತಮ ತನುಗೆ ಕಿಳಿಷ್ಟನ್ನು ಒಟ್ಟುಗೂಡಿಸಿ, ಹೆನ್ನೊಂದು ಅಂಗಗಳ ರೊಸನನ್ನು ಕೊಟ್ಟಿರು. 
ಜೈಸನಾಬ್ಯಯದ ಈ ಭಾಗಕ್ಕೆ "ಅಂಗಪ್ರನಿಷ್ಟ? 78000 ಹೆಸರು, ಇದನ್ನು ಅಪೊರ್ಣ, ನಿಕೃ್ಕತ-ಎಂದು ಹೇಳಿ ಒಂದು 
ಗುಂವು ನಿರಾಕರಿಸಿತು. ಹೀಗೆ ನಿರಾಕರಿಸಿದನು ದಿಗಂಬರೆ ನಂದ್ಲದೆವರು, ಸ್ವೀಕರಿಸಿದರು ಶ್ವೇಶಾಂಬರರೆ. 

ಶ್ವೇತಾಂಬರರೆ ಸೆಂಪ್ರದಾಯಡಂತೆ, ನುಹಾನೀರನ ನಿರ್ನಾಣನಾಡ ೯೮೯ ವರ್ಷಗಳಾವ ಮೇಲೆ, ००४४ 
ಕ್ರಿ. ಶ. ೪೫೪ರಲ್ಲಿ ಚೈಫಮುನಿಗಳ ಬೃಹೆಕ್‌ ಸಭೆಯೊಂದು ಗುಜರಾತಿನ ವಲಭೀಯೆಲ್ಲಿ ನಡೆಯಿತು ನೇವರ್ಧಿಗೆ 
ಣಿಯು ७७० ಅಥ್ಯಕ್ಷರಾಗಿದ್ದ ರು. ಈಗ ಪ್ರಚುರನಾಗಿರುವ ಹೆನ್ನೊಂಡು ಅಂಗಗಳೂ ಅಲ್ಲಿ ಸಂಗ್ರ ಹೆನಾಡವು, ಇವು 
ಗಳಲ್ಪಜಿ ಚೈನಸನ್ಯಾಸಿಗಳ ನಿತ್ಯಾಚರಣೆಗೆ ಸಂಬಂಧಿಸಿದ ಹದಿನಾಲ್ಕು ಅಂಗಬಾಹೈಗಳಿನೆಯೆಂದು ದಿಗಂಬರ ನಂಧದೆ 
ಸರ ಹೇಳಿಕೆ- ಸಾಮಯಿಕ, ಚತುರ್ವಿಂಶತಿಸ್ತನ, ನಂದನ, ಪ್ರತಿಕ್ರಮುಣ, ವೈನಯಿಕ, ಕೃತಿಕರ್ಮ, ಪಶವೈಕಾಲಿಕ, 
ಉತ್ತರಾಧ್ಯಯನ್ಯ ಕಲ್ಬವ್ಯವಹಾರ, ಕಲ್ಫಾಕಲ್ಪ, ಮಹಾಕಲ್ಪ, ವುಂಡರೀಕ್ಯ ನುಹಾಫುಂಡರೀಕ್ಕ 880 हैं... 
ಎಂಬುದು ಕ್ರಮವಾಗಿ ಇವುಗಳ ಹೆಸರು. ಇವು ಸ್ವತಂತ್ರ ಕೃತಿಗಳಾಗಿ ದೊರೆಯುವುದಿಲ್ಲ. ಇತರ ಗ್ರಂಧಗಳಲ್ಲಿ ಸೇರಿ 
ಹೋಗಿನೆಆದೆರೊ ಸನ್ಯಾಸಿಗಳು ಇಂದಿಗೂ ಅವುಗಳಲ್ಲಿನ ನಿಯನುಗಳನ್ನು ಶ್ರನ್ನಿಯಿಂದ ಆಚರಿಸುತ್ತಾಕಿ 

ಶ್ವೇತಾಂಬರ ಪ್ರಕಾರ ಅಂಗಬಾಹ್ಯಗಳ ಸಂಖ್ಯೆ ಮೂನತ್ತುನಾಲ್ಕು, ಔನನಾತಿಕ, ರಾಜನ್ರಶ್ನೀಯ 
ಜೀೀವಾಭಿಗನ್ನು, ಪ್ರಜ್ಞಾ ನನಾ, ಸೂಕೈಪ್ತ ಜ್ಜ ಪ್ರಿ ಜಂಬೂದ್ವೀಸವ್ರಜ್ಞ ಪಿ ಚಂದ. ಕಲ್ಪಿಕ್ಕಾ 58099 820 
ಸಿಕಾ, ಫುಷ್ನಿಕಾ, ಪುಸ್ನಜೂಲಿಕ್ಕಾ ವಸಿ ದಶಾ-ಎಿಂಬ ಹನ್ನೆರಡು ಉಪಾಂಗಗಳನ್ನೂ ; ನಿಶೀಧ್ಯ ಮುಹಾನಿಶೀಧ, 


xxii ವೆರ್ಥನಾನ ಪುರಾಣಂ 


ಬೃಹೆತ್ಯಲ್ಪ, ವ್ಯವಹಾರ, ಪನಾಶ್ರುತಸ್ಯಂಧ್ಯ ನಂಚಕಲ್ಪ-ಎಿಂಬ ಆರು ಛೇಡಸೂತ್ರಗಳನ್ನೊ , ಅವಶ್ಯಕ್ಯ ಡೆಕನೈಕಾ 
ರಿಕ ಉತ್ತರಾಧ್ಯಯನ ಸಿಂಡನಿರ್ಯಕ್ತಿ-ಎಂಬ ನಾಲ್ಕು ಮೂಲ ಸೂತ್ರಗಳನ್ನೂ ; ಚತುಃಶರಣ, ಆತುರ ಪ್ರತ್ಯಾ 
ಖ್ಯಾನ್ಯ ಭಕ್ತಿ ಸರಿಜ್ಞಾ, ಸಂಸ್ಕಾರಕ, ತಂದುಲ ವೈಚಾರಿಕ, ಚಂದ್ರವೇಧ್ಯಕ್ಕ ನೇವೇಂದ್ರಸ್ತವ, ಗಣಿನಿಕ್ಯಿ, ನುಹಾ 
ಪ್ರತ್ಯಾಖ್ಯಾನ, ನೀಕೆಸ್ತವ ಎಂಬ ಹತ್ತು ಪ್ರಕೀರ್ಣಗಳನ್ನೊ ; ನಂದಿಯೋಗ್ಯ ಆಸುಯೋಗದ್ವಾಕೆ-ನಂಬ ಎರಡು 
ಚೂರಿಕಾ ಸೂತ್ರಗಳನ್ನೂ ಸಂಗ್ರಹಿಸಲಾಯಿತು, ಇವೆಲ್ಲವೂ ಅರ್ಥ ಮಾಗಧಿಯೆಲ್ಲಿದ್ದು ಶ್ವೇತಾಂಬರ ನಂಥದನರಿಗೆ 
ಭರ್ಮುಷ ಆಧಾರೆಗ್ರಂಧಗಳಾಗಿನೆ, 


ಮೂಲತಃ ಅಂಗಗಳು ಹೆನ್ನೆರಡೆಂಬುವನ್ನು ದಿಗಂಬರ ಶ್ವೀತಾಂಬರರಿಬ್ಬರೂ ಒಪ್ಪುತ್ತಾಕೆ. ಅದಕೆ ಕಡೆಯ. 
ಪಾಡ ದೃಷ್ಟಿನಾಪಾಂಗವು ಹೆಗೆ ಸಂಪೊರ್ಣವಾಗಿ ಅುಪ್ತನಾಗಿ ಹೋಗಿಷೆಯೆಂಡು ಶ್ವೇತಾಂಬರರು ಭಾನಿಸುತ್ತಾರೆ, 
ಅನರೆ ಉಳಿವ ಹನ್ನೊಂದು ಅಂಗಗಳನ್ನು ಅಧಿಕೃತನಾದುನೆಂದು ಸಂಬುತ್ತಾಕಿ. ಕಡೆಯನನ್ನು ಅಧಿಕೃತನೆಂದು 
ಸ್ವೀಕರಿಸುವುದಿಲ್ಲ. ದಿಗಂಬರರು ನೊಡಲ ಹನ್ನೊಂದು ಅಂಗಗಳು ಅನಧಿಕೃತನೆಂಡೂ,ಕಡೆಯೆದಾಡ ದೃಷ್ಟಿನಾದಾಂಗ 
ಪೊಂಜೆ ಅಧಿಕೃತನಾದುವೆಂಯೂ ಭಾನಿಸುತ್ತಾಕೆ. ಅಂಗಗಳು ಇನ್ನೂ ಸಸ್ಟನಾಗದಿದ್ದ ಕಾಲದಲ್ಲಿ ಜೈನಾಚಾಕ್ಕಿರು 
ವೂರ್ವಗಳಿಂದ ನಿಷಯಗಳನ್ನು ಎತ್ತಿಕೊಂಡು ಹೆಲವು ಗ್ರಂಥಗಳನ್ನು ಕಚಿಸಿದರು, [ಈ ಪೂರ್ವಗಳು ನರ್ಧಮಾನ 
ತೀರ್ಥಂಕರೆನಿಗಿಂತಲೂ ಹಿಂದಿನವು, ಇವುಗಳ ಸಂಖ್ಯೆ ಹದಿನಾಲ್ಕು. ಈಗ ಇವು ಲುಪ್ತನಾಗಿ ಹೋಗಿನೆ], ಇನುಗಳೆ 
« ಅಂಗಬಾಹೈ ಗಳು. ಜೈನೆಧರ್ಮನಿರೊಸಕನಾಗಿರುನ ಮೇಲಿ ಎಲ್ಲ ಸಾಹಿತ್ಯನನ್ನೂ " ಆಗೆನು 'ಗಳು ಎಂಬ 
ಹೆಸರಿನಿಂದ ಕಕೆಯುನ ಕೂಢಿ. 

ಮಹಾನಿಕ ಜಿನನ ಬೋಧನೆಗಳನ್ನೂ ಒಳಗೊಂಡ ಸ್ರಭುಸನ್ಮಿತ ಗ್ರಂಥಗಳು ಭಾರತದ ಬೇಕೆ ಬೇಕಿ 
ಭಾಣೆಗಳಲ್ಲಿ ಅನರಿಮಿತನಾಗಿ ಬೆಳೆದು ३०४, ಇಲ್ಲಿ ನಮಗೆ ಅನುಗಳ 93, ४ ವಿನಕೆಣೆ ಅನಗತ್ಯ. ಪ್ರಸ್ಪುಶನ್ಲಿ 
ದಲ್ಲಿ ನಮಗೆ ಬೇಕಾಗಿರುವುದು ನರ್ಥಮಾನನ ಜೀವನಚರಿತ್ರೆ. ಅಪು ಬೇಕಿ ಬೇರಿ ಭಾಷೆಗಳಲ್ಲಿ ಹೇಗೆ ನಿಕಾಸ 
ಗೊಂಡು ಬೆಳೆಯುತ್ತಾ ಹೋಗಿಜಿಯೆಂಬುಷನ್ನು ನಾನೀಗ ತಿಳಿಯಲು ಯತ್ನಿಸೋಣ. ಪುರಾಣರೊನನಾನ ಮಿತ್ರ 
ಸನ್ಮಿತನಾಗಿ, ಅನೆಃಕನೇಕೆ ಅದು ಕಾನ್ಯರೊನಡೆ ಕಾಂತಾಸನ್ಮಿತಕೆಯನ್ನೂ ಸಡೆಯುತ್ತದೆ, 


ನುಹಾನೀರ ಜಿನನ ಜೀನನಕಥಾ ಸಾಹಿತ್ಯದ ಬೆಳನಣಿಗೆ 


ಮಹಾನೀಕ ಜಿನನು ನಿರ್ನಾಣ ಹೊಂದಿದಂದಿನಿಂದಲೂ ಆತನ ಬಾಳಕಥೆಯೆನ್ನು ಸಂಗ್ರಹಿಸುವ ಪ್ರಯತ್ನ 
ಗಳಾಗುತ್ತಾ ಹೋಗಿನೆ, ಮಹಾನೀಕನ ಪಟ್ಟಿಕಿಷ್ಯನಾಪ ಇಂದ್ರಭೂಕಿಗೌತಮನು ನೇದ ಶಾಸ್ತ, ಪುರಾಣಾದಿ 
ವೈವಿಕನಾಹಿತ್ಯಡಲ್ಲಿ ನಿಷ್ಣಾ ತನಾದ ಒಬ್ಬ ಮಹಾಬ್ರಾಹ್ಮಣ. ಆತನ ಧೀಶಕ್ತಿ, ಗುರುಭಕ್ತಿಗಳೂ ಅದ್ವಿತೀಯನಾಗಿ. 
ಅಸಡೃಕವಾಗಿದ್ದವುಗಳು. ಅಂತಹೆ ಧೀನುಂತನು ತನ್ನ ಗುರುಜೀನನ ಜ್ಞಾನಬೋಧೆಯ ಜೊತೆಗೆ ಆತನೆ ಅನಾಧಾ 
ಕಣವಾದ ಜೀವನವೃತ್ತಾಂತವನ್ನೂ ಸಂಗ್ರಹಿಸಿ, ಪ್ರಸಾರ ಪ್ರಚಾರಗಳನ್ನು ಮಾಡುನ ಸ್ತುತ್ಯಕಾಕ್ಯನನ್ನು ಕೈಕೊಳ್ಳದಿ" 
ಇರುತ್ತಾನೆಯೆ? ಜೈನಧರ್ಮಕ್ಕೆ ಸಂಬಂಧಿಸಿದಂತೆ ಆತನು ತನ್ನ ಗುರಿವಾಣಿಯನ್ನು ಕನ್ನೆಹೆನ್ನೆಕೆಡು ಅಂಗಗಳಲ್ಲಿ ಅಡಕ” 
ಮಾಡಿದನು. ಈ " ಪ್ಯಾಡಕಗಣಿಪಿಟಿಕ್‌ಗಳಲ್ಲಿ ಹನ್ನೆರೆಡನೆಯದಾದ ಪೃಷ್ಟಿನಾದದಲ್ಲಿ ಪ್ರಧಮಾನುಯೋಗನೆ ಸ್ವಲ್ಪ 
ಭಾಗ ಸೇರಿನೆಯೆಂದೂ, ಅದರಲ್ಲಿ "ತ್ರಿಸಷ್ಟಿಕಲಾಕಾವುಕಿಸ್‌ ಕನಂಶಗಳ ನಿಸ್ತ್ಯೃತವಿವರಣೆ ಕಂತುಬರುವುದಾಗಿಯೂ- 


ಪ್ರಸ್ತಾನನೆ-ಜೀನನ ಕಥಾಸಾಹಿತ್ಕಡ ಚಿಳವಣಿಗೆ XxX 


ಈ ಹಿಂಡೆಯೆ ಸೊಚಿಸಿಜೆ, ಅವುಗಳಲ್ಲಿ "ನಾಥ್‌ ७४४७० "ಜ್ಞಾತ್ಯ' ನಂಶದ ಇತಿಹಾಸವೂ ಸೇರಿದ್ದು, ಆ ನಂಶಕ್ಯೆ 
ಸೀರಿಡೆ ನುಹಾನೀಕೆಜಿನನ ಜೀನನವೃತ್ತಾಂತವೂ ನರ್ಟಿತವಾಗಿದೆ. ४ 

ಇಂದ್ರಭೂಕಿ ಗೌತನುನು ಕೂಡಿಸಿಟ್ಟಿ ಸಾಹಿಶ್ಯಸಾಮಗ್ರಿ ಇಂದು ನನುಗೆ ನೊಕೆಯೆಡಂಶಾಗಿರುನುದು 
ನನ್ಮು ದುರದೃಷ್ಟ. ಆಡಕಿ ಅದಕೆ ಹೆರಕು ಮುರುಕು ವಿವರಗಳು ಅರ್ಥನಾಗಧಿಯ ವಿಧಿಸೂತ್ರಗಳಲ್ಲಿ ಅಲ್ಲಲ್ಲಿಯೆ 
ಜಿಡರಿಕೊಂಡು ಗೋಚರವಾಗುತ್ತವೆ. ನಾಲ್ಕನೆಯ ಅಂಗವಾದ "ಸಮನಾಯಾಂಗ' ದಲ್ಲಿ ಬೇಕಿ ಬೇಕಿ ತೀರ್ಧಂಕ 
ಕರೆ, ಅನರೆ ತಾಯ್ತೆಂಜಿಗಳ್ಳು ಹೆಟ್ಟಿದ ಊರು, ಸನ್ಯಾಸನನ್ನು ಸ್ವೀಕರಿಸಿದ ಸ್ಥಳ, ಶಿಷ್ಯರು, ಆಹಾರೆನಿತ್ತವರು- 
ಇತ್ಯಾದಿ ಹೆಲವು ಸೆಂಗತಿಗಳು ತಿಳಿದುಬರುತ್ತವೆ. ನೊನಲಫೆ ಅಂಗವಾಡ ಆಚಾರಾಂಗವಲ್ಲಿ ಮಹಾನೀರನ ತಪಸ್ಸಿನ 
ಚಿತ್ರ ಕಣ್ಣಿಗೆಕಟ್ಟುವಷ್ಟು ಕಮ್ಯವಾಗಿದೆ. ಐಪನೆಯ ಅಂಗನಾದ ವ್ಯಾಖ್ಯಾವ್ರಜ್ಞ 8,०08 ನುಹಾನೀರಜಿ ಮತ್ತು 
ಗೌತನುಗಣಢರರ ನಮ್ಯ ಕೆಜಿಡ ಸಹೆಸ್ತಾರು ಪ್ರಶ್ನೋತ್ತಕೆಗಳು ಕಂಡುಬರುತ್ತನೆ, ಅಂದಿನ ಸಮಕಾಲೀನನಾಡ 
ಹೆಲವು ಸಂಗತಿಗಳು-ಆ ಕಾಲದಲ್ಲಿ ಪಾರ್ಶ್ವನಾಧಜಿನನ ಅನೇಕ ಆನುಯಾಯಿಗಳಿದ್ದರು, ಆ ಜೀನಿಕಾ ನಂಥವನ್ನು 
ಪ್ರಾಕಂಭಿಸಿಷ ಮಂಖಲಿ ಗೋಶಾಲನಿದ್ದ, ಮಗಧ ನುತ್ತು ವೈಶಾಲಿಗಳ ನ್ಯ ಘೋರೆಯುದ್ದ ನೆಡೆಯಿತು ४०08) 
ಭಯಂಕರವಾದ ಯಾಂತ್ರಿಕಾಯುಧಗಳನ್ನು ಬಳಸಿದರು ಇತ್ಯಾದಿ ಇತ್ಯಾದಿ - ತಿಳಿದು ಬರುತ್ತನೆ. ಏಳನೆಯ ಅಂಗೆ 
ನಾಡೆ ಉಪಾಸಕಾಧ್ಯಯನದಲ್ಲಿ ನಮುಹಾನೀರನ ಜೀವನಕ್ಕೆ ಸಂಬಂಧಿಸಿಷ ವೈಶಾಲಿ, ಜ್ಞಾತೃಷಂಡವನ್ನ ಕರ್ನಾಕೆ 
ಗ್ರಾಮ, ವಾಣಿಯೆಗ್ರಾನು ಇತ್ಯಾದಿ ಊರುಗಳ ಹೆಸರುಗಳು ದೊರೆಯುತ್ತವೆ. ಆ ಊರುಗಳಲ್ಲಿ ಕೆಲನನ್ನು ಈಗ 
ಗುರುತಿಸುವುದು ಸಾಧ್ಯವಾಗಿಡೆ. ಒಂಬತ್ತನೆಯ ಅಂಗನಾದ " ಅನುತ್ತರೌನನಾದಿಕ 'ವು ಮಹಾವೀರನ ಸಮಕಾಲೀ 
ನನಾದ ಶ್ರೀಣಿಕನುಹಾರಾಜನ ರಾಣಿಯರಾದ ४४९४४, ಥಾರಿಣಿ, ನಂಡೆಯೆರೂ, ಇಪ್ಪತ್ತುಮೂರು ಜನ ರಾಜಕು 
ಮಾರಕೊ ಸನ್ಯಾಸನನ್ನು ಸ್ವೀಕರಿಸಿದುವನ್ನು ತಿಳಿಸುತ್ತದೆ. ಉತ್ತರಾಧ್ಯಯನೆ ಮತ್ತು ಪಕನೈಶಾಲಿಕನೆಂಬ ಸೂತ್ರ 
ಗಳು ತತ್ತ್ವ, ನೀಪಿ ನಡೆ ಇತ್ಯಾದಿಗಳ ನಿಜಾರದಲ್ಲಿ ನುಹಾವೀಕನಿಗಿದ್ದ ಅನ್ಯೂಲ್ಯ ಅಭಿನ್ರಾಯಗಳಿಗೆ ಕನ್ನಡಿ 
ಯನ್ನು ಹಿಡಿಯುತ್ತವೆ. ಕಲ್ಪಸೂತ್ರವು ನುಹಾನೀರೆನೆ ಜೀನನ ಚರಿತ್ರೆಯನ್ನು ಕಲಾಮುಯನಾಗಿ 'ನಿರೊಪಿಸುತ್ತದೆ. . 
ಇಲ್ಲಿನ ಸಮಗ್ರ ಸಾಹಿತ್ಯವು ಕಾಲಾಕಂತರೆ ಅರ್ಥಮಾಗದಿಯಲ್ಲಿಯೂ ಕಾಣಿಸಿಕೊಂಡಿದೆ. 

ಯಶಿನೃಷಭನೆ ತಿಲೋಯನಣ್ಪತ್ತಿ (ತ್ರಿಲೋಕ ಪ್ರಜ್ಞಸ್ತಿ) ಯು ನಾಮಾನಳೀ ರೊಸದಲ್ಲಿ ಕ್ರಿಸಸ್ಟಿಕ 
ಲಾಕಾಫುರುನರ ಜೀವದ ಫೆಟಿನೆಗಳನ್ನು ನೀಡುತ್ತಣೆ. ನುಹಾನೀಕೆಜಿಕನೆ ಜೀನನೆಕ್ಳೆ ಸಂಬಂಧಿಸಿದ ಮುಖ್ಯಘಟಿ 
ಕೆಗಳೆಲ್ಲವೂ ಇಲ್ಲಿ ಸಂಗ್ರಹೆವಾಗಿ ನಿರೂಪಿತವಾಗಿವೆ, ನಾಮಾನಳೀರೊನದಲ್ಲಿ ಇರುವುದರಿಂದ ಅವುಗಳನ್ನು ಗಟ್ಟಿಮಾ 
ಡುನದೂ ಜ್ಞಾವಕದಲ್ಲಿಟ್ಟುಕೊಳ್ಳುವುದೂ ಬಹು ಸುಲಭ. ಇದರಲ್ಲಿನ ನಾಮಾನಳಿಗಳ ಆಧಾರೆದಿಂದಲೆ ಅತೃಂತ 
ಪ್ರಾಚೇನ ಮಹಾಕಾವ್ಯವೆನಿಸಿದ "ನಉನುಚರಿಯ' ಹುಟ್ಟಿದುದು. ಮಹಾರಾಷ್ಟ್ರೀ ಪ್ರಾಕೃತದಲ್ಲಿರುನ ಈ ಮಹಾ 
ಕಾವ್ಯದಲ್ಲಿ ರಾಮಕಥೆಗೆ ಉನೋಡ್ಯಾತರೂಸನಾಗಿ ಮಹಾನೀರಜಿನನೆ ಸಂಗ್ರಹರೂಸದ ಜೀವಫೆ ಚರಿತ್ರೆಯೊಂದು 
ಕಂಡುಬರುತ್ತಣೆ. ಪ್ರಾಕೃತದಲ್ಲಿ ಸಂಘಡಾಸ ಮುತ್ತು ಢರ್ಮದಾಸ ಘಣಿಗಳು ಬಕಿದ " ನಸುಜೀನ ಹಿಂಡಿ 'ಯಲ್ಲಿ 
ಹೆಲವು ತೀರ್ಥಂಕರರ ಕಥೆಗಳ ಜೊತೆಯಲ್ಲಿ ಮಹಾನೀರಜಿನನ ಕಥೆಯೊ ಪ್ರಾಸಂಗಿಕವಾಗಿ ಬರುತ್ತದೆ. ಶೀಲಾಂಕನ 
ಪ್ರಾಕೃತ “ಚ-ಉನನ್ನ ನುಹಾವುರಿಸ ಚರಿಯೆ'ದಲ್ಲಿ ಇತರ ತೀರ್ಥಂಕರ ಚರಿಕೆಗಳೊಡನೆ ನುಹಾನೀರನ ಜೀವನ 
ಚರಿತ್ರೆಯೂ ಬಂದಿಜೆ, 

ಹನ್ನೆರಡನೆ ಶತಮಾನದಲ್ಲಿದ್ದ ಭಡ್ರೀಶ್ವರೆನೆ " ಕಹಾವಲಿ 'ಯು ಕ್ರಿಸಹ್ಟಿಶಲಾಕಾವುರುಸರೆ ಕಥೆಯನ್ನು 
ಪ್ರಾಕೃತ ಗಡ್ಯದಲ್ಲಿ ನಿರೂಪಿಸುತ್ತದೆ. ಮಹಾವೀರ ತೀರ್ಥಂಕರನ ಕಥೆಯಸ್ನೆ ಪ್ರತ್ಯೇಕವಾಗಿ, ಸ್ವತಂತ್ರ ಕೃತಿಯಾಗಿ, 
ಮೊಟ್ಟಿನೊದಲು ರಚಿಸಿದ ಕೀರ್ಕಿ ಗುಣಚಂದ್ರುಸೂರಿಗೆ ಸಲ್ಲಬೇಕು, ಆತನ ಕಾಲ ಕ್ರಿ, ४. ೧೧೩೯(7). ಆತಫೆ 
“4 ಮಹಾನಿೀಕ ಚರಿಯ 'ಡಲ್ಲಿ ಎಂಟು ಆಶ್ವಾಸೆಗಳಿನೆ, ನೊಡಲ ನಾಲ್ಕರೆಲ್ಲಿ ಮುಹಾನೀಕನ ಭನಾವಳಿಯ ಕಥೆ ಬರು 

4 ¢ ले 


XXXIV ವರ್ಧಮಾನ ಪುರಾಣಂ 


ತ್ವಜೆ. ಉಳಿದ ನಾಲ್ಕರಲ್ಲಿ ನೀರಜಿನನ ಬಾಳ ಕಥೆಯಿದೆ. ನೇನಿಚಂದ್ರಸೂರಿಯು ಗುಣಚಂದ್ರನ ಸಮಕಾಲೀನ 
(೧೧೪೧), ಈತನ "ಮಹಾವೀರ ಚರಿಯ'ವು ಸುಮಾರು ೨೪೦೦ ಪ್ರಾಕೃತ ಪದ್ಯಗಳನ್ನು ಒಳಗೊಂಡಿದೆ. ಇರಲಿ: 
,ಮಹಾನೀಕೆಜಿಕನ ಕಥೆಯ ಜೊತೆಗೆ ನುರೀಚಿಯಿಂದ ನುಹಾನೀಕನನಕಿಗೆ ಇಸ್ಟತ್ತಾರು ಜನ್ಮಗಳ ಕಥೆ ಕಂಡು ಬರು 
ತ್ವಜೆ. ನ್ರಾಕೃತದಲ್ಲಿರುನ ನುತ್ತೊಂಡು ನೀಕಜಿಸನ ಕಾನ್ಯನೆಂದಕೆ ನೇನಭತ್ರಗಣಿ (೧೧೬೮)ಯ "ನುಹಾನೀಕ 
ಚರಿಯೆ.' 

ಈಗ ಸಂಸ್ಥ ತದಲ್ಲಿ ಹುಟ್ಟಿರುನ ವರ್ಧೆನಾನಜಿನನ ಜೀನನ ಚಕರಿತ್ರೆಗಳತ್ತ ನೋಡೋಣ. ನಾರಂಭಣಿಸೆ 
ಯಲ್ಲಿ ಜೈನರೆ ದೃಷ್ಟಿ ಜನಸಾಮಾನ್ಯರ ७४४० ನ್ರಾಂಕೀಯನಾನ ಭಾನೆಯತ್ತ ಇಕ್ತೀ ಹೊರೆತು ಸಂಸ್ಕೃತದ 
ಕಡೆಗೆ ಇರಲಿಲ್ಲ. ತತ್ರೃಗ್ರಂಧವಾದ " ತಶ್ಪ್ಯಾರ್ನ ಸೂತ್ರ ನನ್ನು ಬಿಟ್ಟಿಕೆ ಜೈನರ ಧರ್ನಗ್ರಂಧಗಳಿಲ್ಲವೂ ಈಚೆಗೆ 
ಹುಟ್ಟಿದವುಗಳು. ¢ ತತ್ರ್ಯಾರ್ಧಸೂತ್ರ ' ಕರ್ಸ್ಯವಾದೆ ಸಿದ್ಧಸೇಫೆ ದಿವಾಕರನು ತನ್ನ ಗ್ರಂಥದ ಮೊದಕ್ಕೆದು ಸ್ತುಕಿಗ 
ಳಲ್ಲಿ ನಮುಹಾನೀಕನ್ನೆ ಸ್ರುತಿಸಿಷ್ಯಾನೆ. ಮೊಟ್ಟಿನೊನಲು ನಾನು ಕಾಣುನ ಪುರಾಣಗಳೆಂಡಕೆ ಜಟಾಚಾಕೈ ನರಾಂಗ 
ಚರಿತ ಮತ್ತು ರನಿನೇಣನ (೬೭೬) ಸೆನ್ಮಿಚರಿತ. ೈನಪುರಾಣ ಕರ್ಕ್ಯೃಗಳ್ಲಿ ಅತ್ಯಂತ ಪ್ರಖ್ಯಾತವಾದ ಹೆಸಕೆಂದಕೆ 
ಜಿನೆಸೇನಾಚಾಕ್ಯ ನುತ್ತು ಆತನ ಶಿಷ್ಯ ಗುಣಭತ್ರ. ಅನರಿ (ಕ್ರಿ. ४, ೮೨೦) ಬರೆದಿರುವ "ನುಹಾಪುರಾಣ'ವು 
ಬೃಹತ್ತು ಮಹತ್ತುಗಳೆರೆಡರಲ್ಲಿಯೂ ಆದ್ವಿಶೀಯನಾಮುಡು. ಆಡರೆಲ್ಲಿ ಇಪ್ಪತ್ತುನಾಲ್ಕು ಕೀರ್ಥಂಕಕೆರೆ ಕಥೆಗಳೂ 
ಸಮಗ್ರವಾಗಿ, ಸುದೀರ್ಫವಾಗಿಕೆಸನತ್ತಾಗಿ ಚಿತ್ರಿತವಾಗಿನೆ. ನ್ಟುತ್ತಾಕಿ ನರ್ನಗಳ ಈ ನುಹಾಗ್ರಂಪವಲ್ಲಿ ನೊದಲ 
ನಲನಕ್ರೀಳು ನರ್ನಗಳನ್ನು ಒಳಗೊಂಡುವು ಆದಿವುರಾಣ. ಇವರಲ್ಲಿ ಪ್ರಥಮತೀರ್ಧಂಕರೆನಾಪ ನೃಷಜನಾಧ 
ಮತ್ತು ಪ್ರಧನುಚಕ್ರಿಯಾದ ಭರತ -. ಈ ತಂಡೆ 8०३४ ಕಥೆ ಬರುತ್ತಡೆ, ಇದನ್ನು ಬಕಿಡನನು ಜಿನಸೇನಾಜಾಕೈ. 
ಈತನ ಮೇಲ್ಬಂಗ್ತಿಯನ್ನು ಅನುಸರಿಸಿ ಗುಣಭವ್ರನು ಉಳಿದೆ ೨೯ ನರ್ನಗಳಲ್ಲಿ ನೃಷಭನೀವನನ್ನುಳಿಡ ಇನ್ನತ್ತು 
ಮೂರು ತೀರ್ಥಂಕರರ ಕಥೆಯನ್ನು ಬಕಿದಿದ್ದಾನೆ. ಇದನ್ನು ಉತ್ತರಪುರಾಣನೆಂದು ಕಕೆಯಲಾಗಿಿ. ಉತ್ತರವುರಾ 
ಜಪ ಕಡೆಯ ಮೂರು ಸರ್ನಗಳಲ್ಲಿ ನರ್ಧಮಾನ ಕೀರ್ಥಂಕರನ ಕಥೆ ಬರುತ್ತದೆ. ಇಲ್ಲಿನ ನದ್ಯಗಳ ಸಂಖ್ಯೆ (೫೪+ 
೯೧೬೫೭೮) ೧೮೧೮. ಕಾವ್ಯನುಯನಾಗಿರುನ "ನುಹಾವುರಾಣ'ನು ಮುಂದಿನ ಕನಿಗಳಿಗೆಲ್ಲ ಸ್ಫೂರ್ತಿಡಾಯಕ 
ವಾಗಿ ಮಾರ್ಗಪರ್ಕೆಕವಾಗಿಡೆ, ಮಹಾಪುರಾಣದ ಸೃಷ್ಟಿಯಾಗಿ ಸುಮಾರು ಇಸ್ನೂರಿತ್ರತ್ತ್ಯೈದು ನರ್ನಗಳಾಡ 
ಮೇಲೆ ಹೇನುಚಂದ್ರಕನಿಯು " ಕ್ರಿಸಸ್ಟಿಶಲಾಕಾಪುರುಷ ಚರಿತ 'ವನ್ನು ನಿಸ್ತಾಕನಾಗಿ ಹತ್ತುನರ್ನಗಳಲ್ಲಿ ರಚಿಸ 
ದನು. ಅದರ ಕಡೆಯ ನರ್ನವು ಮುಹಾನೀರಜಿನನ ಜೀನನಕ್ಳೆ ಮೀಸಲಾಗಿಣ, ಕ್ರಿ. ४. ೧೩೦೦ರಲ್ಲಿ ಮೇಕುತುಂಗನು 
ತನ್ನ "ನುಹಾವುರಿಸ ಚರಿತ'ನನ್ನು ಸ್ಯೋನಜ್ಞಟೀಕೆಯೊಡನೆ ಕೆಚಿಸಿವನು. ಅದರಲ್ಲಿರುವ ಐದು ನರ್ನಗಳಲ್ಲಿ ಕ್ರಮ 
ವಾಗಿ ಖುಷಭನಾದ ಶಾಂತೀಶ್ವರೈ ನಮ್ಮಿ ವಾರ್ಶ್ರನಾಧ ನುತ್ತು ಮುಹಾನೀರರೆ ಜೀನನನೃತ್ತಾಂತ ನಿರೊಪಿತನಾ 
ಗಿದೆ. ಅಸೆಗನುಹಾಕನಿ (೯೧೦) ವಿರಚಿತ ನರ್ಥಮಾನೆ ಚರಿತೆಯು ದಿವ್ಯಸುಂದರನಾಪೆ ಒಂದು ಕಾವ್ಯ. ಇವರಲ್ಲಿರುವ 
ಹದಿನೆಂಟು ನರ್ನಗಳಲ್ಲಿ ಕಡೆಯನೆರಡು ಮಾತ್ರ ಶೀರ್ಥಂಕಕೆ ಜೀನನನನ್ನು ನಿರೂಪಿಸುತ್ತನೆ. ಉಳಿದ ಹೆದಿನಾರು 
ವರ್ನಗಳು ಜಿನನ ಜನ್ಮಾಂತರದ ಕಥೆಗಳನ್ನು ನಿರೂಪಿಸುತ್ತವೆ. ಸಕಲಕೀರ್ತಿಕವ(೧೫೧೮)ಯ " ವರ್ಧಮಾನ 
ವುಕಾಣವು ಹೆಕ್ತೊಂಬತ್ತು ಅಧ್ಯಾಯಗಳನ್ನು ಒಳಗೊಂಡಿದೆ. 

ಅನಭ್ರಂಶ ಭಾಷೆಯಲ್ಲಿಯೂ ಮಹಾನೀರ ಜಿನನನ್ನು ಕುರಿತ ಜೀವನ ಚರಿತ್ರೆಗಳು ಹೆಟ್ಟಿಕೊಂಡಿನೆ. 
ಅವುಗಳಲ್ಲಿ ವುಷ್ಪದಂತಕನಿಯ ಮಹಾವುರಾಣವು ಅನಭ್ರಂಶ ಪುರಾಣಗಳಲ್ಲಿ ಅಗ್ರಗಣ್ಯವಾಮುದು. ಅದರಲ್ಲಿ ಎಲ್ಲ 
ಅರನತ್ತು ಮೂವರು ಶಲಾಕಾಪುರೆಷರೆ ಕಥೆಗಳೂ ನಿರೊಪಿತವಾಗಿನೆ, ಆ ಬೃಹದ್ಗ್ರಂಧವ ನೂಕಿರೆಡು ಸಂಧಿಗಳಲ್ಲಿ 
808४3, (७0०७ ಮುಂದಿನ ಮುನತ್ತೇಳು ಸಂಧಿಗಳು ಮಹಾನೀರ ಜಿನ ಜೀವನೆಚರಿಕ್ರೆಗಾಗಿಯೆ ಮೀಸಲಾಗಿವೆ. 
ವಿಭುತಶ್ರೀಢರನು ನಡ್ಡಮಾಣ ಚರಿಯನನ್ನು ಬರೆದಿದ್ದಾನೆ. ಆತನ ಮಕ್ತೊಂಶು ಗ್ರಂಧನಾದ " ಪಾಸಣಾಹ 
88000 ? ಕ್ರಿ, ४. ೧೧೮೯ರಲ್ಲಿ ಮುಕ್ತಾಯವಾಯಿತು. ಸುಮಾರು ಅಣೇ ಕಾಲದಲ್ಲಿಯೆ ಆತನು ತನ್ನ ನೊಡಲಗ್ರಂಧ' 


ಪ್ರಸ್ತಾನನೆ-ಜೀನನ ಕಧಾಸಾಹಿತೃದ ಬೆಳವಣಿಗೆ XXXV 


ನನ್ನು ಕಚಿಸಿರಜೇಕು. ಶ್ರೀಢರನ ಅಪಭ್ರಂಶ ಕಾವ್ಯಗಳು ಅತ್ಯಂತ ಗೆಮನಾರ್ಹನಾದುವು. ४06०७ ಆತನು 
ತನ್ನನ್ನು ಹರಿಯಾಣದನಕೆಂಸು ಕಕೆದುಕೊಂಡಿದ್ದಾನೆ. "ಹೆರಿಯಾಣ ಎಂಬುದು "ಆಭೀರೆಕಾನಾಂ' ಎಂಬ ಸಂಸ್ಕೃತ 
ಶೆಬ್ಬಡ ಅಪಭ್ರಂಶ, ಆದ್ದರಿಂದ ಷೆರಿಯಾಣದೇಕವು ಅಭೀರತಂಡದನರೆ ರಾಜ್ಯ "ಕಾವ್ಯಾದರ್ಶ ಕರ್ತೇವಾದ 
ದೆಂಡಿಯು ಅನಭ್ರಂಶೆ ಭಾ ಹುಟಿ ಬೆಳೆದುದು ಆಭೀರಾದಿಗಳಿಂದಲೆ ಎನ್ನುತ್ತಾನೆ. ಆಡ್ಲೆರಿಂದೆ ಆ ಸಂಪ್ರದಾಯದ 
ಕಾವ್ಯನೃಸ್ಟಿ ಫರಿಯಾಣದಲಿ ಕಿ. ಶ. ೫-೬ ನೆ ಶತಮಾನದಿಂದ ಹನ್ನೆರಡನೆ ಶಶಮಾಕದನಕಿಗೆ ಬೆಳೆಡು ಬಂದಿ 
ತಿಂದು ಕೋಕುತ್ನಪಿ. ಗ್ಲಾಲಿಯೆರಿಕರಿ ಕೋನುರೆ ರಾಜರು-ದೂಂಗಾರೆಸಿಹೆ ಮತ್ತು ಅನನ ಮಗ ಕೇರ್ತಿಸಿಂಹೆ- 
ಆಳುತ್ತಿದ್ದಾಗ ರೆಣಧೊಕನಿಯು (ಕ್ರಿ. ४, ೧೫೦೦) ಕನ್ನ ಕಾವ್ಯಗಳಿಂದ ಅಸಭ್ರಂಶಸಾಹಿತ್ಯವನ್ನು ಮಂತ 
ಗೊಳಿಸಿದ್ದಾನೆ. ಆತನ "ಸಮ್ಮ ಇ ಚರಿ ಉ' ಹೆತ್ತು ಸಂಧಿಗಳನ್ನೊಳಗೊಂಡ ಉಡ್ನಂಧ ನರನೇಕ( ೧೫೧೨) ಕೆ 
"ನಡ ಮಾಕ ಕಹಾ' ಜಯೆಮಿತ್ರಹೆಲ್ಲ (೧೫೪೫)ತೆ 49७ ६5969 ಕಪ್ಪು — ಇನು ಅಪಭ್ರಂಶದಲ್ಲಿ ಕಾಣಬರುನ 
ವರ್ಧಮಾಕದೀವನನ್ನು ಕುರಿತ ನುಹಾಗ್ರಂಧಗಳು. 

ಇನ್ನು ದಕ್ಷಿಣಭಾರತದಲ್ಲಿರುನ ದ್ರಾವಿಡಭಾನೆಗಳತ್ತ ನೋಡೋಣ. ತಮಿಳು, ಕೆಲಗು, ಕನ್ನಡ, ನುಕೆ 
099४, ತುಳು ಎಂಬ ಈ ಸಂಚದ್ರಾನಿಡ ಭಾಸಾಪ್ರಾಂತಗಳಲ್ಲಿ ಜೈನರು ನೆಲಸಿದ್ದ ಕೆಂಬುದಕ್ಳೆ ಸಾಕಸ್ಲು ಆಢಾರಗ 
ಕೇನೋ ಇವೆ ಆದರೆ 59,9९6 ಜೆ ನಸಾಹಿತ್ಯ ಈಗ ಕಾಣಬರುತ್ತಿರುವುಮೆ ತನಿಳು ಸುತ್ತು ಕನ್ನಡ ನಾಡುಗಳಲಿ 
ಮಾತ್ರ. ತಮಿಳು ಸಾಹಿತ್ಯದಲ್ಲಿ ಇದು ನಿಶೇಷವಾಗಿ ಜೆಳೆದು ४०४०४ ಕಾಣುವುದಿಲ್ಲ. ಆಡು ಒಂದು ಕಾಲಕ್ಕೆ ४९७ 
ದ್ವರೂ ಕಾಲಕ್ರಮದಲ್ಲಿ ಖಿಲನಾಗಿರಬೇಕು. ಶೈವ ಮತ್ತು ವೈಷ್ಣನ ಭಕ್ತಿಯ ಬಿಸಿ ಉಳಿದ ಸಾಹಿತ್ಯ-ಜೈನ್ಯ ಬೌದ್ಯ- 
ರಾಶಿಯನ್ನು ಕರೆಗಿಸಿತೆಂದು ಕೋರುತ್ತನೆ. ಚೈನ ನಮುಹಾಪುರಾಣವನಾದ “ವಲ್ಕೆಯಾನದಿ' ನಿಂಬುದು ಜೈನ ನುಹಾ 
ಪುರುಷರ ಜೀವನಚರಿತ್ರೆಗಳನ್ನು ಒಳಗೊಂಡಿಜೆಯೆಂದು ಹೇಳುತ್ತಾಕ, ಆದರೆ ಇದು ಉನಲಬ್ದವಿಲ್ಲ. "ಶ್ರೀವುರಾಣ'ವು 
“ತ್ರಿಷಸ್ಟಿಶಲಾಕಾಪುರುಸರ? ಜೀನನನನ್ನು ಒಳಗೊಂಡಿಜೆಯೆಂದು ಹೇಳುತ್ತಾರೆ, ಆದರೆ ಈ ಗ್ರಂಥದ ಕರ್ಸೃ 
ವಾಕೊ ಗೊತ್ತಿಲ್ಲ, ಶ್ರೀವ್ರಕಾಣವು ಪ್ರಕಟಿನಾಗಲ್ಲ. ನುಹಾವೀರಕ ಕಥೆಯನ್ನು ಮಾತ್ರನೇ ಒಳಗೊಂಡ ಗ್ರಂಧಗ 
ಳಾವುವೂ ಅಲ್ಲಿ ಕಾಣಬರುವುದಿಲ್ಲ. ತೆಲುಗಿನಲ್ಲಿ ಈನಕೆಗೆ ಯಾನ ಪ್ರಾಚೀನ ಚೈನಕನಿಕಾನ್ಯವೂ ದೊರೆತಿಲ್ಲ. ನೆಂಗಿ 
ಮಂಡಲದೆ " ನೆಂಗಿಸಟು? ನಿನಿಂದ ಕನ್ನಡನಾಡಿಗೆ ಬಂಡ 308, ನಾಗವರ್ಮ ಇತ್ಯಾದಿ ಹೆಲವು ಜೈನೆಕನಿಗಳು 
ಕನ್ನಡದಲ್ಲಿ ದಿನ್ಯಕಾನ್ಯಗಳನ್ನು ರೆಚೆಸಿ ಲೋಕೋತ್ತರೆನಾದ ಕೀರ್ತಿಗೆ ಭಾಜನರಾಗಿಂದ್ದಾರೆ. ಅವರೋ ७४४0 ನಂಶ 
ಜರೋ ಕೆಲುಗಿನಲ್ಲಿ ಕಾವ್ಯಗಳನ್ನು ರಚಿಸಿರಬಹುನೇನೊ | ಹಾಗೆ ರಚಿಸಿದುಡೇ ಅವರೆ ಸ್ಥಳಾಂತರಕ್ಕೆ ಕಾರೆಣವಾಯಿ 
ಕೋ ನಿನೋ! ಇನ್ನು ಕನ್ನಡಕ್ಕೆ ४०४0, ಕನ್ನಡ ಸಾಹಿತ್ಯಡ ಅರೆಣೋಡೆಯನಾಗಿರುನುಜೀ ಚೈನಕವಿಭಾಸ್ಕರ 
ನಾಡ ಪಂಪನಿಂದ, ಆತನೆ ಕನ್ನಡದ ಆದಿಕವಿ, ०००७ ७ ०१७०४ ಮಾತ್ರನೇ ಅಲ್ಪಯೋಗ್ಯತೆಯ ಪೃಷ್ಟಿಯಿಂಡಲೂ 
ಅತನಿಗಿಂತಲೂ ಹಿಂದೆ, ಮುಂಡೆ ಫೂರಾರು ಜೈೆಕನಿಗಳು ತಮ್ಮ ಲೌಕಿಕ ಮತ್ತು ಧಾರ್ನಿಕ ಕಾವ್ಯಗಳಿಂದ ಕನ್ನೆಡ 
ಸಾಹಿತ್ಯನನ್ನು ಶ್ರೀನುಂತಗೊಳಿಸಿದ್ದಾರೆ ಸ್ವಲ್ಪ ಹೆಚ್ಚು ಕಡಮೆ ಎಲ್ಲ ತೀರ್ಥಂಕರರ ಕಡೆಗಳೂ ಕನ್ನಡದಲಿ ಕಾ 
ಕೊಸದಿಂಡೆ ಕಾಣಿಸಿಕೊಂಡಿನೆ, ನರ್ಧಮಾನ ಜಿನನ ಕಥೆಯೊಂದನ್ಷೆ ನಾಲ್ಕು ಜನ ಬೇಕಿ ४8९8 ಕವಿಗಳು ಕನ್ನಡದಲಿ 
ಕಾವ್ಯರೂಸನಾಗಿ ಬಕೆದಿದ್ದಾಕೆ. ಅದರಲ್ಲಿ ಅತ್ಯಂತ ಪ್ರಾಚೇನವಾದುಡು ಎರಡನೆಯೆ ನಾಗನರ್ನುಕನಿ (ಕ್ರಿ.ಶ ೧೦೪೧) 
ಯೆ "ನೀರನರ್ಥಮಾಸವುರಾಣ'. ಇಡು ಹೆದಿನಾರು ಅಧ್ಯಾಯಗಳನ್ನು ಒಳಗೊಂಡು ಮ್ರೌಢೆವೂ ಕಾವೈಮುಯವೂ 
ಆಗಿಡೆ, ಈ ಚಂಪೊಕಾವ್ಯದಲ್ಲಿ ನೀೆಜಿಕನ ಹೆಲವು ಜನ್ಮಾಂತರದ ಕಥೆಗಳಕೊಡಕೆ ಜಿನಜನ್ಮನ್ನ ತ್ತಾಂತವೂ ವಿಸ್ಕಾರ 
ವಾಗಿ ವರ್ಣಿಕವಾಗಿಡೆ, ಎರಡನೆಯದು ನೃಸ್ಸುತನಾಗಿರುನ ७७४७० च४ 5 ಶ.ಸು, ೧೨೦೦)ಯೆ ನರ್ಧಮಾಕ 
ಪುರಾಣ, ಇದು ಅತ್ಯಂತ ವ್ರೌಢೆನಾಗಿ ಪಂಡಿತಮಾನ್ಯವಾಗಿಡೆಸಂಸ್ಕೃತಭೂಯಿಸ್ನ ವಾಗಿಜೆ, ಇದನು ಕುರಿತು ನಿಸ್ಲಾಕ 
ವಾಗಿ ನಿನೇಚಿಸುನ ಮುನ್ನ ಜನಪ್ರಿಯವಾದ ಸಾಂಗತ್ಯದ ಥಾಟಯೆಲಿ ಬಕೆದಿರುನ ನುಶೆ ರೆಡುಕಾವ್ಯಗಳನ್ನು ಹೆನರಿ 
5 


xxxvi ನರ್ಧನಾನ ಪ್ರರಾಜಂ 


ಸೋಣ, ಅನ್ಪುಗಳಲ್ಲಿ ನೊದಲನೆಯೆದು ಪಡ್ಮೆಕನಿಯಿಂದ (೧೫೨೮) ರಚೆಕನಾಡ "ವರ್ಧಮಾನ ४०४! ಹೆನ್ನೆಕಡು 
ಅಭ್ಯಾಯಗಳನ್ನು ಒಳಗೊಂಡಿಜೆ. ಮತ್ತೊಂದು ಜಿನಸೇಸವ್ರತಿ (೧೭ನೆಶತಮಾನ)ಯಿಂಡ ರಚಿಶನಾಪೆ "ನರ್ಧೆನಾಕ 
ಪುರಾಣ' ೨೧ ಸಂಧಿಗಳನ್ನು ಒಳಗೊಂಡಿನೆ. ಇನೆರಡು ಸಾಂಗತ್ಯ ಕೃತಿಗಳಲ್ಲಿ ನೊಡೆಲನೆಯದು ಅಚ್ಚಾಗಿದೆ ; 
ಮತ್ತೊಂದು ಅಚ್ಛಾಗುವುಡರೆ್ಲಿದೆ. ಈಗೆ ಪ್ರಸ್ತುತನಾದೆ ಆಚಣ್ಣಕವಿಯ ವರ್ಧ್ಥನಾನ ಪುರಾಣನನ್ನು ಕುರತು 
ವಿವೇಚಿಸೋಣ. 


ಆಚಿಣ ಕವ 
fx] 


ಕನಿಕಾನ್ಯಸರಿಚಯೆಪ ಹೈಷ್ಟಿಯಿಂದ ಕನ್ನೆಡ ಕವಿಗಳನ್ನು ಸ್ನೊಲನಾಗಿ ಬಿರೆಡು ಗುಂಪುಗಳಾಗಿ ನಿಂಗಡಿಸ 
ಬಹುದು. ಸ್ವನಿಷಯನನ್ನು ಅತ್ಯಂತ ಹೆನ್ಮೆಯಿಂಪ, ನಿಸ್ಸಂಕೋಚನಾಗಿ, ನಿರ್ಭಯನಾಗಿ, ಲೋಕೋತ್ತರನಾಗಿ, 
"ತಾನು ಅಸೆಗನಿಗೆ ನೂರ್ಮಡಿ, ಕಾಳಿದಾಸನಿಗೆ ಸಾಸಿರ್ನಡಿ' ಎಂಡು ಹೊಗಳಿಕೊಂಡಿರುನನರು ; ಇನ್ನೊಂದಸ 
ಗುಂಪಿನನರು ಶ್ರೀನುದ್ದಾಂಭೀರ್ಯನನ್ನು ತಳೆಡ್ದು ಮಾತನಾಡಿದರೆ ಎಲ್ಲಿ ಮುತ್ತು ಉಡುರಿವುಜೋ ಎನ್ನುವಷ್ಟು 
ಮೌನಧಾರಿಗಳಾಗಿದ್ದು ಕೊಂಡು, ಸಾಹಿತ್ಯದೆ ಸೃಷ್ಟಿಕರ್ತರಿಗೆ ಒಂದು ಸವಾಲಾಗಿರಿವನರು.ನಿಸ್ಫ ಅಗತ್ಯವೋ 
8880 ಮಾತ್ರ ಹೇಳಿ, ಸಾಹಿತ್ಯಚರಿತ್ರಿಯ ಇಕಿಹಾಸಾಂಶಕ್ಕೆ ಸಹಾಯಕರಾಗಬಲ್ಲ ಸೌನರ್ಣ ಮತ್ಯಗಾನಿಗಳು 
ನನ್ಮುಲ್ಲಿ ಬಹು 80४, ಈ ನಿರೆಳಸಂಖ್ಯೆಯೆ ಸಕಳೆಕವಿಗಳೆ ಸಾಲಿನಲ್ಲಿ ಕನ್ಮು ಆಚೆಣ್ಣಕನಿಗೆ ಒಂಡು ಪ್ರಸುಖಸ್ಥಾನ 
ಸಲ್ಲುತ್ತಜೆ. ಆತನು ತನ್ನೆ ಕಾನ್ಯವಾನ " ಶ್ರೀ ನರ್ಥಮಾಸ ಪುರಾಣಂ ' ನನ್ಲಿ ತನ್ನ ನಿಷಯನನ್ನು ಅತ್ಯಂತ 
ಸೆಂಗ್ರಹೆನಾಗಿ ಇಷ್ಟು ಮಾತ್ರ ಸೂಚಿಸಿದ್ದಾನೆ. 

ಆಚಣ್ಣ ಅಥವಾ ಆಚಿರಾಜನು ಭಾರಡ್ವಾಜಗೋತ್ರಕ್ಕೆ ಸೇರಿದೆ ಚೈಸಟ್ರಾಹ್ಮೆಣ. ಅತನ ४०४ ಕೇಸಿರಾಜ 
ಅಥವಾ ಕೇಕನರಾಜ, ಆತನ ತಾಯಿ " ಸಾರೋದಾಕ ಸನಿತ್ರತಾದಿ ಗುಣಭೈತ್‌ ' ಮುಲ್ಲಾಂಬಿಕೆ, ಈತನ ಗುಕು 
ನಂದಿಯೋಗೀಶ್ವರೆ ; ನೋಷಕ'" 99% ಸುವಾನಿ ಕೇತಣ ಚನಮೂಸಕಿ'. ಈ ರೇಚಣ (ಕೇಚಿಸುಯ್ಯ, 30800, 
ಕೇಚಿನಿಭು) ಸಾಮಾನ್ಯನಲ್ಲ. £ ನಸುಧೈಕ ಬಾಂಧವ? ನೆಂಬ ಸಾರ್ಧಕೆ ಬಿರುದಾಂಕಿತ 


ಶ್ರೀ ಕರಣಾಗ್ರ ಗಣ್ಮನಭಿಸಾಸಿ ಜಿನೇಂದ್ರ ६0३०, [ಭಾನು] ಪ್ರ 
ನ್ಯಾಕರನರ್ಧಿಳಲ್ಪಕರು ಭೋಗ್ರರಂಡೆರೆನಂಗಟೋಪನುಂ 

ಭೀಕರ ನೈರಿವಾರಣನಿದಾರಣಕೇಸರಿ ಸತ್ಯಳಾ್ಯನ 

ಸ್ತೋಕ ಯಶೋರ್ಥಿ ರೇಚವಿಭು ರಂಜಸಿದಂ ನಸುರೈಿಕೆ ಬಾಂಧನಂ ([-32) 


ಈ ರೇಚನಿಭುನಿಗೆ " ವರ್ಧಮಾನ ಸೆಚ್ಚರಿತ'ವು “ ಮಾಕಸಸ್ರಿಯೆನೆನಿಸಿಪ್ಟದು' (xvi-0). ಅದನ್ನು 
ಕಾವ್ಯರೂಪದಲ್ಲಿ ಬರೆಯುನೆಂತೆ ಆತನು ४४४३ ತಂಜಿಯಾದ ಕೆನಿರಾಜನನ್ನು ಕೇಳಿಕೊಂಡ. ಕೇಕಿರಾಜನೂ 
ಕನಿಯೆಂಡು ಪ್ರಸಿಶ್ಧನಾಗಿದ್ದಿಕಬೇಕು, ಆತನು ತೆಕ್ಕಣ್ಯ ಜಾನಣಕೆಂಬುನರೆ ಸಹಾಯೆದಿಂಡ ಆ,ಕಾತೈಕ್ಸೆ ಕೈಹಾಕಿದ. 
ಆಡಕಿ ಎಷ್ಟು ಬಕಿದೆನೊ ಗೊತ್ತಿಲ್ಲ. ४७७) ಮುಗಿಸುವ ಮುನ್ನನೆ ಆತನು ಕಾಲನಕನಾದನೆಂದು ತೋರುತ್ತದೆ. ಆ 
ಕೃತಿರಚೆನೆಯ ಕಾರೃನನ್ನು ಕೈಕೊಂಡು ಬರೆದು ಮುಗಿಸ್ಸಿ " ಕೋಕಕ್ಳನುರಾಗಮುಂ ಜನಿಯಿಸಣ್ಣ' ಎಂದು ಅಕ್ಕರೆ 
ಜಾಣರು ಆಚಣ್ಣನನ್ನು ಕೇಳಿಕೊಂಡರೆಂತೆ ! ಅತ್ತ ತನ್ನೆ ಸ್ವಾಮಿಭಕ್ತಿ, ಇತ್ತ ಅಕ್ಸರಜಾಣರ ಪ್ರಾರ್ಥನೆ, ಇವುಗಳ 
ಜೊತೆಗೆ ಕನಿಯು ಸ್ವತಃ " ಜೈಕ ರುಚಿ ,? ಕವಿತಾಶಕ್ಷಿಯುಳ್ಳನನಾಗಿ "ವಾಣೇವಲ್ಲಭ' ನೆಂಬ ಬಿರುವನ್ನು ನಡೆದಿದ್ದೆ 


ಪ್ರಸ್ತಾನನೆ * ಆಚಣ್ಣಳನಿ xxxvii 


ನನು. ಅತನು " ತಾಕೀತೋಜ್ವಳ ಕೀರ್ತಿ ಶಾಲಿ. ಆದರೊ ಆಚಣ್ಣನು ಕೃತಿರಚನಾಕಾಕ್ಯಿನನ್ನು ಕೈಗೆತ್ತಿ 
ಕೊಳ್ಳುತ್ತಾ- 

ಗೆಜಥರರಂ ಬಹುಶ್ರುತರಿನಾಡಮೆ ನರ್ಣಿತನಾಡುವಂದಾ ಜಗ 

ಕ್ರಣುತಮನೊಲ್ಪ ನೀರಜಿನ ಜಾರುಡಂತ್ರ ಮನಾರ್ಕರಕ್ತಿಯಂ 

ಗಣಿಯಿಸದಲ್ಪಧೀಧನನ್ನೆ ನಾನೆನಾನಭಿನರ್ಣಿಸಿಪವ್ಪೆನಾ ಜನಾ 

ಗ್ರುಣಿಯ ಪಡಾರವಿಂದ ಭಕ್ತಿಭನೋಸ್ತಿಶಕ್ತಿಯಿಂ [7-೨೪] 


ಎಂಡು ತನ್ನ 9७8६३ ತೆಯನ್ನು ಮೆಕೆದಿಷ್ಲಾನೆ. ತಾನು ಕೈಕೊಂಡ ಕಾರ್ಯ ಸಮಗ್ರವಾಗಿ ನೆರನೇರಿಡ ಮೇಲೆ 
ಕವಿಯು ನುತ್ತೊನ್ಮೆ ಕಾನ್ಯಾರೆಂಭಜ ಂಪರ್ಭವನ್ನು ನೆನೆದು ತೈಪ್ತಿಯಿಂದ ಹಾಡುತ್ತಾನೆ- 


ಶ್ರೀ ಷಸುಧೈಕಟಾಂಥವನ ಬಂಧುರಭಕ್ರಿಗೆ ಮೆಚ್ಚಿ ಕೇಶಿರಾ 
ಜಾಷನಿಡೇನೆನಾ ನಿಬುಧ ಜಾನುಸಮುನ್ವಿತನಂಡು ಪೇಟುತುಂ 
ವೈನನಿಯೋಗದಿಂಡೆ ಗಡ ನಿಂಹುಡಸೀ ४४096 ಕಾನ್ಯನುಂ 
ಭಾನಿಸಿಯಾಚರಾಜ ನಿಭು ಸೂರಿಸಿಡಂ ಜಿನಭಕ್ತಿ ಸಂಕ್ತಿಯಿಂ [£೪]-೯0] 


ಆಚಣ್ಣನು ತನ್ನ ಬಂಧು ಬಳಗದವರಲ್ಲಿ 38, ತಮ್ಮನಾದ ಶಂಖನ ಪ್ರಸಕ್ಷಿ 03083, ಮಾತ್ರ ಎತ್ತಿಕೊಂಡು 
ಆತನು " ವುರಿಕರನಗರಾಧೀಶ ' ನಾಗಿಷ್ನನೆದೂ " ಅರ್ಹಕ್ಸೇನಾಸಕ್ತಾಶಯೆಂ ' ಎಂಪೂ [avi-€5] ಹೇಳು 
ತ್ರಾನೆ. ಆದ್ನರಿಂಡೆ ಆಚಣ್ಣನು ಸಾಹಿತ್ಯ ಜಗತ್ತ ಸಲಿ ಸುತ್ರಸಿದ್ದನಾಡ “ಪುಲಿಗೆಟ?'ಯನೆನೆಂದೂ ಆತನ ಮನೆತನ 
ಜಿನನಭಕ್ತರನೆಂದೂ ಅರ್ಥನಾಗುತ್ತದೆ. 

ಆಚಣ್ಣಕನಿಯು ಕನ್ನ ಕಾನ್ಯರೆಚನೆಯೆ ಕಾಲವನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಆತನು ತನ್ನ ಕಾವ್ಯದಲ್ಲಿ ನೀಡಿ, 
ರುವ ಈ ಕೆಳಗಿನೆ ಅಂಶಗಳಿಂದ ಆತನೆ ಕಾಲನನ್ನು ಸ್ಕೂಲವಾಗಿ ನಿರ್ಧರಿಸುವುದು ಸಾಧ್ಯ. 

() ಸಿಕಾರಿಪುರದೆ ೧೧೯4 ಕಾನನದಿಂವೆ ಕಾಲಚೂರೈ ಆಡನನುಲ್ಲ(೧೧೮೦ -೧೧೮ಬನಿಗೆ ಲಕ್ಷ್ಮಣ, ಚಂದೆಣ? 
ಕೇಚಣ್ಯ ನೋನಣ್ಯ ಕಾನೆಣ-ನಿಂಬ ಐಡು ಜನೆ ಮಂತ್ರಿಗಳಿದ್ದೆಕೆಂಷು ತಿಳಿದು ಬರುವುಡಲ್ಲಡಿ ಕೇಶಿರಾಜನೆಂಬ 
ದೆಂಡನಾಯಕಕ ಸೇನೆಗೆ ಮೆಚ್ಚಿ ಬಕನಸೆನಾಡಿಗೆ ಆತನನ್ನು ಒಡೆಯನನ್ನಾಗಿ ಮಾಡಿವೆ ನಿಜಾರವೂ ತಿಳಿಯೆಬರು 
डक, ಈ ಕೇಸಿರಾಜನು ಅದ್ವಿತೀಯ ಸರಾಕ್ರಮಶಾಲಿಯಾಗಿದ್ದುಡಲ್ಲೆ ಅಸದೃಶನಾದ ಳನಿಯೊ ಆಗಿದ್ದನೆಂದು 
ತೋರುತ್ತದೆ. ಆತನನ್ನು ಕುರಿತು 


ಮಲೆನನರಿಲ್ಲ ಗಂಡೆಸವರಲ್ಲಿದಿರಪ್ಪರಿಲ್ಲ ಕೇಜನುಂ 

ದುಲಿನನರಿಲ್ಲ ಟಂಟಿಣಿಸಂಲ್ಲು ಅದಿರ್ನರಿಲ್ಲ ಕಾಯ್ದು ಬಂ 
ಡೆರೆನನರಲ್ಲ ತನ್ನ ಬಿರುಡಲ್ಲದೆ ಕಬ್ಬದ ಗೀತದಲ್ಲಿ ಮಾ 
ರ್ತಲೆಯವರಿಲ್ಲ ಕೃಷ್ಣ ವಿಭು ಕೇರವದೇವ ಚನುುಪರಾಜ್ಯಜೊಳ್‌, 


ಎಂದು ಹೇಳಿಷೆ. ಇನೇ ಶಾಸನೆದಲ್ಲಿಯೆ ಬರುವ ಚಾಮಯ್ಯ ಮತ್ತು ತಿಕ್ಕರಾಜರ ಪ್ರಶಂಸಾನದ್ಯಗಳು ವರ್ಧಮಾನ 
ವುಕಾಣ ಕಾನ್ಯಕರ್ಮದಲ್ಲಿ ಸಹಾಯಕಕೆಂದು ಆಚಣ್ಣ ಹೇಳಿರುವ ಚಾನಣ, ತೆಕ್ಕಣರೀ ಇರಬೇಕು. ಈ 
ಕಾರಣಗಳಿಂದ ಇಲ್ಲಿ ಸ್ತೋತ್ರವಾತ್ರನಾಗಿರುನ ಕೇಶಿಮಯ್ಯೆನು ७७० ह ತಂಡೆಯಾದೆ ಕೇಶವರಾಜನೆಂಬುದ 

ಂಜೇಹವಿಲ್ಲ, ಈತನ ಆಶ್ರಯದಾತನಾಡ ಕೇಚನಿಭುನನ ಕತ್ರಮಾಡುನ ಹೆಲನಾರು ಶಾಸನಗಳು 
ಹೊರೆಯುತ್ತವೆ, ಅವುಗಳಲ್ಲಿ ಒಂದರಿಂದ [E. 0. vol v ar 77] ಸುಮಾರಿ ಕ್ರಿ. 2, ೧೨೨೦ರಲ್ಲಿ ಕೇಚರಸನು 
ಬಲ್ಲಾಳರಾಜಫೆ ಅನುನುತಿಯಿಂದ ಅರಸೀಕೆರಯೆಲ್ಲಿ ಸಹೆಸ್ರಕೂಟಿ ಜಿನಾಲಯವನ್ನು ಕಟ್ಟಿಸಿ ಆಡಕ್ಕೆ ಹತ್ತಿಯನ್ನು 


xxxviii ವರ್ಧಮಾನ ಪುರಾಣಂ 


- 90 ०3 ತಿಳಿದುಬರುತ್ತದೆ. ಆತನು ಶ್ರವಣಜೆಳಗೊಳಡೆ ಸಮೀಪದಲ್ಲಿರುವ ಜಿನನಾಥಫ್ರದಲ್ಲಿ ಶಾಂತಿನಾಥ ಜಿಕೆ 
ವಿಗ್ರಹೆನೊಂಡನ್ನು ಸ್ಥಾಹಿಸಿದೆಂತೆಯೊ ತಿಳಿದುಬರುತ್ತದೆ [A. ಹೆಯೆನಡಕರಾಯೆಕೆ rrsoRE cazetteer 
vol iy part ए].. ದರಿಂದ ಕೇಚಣಕನಿಯನ್ನು " ಜಿನೇಂದ್ರ ಮುಶಾಬ್ದಭಾನು > ಎಂಡು ಕಕಿದಿಕುವುದು 
ಸಾರ್ಧಕವಾಗಿಡೆ. ಮೇಲಿನ ಆಧಾರಗಳಿಂದ ಆಚಣ್ಣಕನಿಯ ಕಾಲ ೧೧೮೦ ನುತ್ತುಣ೨೨೦ರ ಮಥ್ಯದಲ್ಲಿರೆಬೇಕೆಂದು 
ಅರ್ಧನಾಗುತ್ತನೆ. 

(i) ಶ್ರೀಮಾನ್‌ ಆರ್‌. ನರೆಸಿಂಹಾಚಾಕ್ಯರು ತಮ್ಮ ಕರ್ನಾಟಿಕ ಕನಿಚರಿತೆ (ಸೆಂ] ನು ೩೦೦) ಯಲ್ಲಿ 
ಕವಿಯ ಗುರುವಾಡ ನಂದಿಯೋಗೀಶ್ವರನು ಕ್ರಿ. ४, ೧೧೮೯ರಲ್ಲಿ ಇದ್ದಂತೆ ಮುಡ್ರಾಸಿನೆ ಪ್ರಾಚ್ಛಕೋಶಾಲಯದಲ್ಲಿ 
ಕುವ ಒಂಡು ಶಾಸನದಿಂದ ತಿಳಿದುಬರುತ್ತಣಿ ' ಎಂದು ಹೇಳಿ ಕನಿಕಾಲ ಕ್ರಿ ४, ೧೧೯೫ ಎಂದು ನಿರ್ಧರಿಸುತ್ತಾರೆ. 

(iii) ಆಚಣ್ಣಕನಿಯು ಫೊರ್ನಕವಿಸ್ತವಾವಸರದಲ್ಲಿ 


ಶ್ರೀ ನಿಜಯಂ ಗಜಾಂಕುಕನುದಾತ್ತಯಶಂ ಗುಣನರ್ನುನಾ ಜಗ 
उ2 88 ನಾಗನರ್ಮನಸಗಂ ರಸಿಕಾಗ್ರಣಿ ಹೆಂಪಜೀನನಾ 
ಬಾನಕ ಚಕ್ರಿ ಹೊನ್ನಿಗನಿಕಾನುತ ರೆನ್ನಿಗನಗ್ಗಡಗ್ಮಳಂ 
ಧೀವಿಭು ಬೊಪ್ಪನೆಂಬ ಕನಿಷರ್ಶಕರಂೆಸೆದೆ ಪ್ತಿ ಭೂಕಳಂ 


ಎಂಡು ಹೇಳುತ್ತಾನೆ, ಆತನು ಸ್ತುಕಿರೊವಡ್ನ ಪುಷ್ಟ್ರಾಂಜಲಿಯನ್ನು ಅರ್ಫಿಸಿರುನ ಕನಿಗಳೆಲ್ಲರೂ ಜೈನಥರ್ನಾನು 
ಯಾಯಿಗಳು, ಚೈನಪುರಾಣಕರ್ತರು. ७४०३ ಶ್ರೀ ನಿಜಯ (೮೧೪-೮೭೭) ಸು " ಕವಿರಾಜಮಾರ್ಗ 'ವ ಕರ್ಕ 
ನಾಗಿನ್ಟು ಆತನೊಂದು " ಚಂದ್ರಪ್ರಭಪುರಾಣ ? ನನ್ನು ಬರಿನಿಕೆಬೇಕೆಂದು ಊಹಿಸಲು ಅನಕಾಶನಿನೆ. 
(ಸಮಗ್ರ ಕನ್ನಡಸಾಹಿತ್ಯಚರಿತೆ-- "ಕನ್ನಡ ಸಾಹಿತ್ಯೋದಯ? : हे ४४), ಗಜಾಂಕುಶನೆ ನಿಜಾರನಾಗಿ ನಿನೊ 
ಗೊತ್ತಿಲ್ಲ, ಆತನ ಕಾಲ ಸು. ೧೦೫೦ ಎಂದು ಕನಿಚರಿಕೆಕಾರರು ಹೇಳುತ್ತಾರೆ, ಈತನೂ ಒಂದು ೈನಪುಕಾಣನನು 
ಬರೆದಿದ್ದರೂ ಬರೆನಿರಬಹುನು. ಗುಣವರ್ನುನು (೯೨೦) ನೇನಿಧನಾಥ ಪುರಾಣ ನುತ್ತು ಶೂದ್ರಕ ಕಾವ್ಯಗಳ 
ಕರ್ಕ, ನಾಗನರ್ಮನೆಂಬ ಹೆಸರಿನ ಇಬ್ಬರು ಕನಿಗಳಲ್ಲಿ ಇಲ್ಲಿ ಹೇಳುತ್ತಿರುವುದು ಕಾನ್ಯಾನರೋಕನೆ, ಭಾಷಾ 
ಭೂಷಣ್ಯ ವಸ್ತುಕೋಶ, ಛಂದೋನಿಚತಿ ನುತ್ತು ನರ್ಧನಾನ ಪುರಾಣಗಳನ್ನು ಬಕಿಡ ಎರಡನೆಯ ನಾಗ 
ನರ್ಮ (೧೦೪೧) ನೇ ಇರಬೇಕು. ಅಸಗನು (೮೪) ಸಂಸ್ಕೃತದಲ್ಲಿ ವರ್ಧಮಾನ ವುರಾಜ”, "ಶಾಂತಿ 
ಪುರಾಣ” ಗಳನ್ನು ಬಕೆದಿದ್ದಾಕೆ. ಹೆಂಸಸು ನನ್ಮು ७989 ನಂಪ (೯೪೧) ಈತನು " ಆದಿಪುರಾಣ? 
ವಿಕ್ರಮಾರ್ಜುನ ನಿಜಯೆಗಳನ್ನು ಬರೆದಿದ್ದಾನೆ. ಹೊನ್ನಿಗ ಅಧವಾ ಪೊನ್ನ (೯೪೫) ನು ಪುರಾಣ ಚೂಡಾಮಣಿ? 
ಯೆಂದು ಪ್ರಸಿದ್ಧವಾಗಿರುವ "ಶಾಂತಿನಾಥ ನುರಾಣ' ನನ್ನು ಬಕೆದನನು. ಕೆಸ್ಸಿಗೆ ಆಧನಾ ಕೆನ್ನೆ (೯೯೩) ಕನಿ 
ಚಕ್ರವರ್ತಿ "ಸಾಹೆಸೆ ಭೀನು 0४0) ನುತ್ತು "ಅಜಿತ ಪುರಾಣ? ಗಳಿಂದ ಕನ್ನಡಿಗರ ಕಣ್ಮಣಿಯೆನಿಸಿದನನು. 
" ಚಂದ್ರಪ್ರಭ ಪುರಾಣ ? ನನ್ನು ಬರದಿರುವ ಅಗ್ಗಳ (೧೧ರ೯)ನು ७७७ ನಿಂದ ಸ್ತೋತ್ರ ವಾತ್ರರಾದನರಲ್ಲಿ 
ಅತ್ಯಂತ ಹತ್ತಿರದ ಕಾಲದನನು. ಜೊಪ್ಪ ಅಥನಾ ಬೊಪ್ಪಣನಂಡಿತ (೧೧೮೦)ನು "ಗೊನ್ಮುಟಿಸ್ತುತಿ', "ನಿರ್ನಾಣಿ 
ಕಕ್ಷತ್ರ ನೂರಿ ಇತ್ಯಾದಿ ಪುಟ್ಟಿಗ್ರಂಧಗಳನ್ನು ರಚಿಸಿದವನು. ಹಲವು ಕನಿಗಳು ಈತನನ್ನು ಅತಿಶಯವಾಗಿ 
'ಹೊಗಳಿರುವುಡರಿಂದಲೂ, ಈತನ ಉಸಲಬ್ಯಗ್ರಂಧಗಳಲ್ಲಿ ಅಸಾಧಾರಣವಾದ ಕನಿತಾಶಕ್ಷಿ ಕಂಡುಬಂದಿಕುವುದ 
ರಿಂಡಲೂ ಕಈಕನು ಉದ್ದ್ರಂಧನೊಂದನ್ನು-ಬಹುಶಃ ತೀರ್ಥಂಕರ ಪುರಾಣವೊಂದನ್ನು-ರೆಚಿಸಿದ್ದರೂ ರಚಿಸಿರಬಹುದು. 

ಮೇಲಿ ಕೆವಿಕಾವ್ಯಗಳ ನೆಟ್ಟಿಯಿಂದ ನಿರೆಡು ವಿಷಯಗಳು ವ್ಯಕ್ತನಾಗುತ್ತನೆ. ಆಜೆಣ್ಣನು ಸ್ತುತಿಸಿರುವ 
ಕನಿಗಳೆಲ್ಲರೂ ಜೈನೆಢರ್ಮಾಸುಯಾಯಿಗಳು ; ಬಹುಶಃ ಅವರೆಲ್ಲರೂ ಜೈನ ಪುರಾಣಕರ್ತರು. ಎರಡನೆಯದಾಗಿ, 


ಪ್ರಸ್ತಾನನೆ : ಕಧಾಸಾರ xxxix 


ಅವಕೆಲ್ಲಕೊ ಕ್ರಿ. ಶೆ. ೧೧೮೯ಕ್ಕೂ ಹಿಂದಿನವರಿ. ಆಚಣ್ಣಕವಿಯ ಕಾಲ ಕ್ರಿ, ಶ. ೧೧೮೯ಕ್ಕೂ ಈಚಿನದು. ಹೀಗೆ 

ಕನಿಯೆ ಕಾಲದೆ ಒಂಡು ಗಡಿ ನಿರ್ದಿನ್ಯವಾಗಿ ನಿರ್ಧಾಕೆನಾದೆಂತಾಯಿತು. ಅದರೆ ಮತ್ತೊಂದು ಗಡಿಯೆನ್ನು 

ನಿರ್ಧರಿಸಲು ७७४७७ ನನ್ನು ಸ್ತೋಶ್ರೆಮಾಡಿರುವ ಕವಿಗಳಾರೆಂಬುದನ್ನು ಹುಡುಕಬೇಕು. ಕನಿ ಪಾರ್ಶೈನಂಡಿತನು 
हे, "ವಾರ್ಶೈನಾಧ ಪುರಾಣ? ದಲ್ಲಿ ಆಚಣ್ಣನನ್ನು ಬಾಯ್ತುಂಬ ಹೊಗಳುತ್ತಾಕೆ- 


ಶ್ರೀ ಗುಣಗರ್ಭಂ ಕೀರ್ತಿ ಳ | ಳಾಗರ್ಭಂ ಸೂ್ತಿಸಂಗತಾಧ್ಯಾಕ್ಮಂ ಜೈ 

ನಾಗಮ ಗರ್ಭಮಿಡೆನೆ ಜಗ | 98 ಗುರು ನೆಗಟ್ನಂ ಪ್ರುಸನ್ನಗುಣನಾಚಣ್ಡಂ ॥ 
ನನರಸದೊಳೆನಿಕರ ರಸ | ಕೆನಕಾಶಂಗುಡಡೆ ಕಳೆಯೆ ಶಾಂತರೆಸನುನೆಂ 

ತನಿಚಳನನುವುಂ ಕಕಿಗ | ಜ್ಮುವುನೆಸೆ ಪೃಥುಪೃದಯನಾದನೆಂತಾಚಣ್ಣಂ ॥ (६. ४. ಪು೩೦೦) 


ಕ ವಾರ್ಶೈನಂಡಿತನ ಕಾಲ ಕ್ರಿ ಶ. ೧೨೦೫ ಎಂಡು ಕನಿಚರಿಕೆಕಾರರು (ಕ. ಚ. ಸಂ] ವು ೩೨೨) 
ಹೇಳಿಕೆ, ಡಾ। ७. ನೆಂಕಟಿಸುಬ್ಬಯ್ಯನನರು ತಮ್ಮ " ಕೆಲವು ಕನ್ನೆಡ ಕವಿಗಳ ಕಾಲವಿಚಾರೆ' ನೆಂಬ ಗ್ರಂಧದಲ್ಲಿ 
(ಪ್ರೆ. ೧೯) ನಾರ್ಶ್ರಕನಿಯ ಕಾಲ ಕ್ರಿ. ಶ. ೧೨೨೨ ಎಂಡು ನಿರ್ಧಂಸುತ್ತಾರೆ. ಡಾ | ನೆಂಕಟಿಸುಬ್ಬಯ್ಯನವರು 
ನಿರ್ಧರಿಸಿರುವ ಕಾಲವನ್ನೆ ಅಂಗೀಕರಿಸಿದಾಗೆ ಕವಿಯೆ ಕಾಲದ ಮುತ್ತೊಂಡು ಗಡಿ ಕ್ರಿ. ಶೆ. ೧೩೩೨ ನಂಡಾಗುತ್ತಡೆ. 
ಆತನು ತನ್ನ ವರ್ಧಮಾನ ಪುರಾಣವನ್ನು ಕ್ರಿ. ಶೆ. ೧೧ಿರ೯ ಮತ್ತು ೧೨೨೨ರ ನುಧ್ಯಕಾಲದಲ್ಲಿ ರಚಿಸಿಕಚೇಕು. 
ಕವಿಕಾವ್ಯ ಪ್ರಚಾರಕ್ಕೆ ಸುಮಾರು ಇಪ್ಪತ್ತು ವರ್ಷಗಳೆಂದಿಟ್ಟುಕೊಂಡಕೆ, ७४४७ है ಕಾಲ ಸು ೧೨೦೦ ಎಂದು 
ನಿಶ್ಚಿತನಾದಂತಾಗುತ್ತಡೆ 

ಆಚೆಣ್ಣ ಕವಿಯು " ಶ್ರೀ ಪದಾಶೀಕಿ ? ನಂಬ ಮುತ್ತೊಂದು ಧರ್ಮಗ್ರಂಧನನ್ನೂ ಬರೆದಿದ್ದಾನೆ. ಇಷರಲ್ಲಿ 
ಫಂಚ ಸಡಗಳು ಎಂದರೆ ಅರ್ಹೆಂತ್ಯ ಸಿದ ಆಚಾರ್ಯ, ಉವಾಧ್ಯಾಯೆ ४080, ಸಾಧು ಎಂಬ ಪಸಂಚನರಮೇಸಿ ಗಳೆ 
ನಾನುಡೆ ಮಹಿಮೆಯನ್ನು ನರ್ಣಿಸೆಲಾಗಿಡೆ. ೯೪ ಕಂದಪಡ್ಯಗಳನ್ನು ಒಳಗೊಂಡಿರುವ ಈ ಪುಟ್ಟಿ ಥರ್ಮಗ್ರಂಧವು 

ಢೆನಾಗಿ ನಂಡಿತ ಮಾನ್ಯವಾಗಿದೆ ಆತಕೆ ಉಪ್ಛಕ್ಕ ತಿಯಾಡೆ " ವರ್ಧಮಾಫ ಪುರಾಣಂ 'ಫ ನಿಮರ್ಶಿಯೆನು 
ಕೈಗೆತ್ತಿ ನೊಳುವೆ ನೊಡಲು ಆ ಪುರಾಣ ಕಧಾಸಾರನೇನೆಂಬುದನ್ನು ತಿಳಿಯೋಣ. 


ಕೆಥಾಸಾರ 


ಕಿರ್ಯೆಕ್‌ರೋಕದೆ ಲನಣಸಮುದೆ, ಮಥ್ಯದಲ್ಲಿ ಜಂಬೂದ್ದೀಸನಿನೆ, ७७० ನಟಿ ನಡುನೆ ನುಂದರೆ 
ನರ್ನತನಿಜಿ, ಅವಕ ದಕ್ಷಿಣ ದಿಗ್ಯಾಗದಲ್ಲಿ ಭಕತ ಮಹೀಕಾಂತೆಯ ಭಾಸ್ವೆರೆಮುಖಸರಸೀರುಹೆನೆನ್ನುನಂತಿ 
ರುವ ಮಗಥರಾಜ್ಯನಿಡಿ ನಿಶ್ವಭೂತಿ ಎಂಬುನನು ಅಲ್ಲಿನ ಮಹಾರಾಜ. ಮನ್ಮಧನೆಂತೆ ಸುಂದರನಾನ ಆತನಿಗೆ 
ಜೈಸಿ ಎಂಬ ದಿವ್ಯ ಸುಂದೆರಿಯು ಪಟ್ಟಿದೆ ರಾಣಿ, ಆ ರಾಜ-ರಾಣಿಯರು ಕತಿನತಿ-ರತಿಯರಂತೆ, ಇಂದ್ರ--ಇಂದ್ರಾಣಿ 
ಯೆರೆಂತೆ ಸಮಸುಖದಿಂಡೆ ಬಾಳುತ್ತಿದ್ದೆರು ವಿಶಾಖಭೂತಿ ಎಂಬ ಆತನ ತಮ್ಮನು ಯುವರಾಜನಾಗಿದ್ದೆನು. 
ಆತೆ ಮಡದಿ ಸುಂದರಿ. ರಾಜನಿಗೆ ವಿಶ್ವೆನಂದಿಯೆಂಬ ಸುಂಡರನಾಡೆ ಸುಕುಮಾರನು ಜನಿಸಿದನು ಯುನ 
ರಾಜನಿಗೂ ನಿಕಾಖನಂದಿಯೆಂಬ ಮುಗ ಹುಟ್ಟಿದನು ಪ್ರ ४०४ ४४७४७ ಶೈಶನನನ್ನು ಕಳೆದು ಶಸ್ತ್ರ-ಶಾಸ್ವ್ರಗಳಲ್ಲಿ 
~ನರಿಣತರಾಡರು, 


XL ಖಿ ವೆರ್ಥವಣಾನ ಫುರಾಜಂ 


ಒಂದು ದಿನ ನಿಶ್ಚಭೂತಿ ಮಹಾರಾಜನು ಡೇವೇಂದ್ರಕೆಂತೆ ನ್ನೆಭನದಿಂದ ತನ್ನ ಆಸ್ಥಾನದಲ್ಲಿ ಕುಳಿತಿರು 
ನಾಗ ಮುಪ್ಲಿನೆ ಮದುಕನಾದ ನಡಿಯಕನೊಬ್ಬನು ಆತನ ಕಣ್ಣಿಗೆ ಬಿದ್ದನು. ಒಡನೆಯೆ ರಾಜನ ನುನಸು | 
ವೈರಾಗ್ಯಪತ್ತ ತಿರಿಗಿತು, "ಅಸಾರೆಂ ಸೆಂಸಾರಂ' ನಿಂದುಕೊಂಡ ನುಪಾರಾಜನು ಕನ ಣದೆರೆನಾದೆ ನಿಶಾಖ 
ಭೂತಿಯೆನ್ನು ರಾಜನನ್ನಾಗಿಯೊ' ತನ್ನ ಮಗನಾದ ನಿಶ್ನನಂದಿಯನ್ನು ಯುನಕೌಜನನ್ನಾಗಿಯೂ ನಾಡಿ 
ತನ್ನಂತೆಯೇ ನೈರಾಗ್ಯಸರರಾದ ಐಡುನೂರುಜನೆ ರಾಜರುಗಳೊಡಸೆ ತಸಸ್ಸಿಗೆ ಹೊರಟುಹೋದನು. ಅವಕಿಲ್ಲರೂ 
ಶ್ರೀಥೆರೆರೆಂಬ ವ್ರತಿಸತಿಗಳಲ್ಲಿ ದೀಕ್ಷೆಯೆನ್ನುನಹಿಸಿ, ತನೋನಿರೆತರಾಡರು. 


ಪಿ 


ನಿಶಾಖಭೂತಿ ಮಹಾರಾಜನು ಇಹನನ್ನು ದೂರನೆ, ನಕೆನನ್ನೊ ದೊರೆನಾಡಿಕೊಳ್ಳನಿ ಧರ್ನದಿಂದ 
ರಾಜ್ಯಭಾರನನ್ನು ನಡೆಸುತ್ತಿದ್ದನು ಯುನರಾಜನಾದ ನಿಶ್ನನಂದಿಕುಮಾಕನು ಕನ್ನ ವಿನೋದ ಕೇಳಿಗಾಗಿ ರಾಜಧಾ 
ನಿಯ ಸಮೀನದಲ್ಲಿಯೇ ಸುಂದರವಾದ ಒಂದು ನಂದನನನನನ್ನು ನಿರ್ಮಾಣಮಾಡಿಸಿದ್ದನು. ಅಡರ್ಲಿ 
ಫಲನೃಕ್ಷಗಳೂ, ವುಷ್ಪನ ಬಳ್ಳಿಗಳೂ ಕಣ್ಮನಗಳಿಗೆ ತಂನನ್ನು ನೀಡುತ್ತಿಡ್ದುವು. ಅನುಗಳ ಮಧ್ಯದಲ್ಲಿ ಕಿಳಿಗೊಳಗಳು 
ಅರೆಳಿಷೆ ಕಮಲಗಳಿಂಡ ತುಂಬಿ ಬಾಲನುರಾಳ, ಚಕ್ರವಾಕಾದಿ ನಕ್ಷಿಗಳ ಕೂಜನದಿಂದ ಕೆನಿಗೆ ಇಂನನ್ನು ನೀಡುತ್ತಿ 
ದ್ಲುವು. ನಿಶ್ವನಂನಿಕುಮಾರನಿಗೆ ಈ ಉನವನನೆಂದಕೆ ಸಂಚನ್ರಾಣ. ದಿನದ ಬಹುಭಾಗನನ್ನು ಆಕನು ಅಲ್ಲಿಯೇ 
ಕಳೆಯುತ್ತಿದ್ದನು. 

ಹೀಗಿರಲು ಒಂದು ದಿನ ಕಾನುರೂಸಣೀಶದ ಹೊರೆಯು ತನಗೆ ಅನಿಧೀಯನಾಗಿ ಸ್ವತಂತ್ರ ರಾಜಕಂಕಿ 
ಫಡೆದುಕೊಳ್ಳು ತ್ತಿಕೆವುದಾಗಿ ಜಾರೆರಿಂದೆ ರಾಜನಿಗೆ ತಿಳಿಯೆಬಂದಿತು. ಕೋನದಿಂದ ಕಿಡಿಕಿಡಿಯಾದ ಆತನು ಯುನ 
ರಾಜನಾನೆ ವಿಶ್ವಂದಿ ಕುಮಾರನನ್ನು ಕರೆಸಿಕೊಂಡು ७ ನಿಷಯನನ್ನು ಆತನಿಗೆ ತಿಳಿಸಿ, "ನುಗ್ಗು ಆ ದುಷ್ಟನ 
ಜೀಸ್ನೆಯೆನ್ನು ನಿರಿಸುವುನು ಈಗ ನನೆ ಕರ್ತವ್ಯವಾಗಿಡೆ ನಾಫಿಲದಾಗ ಈ ಫುಕಸಂಕಕ್ಷಣೆಯ ಕಾರ್ಯನು ನಿನ್ನ 
ಕತ ವ್ಯ ಎಂದು ಹೇಳಿನನು, ಆಗ 98,800 ಕುಮಾರನು " ದೇವ, ತಾವು ಯುದ್ದ ಳ್ಳ ಹೊರೆಡುನಂತಹ 883, 3) 
ಯಾನನಿದ್ದಾನೆ? ಈ ಸಣ್ಣ ಕಾರ್ಯಕ್ಕೆ ತಾವು ಏಕೆ? ನಾನು ಹೋಗಿ ಆ ಉಡ್ಛತನನ್ನು ಯನುನ ತುತ್ತಾಗಿ 
ಮಾಡುತ್ತೀನೆ. ಅನನು ಶರಹಾಗತನಾದಕೆ, ನಿಮ್ಮ ನಡೆಲಳ್ಳಿ ತಂಡೊಪ್ಪಿಸುತ್ತೀನೆ ' ಎಂದು ಹೇಳಿದನು. ಆಗ್ರಹ 
ದಿಂದ ರಾಜಾಜಿ ಯನ್ನು ನಡೆದು ಯುನರಾಜಕುಮಾರೆನು ಕಾನುರೊಸಜೀಶದಮೇರೆ ದಂಡೆತ್ಲಿ ನಡೆದನು ಆತನ 
ಸೈಕ್ಸವು ಶಪ್ರುರಾಜನ ಕೋಟೆಗಳನ್ನು ಸುಟ್ಟು ಸೂರೆಮಾಡಿತು. ಶತ್ರುಗಳನ್ನು ಸಂಹರಿಸಿ ಕಾಮುರೊನ ००७ है है ४ 
ಯನನ್ನುಂಟುಮಾಡಿತು. ಇದನ್ನು ಕೇಳಿ ಕುಪಿತನಾದ ಕಾನುರೂನಭೂನನು ಯುದ್ನಕ್ಸೆ ಸಿದ್ಕೆನಾಗಲು ಥೃರಾದ 
ಮಂತ್ರಿಗಳು ಆತನಿಗೆ ಬುದ್ಧಿ ಹೇಳಿ, ಯುವರಾಜನಿಗೆ ಶರಣಾಗತನಾಗುನಂತೆ ಮಾಡಿದರು, ಆ ರಾಜನು ಆನೆ, 
ಕುದುರೆಗಳನ್ನೂ ರತ್ನ ನಜ, ನೈಢೂಕ್ಯಗಳೊಡನೆ ಸುಂದರ ಸ್ಟೀರೆತ್ತಗಳನ್ನೂ ಯುನರಾಜನಿಗೆ ಕಾಣಿಕೆಯಾಗಿ 
ಕೊಟ್ಟು ಒಪಿಸಿದನು. ಸುಪ್ರೀತನಾಡ ಯುವರಾಜ ಕುಮಾರನು ಕಾನುರೂನರಾಜನೊಡನೆ ಅನನಿತ್ತ ಕಪ್ಪಕಾಣಿಕೆ 
ಗಳನ್ನು ಕೊಂಡೊಯ್ದು ಚಿಕ್ಕಪ್ಪನ ವಾಡಕ್ಳೆ ಅರ್ಪಿಸಿದನು. ನಿತಾಖಭೂತಿ ಮಹಾರಾಜನು ಅಕ್ಕಕಿಯಿಂದ ಕುಮಾಕೆ 
ನನ್ನು ಅಬ್ಬಿಕೊಂಡು " ಮಗ್ಗ, ನೀನು ನಮ್ಮ ವಂಶಡ ರೆತ್ನದರ್ನಣ, ನನ್ಮು ಪುಣ್ಯಸಮುಪ್ರದ ಪೊರ್ಣಚಂದ್ರ 
908) ಜಾಯ್ಕುಂಬ ಹೊಗಳಿದನು 

ತನ್ನೆ ವಿಗ್ವಿಜಯೆದಿಂಪೆಲೂ ಚಿಕ್ಕತಂಜಿಯೆ ಹೊಗಳಿಕೆಯಿಂಡಲೂ ಸಂತಸಗೊಂಡ ನಿಶ್ನನಂದಿ ಕುಮಾರನು 

ನ, ಅರಮನೆಗೆ ಹಿಂದಿರುಗುವಷ್ನರಲ್ಲಿ ಭಯಂಕರೆನಾದ ನಾರ್ಕೆಯೊಂದು ಆತನಿಗಾಗಿ ಕಾದಿತ್ತು. ಆತನಿಲ್ಲದಾಗ 

ರಾಜಕುನಾರೆನಾಡ ನಿಶಾಖನಂದಿಯು ಆತನೆ ಪ್ರಾಣದೆಂತಿದ್ದ ಪ್ರಮದನನನನ್ನು ಆಕ್ರಮಿಸಿಕೊಂಡಿದ್ದ ನು ಅಲ್ಲಿ 


ಪ್ರಸ್ತಾವನೆ : ಕಥಾಸಾರೆ xLi 


ಅನನು ತನ್ನ ನಿಷಯ ಕೇಳಿಯಲ್ಲಿ ಮಗ್ಗ ನಾಗಿಕುತ್ತಿರುವುಹನ್ನು ದೂತರಿಂದ ಕೇಳಿದ ವಿಶ್ವನೆಂದಿಯು ಹಿರಿದ ಖಡ್ಗ 
ಹೊಡೆ ಅಲಿಗೆ ಧಾನಿಸಿದನು. ಅಲ್ಲಿದ್ದೆ ನಿಶಾಖನಂದಿಯೆ ಸೇವಕರನ್ನು ತತ್ತರದರಿಡು ಒಳ್ಳೆ ನುಗಿಡನು. ಗೆಳೆಯ 
ಕೊಡಕೆ ಸ್ವೈಕವಿಹಾರಡಲ್ಲಿ ಮುಳುಗಿದ್ದ ನಿಶಾಖನಂದಿಯು बढ़े है. छू ०४ ತನ್ನೆ ಮಂಜಿ ಪ್ರತ್ಯಕ್ಷನಾಡ ನಿಶ್ವನಂದಿ 
ಕುಮಾರನನ್ನು ಕಂಡು ಜೀವಭಯೆದಿಂಡ ಪಲಾಯನ ಮಾಡಿದೆನು. ನಿಶ್ಚಸಂದಿಯೊ ಬಿಡದೆ ಅವನ ಬೆನ್ನಟ್ನಿದನು 
ಒನ್ಮೆ ಅನನು ಕೈಗೆ ಸಿಶ್ಚಿದಂತಾಗಲು ಕೈಗ್ತ ಯನ್ನು ಬೀಸಿದನು. ಅದು ಕರ್ಕಶನಾನ ಒಂದು ಮರಕ್ಳಿ ತಾಗಿ 
ಮುರಿದು ಹೋಯಿತು. ನಿಶ್ನಕೆಂದಿಯೆ ಆ ಕತ್ಕಿಯೆನ್ನು ಅತ್ತ ಬಿಸುಟ್ಟು ಹೆತ್ತಿಕದಲಿಯೇ ಇದ್ದ ಕಲುಕಂಭೆ 
ಪೊಂಜಿನ್ನು ಕಿತ್ತುಕೊಂಡು, ಅನನ ४४, 0,७60 ನಿಕಾಖಕಂದಿಯು ಓಡಿಓಡಿಸಾಕಾಗಿ, ಒಂಡು ಬೆಳೆನಲ ಮುರದ 
ಹಿಂದೆ ಅನಿತುಕೊಂಡನು, ನಿಶ್ಚೆನೆಂದಿಯು ಆ ಮಠನನ್ನೇ ಕಿತ್ತು ७४३६५ ಅಪ್ಸಳಿಸಹೊರಟನು ಜೀನಗಳ್ಳನಾದ 
ನಿಶಾಖನೆಂದಿಯೆ ಗಳಗಳ ಅಳುತ್ತ ಅನನಿಗೆ ಶರಣಾಗತನಾಡನು. ಅನನ ಕಣ್ಣೀರಿನಿಂಡೆ ನಿಶ್ವನಂದಿಯೆ 
ಕೋಪಾಗ್ನಿ ಆರಿ ತಣ್ಣಗಾಯಿತು. ಅಡರ ಜೊತೆಯಲ್ಲಿಯೇ ಅನನ ನುಸಸ್ಸಿಸಲ್ಲಿ ನೈರಾಗ್ಯವ್ಯೂ ಮೂಡಿತು 
ಕೇನಲ ನುರೆ ಗಿಡ ಬಳ್ಳಿಗಳಿಂದ ಕೂಡಿದ ಒಂದು ಕೋಟಿದ ನೋಹೆ ಬಂಧುಜನರ ನವೈರಕ್ಳೆ ಕಾರಣವಾಗಿರುನಾಗ 
ರಾಜ್ಯನೋಹು ಇನ್ನೆಂತಹ ಆಕಾರ್ಯಕ್ಕೆ ಕಾರೆಣವಾಗುತ್ತಡಿಯೊ ! ಎಂದುಕೊಂಡು, ಆತನು ಹಾಗಿಂಡೆ 
ಹಾಗೆಯೇ ತಸೊನನದತ್ತ ಕೆರಳಿನನು. ಈ ಸುದ್ದಿ ನಿಶಾಖಭೂತಿ ಮಹಾರಾಜನಿಗೆ ಗೊತ್ತಾಯಿತು. ಆತನು 
ಓಡಿಬಂದು ನಿಶ್ವನಂದಿ ಕುಮಾರನನ್ನು ನಿಲ್ಲಿಸಲು ನಿಶ್ವಪ್ರಯತ್ನನನ್ನು ಮಾಡಿದನು. ಅಜರೂ ಆತನ ನುಸಸ್ಸು 
ಚಂಚಲವಾಗಲಿಲ್ಲ. ಇದನ್ನು ಕಂಡು ನಿಶಾಖಭೂಕಿಯ ಮನಸ್ಸೂ ವೈರಾಗ್ಯಜತ್ತ, ತಿರುಗಿತು ಆತನೂ 
ಮಗಸಿಗೆ ಪಟ್ಟಿಗಟ್ಟಿ ನಿಶ್ವಸಂದಿಯ ಜೊತೆಯಲ್ಲಿ ತನಸ್ಸಿಗೆ ಹೊರಟನು. ಅನರ ಜೊತೆಯಲ್ಲಿ ಸಹೆಸ್ತ್ರ ಜನ ರಾಜರು 
ಗಳೂ ಹೊರೆಟಿರು. ಎಲ್ಲರೂ ಸಂಭೂತ ಯಶೀಶ್ವರೆರೆ ಬಳಿಯಲ್ಲಿ ಜಿನರೀ್ಷೆಯೆನ್ನು ವಹಿಸಿದರು. ನಿಶಾಖಭೂಕಿ 
ಯಶಿಯು ಆಯುಸ್ಸಿಕ ಕೊನೆಯಲ್ಲಿ ಸನ್ಯಾಸನನ್ನು ಕೈಕೊಂಡು ಶಾಂತಹೈದಯದಿಂಪ ಜೇಹನನ್ನು ತ್ಯಜಿಸಿ, 
ಶತಾರಕಲ್ಪದನ್ಲಿ ದೇವತೆಯಾಗಿ ಹುಟ್ಟಿನನು. ಅಲ್ಲಿ ಆತನು ಅಖಂಡನುಖನನ್ನು ಅನುಭನಿಸುತ್ತಾ ಜಿನವೂಜಾ 
ಮಗ್ಗೆನಾಗಿದ್ದಕು. 
ವಿ 

ವಿಶ್ವನಂದಿ ಯೋಗೀಶ್ವರಸು ಗುರುಗಳಿಂದ ಅನ್ಪಣೆಯನ್ನು ನಡೆದು ಏಕನಿಹಾರಿತ್ವ ನ್ರತನನ್ನು ಫೈಕೊಂ 
ಡನು, ಗ್ರಾಮದಲ್ಲಿ ಒಂದು ರಾತ್ರಿ, ನಗರದಲ್ಲಿ ಐಡುರಾತ್ರಿ, ಅರಣ್ಯದಲ್ಲಿ ಹೆತ್ತು ರಾತ್ರಿ ಹೀಗೆ ಕಾಲವನ್ನು ಕಳೆಯು 
ತ್ರಾ ಅನನು ಜೀಶಪಲ್ಲೆಲ್ಲಾ ಸಂಚರಿಸುತ್ತಿದ್ದನು. ಆತನ ನಿರ್ಮಲವಾದ ಥರ್ಮಾಮೃತಡ ಮಳೆಯಿಂದ ಭಕ್ತ ಜನೆ 
ಕೆಂಬ ಸಸ್ಯಗಳು ಹೆಲುನಾಗಿ ಬೆಳೆಯುತ್ತಿದ್ದುವು* ಹೀಗಿರಲು ಒಂದಾನೊಂದು ದಿನ ७४७५ ಉತ್ತರನುಮುಕೆಯೆಂಬ 
ನಟ್ಟಣಕ್ಳೆ ಬಂದು, ಊರಹೊರಗಿಕೆ ಉಡ್ಯಾಸವನದಲ್ಲಿದ್ದ ಮಾವಿಕಮರಪ್ರೊಂದರ ಕೆಳೆಗೆ ತಂಗಿದನು. ಅಲ್ಲಿ ಮಾರ್ಗಾತಿ 
ಚಾರ ನಿಯನುನನ್ನು ಆಚರಿಸಿ, ಮಾಸೋಸವಾಸಾನಂತರದ ವಾರಣೆಗಾಗಿ ಸಟ್ಟಿಣನನ್ನು ಪ್ರವೇಶಿಸಿಷನು. ಅತನು 
ಬೀದಿಯಲ್ಲಿ ಬರುತ್ತಿರುನಾಗ ಈಹ ಹೆಸುವೊಂದು ಓಡಿಬಂದು ಆತನನ್ನು ಇರಿಯಿತು ಮೊನಚಾದ ಅದರ 
“ಕೊಂಬುಗಳು ಅತನ ಹೊಟ್ಟೆಯನ್ನು ಸೀಳಿಡುವು, ಅತನ ಬಸುರಿಂದೆ ಬಿಸಿನೆತ್ತರೂ ಕರುಳಸೋಗೆಯೂ ಹೊರಚೆಲ್ಲಿ 
ದನು. ಆತನು ಬಸನಳಿದು ನೆಲಕ್ಕುರುಳಿದನು. ಆಡರೂ ಆತನ ಶಾಂತಿ ಕದಲಲಿಲ್ಲ, ಆತನು ಕಣ್ಕುಚ್ಛಿ ಜೀವ 
ಕರ್ಮಗಳ ಭೇದವನ್ನು ಭಾನಿಸುತ್ತಿದ್ದೆನು. ಅಸ್ಟರಲ್ಲಿ ಸುತ್ತು ಮುತ್ತಿನ ಜಫೆ ಆತನ ಸುತ್ತ ಮುತ್ತಿಕೊಂಡರು. 
ಅವಕೆಲ್ಲ ಅತನಿಗಾಗಿ ಕಣ್ಣೀರುಮಿಡಿಡು ನುರುಗುತ್ತಿರುನಾಗೆ, ಅತತ ದಾಯಾದಿಯಾದೆ ವಿಶಾಖನಂದಿಯು ಅಲ್ಲಿಗೆ 
ಬಂದನು, ಅವನೀಗ ರಾಜನಲ್ಲ, ಕಾಮುರೂನ ದೇಶಾಧಿಸತಿಗೆ ಸೋತು ಸೆಕೆಯಾಳಾಗಿದ್ದ ಆ ಹೇಡಿಯು ಹೊಟ್ಟಿ 
“ಹೊರೆಯುವುಜೀ ತನ್ನ್ನಜೀನಿತಾದರ್ಶನೆನ್ನುನಂಕೆ ಶತ್ರುನಿಗೆ ಶರಣಾಗಿ ಅನನ ಲೇಖನಾಹೆಕನಾದನು, ಇಂದು 


xii ವರ್ಧಮಾನ ಪುರಾಣಂ 


ಅನನು ನುಥುಕಿಯ ರಾಜನಿಗೆ ಕಾನುರೊಸಜೊಕೆಯ ಸತ್ರವನ್ನು ತಂಮ ಕೊಟ್ಟು, ಹೆಸಿನನ್ನು ಹಿಂಗಿಸಿಕೊಳ್ಳು 
ವುದಕ್ಕಾಗಿ ಅನ್ನ ನಿಕ್ರಯಿಗಳನ್ನು ಹುಡುಕಿಕೊಂಡು ಹೋಗುತ್ತಿಡ್ದನು. ದಾರಿಯಲ್ಲಿ ಜನಸಂದಣಿಯನ್ನು_ 
ಕಂಡುಕುತೂಹಲದಿಂಡ ಅನಕೊಳಗೆ ನುಗ್ಗಿವನು. ಅಲ್ಲಿ ಕೆಡೆದು ಬಿದ್ದಿದ್ದ ನಿಶ್ವಸಂದಿಯತಿಯು ಕಣ್ಣಿಗೆ ಬಿದ್ದನು. 
ಅನನು ಮನಸ್ಸಿನಲ್ಲಿಯೇ ನುಹಾನಂಪಭರಿತನಾಗಿ, "ತನ್ನನ್ನು ಇರಿಯಬಂಡ ಹೆಗೆಯನ್ನು ಎತ್ತು ಇರಿಯಿತ್ತು? 
ಎಂಬ ಗಾದಿ ಈಗ ನಿಜನಾಯಿತು ಎಂಡು ಕೊಂಡನು. ನುಕಣ ಸಂಕಟಿದಿಂದ ನರಳುತ್ತಿರುನ ಆತನನ್ನು ಕುರಿತು 
ಆನೀಚನು "ಎಲಎಲಾ ಶತ್ರುಗಳನ್ನು ಮಣ್ಣಿನ ಮುಡಕೆಗಳಂಕೆ ಒಡೆದ ಗಂಡ ನೀನು, ಕಲ್ಲ ಕಂಭನನ್ನೊ 
ಬೇಲದನುರನನ್ನೂ ಕಿತ್ತು ನನ್ನನ್ನು ಕೊಲ್ಲಬಂಡ ಶೂರ ನೀನು ಈಗ ಹಸುನಿಕ ಕೊಂಬಿಗೆ करके ಅಸುನನ್ನು 
ಕೊಕೆಯುತ್ತಿರುನೆಯಲ್ಲನೆ ? ಎಂದು ಮರ್ನೋಪ್ಯಾಟಿನೆಯಾಗುನಂತೆ ಹೆಂಗಿಸಿಡನು. ಅನ್ನು ಕೇಳಿ ವಿಶ್ವ 
ನಂದಿಯ ತಾಳ್ಮೆಕಲಕಿಹೋಯಿತು. ಅತನು ಕ್ರೋಧದಿಂದ ನುನಸ್ಸಿನಲ್ಲಿಯೇ'ಈ ಜನ್ಮದನ್ಲಿಯಂತು ನಾನು ಇನ 
ನನ್ನು ಕಿಕ್ಷಿಸಲಾಕಿ. ಅಡಕೆ ಮುಂದಿನ ಜನ್ಮೆನಲ್ಲಿಯಾನರೊ ಇನನನ್ನುಕೊಲ್ಲುನ ಅನಕಾಶ ಫನಗೆ ಸಿಕ್ಕಲಿ? ಎಂಡು 
“ ನಿಧಾನಂಗೆಯ್ದು ' ಸತ್ತುಹೋದನು. ಆತನೂ ನಿಶಾಖಭೂಕಿಚರನಿದ್ದ ಶತಾಕನೆಂಬ ಸ್ವರ್ಗದಲ್ಲಿ ನಾಮಾನಿಕ 
ಜೇನನಾಗಿ ಹುಟ್ಟಿದನು. ಫೂರ್ನಜನ್ಮದ ಸ್ನೇಹೆಸಂಬಂಥದಿಂದ ಅನರಿಬ್ಬರೂ ಅಲ್ಲಿ ಸಕನುಮಿತ್ರರಾಗಿ ಹದಿನೆಂಟು 
ಸಾಗಕೆನಸ್ಟು ಸುದೀರ್ಫಕಾಲ ದಿವ್ಯಭೋಗಗಳನ್ನು ಅನುಭನಿಸುತ್ತಿಷ್ದರು. 

ಜಂಬೂದ್ವೀನದೆ ಭರತಖಂಡದಲ್ಲಿ ಸುಕಮ್ಯನೆಂಬ ಒಂದು ದೇಶ. ನೌಡನಪುಕೆವು ७७० ರಾಜಧಾಫಿ. 
ಪ್ರಜಾನತಿ ನುಹಾರಾಜನು ಅದರ ರಾಜ, ಆತನಿಗೆ ಜಯಾನತಿ ಮೃಗಾನತಿಯಕೆಂಬ ಇಬ್ಬರು ರಾಣಿಯರು. ಪ್ರಾಣ 
ಪ್ರಿಯೆಯೆರಾದ ಆ ಸುಂಡರಿಯೆರಲ್ಲಿ ಪ್ರಜಾನಕಿ ನುಹಾರಾಜನು ಸುಖಭೋಗಗಳನ್ನು ಅಸುಭನಿಸುತ್ತಿಕಲು ಕತಾಕೆ 
ಸ್ವರ್ಗದಲ್ಲಿ ಜೇನಕೆಯಾಗಿದ್ದ ನಿಶಾಖಭೂತಿಚಕನು ಜಯಾನತಿಡೇವಿಯಲ್ಲಿ ನಿಜಯನೆಂಬ ಹೆಸರಿನ ಪ್ರಥಧನು ಬಲ 
ಜೀನನಾಗಿ ಜನಿಸಿದನು. ನಿಶ್ವನಂದಿಚರನು ಮೃಗಾವತಿಜೀವಿಯಲ್ಲಿ ಕ್ರಿಪಿಷ್ಯನೆಂಬ ಹೆಸರಿನ ಪ್ರಧನು ನಾಸುಡೀನ 
ನಾಗಿ ಹೆಟ್ಟಿಡನು. ಈ ಬಲಡೀವೆ-ನಾಸುಜೀನರು ಕ್ಷೀರ ಸಮುಪ್ತದಲ್ಲಿ ಬೆಳೆನ ಮುತ್ತು, ನೀಲರತ್ನಗಳಂಕೆ ಅಕೆಮ 
ನೆಯಲ್ಲಿ ಬೆಳೆದು ಬಾಲ್ಯನನ್ನು ಕಳೆದರು, ಆಮೇಲೆ ಸೆಕಲನಿಷ್ಯಾಪಾರೆಂಗತರಾದ ಆ ಸೋಡಕೆರು " ಜೀನನುಜೊಂಜಿ, 
ನೇಹನೆಕಡು? ನಿಂಬಂತೆ ಸೆಮಾಕೆರಾಗಿದ್ದರು. ಒಂದು ದಿಕ ರಾಜಸಭೆಯಲ್ಲಿ ಅವರನ್ನು ಕಂಡ ನಸಂತನೆಂಬ ನಿಮಿತ್ತ 
ಜ್ಞನು ಕಿರಿಯನಾನ ಕ್ರಿಪಿಷ್ಟನು ಭರತತ್ರಿಖಂಡನ ಚಕ್ರವರ್ತಿಯಾಗುವನೆಂಡು ಭನಿಷ್ಯನನ್ನು ನುಡಿಪನು. 

ಮತ್ತೊಂಡು ದಿನ ಪ್ರಜಾನತಿ ಮುಹಾರಾಜನು ತನ್ನ ಸೆಭಾಭನನವಲ್ಲಿ ನೃತ್ಯಗೀತಾದಿ ನಿನೋಡಗಳಲ್ಲಿ 
ಮಗ್ಗೆನಾಗಿರುನಾಗ ಜೀಶಸಚಿನ () ಕೊಬ್ಬನು ಅಲ್ಲಿಗೆ ಬಂಡು, ಯನುಸಂಕಿರೆನ ಸಿಂಹವೊಂದು ಅಡವಿಯಲ್ಲಿ ಸೇರಿ 
ಕೊಂಡು ಜನದನೆಗಳಿಗೆ ಪ್ರಲಯೆನನ್ನುಂಟುಮಾಡುತ್ತಿರುವುವಾಗಿ ತಿಳಿಸಿನನು, ಒಡನೆಯೇ ಪ್ರಿಸಿಷ್ಸನು ನಿಜಯ 
ನೊಡನೆ ಆ ಸಿಂಹನಿದ್ದ ಅಡವಿಗೆ ಹೋಗಿ ಕೇನಲ ತನ್ನ ಕೈಯಿಂಡಲೇ ಅವನ್ನು ಅವೃಳಿಸಿ ಬಡಿಮ ಸಂಹೆರಿಸಿದನು, 
ಅನಂತರೆ ಆತನು ಊರಿಗೆ ಹಿಂದಿಕೆಗುತ್ತಿರುನಾಗ ತೋಟಿಕನೆಂಬ ಭಾರಿಯ ಬಂಡೆಯೊಂಡು ಆತನಿಗೆ ಕಾಣಿಸಿತು. 
ಮಾನನಮಾತ್ರರಿಂದೆ ಅದನ್ನು ಅಲ್ಲಾಡಿಸುವುವು ಕೊಡ ಸಾಧ್ಯವಿರಲಿಲ್ಲ. ತ್ರಿಪಿಷ್ಯನು ಲೀಲಾಜಾಲನಾಗಿ ಅಡೆನ್ನು 
ಮೇಲಕ್ಕೆತ್ತಿ ಅಣ್ಣೆ ಕಲ್ಲಾಡಿದನು. ಮಗನ ಈ ಸಾಹೆನನನ್ನು ಕೇಳಿ ಪ್ರಜಾನತಿ ಮಹಾರಾಜನು ಅತ್ಯಂತ 
ಸಂತೋಷದಿಂದ ಮಗನನ್ನು ಅಪ್ಪಿಕೊಂಡು ಮುದ್ದಾಡಿದನು. 

ಇದಾದ ಕೆಲವು ದಿನಗಳಮೇಲೆ ಇಂಡುನೆಂಬ ಖೇಚರೆದೂತನೊಬ್ಬನು ರಾಜನ ಆಸ್ಲಾನಕ್ಕೆ ಬಂದು 
, * ಪ್ರಭು ವಿಜಯಾರ್ಥನರ್ವತದ ದಕ್ಷಿಣದಿಗ್ಬಾಗದಲ್ಲಿ ರಥನೂವುರನೆಂಬ ವೆಟ್ಟಿಣನಿಣಿ. ಜ್ವಲನಜಟಯೆಂಬ ನಿದ್ಯಾ 
ಥರನು ಅಲ್ಲಿನೆ ಮಹಾರಾಜ. ಕೆಮಣೀರತ್ನಡಂಕಿರುವ ವಾಯುನೇಗೆ ಆತನೆ ನಟ್ಟಡ ರಾಣಿ. ಈ ಖೇಚೆಕನೆಂನತಿಗಳಿಗೆ 
ಅರ್ಕಕೀರ್ತಿಯೆಂಬ ನುಗನೂ, ಸ್ವಯಂಪ್ರಭೆಯೆಂಬ ದಿವ್ಯಸುಂದರಿಯಾದ ನುಗಳೂ ಇದ್ದಾರೆ. ಯೌನನವತಿಯಾಡ- 


ಕ್ರಸ್ತಾನನಿ * ಕಥಾಸಾರ जाओ 


ಆ ಮಗಳಿಗೆ ನಿನ್ನ ನುಗನಾದ ಪ್ರಿಪಿಷ್ನನೇ ತಕ್ಕ ನರನೆಂಡು ನಿಮಿತ್ತಜ್ಞರು ಕಿಳಿಸಿದ್ದೆರಿಂಡ ರಾಜನು ನನೆ ನ್ನು 
ಇಲ್ಲಿಗೆ ಕಳುಹಿಸಿದ್ದಾನೆ. ನಾನು ७ ರಾಜದೊತನಾದ ಇಂದು, ಜ್ಹಲನಜಟಔಯು ನಮಿನಂಶದಲ್ಲಿ ಹುಟ್ಟಿದವನು 
ನೀನು ಬಾಹುಬಲಿಯೆ ನಂಶಡನದಿ. ಪುರಾತನನಾದ ಈ ಬಾಂಧನ್ಯ ಮುಂದುನರಿಯೆಲೆಂದು ನನ್ಮು ರಾಜನ 
ಆಶಯೆ' ಎಂದು ಹೇಳಿಷನು. ಇದನ್ನು ಕೇಳಿ ಸ್ರಜಾಸಕಿ ಮಹಾರಾಜನಿಗೆ ಆಕಂಡನಾಯಿತು. ಒಡನೆಯೇ 


ತನ್ನ ಒಪ್ಲಿಗೆಯೆಪ್ಲಿಕ್ಲು ಅಕನ ಸನ್ಮಾನಿಸಿದನು 


ಇಂದುನಿಗೆ ३०४66) ಕಂಡು ಮಾತನಾಡಿಸಬೇಕೆಂಬ ಬಯಕೆಯಾಯಿತು. ರಾಜಕುಮಾರೆನಿಗೂ 
ಅನನನ್ನು ಕಾಣಬೆೇಕೆಂಬ, ಕನ್ನೆಯನಿಚಾರವನ್ನು ಸನುಗ್ರವಾಗಿ ಕಿಳಿಯೆಬೇಕೆಂಬ ಕುಶೂಹಲನಿದ್ದಿತು. ಇಂಪುವು 
ಆತನನ್ನು ಆರಿಸಿಕೊಂಡು ಆಕಮುನೆಗೆ ಹೋದನು. ಅನರಿಬ್ಬರೂ ಉದ್ಯಾನನನದಲ್ಲಿ ಕುಳಿತು ಸ್ವಯಂಪ್ರಭೆಯ 
ಸೌಂದರ್ಯ ಸಮಣ ಪ್ರೇನುಗಳ ನಿಜಾರವಾಗಿ ಬಹುಕಾಲ ಸಂಭಾಹಿಸಿಡರು, ಖೇಚರ ರಾಜಕುಮಾರಿಗೆ ತನ್ನಲ್ಲಿ 
ಆಪಾರವಾಡ ಪ್ರೀನುನಿರುವುಜೆಂಬುಷನ್ನು ಕೇಳಿ, ರಾಜಕುಮಾರನಿಗೂ ಅನಳಲ್ಲಿ ಪ್ರೇಮ ಉಳ್ಳಿತು ತನ್ನ ವಿರಹ 
ವೃಢೆಯಿಂನ ಸ್ವಯೆಂಪ್ರಜೆಯು ಕಾಮಾಗ್ನಿಗೆ ಶುತ್ತಾಗಿರುವುವನ್ನು ಕೇಳಿ ಕುಮಾರಕೆ ಕರುಳು ಕರಗಿತು. ಆತನು 
ಕನ್ನ ಕೊರಗನ್ನು ಹತ್ತಿಕ್ಳಿ ನುಗುಳ್ನಗುತ್ತಾ " ಆಯ್ಯಾ ಇಂದ್ರ, ನಿನ್ನ ಸಹೆನಾಸ ಸಾಕಯ್ಯ ನಮುಕ್ಕೆಧಾಗ್ನಿಯಲ್ಲಿ 
ಬೆಂದೆ ನಿನ್ನೆ ರಾಜಕುಮಾರಯೆನ್ನು ನನ್ನ್ನ ಹೈಷಯೆದಲ್ಲಿ ಹುಗಿಸಿ, ನನೆಗೊ ಇಲ್ಲದೆ ಬೇಗೆಯನ್ನು ಹುಟ್ಟಿಸಿದೆ. 
ಹೋಗಲಿ ಈಗ ಆ ಸುಂದರಿಯನು ನನ್ನೊಡನೆ ಕೂಡಿಸುವುದಾವರೆ ಚೆನ್ನಾಗಿ ಕಾದ ನಮ್ಮಿಬ ರನ್ನೂ ಮನ್ಮಥ 

ಗೆಹಾಕಿದಂಕಾಗುತ್ತದೆ. ಇದೇ ಆಕೆಗೆ ನಾನು ಸೀಡುನ ಸಂಜೀಕ ' ಎಂಡು ಹೇಳಿಷನು ಅಷ್ಟರಲಿ ರಾಜಾಸ್ಥಾನ 

ಬಿಂಪೆ ಕಕೆಬಂಡುವರಿಂದ ಅನರಿಬ್ಬರೊ ರಿಗೆ ಹೋಪಿ. ರಾಜನು ಪುಕೋಹಿಶನಿಗೆ ಹೇಳಿಕಳುಹಿಸಿ ಲಗ್ನವನ್ನು 
ಫಿಕ್ಷಯಿಸಿಷನ್ನು, ७6०४३ ಆ ಲಗ್ನಸತ್ರಿಕೆಯೊಡನೆ ಅನೇಕ ದಿನ್ಯಾಂಬರೆ ಭೂಷಣಗಳನ್ನು ಬಹುಮಾನವಾಗಿ ಕೊಟ್ಟು 
ಇಂದುನನ್ನು ४2०४ ಬೀಳ್ಕೊಟ್ಟಿನು. 

ರಾಜಸಚಿಯಿಂಡ ಹೊರಟಿ ತ್ರಿಪಿಷ್ಯನು ಬಹುಕಸ್ಟದಿಂದ ಕಾಲೆಕೆದುಕೊಂಡು ತನ್ನ ಅಕನಮನೆಗೆ ಹಿಂದಿರು 
ಗಿಣನು, ಅನನ ಹೈಷಯನು ಸ್ವಯಂಪ್ರಭೆಗೆ ಸೂಕಿಹೋಗಿತ್ತು. ನಿರಹನ್ಯಥೆಯಿಂದ ಕಾಮಜ್ವರತತ್ತನಾಗಿ ಅನನು 
ಚಡನಡಿಸಿಷನು ಅನನಿಗೆ ಯಾವ ಭೋಗಭಾಗ್ಯಗಳೂ ರುಚಿಸಲಿಲ್ಲ. ಕಣ್ತುಂಬ ಗಂಧರ್ನಕನ್ನೆಯೇ ಕುಣಿಯುತ್ತಿ 
ರುವಾಗ ಫಿಪ್ರಾಂಗೆಗೆ ಅನಕಾಶನೆಲ್ಲಿಡೆ? ಏನು ಮಾಡಿಡಕೂ ಅವನಿಗೆ ಹೊತ್ತೀ ಹೋಗರೊಲ್ಲದು. ७॥ ४ ದಿನವು 
ಅತ್ಯಂತ ಪತ್ತಿರಡಲ್ಲಿಯೇ ಇದ್ದಿತಾಡರೊ ಅಷ್ಟುಕಾಲ ಕಾಯುವ ಸಹೆನೆಯಿಲ್ಲ ಆತನಿಗೆ. ಆ ಖಚರಕನ್ನೆ ಯಾವಾಗ 
ಬರುವಳೋ ७७०४) ಚಾತಕನಕ್ಷಿಯಂತೆ ಆಕಾಶವನ್ನೇ ನೋಡುತ್ತಾ ಆತನು ಕ್ಷಣವೊಂದು ಯುಗವಾಗಿ ಕಾಲಕಳೆ 
ಯುತ್ತಿದ್ದನು. 

ಮುಡುನೆಯೆ ಮಂಗಳದಿನವು ಮಂದಮಂದವಾಗಿ ಹೆರಿದುಬಂದಿತು. ಗಂಧರ್ನರಾಜನಾಡ ಜ್ವಲನಜಟಿ 
ನುಹಾರಾಜಸು ಕನ್ನೆ ಬಂಧುಬಾಂಥನರೊಡನೆ ಮಗಳನ್ನು ಮುಂದಿಟ್ಟುಕೊಂಡು ಮೌದನಪುರಕ್ಕೆ ಆಗಮಿಸಿಡನು. 
ವೈಭನದಿಂಡ ಅವರನ್ನು ಕಕಿತಂಡು ಅರಮನೆಯ ಪಕ್ಕದಲ್ಲಿದ್ದ ಉಪ್ಯಾನವನದಲ್ಲಿ ಬೀಡು ಬಿಡಿಸಿದನು. ಅಂತಃಪುರ 
ಸುನಾಸಿಫಿಯರು ಸುಂಗಲಪ್ರನ್ಯಗಳ ತಟ್ಟಿಗಳನ್ನು ಹಿಡಿದು ಬೀಗರನ್ನು ಇದಿರುಗೊಳ್ಳಲು ಅಣಿಯಾದರು. ಮಂಗಳ 
ವಾಡ್ಯಗಳು ವಿಕ್ತಟಿಗಳು ಬಿರಿಯುನಂತೆ ಮೊಳಗಿದವು, ಅನಂಗರಾಜನ ದ್ವಿಗ್ವಿಜಯಪ್ರಯಾಣದಂತೆ ದಿಬ್ಬಣವು 
ಮಂಷಗಕಿಯಿಂದ ಸಾಗಿ, ಗಂಧರ್ವರ ಬೀಡಿನತ್ತ ಪ್ರಯಾಣಮಾಡಿತು. ७७० ಆಗಮನನನ್ನು ತಿಳಿದ ಗಂಧರ್ನನರಿ 
ವಾರವು ಅತ್ಯಂತ ಸಡಗರದಿಂಡ ನಸನೆ ಭೂಸಣಗಳನ್ನು ಧರಿಸಿ ಸಿದ್ಧರಾದರು. ಮದುನಣಗಿತ್ತಿಯ ಸುತ್ತ ಅವಳ 
ಗೆಳತಿಯರು ಮುತ್ತಿಕೊಂಡು ಹೂ ಮುಡಿಸುವುದೇನು, ಸುಗಂಧ ಶ್ರವ್ಯಗಳನ್ನು ಹೆಚ್ಚುವುಜೇನು. ಕನ್ನಡಿಯನ್ನು 
ಹಿಡಿದು ತಿಲಕವಿಡುವುಡೀನು, ಮುಂದಲೆ ಬಾಚುವುಡೇನು, ಅಂಗಾಲುಗಳಿಗೆ ಆಲಕ್ಷಕರಸವನ್ನು ಬಳಿಯುವುಡೀನು! 
6+ 


xiv ನರ್ಧನಡಿನ ಪುರಾಣಂ 


ಇಡೆಲ್ಲನನ್ನೊ ಮುಗುಳ್ಳಿಗೆಯಿಂಡ ಮೌನನಾಗಿ ಸ್ವೀಕರಿಸುತ್ತಿದ್ದ ಗಂಥರ್ನರಾಜಕುಮಾರಿಯು ನೆಸೆಂತಕಾಲಡೆ 
ಎಳಲತೆಯೆಂತೆ ಮನೋಹೆಕಳಾಗಿ ಕಳಕಳಿಸುತ್ತಿದ್ದಳು 


ಎರೆಡು ಕಡೆಯೆನರೂ ನರಸ್ಫರೆ ಇದಿರುಗೊಂಡು ಕುಶಲಪ್ರಶ್ನೆಯಾದೆ ಮೇಲೆ ಸಫಿಯೆರ ಮೆಫ್ಯದೆ್ಲಿದ 

೫a 

ಮಹನನಣಗಿತ್ತಿಯನ್ನು ಜ್ವಲನಜಟಿನುಹಾರಾಜನು ತನ್ನ ಬಳಿಗೆ ಕಕೆದು ಮಾನನ ವಾದಕ್ಕೆ ನಮಸ್ಯರಿಸುನಂತೆ 

ಮಾಡಿದನು. ದಿವ್ಯಸುಂಡರಿಯಾದ ಆಕೆಯನ್ನು ಕಣ್ಟುಂಬ ನೋಡಿದ ಪ್ರಜಾನತಿ ನುಹಾರಾಜನು " ಈ ಕನ್ಯಾಕೆತ್ನವು 

ಫಮ್ಮ ವಂಶಕ್ಕೆ ಒಂದು ಚೂಡಾರತ್ನನೇ ಸೆರಿ? ಎಂಡು ಹೇಳಿ ಬಾಯ್ತುಂಬ ಹೆರೆಸಿಸನುು ಅನಂತರ ಇಬ್ಬಣದೆ 
ದಿಬ್ಬಣಿಡವರೂ ಮೆಕೆನಣಿಗೆಯಲ್ಲಿ ವುಕಪ್ರವೇಶ ಮಾಡಿದರು. 


ಗೆಂಧರ್ನೆಕುಮಾರಿಯಾದ ಸ್ವಯಂಪ್ರಭೆಯು ತನ್ನ ಗೆಳತಿಯಕೊಡನೆ ಬೀಡಿನಿಂದ ಹೊರೆಗೆಬಂಡಳು. 
ಹಿತಕರನಾದ ನೆಂಜೆಯೆ ತಂಗಾಳಿ ಸುತ್ತಲೂ ತಮ್ಮ ಎಳೆದಳಿರುಗಳಿಂದ ಕೈಸನ್ನೆಮಾಡಿ ಕಕೆಯುನಂತಿರುನೆ ಸುಂಡಕೆ 
ಉದ್ಯಾನ, ಅದೊ ಕ್ರಿಪಿಷ್ಯನ ಉಪ್ಯಾನನನನಂತಿ I ಅದನ್ನು ಒನ್ಮೆ ಸುತ್ತಿಕೊಂಡು ಬರೋಣನೆಂದು ಗೆಳತಿಯರ 
ಆಗ್ರಹ ४९0 | ಸ್ವಯೇಂಪ್ರಭೆಗೂ ತನ್ನ ಪ್ರಿಯತನನನ್ನು ಅಲ್ಲಿ ಕಾಣಬಹುಡೀನೊ ಎಂಬ ದೂರದ ಆಸೆ. ಅನರ 
ಬಲನಂತಕ್ಳೆ ಕಟ್ಟುಬಿದ್ದನಳಂತೆ ಆಕೆ ७४0 ಹಿಂಜೆ ಹಿಂಡೆ ಹೋಡಳು. ಅನರು ನನನ್ನು ಪ್ರವೇಶಿಸುತ್ತಿದ್ದಂತೆ 
ಅಲ್ಲಿನ ನನನಾಲಕಿ ಯಾದನುನೋಹೆರಿಯು ७४४8) ಇದಿರುಗೊಂಡು ಅಲ್ಲಿನ ಸುಂದರನಾನ ಸ್ಥಳೆಗಳನ್ನೆಲ್ಲಾ 
ಒಂದೊಂದಾಗಿ ತೋರಿಸುತ್ತಾ ಹೋದಳು. ಅನು ಒಂದೊಂದೂ ಗಂಥರ್ವಕುಮಾರಿಯ ನುನಸ್ಸನ್ನು ಸೂಕಿಗೊಳ್ಳು 
ನಂತಹನ್ಸಗಳಃ. ರಾಜಕುಮಾರನು ಹೂವುಕಟ್ಟುನ ಲತಾಗೃಹೆ, ಕೇಳಿಯ ಕಮಲಗೃಹ, ಗೋಸ್ಟಿಯ ಚಂನಕಗೃಹೆ, 
ಚಿತ್ರ ಬಕಿಯುವ ಚಿತ್ರಗೃಹೆ ಮೊಡಲಾದುನುಗಳನ್ನುನೋಡಿ ಗಂಧರ್ನಕುಮಾರಿಯು ಫುಲಕಿತಗಾತ್ರಳಾಣಳು, ಅನಕ 
ಕೆಸಿಕತೆಯನ್ನು ವಿತ್ತಿ ಹಿಡಿಯುನ ಸುಂದೆದೃಶ್ಯಗಳಿಂದೆ ಸಂತೆಸಗೊಂಡಳು. ತನ್ನ ನಿಕಹೆದಿಂಡೆ ಆತನು ನೊಂಡೆ 
ತಾಣಗಳನ್ನು ಕಂಡು ಅನಂದಬಾಸ್ಪುಗಳನ್ನು ಸುರಿಸಿದಳು, ಇಷ್ಟಾದರೂ ರಾಜಕುಮಾಕನು ಮಾತ್ರ ಕಾಣಬರೆರಿಲ್ಲ 
ಫೆಂಡುಕೊಂಡು ಆಕೆ ಚಡನಡಿಸುತ್ತಿರುವಾಗ ತ್ರಿಪಿಷ್ಟನು ತನ್ನ ಅರಮನೆಯ ನೊಗಸಾರೆಯಲ್ಲಿ ನಿಂತು ತನ್ನ ಕಣ್ಣ 
ವುಣ್ಯಪೆಂತಿದ್ದ ಗಂಥರ್ನಕುಮಾರಿಯನ್ನು ನೋಡುತ್ತಿದ್ದನು. ಆಕೆಯನ್ನು ಕಂಡು ಆತನು ವುಸ್ಪಬಾಣಗಳಿಗೆ ನಕ್ಕಾಗಿ 
ಸಿಟ್ಟುಸಿಕನ್ನು ಬಿಟ್ಟಿನು. ಆ ವೇಳೆಗೆ ಸರಿಯಾಗಿ ದೂತಿಯಾದ ಮುನೋಹರಿಯು ಅಕೆಯನ್ನು ಚಾಟೂಕ್ತಿಗಳಿಂದ 
ಮೆಚ್ಚಸುತ್ತಾ'ದೇನಿ, ನಿನ್ನೆ ಜೇಹೆಕಾಂತಿಯಿಂಡೆ ಬಂಡ ಬೆಳುದಿಂಗಳು ಬಿದ್ದು ಚಂದ್ರನ ನಿಮಾನನಂತೆ ಇಲ್ಲಿ ಕಾಣು 
ತ್ತಿರುವ ಅರನುನೆಯೇ ನಿನ್ನ ನ್ರಾಣಪ್ರಿಯನ ಅರಮನೆ ' ಎಂದಳು. ಒಡನೆಯೇ ७ ಕುಮಾರಿಯ ಕತ್ತು ಅತ್ತ 
ತಿರುಗಿತು. ನಾಯೆಕ-ನಾಯಕಿಯರ ಕಣ್ಣುಗಳು ನೊಟ್ಟನೊಡಲಬಾರಿಗೆ ಫರಸ್ಪಕ ಸೇರಿದುವು, ಇಬ್ಬರೂ ಮನ್ಮಥ 
ವಿಕಾರಕ್ಕೆಓಳಗಾಗಿ ಕಾಮುನ ಕೈಗೊಂಬೆಗಳಂತಾದರು.ಈ ರಸನಿಮಿಷಗಳು ಬಹುಬೇಗ ಹಾರಿಹೋದುವು. ಸೂರ್ಯನು 
ಸಂಧ್ಯಾನಥುನನ್ನು ಹುಡುಕಿಕೊಂಡುಹೊರೆಟು ದಿನಸಲಕ್ಷ್ಮಿ ಬಡವಾಗುತಿದ್ದೆಳು. ಅದ್ಮರಿಂದ ಗೆಳತಿಯರು "ಕುಮಾರಿ, 
ಇನ್ನು ನನದಲ್ಲಿ ಆಟವಾಡುವ ಹೊತ್ತು ಇದಲ್ಲ, ನಡ, ಬೀಡಿಗೆ ಹೋಗೋಣ ' ಎಂದರು. ಪಾಸ | ಆ ಪ್ರೇಮಿಗಳು 
ಬಹೆಕನ್ಸದಿಂಡ ಅನಿವಾರ್ಯವಾಗಿ ಅಗಲಬೇಕಾಯಿತು. ಸೈಯಂಪ್ರಭೆಯು ತೊಡಹಿಗಾಲನ್ನು ಹಾಕುತ್ತಾ 
ಸಖಿಯರೊಡನೆ ಅಲ್ಲಿಂದ ಹಿಂದಿರುಗಿಪಳು. ಆ ನೇಳಿಗೆ ತ್ರಿ ಪಿನ್ಫನ ಡೇಹೆಕಾಂತಿ ಗಂಥರ್ನಕುಮಾರಿಯಸ್ನೇ 
ಅರಸಿಕೊಂಡು ಬಂದಿಕೋ ಎಂಬಂತೆ ಕತ್ತರೆ ಹೆಬ್ಬಿ ಹರಡಿತು. 
ಮರುದಿಕ ಬೆಳಗ್ಗೆ ರಾಜಕುಮಾರನಿಗೂ ಗಂಥರ್ನ ಕುಮಾರಿಗೂ ಮುಂಗಳಸ್ನಾನ, ನೂತನ ನಸ್ತ್ರಧಾರಣ 
ಅಲಂಕಾರೆಗಳಾಗಿ, ಜಿನಪೂಜಾದಿಗಳು ಸಾಂಗವಾಗಿ ನೆಕನೇರಿದುವು. ಜ್ಞರಿನಜಜಿ ನುಹಾರಾಜನ ಗಂಧರ್ನ ನಿವ್ಯಾ 
ಬಲದಿಂದ ದಿವ್ಯ ಸುಂಡಕೆನಾಡ ನಿನಾಹೆನುಂಟಿನಪೊಂದು ಕ್ಷಣಾರ್ಧದಲ್ಲಿ ಸೃಷ್ಟಿಯಾಯಿತು. ಆ ಗಂಧರ್ವೆ ರಾಜನೆ 
ಫುಕೊಹಿತರು ನ್ರಜಾಸತಿ ನುಹಾರಾಜನೊಡನೆ ರಾಜಕುಮಾರನನ್ನು ದಿವ್ಯ ವೈಭನೆದಿಂಡ ಆ ಮಂಟಪಕ್ಕೆ ಕಕತಂ 


ಪ್ರಸ್ತಾವನೆ : ಕೆಥಾಸಾರ XLV 


ಡರು, ಕುಲಾಚಾಕಕ್ಕೆ ಶಕ್ಕಂತೆ ಮೆಟ್ಟಿಫ್ಸಿಯನ್ನು ತುಳಿದು, ಅಂತರನಟಿಡೆ ಎರಡು ಪಕ್ಕಡಲ್ಲಿ ನಥೂವರೆರು ನಿಂತರು, 
ಮಂಗಳನಾಚನನಾಗಿ ಕೆಕೆ ಓಕೆಯಾಗುತ್ತಲೆ ಜ್ವಲನಜಟಿ ಮಹಾರಾಜನು ಅಳಿಯನ ಕೈಯಲ್ಲಿ ಧಾಕೆಯನ್ನೆಕೆಡು 
ಮಗಳನ್ನು ಒಪ್ಪಿಸಿಡಸು ಕಂಕಣಧಾರಣವಾಪ ಮೇಲೆ ಕ್ರಿಸಿಷ್ಟನು ಸ್ವಯಂಪ್ರಭಿಯನ್ನು ಹೆಸೆಮಣೆಗೆ ಕೈಹಿಡಿದು 
ಕಕಿಜೊಯ್ದನು. ಸುಮಂಗಲೆಯರು ಮುತ್ತಿನ ಅಕ್ಷತೆಗಳನ್ನು ७७0 ಮೇರೆ ७0४७, ಆಪೀರ್ನದಿಸಿದರು, ಬೀಗರಿಬ್ಬರೊ 
ಸಭಾಪೂಜೆಯನ್ನು ಸಲ್ಲಿಸಿ ಧನಕನಕ ವಸ್ತುನಾಹೆಕಗಳಿಂದ ನೆಕೆಡನರೆಲ್ಲರನ್ನೂ ತೃಪ್ತಿನಡಿಸಿಷರೆ. ಮುಡುನೆಯೆ 
ಸಿಂಗವಾಗಿ ನೆರನೇರಿ ಎಲ್ಲರೂ ಸಂತೋಷಭರಿತರಾದರು. 

ಮರುದಿನ ಪ್ರಜಾಸತಿ ನುಹಾರಾಜನು ತನ್ನೆ ಬಂಧು ಬಾಂಥನರೊಡನೆ ಸಭೆಯಲ್ಲಿ ಕುಳಿತಿರುವಾಗ ವಿದ್ಯಾ 
ಥರೆ ಚಕ್ರವರ್ತಿಯಾದ ಅಶ್ವಗ್ರೀನನೆ ಸೇನಕನೊಬ್ಬನು ಅಲ್ಲಿಗೆ ಬಂದನು. ಅನನು ಸ್ವಯಂಪ್ರಭಿಯನ್ನು डंडे, ಚಕ್ರ 
ವರ್ತಿಗೆ ಧಾರೆಯೆಕೆಮು ಕೊಡೆ, ತ್ರಿಪಿಷ್ಟನಿಗೆ ಒಪ್ಪಿಸಿದುಡಕ್ಕಾಗಿ ತನ್ನ ಚಕ್ರವರ್ತಿಯು ಕೋನಗೊಂಡಿರುವುದ್ರಾ 
ಗಿಯೂ, ಒಡನೆಯೇ ಅನಳನ್ನು ४०७० ಒಪ್ಪಿಸದಿದ್ದಕಿ ನೌನನಪುಕನನ್ನು ನೆಲಸಮ ಮಾಡುವುದಾಗಿಯೂ ಅಬ್ಬರಿ 
ಸಿಷನು, ಚಕ್ರವರ್ತಿಯ ಸೈನ್ಯವು ರೆಧಾನರ್ಕವಲ್ಲಿ ಬೀಡುಬಿಟ್ಟಿರುವುಪಾಗಿ ७९), ಬಲಶಾಲಿಗಳೊಡನೆ ವೈರಸಲ್ಲದಿಂದು 
ಬುದ್ಧಿಹೇಳಿವನು. ಅವನ ಆಹೆಂಕಾರಡ ಮಾತುಗಳಿಂದೆ ರಾಜನ ಸಭೆಯೆಲ್ಲವೂ ಕಲಕಿಹೋಯಿತು, ಪ್ರಜಾನ 
ಮಹಾರಾಜನು " ಯುಷ್ಕರಂಗದಲ್ಲಿ ನಿಮ್ಮ ಚಕ್ರವರ್ತಿಗೆ ತಕ್ಕ ಉತ್ತರ ४६५) ४.0, ಅನನ ತಲೆ ಅಟ್ಟಿಗೆ ಭಾರನಾ 
ಯಿತೆಂದು ಕಾಣುತ್ತಡೆ, ಅದನ್ನು ಇಳಿಸೋಣ' ಎಂದು ಉತ್ತರನಿತ್ತನು. ಮುಖಭಂಗಿತನಾಡ ನಿಧ್ಯಾಧರೆ ದೂತನು 
ಗೊಣಗಿಕೊಳ್ಳುತ್ತಾ ಆಕಾಶಕ್ಕೆ ಹಾರಿಹೋದನು. 

ಜ್ವಲನಜಟ ಮಹಾರಾಜನು ಯುದ್ಧಕ್ಕೆ ಸಿಪ್ಸವಾದ ತನ್ನ ಅಳಿಯನಿಗೆ ಅನರೋಕಿನಿಯೇ ನೊಡಲಾಪ 
ಗಂಥರ್ನವಿಡ್ಯಗಳನ್ನು ಉನದೇಶಿಸಿದನು. ಇದರಿಂದ ಸಾಣೆಹಿಡಿಡ ನುಹಾಸ್ತ್ರದಂತೆ ಕೇಜಸ್ವಿಯಾಡ ರಾಜಕುಮಾರನು 
ತನ್ನ ಬಲಡೊಡನೆ ರೆಥಾನರ್ಕಕ್ಕೆ ಕಡೆಪನು. ಅಲ್ಲಿ ಅಶ್ವಗ್ರೀನನ ಸೈನ್ಯಕ್ಕೂ ಪ್ರಜಾನತಿ ಮಹಾರಾಜನ ಸೈನ್ಯಕ್ಕೂ 
ಪ್ರಬಲನಾದ ಯುದ್ಧ ನಡೆಯಿತು. ಅಶ್ವಗ್ರೀನನ ಸೇನಾನಿಗಳು ಒಬ್ಬೊಬ್ಬರಾಗಿ ಉರುಳಿಹೋದರು. ಈ ಸರಿಭವವನ್ನು 
ಕಂಡು ಕೆರಳಿದ ಅಶ್ವಗ್ರೀನನು ಕಣ್ಣಿನಿಂದ ಕೆಂಡವನ್ನು ಸುರಿಸುತ್ತಾ ತಾನು ಸಾಧಿಸಿದ್ದ ಚಕ್ರವನ್ನು ಕ್ರಿಸಿನ್ಸನ 
ಮೇಲೆ ಪ್ರಯೋಗಿಸಿಷನು. ಅಮ ಆ ಪ್ರಢಮನಾಸುಜೀನನನ್ನು ಪ್ರದಕ್ಷಿೆಮಾಡಿ, ಅನನ ಬಲಕೋಳಿಸಲ್ಲಿ ಬಂದು 
ಫೆಲಸಿತು. ಭುಜಕೀರ್ಕಿಯಂತೆ ಬಂದು ನೆಲಸಿದ ಆ ಚಕ್ರವನ್ನು ರಾಜಕುಮಾರನು ಅಶ್ವಗ್ರೀನನ ಮೇಲೆ ಸಪ್ರಯೋಗಿ 
ಸಿದನು. ಅಡು ಸೂರ್ಯನಂತೆ ಕೊಳಗಿಬೆಳೆಗುತ್ತಾ ಹಾರಿಹೋಗಿ ಗಂಥರ್ನಚಕ್ರವರ್ಕಿಯ ತಲೆಯನ್ನು ಕತ್ತರಿಸಿತು. 
ಪೊರ್ನ ಜನ್ಮದಲ್ಲಿ ನಿಶ್ವನೆಂದಿಮುನಿಯು ನಾಯುನ छह ಮಾಡಿದ್ದ ಪ್ರತಿಜ್ಞೆ ಈಗ ನೆರನೇರಿಷಂಶಾಯಿತು. 

ನಿಜಯಿಯಾಷ ತ್ರಿಹಿಷ್ಟನು ಚಕ್ರರತ್ನನನ್ನು ಪೂಜಿಸಿ ಜೈತ್ರಯಾತ್ರಿಯನ್ನು ಕೈಕೊಂಡನು, ಮೂರು 
ಖಂಡಗಳೂ ಆತನ ನಶನರ್ಕಿಯಾದುವು. ಪೌದನಪುರಕ್ಕೆ ಹಿಂದಿರುಗಿದ ನಾಸುಡೇನನು ನಿಜಯಾರ್ಥದಡ ದಕ್ಷಿಣ 
ದಿಗ್ಯಾಗವನ್ನೆಲ್ಲಾ ತನ್ನಮಾನನಿಗೆ ಉಂಬಳಿಯಾಗಿ ಕೊಟ್ಟು ಅರ್ಕಕೀರ್ತಿಯೊಡನೆ ಆತನನ್ನುಬೀ ಕ್ಳೊಟ್ಟನು.ತ್ರಿಖಂಡ 
ಗಳ ಚಕ್ರವರ್ತಿಯಾದ ಆತನ ಶ್ವೀತಚ್ಛತ್ರವ ನೆರಳಿನಲ್ಲಿ ಪ್ರಜೆಗಳೆಲ್ಲರೂ ತುಪ್ಪಿ ಪುಸ್ಟಿಗಳನ್ನು ನಡೆದರು, ಆತನ 
ಪುಣ್ಯದ ಫಲವಾಗಿ ಬಿತ್ತಜೆಯೆ ಭೂಮಿ ಬೆಳೆಯುತ್ತಿತ್ತು, ಕಾಲ ಕಾಲಕ್ಕೆ ಮಳೆ ಸುರಿಯುತ್ತಿತ್ತು, ಆರು ಖುತು 
ಗೆಳೆಲ್ಲಿಯೊ ನನ ಚಿಗುರಿ ಫಲಪುಷ್ಪ ಭರಿತವಾಗುತ್ತಿತ್ತು. ಆತನು ಭೂಡೇವೇಂದ್ರ ಕಂತೆ ವೈಭನದಿಂದ ರಾಜ್ಯಭಾರ 
ಮಾಡುತ್ತಿದ್ದನು. 

ಕಾಲ ಉರುಳಿತು, ಜ್ವಲನ ಜಟಿಮಹಾರಾಜನು ಚಾರಣಮುನಿಗಳಿಂದ ಥರ್ಮಬೋಥಿಯನ್ನು ನಡೆದು 
ತನಸ್ಸಿಗೆ ಹೊರೆಟುಹೋಡನೆಂಬ ಸುದ್ದಿ ಪೌಡನವುಕಳ್ಳಿ ಬಂದಿತು. ಇದನ್ನು ಕೇಳಿದ ಪ್ರಜಾನತಿ ಮಹಾರಾಜನು 
ತಾನೊ ತಸಸ್ಸಿಗೆ ಹೊರಡಲು ಸಿಡ್ಕನಾದನು. ಥರ್ಮಷರರಾದ ಆತನ ಮಕ್ಕಳು ಇದನ್ನು ಒಪ್ಪಿ,ಆತನನ್ನು ಭಕ್ತಿಯಿಂದ 


शाशं ವರ್ಧಮಾನ ಪುರಾಣಂ 


ಬೀಳ್ಕೊಟ್ಟರು. ಕಂಜಿಯೆ ತರುನಾಯ ಕ್ರಿಪಿಸ್ಟನು ತನ್ನ ಅಣ್ಣನನ್ನೇ ತಂಡಿಯೆಂಡು ಭಾವಿಸಿ, ಗೌರವನನ್ನು ನೀಡು 
ಕ್ರಿಡ್ನನು.ಕಾಲಕ್ರಮೆದಲ್ಲಿ ನಾಸುಜೀನನಿಗೆ ಸ್ವಯಂಪ್ರಭೆಯಲ್ಲಿ ಶ್ರೀ ನಿಜಯನೆಂಬ ನುಗನೂ ಜ್ಯೋತಿಪ್ರಭೆಯೆಂಬ 
ಮಗಳೂ ಹುಟ್ಟಿದರು, ಇಬ್ಬರೂ ಬೆಳೆಸು ಯೌವನದಲ್ಲಿ ಕಾರಿಟ್ಟಿರು. ತಾಯಿಯಂತೆ ನರಮಸುಂಡರಿಯಾದ ಜ್ಯೋತಿಃ 
ಪ್ರಭೆಗೆ ತಕ್ಕವರನನ್ನು ಅರಸುವುದು ಕ್ರಿಪಿಷ್ಟಸಿಗೆ ಬಹುಕಷ್ಟವಾಯಿತು. ಗುರುಹಿರಿಯರೆ ಮಾತಿನಂತೆ ಆತನು ಅಕಿಗೆ 
ಸ್ಪಯಂನರನನ್ನು ನಿರ್ನಡಿಸಿದನು. ಆ ದಿನ್ಯಸುಂದರಿಯು ಅರ್ಕಕೀರ್ತಿಯ ನುಗನಾದೆ ಅಮಿಕಕೇಜನನ್ನು ನರಿಸಿ 
ನಳು. ಅಡೇ ಸಮಯದಲ್ಲಿ ಅರ್ಕಕೀರ್ತಿಯ ಮಗಳಾದ ಸುತಾಕಿಯು ತ್ರಿಪಿಷ್ವನ ನುಗನಾಪ ಶ್ರೀ ನಿಜಯನನ್ನು 
ಮೋಹಿಸಿದಳು. ಹಿಂದಿನ ಬಾಂಧನ್ಯ ಮುಂಡುವರಿಷುದೆಕ್ಕಾಗಿ ಸಂತಕೋಸೆಗೊಂಡ ಬೀಗರು ಅತ್ಯಂತ ವೈಭವದಿಂದ 
ನಿನಾಹೆನನ್ನು ಫೆಕನೇರಿಸಿದರು. 


ಜೀನನದೆ ಹಬ್ಬದೊಟಿಕ್ಳೆ ಕುಳಿತನು ಸಾವಿಸ ನೀರನ್ನು ಕುಡಿಯಣೆ ಇಕಲು ಸಾಧ್ಯವೆ? ಲೋಕೈಕನೀಕ 
ನಾದ ಕ್ರಿಪಿಷ್ಟನೂ ಒಂಡು ದಿನ ನೃುತ್ಯುನಿಗೆ ತುತ್ತಾಗಬೇಕಾಯಿತು.ಒಂದು ಬೆಳುದಿಂಗಳ ರಾತ್ರಿ ಆತನು ನೋಹೆಡ 
ಮಡದಿಯಾದ ಸೈಯಂಪ್ರಭೆಯಲ್ಲಿ ನುನಸಾಕೆ ರತಿಸುಖನನ್ನನುಭನಿಸಿ ನುಲಗಿದೆನು. ಅಂದಿನ ಅತಕನಿಪ್ರಿ ನೀರ್ಧ 
ಫಿದ್ರೆಯಾಯಿತು. ಕನ್ಮುನ ಮರಣದಿಂದ ಕಂಗಾಲಾದ ಬಲಡೇನನು ನೈರಾಗ್ಯನರನಾಗಿ ಪಿಹಿಶಾಸ್ರನಕೆಂಬ ಯಕಿ 
ಗಳಲ್ಲಿ ಜಿನದೀಕ್ಷೆಯನ್ನು ನಡೆದು ತಪೋಮಗ್ಗ ನಾನು. 


೪ 


ಸತ್ತ ತ್ರಿಪಿಷ್ಯನ ಜೀನ ತನ್ನೆ ಮುಸ್ಕುರ್ಮಡ ಫಲನಾಗಿ ಏಳನೆಯ ನರಕಕ್ಕೆ ಬಿದ್ದು ಹೋಯಿತು. ಮೂನ 
ತ್ತುಮೂರು ಸಾಗಕಗಳಸ್ಟುದೀರ್ಫಕಾಲ ಮಹಾದುಃಖಗಳನ್ನು ಅಲ್ಲಿ ಅನುಭನಿಸಿದ ಮೇಲೆ ಆ ಜೀನವು ಭಕೆತಖಂಡದ 
ಸಿಂಹಗಿರಿಯೆಂಬ ನರ್ನತೆದ ತಪ್ಪಲಿನಲ್ಲಿ ಸಿಂಹೆನಾಗಿ ಜನಿಸಿತು. ಮೃತ್ಯುನೇ ಮೂರ್ತಿನೆತ್ವಂತೆ ಬೆಳೆದ ಆ ಸಿಂಹವು 
ಸೆನೆನ ಮನಸ್ಸಿಗೂ ನೋಡುವ ಕಣ್ಣಿಗೂ ಭಯೆಂಕರನಾಗುನಂಕೆ ಮೃಗಸೆಂಹಾರಕಾರ್ಯದಲ್ಲಿ ಮಗ್ಗನಾಯಿತು. 
ಹೀಗೆ ಭೆಯೆಂಕರೆ ವ್ಯಾವಾರದಿಂದೆ ಬಾಳಿ ಮೃತ್ಯುನನ್ನೆಪ್ಪಿದೆ ಆ ಸಿಂಹವು ನುರುಹುಟ್ಟಿಕಲ್ಲಿ ನುತ್ತೆ ಸಿಂಹೆಜನ್ಮೆದಿಂ 
ನರಾಹೆ ನರ್ವತದೆ ಕಂಡರದಲ್ಲಿಹುಟ್ಟಿತು. ಹಿಂಸೆಯೇ ತನ್ನ ಆನೆಂದನಾಗಿ ವ್ಯನೆಹರಿಸುತ್ತಿದ್ದ ಆ ಸಿಂಹೆಕ್ಕೆ ಕಾಲಲಬ್ಕಿ 
ಯಿಂದೆ ಅದರೆ ನೋಹನೀಯ ಕರ್ಮವು ಉನಕನಿಸಿತು. ಒಂದಾಸೊಂಡು ದಿನ ಅದು ತನ್ನೆ ಗುಹೆಯಿಂದ ಹೊರೆಗೆ 
ಬಂಡು ಡೊಡ್ಡಡೊಂದು ಬಂಡೆಯನೆರೆ ಕುಳಿತಿತ್ತು. ಆಗ ಆಕಾಶದಿಂದ ಚಾರಣಮುನಿಗಳಿಬ್ಬರು ಕೆಳಗಿಳಿದು ಬಂಡು 
ಸಿಂಪದಿಂದೆ ಸ್ವಲ್ಪ ಮೊರೆದಲ್ಲಿದ್ದ ಹಾಲುಗಲ್ಲೊಂದರನೇರೆ ಇಳಿದರು. ಸಿಂಹನ ಅನರನ್ನೇ है 90 0000४ ನೋಡು 
ತ್ರಿರಲು ಅನರಲ್ಲಿ ಒಬ್ಬರಾದ ಅರಿಂಜಯ ಮುನೀಂದ್ರರು ಅದರ ಪೂರ್ನಜ್ಮನೃತ್ತಾಂತನನ್ನು ಸಮಗ್ರನಾಗಿ 
ತಿಳಿಸಿದರು- 


“ಎಲ್ಯ ಸಿಂಹನೆ, ಒಂದಾನೊಂದು ಕಾಲದಲ್ಲಿ ಭರಿತಖಂಡದಔೊಡ್ಡ ದೊಂದು ಆರೆಣ್ಯದಲ್ಲಿ ನೀನು ಬೇಡರ ಡೊಕೆ 
ಯಾಗಿದ್ದಿ. ನಿನ್ನೆ ಅಂದಿನ ಹೆಸರು ಪುಕೊಕನ ಎಂದು.ನೀನು ಆಗ ನಿರ್ಭಯನಾಗಿ ಪ್ರಾಣೆಗಳನ್ನುಬೇಟಿಯಾಡಿ ಕೊಲ್ಲು 
30, ಹೀಗಿರಲು ಒಮ್ಮೆ ಪುಂಡರೀಣಿಗೇವುರದ ಫರ್ಮಸ್ವಾನಿಯೆಂಬ ವ್ಯಾಪಾರಿಯು ತನ್ನೆ ತಂಡಡೊಡಕೆ ನಿನ್ನ 
ಅರಣ್ಯದಲ್ಲಿ ಬೀಡುಬಿಟ್ಟಿದ್ದನು. ಆಗ ಸಿನ್ನೆಬೇಷಸಡೆ ಅನರ ಮೇರೆ ಬಿದ್ದು ಧಾಳಿಮಾಡಿತು. ವ್ಯಾಪಾರಿಗಳೆಲ್ಲ ಜಿಲ್ಲಾ 
ಪಿಲ್ಲಿಯಾಗಿ ಓಡಿಹೋಡರು ಅನಕೊಡೆ ತೀರ್ಥಯಾತ್ರೆ ಗೆಂದು ಹೊರಟಿದ್ದ ಸಾಗರಸೇನರಿಂಬ ಖಷಿ ಅಡನಿಯೆಲ್ಲಿ 
ದಾರಿತಪ್ಪಿ ನಿನ್ನಬೀಡಿನಕಡೆಗೇ ಬರುತ್ತಿದ್ದರುನ್ರಾಣಿಗಳಿಗೆ ಹಿಂಸೆಯಾದೀತೆಂಬ ಭಯದಿಂದ ಬಾಗಿ ಮುಂಡೆ ನೋಡಿ 
ಕೊಂಡು ಬರುತ್ತಿದ್ದ ಅನಕನ್ನು ವಿಚಿತ್ರಮೃಗನೆಂಡು ತಿಳಿದು ಬಾಣದಿಂದ ಹೊಡೆಯಹೊಟಿ.ಸಿನ್ನ ನಕ್ಕದಲ್ಲಿದ್ದ ನಿನ್ನ 
ಹೆಂಡತಿ ಅದನ್ನು ಫಿನಾರಿಸಿಳು. ನುರುನಿಮಿನದಲ್ಲಿ ಆ ಖುಷಿ ನಿನ್ನಬಳಿಗೆ ಬರಲು, ನಿನಗೆ ಅವೆಲ್ಲಿ ಭಕ್ತಿ ಹುಟ್ಟಿತು ; 


ಪ್ರಸ್ತಾನನೆ: ಕಥಾಸಾರ xvii 


ನರಿಗೆ ನಮಸ್ಯೆರಿಸಿದೆ.ಆ ಖುಷಿ ನಿನ್ನನ್ನುಆಶೀರ್ವವಿಸಿ ಧರ್ಮಬೋಥಿ ಮಾಡಿದರು.ನೀನು ಮಧು ಮಾಂಸಗಳ ನಿರಿ 
ಪ್ರತನನ್ನು ಕೈಕೊಂಡೆ,ಇವರೆ ಫಲನಾಗಿ ನೀನು ಸತ್ತಮೇರೆ ಸ್ವರ್ಗದಲ್ಲಿ ನೀನತೆಯಾಗಿ ಹುಟ್ಟಿದೆ.ಅಲ್ಲಿ ಸಕಲ ಸುಖ 
ಗಳನ್ನು ಬಹುಕಾಲ ಅನುಭನಿಸಿ ಪ್ರಧಮ ತೀರ್ಥಂಕರನ ನೊನ್ಮುಗನಾಗಿ ಹುಟ್ಟಿಡಿ.ಪ್ರಧಮ ಚಕ್ರಿ ಭರತನಿಗೂ ಆತನೆ 
ಹಿರಿಯರಾಣಿ ಅನಂತಸೇನೆಗೂ, ಮಗನಾಗಿ ಮುರೀಚಿಯೆಂಬ ಹೆಸರಿನಿಂದ ಜೆಳದು, ಶಸ್ತ್ರ-.ಶಾಸ್ರಗಳಲ್ಲಿ ನರಿಣತನಾಡೆ. 
ಅದಿನಾಥನು ನೈರಾಗ್ಯದಿಂದ ದೀಕ್ಷೆಯೆನ್ನು ನಹಸಿದಾಗ ನೀನೂ ಇತರೆರೊಡನೆ ಆತನೆ ಬಳಿಯಲ್ಲಿ ನೃಸನವನ್ನು 
ವಹಿಸಿದೆ, ಆದರೆ ಹೆಸಿವುತೃನೆಗಳ ಬಾಥಿಯನ್ನು ತಾಳಲಾಕಣಿ ನೀನು ಅರ್ಹೆಂತವ್ರತನನ್ನ ತ್ಯಜಿಸಿ ಕೌಪೀನೆ ದಂಡ 
ಗಳೊಡನೆ ಜೇಕಾಂತಕನನ್ನು ತಿರುಗುತ್ತಾ ಹೊರಟಿ, ನ್ಯೃಷಭನಾಧನು ಜಿಕೆನಾಗುವನೇಳಿಗೆ ನೀನು ಮತ್ತೆ ಆತನ 
ಬಳಿಗೆ ७०७, ನೀನು ಕಡೆಯ ಕೀರ್ಧಂಕರನಾಗಿ ಹುಟ್ಟುನೆಯೆಂದು ಅಂದು ಜಿನೆನಾಣಿಯಿಂದೆ ಕಿಳಿದುಬಂದಿತು. 
ಇದರಿಂದ ७०४६ ಜಿನನಾವಂಕೆ ಆನಂಡೆಗೊಂಡ ನೀನು ಪ್ರಕಿಸ್ಸೆಯ ಬಯಕೆಯಿಂದ ಮಿಧ್ಯಾಧರ್ಮವನ್ನು ಜೊಧಿ 
ಸುತ್ತಾ ಜೀನಿಶಾಂತ್ಯದಲ್ಲಿ ಜೇನಕಿಯಾಗಿ ಹುಟ್ಟಿಜೆ. ७8०४४ ಹಲನಾರು ಜನ್ಮಗಳನ್ನೆ 3, ಪ್ರಥಮವಾಸುಜೀನನಾಡ 
ತ್ರಿಪಿಷ್ಯನಾಗಿ ಜನಿಸಿದೆ, ಶತ್ರುವಾದ ಆಶ್ಷಗ್ರೀನಕನ್ನು ಕೊಂದು ನುಡದಿಯೊಡಕೆ ಸಂಭೊಗಸುಖದಲಿ ಮುಳುಗಿರು 
ನಾಗ್ಯ ಅನಳನ್ನು ಕಾಮಿಸಿದೆ ಅಶ್ವಗ್ರೀನನನ್ನು ನೆನೆದು ಸಕನು ಕ್ರೋಥನನ್ನು 5०४४, ಉಪ್ರೀಕಗೊಂಡಿದ್ದ ನೀನು 
ಫಿದ್ರಿಯಲ್ಲಿಯೇ ನೃುತ್ಯುನಿಗೆ ತುತ್ತಾಗಿ ನಿಳನೆಯ ನರಕಕ್ಕಿಳಿನೆ.ಅಲ್ಲಿಂದ ಮುಕ್ತನಾನನೇರೆ ಸಿಂಹೆಜನ್ಮನನ್ನು ತಾಳಿ 
ಪ್ರಾಣಿ ಹತ್ಯೆಯ ವಾಸದಿಂಡ ನುಕ್ತೆ ನರೆಕಹಿಳಿಡು, 68 ಈಗ ಸಿಂಹೆನಾಗಿ ಹುಟ್ಟಿರುನೆ. ಇಂದು ತೀರ್ದಂಕರೆನ 
ಆಸ್ಥಾನದಲ್ಲಿ ನಿನ್ನೆ ಜನ್ಮಾಂತರಗಳ ಸಂಗಕಿಯೆನ್ನೆಲ್ಲಾ ७०४ ನಾವು ಕೀರ್ಷಂಕರನಾಗಲಿರುನ ನಿಕೆಗೆ ಜ್ಞ್ಯಾನ 
ಬೋಧಿ ನೊಡಲು ಇಲಿಗೆ ಬಂದಿರುತ್ತೀವೆ.” 

ಹೀಗೆ ತನ್ನ ಭವಾನಳಿಯನ್ನು ಕೇಳಿ ಕಣ್ಣೀರು ಸುರಿಸುತ್ತಾ ಧರ್ಮಬೋಥಿಯಿಂದ ತನ್ನನ್ನು ಉಪ್ದರಿಸು 
ನಂೆ ಸಿಂಹೆನು ७806) ಕೇಳಿಕೊಂಡಿತು ಅಪರಂತೆ ಅರಿಂಜಯರು ಅದಕ್ಕೆ ಧರ್ನುಬೋಧೆಯನ್ನು ಮಾಡಿ, 
ಸಲ್ಲೇಖಕನ್ರತನನ್ನು ಉಸಡೇರಿಸಿದರು. ಸಿಂಹೆವು ಅದರಂತೆ ಆಚರಿಸಿ, ತೀರ್ಧಂಕರೆ ಚರೆಣಗಳಲ್ಲಿಯೆ ಕಟ್ಟಿ 
ಶೈಷ್ಟಿಯಿಂದ ಜೇಹೆ್ಯಾಗ ಮಾಡಿತು, ಮರು ನಿಮಿಸದಲ್ಲಿ ಅದು ಸೌಧರ್ಮಕಲ್ಪದಲ್ಲಿ ಡೇನಕೆಯಾಗಿ ಹುಟ್ಟಿತು 
ಪೂರ್ವಜನ್ಮ ಸ್ಮರಣೆಯಿದ್ದ ಆ ಜೇವಕೆಯು ಜಿನನನ್ನು ಭಕ್ತಿಯಿಂದ ಸ್ತೋತ್ರಮಾಡಿ, ಪುನರ್ಜನ್ಮದಲ್ಲಿ ಕನೆಕದ್ವ 
ನೆಂಬ ರಾಜಕುಮಾರೆನಾಗಿ ಹುಟ್ಟಿದನು ಮಕ್ತಿ ಹೆಲನಾರು ಜನ್ಮಗಳನ್ನು ತಾಳಿದಮೇರಲೆ ಆತನು ಕೀಧ೯ಕರೆ 
ನಾಗಲಿರುನ ಕಡೆಯೆ ಜನ್ಮನನ್ನು ಸಡೆದನು. 


ಜಂಬೂದ್ವೀನದ ಭರತಾನನಿಯಲ್ಲಿ ನಿಜೇಹೆ ಎಂಬುದು ನಾಡು. ಕುಂಡಪುಕವು ಅದರ ರಾಜಧಾನಿ. 
ಸಿದ್ಧಾರ್ಥ-ಪ್ರಿಯಕಾರಿಣಡೆಯರು ಅದರ ರಾಜ-ರಾಣಿಯರು. ಧರ್ಮಸಕೆರಾಡ ಅನರು ತೀರ್ಧಂಕರನು ತನ್ಮು 
ಮಗನಾಗಿ ಹೆಟ್ಟಿಬೇಣೆಂದು ಬಯಸುತ್ತಿದ್ದರು. ಆಗ ತೀರ್ಥಂಕರನಾಗಲಿರುನ ಜೀನ ಪುಸ್ಫೋತ್ತರ ವಿಮಾನದಲ್ಲಿ 
ಆಚ್ಚ್ಯಕೇಂದ್ರನೆಂಬ ಜೀವಕೆಯಾಗಿತ್ತು. ಆ ಜೇನಕೆಯ ಆಯುಸ್ಸು ಇನ್ನು ಆರು ತಿಂಗಳಲ್ಲಿ ಮುಗಿಯುುಜಿನ್ನು 
ವಾಗ ಸೌಧರ್ನುಕಲ್ಲಥೆಲ್ಲಿದೆ ಜೇನೇಂದ್ರನಿಗೆ ಆಸನಕೆಂಸನನಾಯಿತು. ಅವಧಿಜಾ ಕದಿಂದೆ ಇದನ್ನು ಅರಿತ 
ಜೇವೇಂದ್ರನು ಸಿಂಹಾಸನದಿಂದ ಕೆಳಕ್ಳಿಳಿದು ಭನಿಷ್ಯತ್‌ ತೀರ್ಥಂಕರನಿಗೆ ನಮಸ್ಕರಿಸಿದನು. ಅನಂತರ ಕುಬೇರ 
ಸನ್ನು ಳಕೆಸಿ ಕುಂದಪುರದಲ್ಲಿ ಮೂರು ದಿನಗಳ ಕಾಲ ಬಂಗಾರದ ಮಳೆಯನ್ನು ಸುರಿಸಬೇಕೆಂಡು ಆಜ್ಞಾ ४0080 
ಆದಾದನೇಲೆ ಜಿನಜಸನಿಯಾಗಲಿರುನ ಪ್ರಿಯಕಾರಿಣಿಯ ಗರ್ಭವನ್ನು ಶೋಧಿಸುವುವಕ್ಕಾಗಿ ಶ್ರೀ ಪ್ರೀ ನೊಡ 


xviii ವರ್ಧಮಾನ ಪೈರಾಣಂ 


ಲಾಶ ಜೀನರನುಣಿಯೆಕನ್ನು ಭೂಲೋಕಕ್ಕೆ ಅಟ್ಟಿದನು. ಅನರು ಆಕೆಯ ಜೀಹನನ್ನು ಶೋಧಿಸಲು, ಆ ನೇಹ 
ಫುಣ್ಯಫುತ್ನಳಿಯೆಂತೆ ಕೊಳಗಿಬೆಳಗುತ್ತಿತ್ತು. 

ಆರುತಿಂಗಳು ಕಳೆದಮೇಲೆ ಒಂದು ದಿನ ಪ್ರಿಯಕಾರಿಣಿಯೆ ಪುಪ್ಪನತಿಯಾದಳು, ನಾಬ್ಕನೆಯ ನಿನ 
ಮಂಗಳಸ್ನಾನವಾದನೇಲೆ ಆಕೆಯು ನತಿಯೊಡನೆ ಕತಿಸುಖನನ್ನನುಭನಿಸಿ ನಿದ್ರಿಸಿಶುನಾಗ ಬೆಳಕು ಹರಿಯುವ 
ಮುನ್ನ ದಿವ್ಯನಾದ ಷೋಡಕೆಸೃನ್ನಗಳನ್ನು ಕಂಡಳು, ಆ ನೇಳೆಯಲ್ಲಿಯೇ ಅಚ್ಯುತಕಲ್ಪದಲ್ಲಿದ್ದ ಅಚ್ಯುತೇಂಪ್ರನ 
ಜೀನ ರಾಣಿಯ ಗರ್ಭನನ್ನು ಸ್ರನೇಶಿಸಿತು. ನಿಕಾರಡೂರೆನಾದ ಜಿನೆಜೀನಿಯು ಗರ್ಭದಲ್ಲಿರಿನಾಗ ಗರ್ಭನಿಕಾರ 
ಗಳೊಂದೂ ಹೊರಗೆ ಕಾಣಿಸಿಕೊಳ್ಳಲಿಲ್ಲ, ಸ್ಪಟಿಕದ ಕಲಶದಲ್ಲಿಟ್ಟಿ ಕತ್ನಡ ದೀಪದಂತೆ ಆತನು ಗರ್ಭದೊಳಗೆ 
ತೊಳಗಿ ಬೆಳಗುತ್ತಾ ಬೆಳೆಯುತ್ತಿದ್ದನು. ದೇವೇಂದ್ರನು ಇಂದ್ರಾಣಿಯೊಡಕೆ ಭೂಮಿಗೆ ಇಳಿತಂದು ರಾಜರಾಣಿ' 
ಯರಿಗೆ ಮೂರುಸಾರಿ ಪ್ರದಕ್ಷಿಣೆ ಮಾಡಿ, ಗರ್ಭಾನತರಣನೆಂಬ ಪ್ರಥಮಕಲ್ಯಾಣ ಪೂಜೆಯನ್ನು ನೆರನೇರಸಿನನು. 

ರಾಣಿಗೆ ಫನಮಾಸ ತುಂಬಿದುವು, ಚೈತ್ರ ಶುಡ್ಡ ತ್ರಯೋದಶಿಯಂದು ಉತ್ತ ರಾಕಕ್ಷತ್ರದ ಸುಮುಹೊರ್ತ 
ದಲ್ಲಿ ಪ್ರಿಯೆಕಾರಿಣಿಜೀನಿಯು ಪುತ್ರರತ್ನವನ್ನು ಹೆತ್ತಳು ಈ ಜಿನಜನನದಿಂದ ಜಗತ್ತಿಲ್ಲವೂ ಶುಭ್ರಢನಳ 
ನಾಯಿತ್ಯು ಸುವ್ರಸನ್ನನಾಯಿತು. ದಕ್ಷಿಣಾನಿಲ ಬೀಸಿತು, ಪ್ರಾಣಿಗಳೆಲ್ಲವೂ 8४ (70900 60003), ಜನ 
ಸಂತೋಷ ಭರಿತರಾದರು, 


ಜಿಕಜನನನಾಗುತ್ತರೆ ಸೈರ್ಗದಲ್ಲಿ ಡೇವಡುಂದುಭಿಗಳು ಧ್ವಫಿಮಾಡಿದುವು, ಜೀನಕೆಗಳ ಕರೆಗಳು 
ತಾವಾಗಿಯೇ ಬಾಗಿದುವು, ಕಲ್ಪನೃಕ್ಷಗಳು ಹೂನುಳೆಯನ್ನು ಸುರಿಸಿದುವು, ಸೌಧರ್ನೇಂದ್ರನ ಆಸನ ಕಂಪಿಸಿತು. 
ಇದರಿಂದ ತೀರ್ಥಂಕರನ ಜನನನನ್ನು ಅರಿತುಕೊಂಡ ಜೀನೇಂದ್ರನು ತನ್ನ ನುಡದಿಯಾದ ಶಚಿಯೊಡನೆ ಧಕಿಗಿಳಿದು 
ಬಂದನು. ಜೀನಡೇವಕೆಗಳೆಲ್ಲರೂ ಆತನನ್ನು ಹಿಂಬಾಲಿಸಿಷರು. ಸೌಧರ್ನೇಂದ್ರನು ಜಗದ್ಗುರುವಾದ ಜಿನ 
ಶಿಶುನನ್ನು ಸೂಕಿಕಾಗೃಹದಿಂದ ಬಿಜಯಂಗೈಸಿತರುವಂತೆ ಇಂದ್ರಾಣಿಗೆ ७8ु ಮಾಡಿದನು. ಆಕೆ ಪ್ರದಕ್ಷಿಣೆ 
ನನುಸ್ಯಾರಗಳೊಡನೆ ಅಲ್ಲಿಗೆ ಪ್ರನೇಶಿಸಿ ಜನಮಾತೆಗೆ ಮಾಯಾಸಿಶ್ರಿಯನ್ನು ಬರಿಸಿ ಅಲ್ಲಿದ್ದ ಜಿನಶಿಶುನನ್ನು 
ತಂದು ಜೀನೇಂದ್ರನಿಗೆ ७४7४४ ಆತನು ತನ್ನ ಸಹಸ್ರನೇತ್ರಗಳಿಂದ ಜಿನಶಿಶುನನ್ನು ನೋಡಿ ಕೋಮಾಂಚ 
ಗೊಂಡು ಅದನ್ನು ತನ್ನ ತೊಡೆಯನೇರೆ ನುಲಗಿಸಿಕೊಂಡನು. ಈಶಾನೇಂದ್ರನು ನುಗುನಿಗೆ ಬಿಸಿಲು ತಾಗದಂತೆ 
ಕೊಡೆ ಹಿಡಿದನು, ಸನತ್ಕುಮಾರ ನುತ್ತು ಮಹೇಂದ್ರಕಲ್ಪಗಳ ದೇನೇಂದ್ರರು ಇಕ್ಕಡೆಗಳ್ಲಿಯೂ ಚಾಮರವನ್ನು 
ಬಿಪಿದರು ದೇವಸರಿನಾರದೊಡನೆ ದಿಬ್ಬಣವು ಮಂನರಸರ್ನತನನ್ನು ಸೇರಿತು ಅಲ್ಲಿ ನಾಂಡುಕತಿಲೆಯ 
ಮೇರೆ ಜಿನಶಿಶುನಿನೆ ಜನನಾಭಿಸೇಕವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು, 

ಜಿನಜನ್ಮಾಭಿಷೇಕೋತ್ಸನನಾದಮೇರೆ ಡೇನೇಂದ್ರನು ಜೀನನರಿನಾರಡೊಡನೆ ಕುಂಡಪುಕಕ್ಕೆ ಹಿಂದಿರು 
ಗಿದನು. ಶಚಿಯು ಜಿನಶಿಶುನನ್ನು ರಾಣಿಯ ಸಕ್ಕದಲ್ಲಿ ಮಲಗಿಸಿದಳು, ಒಡನೆಯೇ ಅಲ್ಲಿದ್ದ ಮಾಯಾ 
है) ಮಾಯವಾಯಿತು. ರಾಣಿಯ ಮಾಯಾನಿ್ರೆ ಹಾರಿಹೋಯಿತು. ಅನೇಳೆಗೆ ಡೇನೇಂದ್ರನ ७६ 0४0०४ 
ಆ ನಗರದಲ್ಲಿ ದಿವ್ಯ ಭವ್ಯವಾದ ಮಂಟಿಸವೊಂದು ರಚಿತನಾಗಿತ್ತು. ಅಲ್ಲಿದ್ಧ ರತ್ನಖಚಿತನಾನ ಸಿಂಹಾಸನನೊಂಡರೆ 
ಮನೇಲೆ ರಾಜರಾಣಿಯಕು ಜಿನತಿಶುವಿನೊಡನೆ ಬಂದು ಕುಳಿತರು. ದೇವೇಂದ್ರನು ತನ್ನೆ ನಿಕ್ರಿಯಾಶಕ್ತಿಯಿಂದ 
ಅದ್ಭುತವಾದ ನರ್ತನವೊಂದನ್ನು ಮಾಡಿದನು. ಅನಂತಕೆ ಆತನು ಕಿಶುನಿಗೆ ನೀರನೆಂದು ನಾನುಕರಣಮಾಡಿ ತನ್ನ_ 
ಪರಿವಾರದೊಡನೆ ಅಲ್ಲಿಂದ ಹಿಂದಿರುಗಿದನು. 

ದಿನದಿನಕ್ಕೂ ಜಿನಶಿಕು ಬೆಳೆದು ಜನಕಿಲ್ಲರ ಸಂತೋಷವನ್ನು ವರ್ಥಿಸುತ್ತಿತ್ತು. ಇನನ್ನು ಕಂಡ 
ಸಿದ್ಧಾರ್ಥಮುಹಾರಾಜನು ಮಗುವನ್ನು ನರ್ಧಮಾನನೆಂಬ ಮುದ್ದಿನ ಹೆಸರಿನಿಂದ ಳಕೆದನು, ಸಹಜಸರ್ನಜ್ಞ 


ಪ್ರುಸ್ತಾನನೆ : ಕಥಾಸಾರೆ xLiX 


ನಾದ ७ ಮಗುವು ಗುರುವಿನ ಸಹಾಯನಿಲ್ಲಜೆಯೆ ಸಕಲ ಕಲಾಪಾರಂಗತನಾದನು, ಹೀಗಿಕೆು ಸಂಜಯ ವಿಜಯ 
ಸೆಂಬ ಇಬ್ಬರು ಜಾರಣರು ಆಗಮುದ ಯಾವುಜೋ ಒಂಡು ಭಾಗ ಅರ್ಥವಾಗಿ ತಮ್ಮ ಸಂಶಯನಿನಾರಣೆಗಾಗಿ 
ವರ್ಧಮಾನನ ಬಳಿಗೆ ಬಂದರು. ಅನರು ಅತನನ್ನು ಪ್ರದಕ್ಷಿಣೆ ಮಾಡುತ್ತಿರಲು ಅನರ ಸಂದೇಹ ತಾನಾಗಿಯೇ 
ನಿನಾರಣೆಯಾಯಿತು. ಆಗ ಚಾರೆಣರು ಆ ಮಗುವನ್ನು ಸನ್ಮತಿ ನಂಬ ಮೂರೆನೆಯೆ ಹೆಸರಿನಿಂದ ಕಕೆಡರು, 

ಒಂದಾನೊಂದು ದಿನ ದೇವೇಂದ್ರನು ತನ್ನ ಸಭೆಯಲ್ಲಿ ಕುಳಿತು ನೀರಜಿನಕುಮಾರನಂತಹೆ ನಿರ್ಭಯರು 
ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲವೆಂಮ ಹೊಗಳುತ್ತಿದ್ದನು. ಅದನ್ನು ಕೇಳಿದ ಸಂಗನುಕೆಂಬ ಜೀವತೆಯು ಅದನ್ನು 
ನಂಬನ್ಯೆ ಜಿಫೆಬಾಲಕನನ್ನು ಷರೀಕ್ಸಿಸುವುಪಕ್ಕಾಗಿ ಧರೆಗಿಳಿದು ಬಂದನು. ಆ ನೇಳೆಯಲ್ಲಿ ನರ್ಥನಾನಡೇವನು 
ತನ್ನ ಓರಗೆಯೆ ಮಕ್ಕಳೊಡನೆ ಊರ ಹೊರಗಿನ ಆಲವನುರದಮೇಲೆ ಮರಕೋತಿಯ ಆಟಿನನ್ನಾಡುತ್ತಿದ್ದನು. 
ಸಂಗನುನು ಸಹೆಸ್ರಹೆಡೆಗಳಿಂಡಷ ಭಯಂಕರವಾದ ಹಾನಿನ ನೇಷನನ್ನು ಥರಿಸಿ ಮಕ್ಕಳು ಆಡುತ್ತಿಪ್ಪ ಆ ७७७ 
ನರಕ್ಕೆ ಸುತ್ತುಹಾಕಿಕೊಂಡನುು ಈ ಹಾನು ತನ್ನೆ ಹೆಡೆಯನ್ನು ಬಿಚ್ಚಿ ಬುಸುಗುಟ್ಟಿಡೊಡನೆಯೇ ಚೆಂಕಿಯೆ 
ಜ್ವಾಲೆ ಹೊರಹೊಮ್ಮುತ್ತಿತ್ತು. ಬಾಲಕರಿಲ್ಲ ಗಡಗಡ ನಡುಗುತ್ತಾ ಕೊಂಬೆಗಳಿಂದ ಕೆಳಕ್ಕೆ ಧುಮುಕಿ ಓಡಿಹೋ 
ವರು. ನೀರನರ್ಥಮಾನನು ಮಾತ್ರ ಥೈರ್ಯದಿಂಡ ಆ ಹಾವಿನ ಹೆಡೆಗಳ ನೇಲೆ ಸೆಟ್ಟಿ ಕೆಳಳ್ಳಿಳಿದುಬಂನು. 
ಅಚ್ಚರಿಗೊಂಡ ಸಂಗಮನು ಸ್ವಸ್ವರೂಸದಿಂಡ ನರ್ಧಮಾನನ ಇದಿರಿಗೆ ಕಾಣಿಸಿಕೊಂಡು ಆತನಿಗೆ ನುಹಾನೀಕಕೆಂಬ 
ನಾಲ್ಕನೆಯ ನಾನುಕರೆಣನನ್ನು ಮಾಡಿ, ಸ್ವಸ್ಥಾನಕ್ಕೆ ತೆರಳಿದನು 

ನೀರಜಿಕನಿಗೆ ಬಾಲ್ಯ ಸರಿದು ಯೌನನ ಹುಟ್ಟಿತು ಆಡಕಿ ಆತನ ಮುಸಸ್ಸು ಇಂದ್ರಿಯೆಸುಖ 
ನನ್ನು ಬಯೆಸೆಲಿಲ್ಲ, ವೈರಾಗ್ಯಚತ್ತ ಒಲಿಯಿತು. ಆತನಲ್ಲಿ ಅನಧಿಜ್ಞಾನ ಮೂಡಿತು, ತನ್ನ ಭನಾವಳಿ 
ಎಲ್ಲವೂ ಗೊತ್ತಾಯಿತು.  ಲೋಕಾಂತಿಕ ದೇವರುಗಳು ಸ್ವರ್ಗದಿಂಡೆ ७४३ ಬಳಿಗಿಳಿದೆ ಬಂಡು, ನರಿನಿಸ್ಕ್ರುನುಣ 
ಕಲ್ಯಾಣಕ್ಕೆ ಸಿದನಾಗುನಂತೆ ಸ್ರಾರ್ಥಿಸಿಡಕು.  ಅಷೆರಂತೆ ಆತನು ಶಾಯ್ತಂಜಿಗಳೇ ನೊಡಲಾಡ ಬಂಧು 
ನರ್ಗಡನರಿಗೆ ನಿನೇಕನನ್ನು ಹೇಳಿ ತನೋನುಸ್ಮಾನಕ್ಳೆ ಹೊರಡಲು ಸಿದ್ಧನಾವನು. ಇನನ್ನು 3०४ ಡೇನೇಂಪ್ರನು 
ವೇನಸೆನೂಹೆಡೊಡನೆ ಅನಕರಿಸಿ ಸರನಿಸ್ಪ್ರಮಣಕಲ್ಯಾಣನನ್ನು ನೆರನೇರಿಸಲು ಸಿದ್ಧನಾದನು. ಜೇನಶಿಲ್ಸಿ 
ಯಿಂಡೆ ನಿರ್ನಿತನಾಡ ನಲ್ಲಕ್ಟಿಯು ನರ್ಧಮಾನಕ ಸಯಣಕ್ಕಾಗಿ ಸಿಪ್ಸವಾಯಿತು. ಮಂಗಳನಾನ್ಯೆಗಳು ಮೊಳ 
ಗುತ್ತಿರಲು ಏಿಳುಹೆಜ್ಜೆಗಳನಕೆಗೆ ರಾಜರುಗಳೂ, ಮುಂದಿನ ನಿಳು ಹೆಜ್ಜೆಗಳವಕೆಗೆ ಗಂಥರ್ನರಾಜರೂ ಅದನ್ನು 
ಸಾಗಿಸಿದ ಮೆಲೆ ಸುರಾಸುರರು ಏಳು ಹೆಜ್ಜೆಗಳನ್ಟು ಪೊರೆ ಹೊತ್ತುಕೊಂಡುಹೋದರು, ಮುಂದಿನ ದಾರಿಯನ್ನು 
ಜೀನೇಂತ್ರರುಗಳು ಆಕಾಶಮಾರ್ಗನಾಗಿ ಕೊಂಡೊಯ್ದು ನಾಥಢಸಂಡನೆಂಬ ಉದ್ಯಾಸನನದಲ್ಲಿ ಕೆಳಸ್ಟಿಳಿಸಿದರು. 
ಆ ನನಮಧ್ಯದಲ್ಲಿ ನಿಸ್ತಾರವಾದೆ ಒಂದು ಸೃಟಿಕುಲೆಯ ಬಂಡೆ ಇತ್ತು. ನರ್ಧಮಾನಸ್ವಾನಿಯು ಮಾರ್ಗಶಿಕೆ ಶುದ್ಧ 
ಪೆಕನಿಯೆ ದಿನ ಅಸರಾಷ್ನೆದಲ್ಲಿ ಉತ್ತರಾನಕ್ಷತ್ರಸೇರಿದ ಶುಭಮುಹೂರ್ತದಲ್ಲಿ ಅದರ ಮೇರೆ ಕುಳಿತು " ಸಿದ್ಜೆಂ ನಮಃ 
ಎಂಬ ಮುಂಗಳನಮುಂತ್ರದಡೊಡನೆ ತನ್ನ ಕೂಡಲುಗಳನ್ನು ಕಿತ್ತು ತಸಸ್ಪಿಗೆ ಕುಳಿತನು. ದೇವೇಂದ್ರನು ಆ ಕೂಡಲು 
ಗಳನ್ನು ರತ್ನಡವಾತ್ರೆಯಲ್ಲಿಟ್ಟು ಕ್ಷೀರೆನಾಗರದಲ್ಲಿ ನಿಸರ್ಜಿಸಿನು. ದೇವೇಂದ್ರನು ಶ್ರೀ ನೀರಜಿನನ 
ಪಾದಗಳನ್ನು ಡೇನರೋಕದ ಪೂಜಾಸಾನುಗ್ರಿಗಳಿಂದ ಪೊಜಿಸಿ, ಸರಿನಿಸ್ಸ್ರಮಣಕಲ್ಯಾಣವನ್ನು ನೆರವೇರಿ 
ಸಿದನು, 

ಕೆಲದಿಕಗಳಾದೆ ಮೇಲೆ ನೀರನರ್ಧಮಾನನಿಗೆ ಮನಕನರ್ಯೆಯಜ್ಞಾ ನೆ ಉದಿಸಿತು, ಆತ ಸಸ್ಫೋನವಾಸ 
“ನನ್ನು ಕೈಕೊಂಡು ತಿರುಗುತ್ತಾ ನಾಲ್ವನೆಯೆ ದಿನ ಖುಸಿಭೋಜನಕ್ಳೆ ಉಚಿತವಾದ ವೇಳೆಯಲ್ಲಿ ಕೂಲಪುರಕ್ಳೆ ಆಗ 
ಮಿಸಿದೆಸು. ರಾಜಮಾರ್ಗದಲ್ಲಿ ಹೋಗುತ್ತಿದ್ದ ಅತನನ್ನು ಅರಮನೆಯ ಪ್ರತೀಹಾರಿಯು ಕಂಡು ರಾಜನಿಗೆ ತಿಳಿಸಿದನು 
ಒಡನೆಯೇ ಮಹಾರಾಜನು ಭಕ್ತನರಿನಾರದೊಡನೆ ಆತನಲ್ಲಿಗೆ ಬಂದು ಆದರದಿಂದ ಅರಮನೆಗೆ ಕಕಿಜೊಯ್ದನು." 


L ನರ್ಧನಾನ ಪುರಾಣಂ 


ಅಲಿ 863, ಧೊನೈ ನೆ ನೇವ್ಯಾದಿಗಳಿಂದ ಪೂಜಿಸಿ ಮೂರು ಸಲ ಆತನ ಕೈಯಲ್ಲಿ ಸರನಾಕ್ಸನನ್ನು ಇಟಿನು 
ವರ್ಧಮಾನ ಜಿನನು ಆಡನ್ನು ಸ್ಲೀಕರಿಸಿ "ಈ ದಾನ ಅಕ್ಷಯನಾಗಲಿ' ಎಂದು ಹೆಳಿ ತನ್ನ ಪ್ರಯಾಣನನ್ನು 
ಮುಂಡುನರಿಸಿಡನು. ಒಡನೆಯೇ ಅರಮನೆಯ ಅಂಗಳದಲ್ಲಿ ಸಂಚಾಶ್ಲರ್ಯೆಗಳು ನಜಿಡು ಹೋಡುವು 

ನರ್ಧೆಮಾನಮುನಿಯೆ ಗ್ರಾಮು, ಕಗಕೆ ಗಿರಿ, ವನಗಳನ್ನು ಸುತ್ತುತ್ತಾ ಒಂದು ದಿನ ವಾರಣಾಸಿ ವುರೆಡ 
ಶೈಶಾನಳ್ಳೆ ಬಂದು ಆ ರಾತ್ರಿ ಅಲ್ಲಿಯೇ ತಂಗಿದನು. ಸ್ರತಿಮಾಯೋಗದಲ್ಲಿ ಆತನು”ನಿಂತಿರುನಾಗೆ ಆ ಮಾರ್ಗವಾಗಿ 
ಆಕಾಶದಲ್ಲಿ ಹೋಗುತ್ತಿದ್ದ ನರಮೇಶ್ವಕನು ಭಕ್ತಿಯಿಂದ ಆತನಿಗೆ ಕಮಸ್ಯರಿಸಿಷನು. ಇದನ್ನು ಕಂಡು ನಾರ್ನಕಿಗೆ 
ಆಶ್ಚರ್ಯನಾಯಿತು, ಆಕೆಯೆ ಸಕಿಯೊಡನೆ " ಸ್ವಾಮಿ ನಿಮಗಿಂತ ಹಿರಿಯರೂ ಮಹಿನುರೂ ಇಲ್ಲನೆಂದು ಜಗತ್ತು 
ಹೊಗಳುತ್ತಿಡೆ, ಅಂಧ 89२०४ ನಮಸ್ಕಾರ ನಡೆಯುವ ಈತನಾರು ?' ಎಂದು ಕೇಳಿದಳು. ಆಗ ಈಶ್ವರನು "ಇಡೀ 
ಬ್ರಿಹ್ಮಾಂಡಕ್ಕೇ ಅದ್ದಿಕೀಯೆನೂ ಅನಕ್ಯಶೂರೆನೊ ಮಹಾವೈರಾಗ್ಯನರನೂ ಶುದ್ದ ७६४०७ ಸ್ನಕೊಸಫೊ ಆಡ ನೀರೆ 
ನರ್ಥೆಮಾನನು ಕತ? ಎಂಡನು. ನಾರ್ನತಿ ಆತನ ನರಾಕ್ರನುನನ್ನು ಪ್ರತ್ಯಕ್ಷನಾಗಿ ನೋಡಬೇಣೆಂದು ಬಯಸಿದಳು. 
ಶಿನನು ತನ್ನ ಮರುಳುಗಳಿಗೆ ವೈಕುರ್ನಣನಿಡ್ಯಿಯಿಂದ ಆ ಮುನಿಯನ್ನು ಹೆಡರಿಸುನಂತೆ ಅನ್ಸಣೆಮಾಡಿದನು. ಆ 
ಮುರುಳುಗಳು ಭಯೆಂಕಕನಾದ ನಿಕಾರೆ ರೊಸನನ್ನು ಧರಿಸಿ, ನರಿಸರಿಯಿಂದೆ ಆತನನ್ನು ಕಾಡಿಡುವು, ಆಡಕೇನು ? 
ನೀರಜಿಕನ ಥೈರ್ಯನರ್ನತವು ಸ್ವಲ್ಪವೂ ಕಡಲಲಿಲ್ಲ. ಆಗ ಶಿನ-ಶಿನೆಯರಿಬ್ಬರೂ ಆ ಮುನಿಗೆ "ಸುವೀರೈ ಆತಿನೀರ' 
ನಿಂಬ ನಾಮುಕರಣನನ್ನು ಮಾಡಿ, ನಮಸ್ಕರಿಸಿ ಕೈಲಾಸಕ್ಕೆ ಹೊರಟುಹೋದರು 


ಮರುದಿನ ಜೆಳಿಗ್ಗೆನರ್ಧಮಾನ ಮುನಿಯು ಬಹಿರ್ನುಖನಾಗಿ ತನ್ನ ನೆಯೆಣವನ್ನು ಮುಂದುನರಿಸಿನನು. 
ಹೆಲವು ದೇಶಗಳನ್ನು ಸುತ್ತಿ ಆತನು ಸಿಂಬಿ ನಂಬ ಡೀಶಕ್ಕಿ ಬಂದನು, ವೈತಾಳಿ ಅಡಕೆ ರಾಜಧಾನಿ. ಜೀಟಿಕಕು 
ರಾಜ್ಯ 70%, ಆತನೆ ಮುಡದಿ, ಆ ರಾಜ ದಂಪತಿಗಳಿಗೆ ಚಂದನೆ ಎಂಬ ಸುಂದರಿಯೊಬ್ಬಳು ಗುಣಶೀಲಗಳಲ್ಲಿ ७७, 
ತೀಯಳಾಗಿದ್ದಳು, ಅನಳು ಒಂದು ದಿನ ಅರಮನೆಯ ಉದ್ಯಾಫದಲ್ಲಿ ಗೆಳತಿಯಕೊಡನೆ ಉಯ್ಯಾರೆಯಾಡುತ್ತಿರು 
ನಾಗ ಮನೋನೇಗನೆಂಬ ಗಂಥರ್ನನು ಅನಳನ್ನು ಎತ್ತಿಕೊಂಡು ಹೋಡನು. ಆದರೆ ಎಷ್ಟು ಪ್ರಯೆತ್ನಿಸಿಡೆರೊ ಅನ 
ಳನ್ನು ವಶನಡಿಸಿಕೊಳ್ಳುವುದು ಅನನಿಗೆ ಸಾಧ್ಯವಾಗಲಿಲ್ಲ. ಅನನು ಕೋಪದಿಂದ ಅವಳನ್ನು ದೆಟ್ಟನಾನ ಅರಣ್ಯಮಧ್ಯ 
ದಲ್ಲಿ ಒಗೆದು ಹೊರಟುಹೋದನು. ಅನಳು ತನ್ನ 80008) ನಿಂದಿಸುತ್ತಾ ಅಳುತ್ತಿರೆಲು ಬೇಡನೊಬ್ಬನು ಅನಳನ್ನು_ 
ಆಕ್ರಮಿಸಿ, ಬಲಾತ್ವರಿಸ ಹೊರಟನು. ಆ ನೇಳೆಗೆ ಸರಯಾಗಿ ವೃಷಭದತ್ತನೆಂಬ ವೈಶ್ಯನು ಅಲ್ಲಿ ಕಾಣಿಸಿಕೊಂಡು ಆ 
ಕೆರಾತನಿಂದೆ ಚಂದನೆಯನ್ನು ಉದಿಸಿ, ತನ್ನ ಮನೆಗೆ ಕರಿತಂದನು. ७ ಸೋಡವಿಯ ರೂಸರಾಶಿಯನ್ನು ಕಂಡು 
ಅಸೂಯೆಗೊಂಡ ಸೆಟ್ಟಿತಿಯು ಇಲ್ಲದ ತನ್ನನ್ನು ಅವಳ ಮೇಲೆ ಹೊರಿಸಿ, ಅನಳನ್ನು ಬಂಧನದಲ್ಲಿಟ್ಟಿಳು. ಒಂಡು ದಿನ 
ವೀರಭಟ್ವಾರಕನು ಅಲ್ಲಿಗೆ ಬಂದು ನಾರಣೆಯ ಚರಿಗೆಗೆಂದು ರಾಜಬೀದಿಯಲ್ಲಿ ಬರುತ್ತಿರಲು ಬಂಧನದಲ್ಲಿದ್ದ ಚಂದ 
ನೆಯು ಆತನನ್ನು ನಿಲ್ಲಿಸಿ, ತನ್ನ 5०06 ಆಹಾರನನ್ನು ಆತನಿಗಿತ್ತಳು. ಭಟ್ವಾರಕನು " ದಾನವು ಅಕ್ಷಯೆನಾಗಲಿ ' 
ಎಂಡು ಹೇಳುತ್ತಲೆ ನಂಚಾಶ್ವಕ್ಯಗಳು ಕಾಣಿಸಿಕೊಂಡವು. ವೃಷಭನತ್ತನು ಇದನ್ನು ಕಂಡು ಅಚ್ಚರಿಗೊಂಡನೆನಾಗಿ 
ಜಂದನೆಯೆ ಕ್ಷಮೆಯನ್ನು ಬೇಡಿ ಆಕೆಯನ್ನು ಚೇಟಿಕ ಮಹಾರಾಜನಿಗೆ ಒಪ್ಪಿಸಿದನು. 
ವೀರಮುನೀಂದ್ರನು ಹನ್ನೆರಡು ನರ್ಷಕಾಲ ಜೇಶನರ್ಯಟಿಸೆಯನ್ನು ಮಾಡಿ, ಜೃಂಭಕಾಪುರನನ್ನು ಸೇರಿ 
ದನು. ಅಲ್ಲಿ ರಿಜುಕೊಲೆ ಎಂಬ ಮಹಾನದಿಯ ತೀರದಲ್ಲಿ ಒಂದು ವಿಶಾಲವಾದ ಶಾಲನೃಕ್ಷದ ಕೆಳಗೆ ದೊಡ್ಡ ಹೊಂದು 
ಕಲುಬಂಡೆಯಿತ್ತು. ನರ್ಧಮಾನ ಮುನಿಯು ಆ ಬಂಡೆಯಮೇಲೆ ಮೂಡಮುಖನಾಗಿ ಪ್ರಕಿಮಾಯೋಗದಲ್ಲಿ ನಿಂತು 
ಕೊಂಡನು, ಆತನ ಮನಸ್ಸು ಧ್ಯಾನದಲ್ಲಿ ಲಯನಾಗಿಹೋಯಿತು. ಕರ್ಮಗಳೆಲ್ಲವೂ ಸೋರಿ, ಸಮ್ಯಕ್ಷವು ನೆಲ 
ಸಿತು. ಫಾಕಿಕರ್ಮಗಳೆಂಬ ಕಗ್ಗ ತ್ವಲು ಕೊಲಗಿ, ನಿರ್ನಾಣಬೋಧಿಯೆಂಬ ಸೂರ್ಯೋದಯೆವಾಯಿತು ನರ್ಧಮಾನ 
ಮುನಿಯ ದೇಹವು ಕೋಟಿಸೂರ್ಯ ವ್ರಕಾಶಮಾನನಾಯಿತು. ನೈಶಾಖ ಶುದ್ಧ ದಶಮಿ ಶುಭದಿನಡ ಹಸ್ತ. ನಕ್ಷತ್ರದ 


ಪ್ರಸ್ತಾನನೆ . ಕಥಾಸಾಕ yf 


ಶುಭಮುಹೂರ್ತನಲ್ಲಿ ಮಹಾನೀರೆಸ್ವಾಮಿಗೆ ಕೇನಲಜ್ಞಾ ನೋತ್ಸತ್ತಿಯಾಯಿತು. ಆ ನಕಮಾತ್ಮನ ದೇಹವು ಐದು 
बंबई, ಬಿಲ್ಲುಗಳ ಎತ್ತರದಲ್ಲಿ ಹೋಗಿ ನೆಲಸಿತು. ಆಕಾಶ, ದಿಕ್ಕುಗಳೆಲ್ಲವೂ ನಿರ್ನಲಪ್ರಸನ್ನವಾಡುವು. ಪ್ರಕೃತಿ 
ಯೆಲ್ಲವೂ ಸಂತೋಷನುಯನಾಯಿತು. ಈ ಅಶ್ಚಕ್ಯಗಳನ್ನು ಕಂಡ ಜೇನೇಂದ್ರನು ತನ್ನ ಅವಧಿಜ್ಞಾ ನದಿಂಡ 
ವೀರವರ್ಧಮಾನನಿಗೆ ಕೇವಲಜ್ಞಾನ ಉಪ್ಪತ್ತಿಯಾದುದನ್ನು ಅರಿತು ಒಡನೆಯೇ ಇಂದ್ರಾಣಿಯೊಡನೆ ಅಲ್ಲಿಗೆ 
ಹೊರೆಟುಬಂಡನು. ಆತನು ವೈಭನದಿಂಪ ಚತುರ್ಧಕಲ್ಯಾಣನನ್ನು ಆಚರಿಸಿ ಅನನ್ಯೈಭಕ್ತಿಯಿಂದೆ ಆತನನ್ನು 
ಸ್ತೋತ್ರಮಾಡಿದನು. 

ಸಮನಸರೆಣನುಂಟಿಸದಲ್ಲಿ ನುಂಡಿಸಿದ್ದ ತೀರ್ದಂಕರೆನ ದಿನ್ಯವಾಣಿಯನ್ನು ಕೇಳಬೇಕೆಂಬ ಆಸೆ ಹುಟ್ಟಿತ್ತು 
ಜೇನೇಂಪ್ರನಿಗೆ. ಆಡರೆ ಸ್ವಾಮಿಯ ಬಾಯಿಂಡ ಧ್ವನಿಯೇ ಹೊರಡುತ್ತಿಲ್ಲ ಗಣಥರನಾಷೆ ಗೌತಮನು ಬಂದು 
ತೀರ್ಥಂಕಕನ ಫ್ವಸಿಯನ್ನು ಸ್ರಹಿಸಬೇಕು. ಇದನ್ನರಿತ ದೇವೇಂದ್ರನು ನಟುನೇಷವನ್ನು ಧರಿಸಿ ಗೌತಮಪುಕಕ್ಕೆ 
ಹೋದನು. ಆಲ್ಲಿ ಅಧ್ಯಯಸಶಾಲೆಯನ್ನು ಪ್ರನೇಶಿಸಿ ಗೌತಮ ಗುರುನಿಗೆ ಫಮಸ್ಸರಿಸಣಿಯೆ ನಿರ್ಭಯನಾಗಿ 
ನಿಂತನು. ಅನ್ಯೇ ಅಲ್ಲ, ಗೌತನುನ ನ್ಯಾಖ್ಯಾನವನ್ನು ಖಂಡಿಸಿ ಮಾತನಾಡಿದನು. ಇಡನ್ನು ಕಂಡು ಕೆರಳಿದ ಗೌತ 
ಮನಸನ್ನು ತನ್ನ ಗುರಿನಾಷ ನೀರೆನರ್ಧೆಮಾನಜಿನನ ಬಳಿಗೆ ಬರುನಂತೆ ಆತನು ಅಹ್ವಾನಿಸಿದನು. ಗೌತನುನು 
ನೀರೆಜಿನೊಡನೆ ನಾಡಮಾದಿ, ಆತನ ಕೇಜೋಭಂಗವನ್ನು ಮಾಡಬೇಕೆಂದುಕೊಂಡು ಸನುನಸರೆಣಕ್ಳೆ ಬಂದನು. 
ಆಪಕೆ ಅಸನ್ನು ಪ್ರನೇಕಿಸುತ್ತಿಷ್ದಂತೆಯೇ ಅನನ ಕೋಪ ಅಹಂಕಾರಗಳು ಹೆಸರಿಲ್ಲಸಂತಾಮವು. ಸಿಡ್ಕರೆಸದಲ್ಲಿ 
ಆದ್ದಿದ ಲೋಹಡಂಕೆ ಆಕನು ಶುವ್ಯಾತ್ಮನಾದನು. ಗೌತನುನು ನರ್ಧಮಾಸಸ್ಯಾನಿಗೆ ನಮಸ್ಕರಿಸಿ, ಆತನ 
ನಾಣಿಯ ಅಕ್ಷಯಸುಖವನ್ನು ಕರುಣಿಸುನಂತೆ ಬೇಡಿಕೊಂಡನು. ಮಡಿ ನಿಮಿಷಪಲ್ಲಿಯೇ ಗೌತನುನಿಗೆ ಸಪ್ರರ್ದಿಗಳ 
ಸಂಪತ್ತೂ ಚತುರ್ಜ್ಞಾನಗಳ ವಿಲಾಸವೂ ಕರಗತನಾದುವು. ಆತನ ಪ್ರಾರ್ಥನೆಯಂತೆ ಅಸ್ಸಲಿತವಾದ ಜಿನನಾಣಿ 
ಹೊರಹೊಮ್ಮಿತು. ಎಲ್ಲ ಜೀನಿಗಳ ಎಲ್ಲ ಭಾಸೆಗಳನ್ನೂ ಏಕಕಾಲದಲ್ಲಿಯೇ ಅಭಿನ್ಯಕ್ತಗೊಳಿಸಬಲ್ಲ ದಿನೃದ್ವನಿ ಉಕ್ಕಿ 
ಹೆರಿಯಿತು. ಶ್ರಾನಣ ಬಹುಳ ಪಾಡ್ಯಮಿಯಂದು ಹೊರಹೊಮ್ಮಿದ ಆ ನಾಣಿಯ ಅರ್ಧವನ್ನು ಗೌತಮುಗಣಧರನು 
ಸಂಸ್ಕೃತದಲ್ಲಿ ರೆಚಿಸಿ ಭೆಕ್ತರೆ ಇಷ್ಟಾರ್ಥವನ್ನು ಸಲ್ಲಿಸುನನನಾಡನು. 

ಜಿನನ ನಿಹಾಕ ಪ್ರಾರಂಭವಾಯಿತು. ಅಡರ ಜೊತೆಯಲ್ಲಿಯೇ ಸರಮಥರ್ನುಡ ಅಮೃತನರ್ಷವು ನಿರರ್ಗ 
ಳನಾಗಿ ಸುರಿಯಿತು. ಜಿನನು ರಾಜಗೃಹೆನನ್ನು ಸಮೀಸಿಸುತ್ತಿದ್ದಂತಿಯೇ ನುಗಢರಾಜನಾದ ಶ್ರೀಣಿಕನಿಗೆ ಅನಿರ್ವ 
ಚನೀಯನಾಡೆ ಆಕಂಪನಾಯಿತು. ಆತನು ರಾಣಿಯಾದ ಜೇಳಿನಿಯೊಡನೆ ಸಮನಸರಣ ಮಂಟನವನ್ನು ಪ್ರವೇಶಿಸಿ, 
ಭಕ್ತಿಯಿಂದ ಜಿನೆಜೇವನನ್ನು ಪೂಜಿಸಿಷನು. ತನ್ನೆ ಭನಾನಳಿಯನ್ನು ಕಳಿಸುವಂತೆ ಜಿನನನ್ನು ಆತ ಬೇಡಿಕೊಳ್ಳಲು 
ಸ್ವಾನಿಯಿಂಡ ಆತನೆ ಭನಾವಳಿ ಿಳಿದುಬಂದಿತು. ನಿಂಧ್ಯಪರ್ನತದ ದೊಡ್ಡ ಅರಣ್ಯದಲ್ಲಿ ಖದಿರಸಾರನೆಂಬ ಬೇಡನಿ 
दूं है ಮಥು ನುಷ್ಯಮಾಂಸಗಳನ್ನು ಸೇನಿಸುತ್ತಾ, ಪ್ರಾಣಿಹಿಂಸೆಯಲ್ಲಿ ಮುಳುಗಿದ್ದ ಆ ಬೇಡನಿಗೆ ತ್ರಿಗುಪ್ತಿಯೆಂಬ 
ನುಹಾಯೋಗಿಯು ಥರ್ಮಜೋಣಿಯನ್ನು ಮಾಡಿ, ಕಾಗೆಯನ್ನು ಕಿನ್ನೆನೆಂಬ ಪ್ರತನನ್ನು ಕೈಗೊಳಿಸಿದನು. ಆ 
ಪೃತನನ್ನು ನಿನ್ನೆಯಿಂದ ಆಚರಿಸುತ್ತಿದ್ದ ಆ ಬೇಡನಿಗೆ ನಸೆಗುತ್ತನೆಂಬ ರೋಗ ಪ್ರಾಪ್ತವಾಯಿತು. ಕಾಗೆಯ ಮಾಂಸ 
ಅಡಕ್ಕೆ ಅತ್ಯುತ್ತಷುವಾಷ ಔಷಧಿ. ಆದರೆ ಖದಿರಸಾರನು ಅದನ್ನು ತಿನ್ನೆದ ಪ್ರತೆಥಾರಿಯಾಗಿದ್ದ. ಆತನನ್ನು ಒಪ್ಪಿ 
ಸುವುವಕ್ಕಾಗಿ ಅತನ ಮೈದುಸನಾದ ಸೂರೆನೀರನು ಅಲ್ಲಿಗೆ ಬಕಿಬೇಕಾಯಿತು. ದಾರಿಯಲ್ಲಿ ಅಳುತ್ತಿದ್ದ ಯಸ್ತಿಯೊ 
ಬಳು ಆತನೆ ಮನಸ್ಸನ್ನು ಕಿದ್ದಿಷಳು. ಕಾಕಮಾಂಸನಿಕತಿಪ್ರತದಿಂದ ಖದಿರಸಾರನು ಮುಂದಿನ ಜನ್ಮದಲ್ಲಿ ತನ್ನ 
ಸತಿಯಾಗಲಿರುವನೆಂಡೂ ಸೂರವೀರೆನಿಂದ ७ ವ್ರತ ಕೆಟ್ಟಿಕೆ ತಾನು ಅದರಿಂದ ನಂಚಿತಳಾಗುವುದಾಗಿಯೂ ಹೇಳಿ 
ಕೊಂಡಳು. ಸೂರನೀರನು ಆಕೆಯ ಅಭೀಷ್ಟವನ್ನು ಸಲ್ಲಿಸುವುದಾಗಿ ಹೇಳಿ ತನ್ನ ಭಾನನ ಬಳಿಗೆ ಬಂದನು. ಖದಿರ 
ಸಾರನು ತನ್ನ ವ್ರತವನ್ನು ಬಿಡಣಿ ಸತ್ತು, ತನ್ನ ಪ್ರತನುಹಿಮೆಯಿಂದ ಜೀನಕೆಯಾಗಿ ಪ್ರಥನು ಕಲ್ಪಪ್ಲಿ ಹುಟ್ಟಿದನು. 


7 ಚ 


~ 


जा ನರ್ಧನಾಸ ವುರಾಣಂ 


ಅಲ್ಲಿ ಎರಡು ಸಾಗರೆಗಳನ್ಟು ಕಾಲ ಅಖಂಡ ಸ್ಫರ್ಗಸುಖನನ್ನು ಅನುಭವಿಸಿ, ಅಮೇಲೆ ರಾಜನಾಜೆ ಕುಣಿಕನಿಗೂ 
ಆತನ ಮಡದಿ ಶ್ರೀೀಮತಿಗೂ ಮುಗನಾದ ಶ್ರೇಣಿಕನಾಗಿ ಹುಟ್ಟಿದನು. ಇದನ್ನು ಅತನಿಗೆ ತಿಳಿಸಿದೆ ತೀರ್ಥಂಕರನು 
ಮುಂದಿನ ಹೆಲನಾರು ಜನ್ಮಗಳಾದೆ ಮೇಲೆ ४०४ ४६७५३) ಕಾಲದಲ್ಲಿ ಅನನು ಪ್ರಧಮುತೀರ್ಧಂಕರೆನಾಗುನನೆಂಬು 
ಹೆನ್ನೊ ತಿಳಿಸಿದನು. 

ನರ್ಥಮಾನಜಿನನು ತನ್ನ ನರಿವಾರದೊಡನೆ ಮೂವತ್ತು ನರ್ನಗಳನಕಿಗೆ ಧರ್ನುಕ್ಷೇತ್ರಗಳಲ್ಲಿ ನಿಹೆ 
ರಿಸುತ್ತಾ ಕನ್ನೆ ಆಯೆಸ್ಸು ಇನ್ನೂ ಮೂರು ನರ್ನ್ಷ ಎಂಟು ತಿಂಗಳು ಹದಿನೈದು ದಿನಗಳಿಕುನಾಗ ನಾನಾವುಕಡೆ 
ಹೊರನಳಯದಲ್ಲಿರುವೆ ನನಕ್ಳೆ ಬಿಜಯಮಾಡಿಸಿದನು, ಅಲ್ಲಿ ವಿಕಾಲನಾಡೊಂದು ಬಂಡೆಯ ನೇಲೆ ಪ್ರತಿಮಾಯೋಗೆ 
ದಿಂದೆ ನಿಂತುಕೊಂಡು ಅರ್ನ್ಷಗುಣಗಳನ್ನು ತನ್ನಲ್ಲಿ ನೆಲಸಿಕೊಂಡನೆನಾಗಿ ನೋಕ್ಷಲಕ್ಷ್ಮಿಃ ನಿಧಿಯಾನನು. ಕಾರ್ತಿಕ 
ಮಾಸದ ಚತುರ್ನಶಿಯಂದು ಬೆಳಗಿಸೆಜಾವದಲ್ಲಿ ಆತನಿಗೆ ನಿರ್ಮಳಮುಕ್ತಿ ಪ್ರಾಪ್ರನಾಯಿತು, ಜೇನೇಂದ್ರನು 
ಚತುರ್ಥಿಕಾಯ ದೇನತೆಗಳೊಡನೆ ಅಲ್ಲಿಗೆ ಬಂಡು ಕೊಟ್ಟಿಕೊನೆಯವಾಡ ನೋತ್ತಕಲ್ಯಾಣ ನುಹಾಪೂಜಿಯನ್ನು 
ಮಾಡಿ ಮುಗಿಸಿದನು. ಅಂದಿನಿಂದ ನೆನ್ಮು ಜೇಶದ್ಲಿ ಕಾರ್ತಿಕ ಶುದ್ಧ ಚತುರ್ಷಶಿಯೆಂಡು ದೀನೋತ್ಸನನನ್ನು ಆಚೆ 
ರಿಸುವುಡು ಪ್ರಾಕೆಂಭನಾಯಿತು. ಸರಿನಿರ್ನಾಣ ಕಲ್ಯಾಣನನ್ನು ಮಾಡಿ ಮುಗಿಸಿದ ಡೇನಕೆಗಳು ತೀರ್ಥಂಕರಿನು 
ನಿಂತ ಕೆಲನನ್ನು ಭಕ್ತಿಯಿಂದ ಪೂಜಿಸಿ ತಮ್ಮ ತನ್ಮು ಸ್ಥಳಗಳಿಗೆ ಹಿಂದಿರುಗಿದರು. ಯುನರಾಜನಿಗೆ ಅಧಿರಾಜ 
ನಟ್ಟಿವಾಗುನಂಕೆ ಗೌತಮುಯೆತಿಯೆ ತೀರ್ಥಂಕರನ ಸ್ಥಾನದಲ್ಲಿ ಥರ್ಮುಜೋಧಿಮಾಡುತ್ತಾ ಹನ್ನೆರಡು ನರ್ನ್ಷ 
ಸಳೆದು, ಮುಕ್ತಿಲಕ್ಷ್ಮೀಕನುಣನಾದನು. 


ಆಚಣ್ಣಕನಿಯ ಧರ್ನಾನುರಾಗೆ 


ನೆಂನನುಹಾಕನಿಯು ತಕ್ಷ " ನೆಗಟ್ಡೌ ದಿವುರಾಣಡೊಳೆಟನುಡು ಕಾನ್ಯಧರ್ಮನುಂ ಧರ್ಮುಮುನುಂ ? 
ಎಂದು ಹೇಳಿಕೊಂಡಿದ್ದಾನೆ. ಆ ಮಾತು ಎಲ್ಲ ಜೈಸವುರಾಣಗಳಿಗೂ ಅನ್ವಯಿಸುತ್ತದೆ. ७४४ ಬೇಕೆ ಬೇರೆಯನೆಲಿ 
ಇವು ಬೇಕಿ ಬೇಕಿ ಪ್ರಮಾಣಗಳಲ್ಲಿ ಸೇರಿರುವುದುಂಟು, ಸಂಪ್ಯ ಕೆನ್ನೆರೆಂತಹೆ ಧೀಮಂತ ಕನಿಗಳಲ್ಲಿ ಆವು ಸಮರಸವಾಗಿ 
ಸೇರಿಕೊಂಡಿದ್ದರೆ, ಫೊನ್ಸೆ, ಆಚಣ್ಣರಂತಹೆ ಕನಿಗಳಲ್ಲಿ ಕಾನ್ಯಾಂಶಕ್ಸಿಂತಲೂ ಧರ್ಮಾಂಶ ಹೆಚ್ಚು, ಪಾರ್ಶ್ಯಕನಿ 
ಹೇಳಿರುವಂತೆ ಆಚಣ್ಣನು " ಸೂಕ್ತಿ ಸಂಗತಾಧ್ಯಾತ್ಮಂ ಜೈನಾಗಮಗರ್ಭಂ' ಆಡ ಕಾವ್ಯದ ಕರೈ. ತಾನು " ಅಲ್ಪ 
ಧೀಧನನ್‌ ಎಂಡು ಹೇಳಿಕೊಂಡಿರುವ ಆತನ ಮಾತು ನನ್ರುಕೆಯನ್ನು ಸೂಚಿಸುತ್ತಿರುನಂತೆ ನಸ್ತುಸ್ಲಿತಿಯನ್ನೂ 
ಸೈಲ್ಪಮಟ್ಟಿಗೆ ಸೂಚಿಸುತ್ತಜೆ. ಆತನು ಮಹಾಕನಿಯೇನೂ'ಅಲ್ಲ ; ಆದರೆ ಕುಕವಿಯೂ ಅಲ್ಲ, ನಂಡಿತ ಕನಿ. 
ಆತನ ಜೈನಧರ್ಮಜ್ಞಾ ನ ಅಸಾಧಾರಣವಾದುದು, ಆಳನಾದುದು, ನರಿಪೂರ್ಣನಾದುದು, ಜೈನಧರ್ಮದ ಅರಿವಿಲ್ಲ 
ೆನರಿಗೆ ಆತನು ಅನೇಕನೇಳೆ ಕಬ್ಬಿಣದ ಕೆಡರೆ, ಆತನು ತನ್ನ ಕಾವ್ಯದಲ್ಲಿ ಮೆಕೆದಿರುನ ಧರ್ಮಜ್ಞಾನಡತ್ತ 
ನಾನೀಗ ಸ್ವಲ್ಪನೆತ್ತಾನಧಾನರಾಗೋಣ ४ 

ಆಚಣ್ಣನ ५ ವರ್ಧಮಾನ ವುರಾಣ ? ಅದರ ಹೆಸಕೀ ಸೂಚಿಸುವಂತೆ ಒಂದು ವುರಾಣ್ಯ ಜೈನ ಪುರಾಣ 
ಜೈತವುರಾಣಗಳ ಇತಿಹಾಸವು ಅತ್ಯಂತ ಪ್ರಾಚೀಕವಾಡುದು. ಅತ್ಯಂತ ವುರಾತನನಾದ ಅಂಗಗಳಲ್ಲಿಯೆ ಆವುಗಳ 
ಪ್ರಸಕ್ತಿ ಬಂದಿದೆ, ಅಲ್ಲಿನ ಆಧಾರಗಳಿಂದ ಭರತಖಂಡದ ಬೇಕೆ ಜೀಕಿ ಭಾಷೆಗಳಲ್ಲಿ ಜೈನ ವುರಾಣಗಳು ಅತ್ಯಂತ 
ಹುಲುಸಾಗಿ ಬೆಳೆದುಕೊಂಡು ಬಂದಿವೆ ಎಂಬುದನ್ನು ನಾವು ಈಗಾಗಲೆ ನೋಡಿದ್ದೇನೆ. ಕನ್ನಡದಲ್ಲಿ ಹುಟ್ಟಿರುವ ಈ 


ಪ್ರಸ್ತಾವನೆ: ಆಚಣ್ಣಕನಿಯೆ ಧರ್ಮಾನುರಾಗೆ Liii 


ಪುರಾಣಗಳು ಹದಿನಾಲ್ಕನೆಯ ಶತಮಾಸದನಕೆಗೆ ಚಂಪೂರೂಸದಲ್ಲಿಯೂ, ಅಲ್ಲಿಂದ ಮುಂದೆ ಜೇಶೀಯೆ ಛಂದಸ್ಸಿನ 
ಲಿಯೊ ಕಾಣಿಸಿಕೊಂಡಿವೆ. ಇವುಗಳ ವಸ್ತು ಸಾಮಾನ್ಯನಾಗಿ ಕ್ರಿಸಪ್ಪಿಶಲಾಕಾಪುರುಷರೆ ಜೀವಕಚರತ್ರೆ, ಆಡಕೆ 
ಈ ಪುರಾಣಗಳ ಲಕ್ಷಣನೇನು ? ಹದಿನಾರನೆಯ ಶತಮಾನದ ಸುಪ್ರಸಿದ್ಧ ಕನ್ನಡಕನಿ ರೆಷ್ನಾಕರವರ್ಣಿಯು ತ್ಲೆ 
" ಭರತೇಶ ವೈಭನ 'ದ ಪ್ರಾರಂಭದಲ್ಲಿ " ಸಕಲ ಲಕ್ಷಣವು ನಸ್ತುಕಕ್ಕೆ ನರ್ಣಕಕಿಷ್ಟು ನಿಕಳನಾದರು ಲೋನನಿಲ್ಲ' 
ನಂದು ಹೇಳಿದ್ದಾನೆ. ಆತನ ಮಾತಿನಲ್ಲಿ ಪುರಾಣಲಕ್ಷಣಗಳಿಲ್ಲ ಪಸ್ತುಕಕ್ಳಿ ಅಗತ್ಯನೆಂಬ ಥೈನಿಯಿಜೆ. ಆಚಣ್ಣನ 
४ ವರ್ಧಮಾನ ಪುರಾಣ १३ "ನಸ್ತುಕ' ರೂಸದಲ್ಲಿರುವುವೆರಿಂದ್ದ ಅದು ಜೈನಪುರಾಣಲಕ್ಷಣಗಳನ್ನೆಲ್ಲ ಒಳಗೊಂಡಿರ 
ಬೇಕೆಂದಾಯಿತು. ಅನ್ರಗಳ ಲಕ್ಷಣನನ್ನು ಕುರಿತು ಜಿನಸೇನರು. 


ಫಪುರಾಕನಂ ಪ್ರೆರಾಣಂ ಸ್ಯಾತ್‌ ತನ್ಮಹೆನ್ಮಹದಾಶ್ರಯಾತ್‌ 
ನುಹನ್ಫಿಕುಪದಿಪ್ಟ ದ್ವಾನ್ಮಹಾಶ್ರೇಯೋನುಶಾಸನಾತ್‌ ॥ 
ಕವಿಂ ಪ್ರರಾಣನಾಶ್ರಿಕ್ಯ ಪ್ರಸ್ಕತತ್ಕಾತ್ಪುರಾಣಕಾ 
ಮುಹತ್ವಂ ಸ್ವನುಹಿನ್ನುನ ಕಸ್ಕೀತ್ಸಸ್ಸೈರ್ಸಿರುಡ್ಯತೇ ॥ 
ನುಹಾಪುರುಸಸೆಂಬಂಧಿ ಮಹಾಭ್ಯುಡೆಯಶಾಸನಂ 
ನುಹಾಪುರಾಣಮಾನ್ನಾತೆನುತ ವಿತನ್ಮಹರ್ಷಿಬಿಃ ॥ 


हे ಪುಕಾತನವಾದ್ದು ಪುರಾಣ, ಮಹಾಫುರುಷರೆ ಸಂಬಂಥದಿಂಡಲೂ ಮುಹಾಪುಕುಸರ ಉಪದೇಶದಿಂಡಲೂ 
ಮಹಾಶ್ರೀೀ ಯಸ್ಸನ್ನು ಪ್ರತಿಪಾದಿಸುವುಪರಿಂಡಲೂ ಅಡು ಮುಹಾಪುರಾಣ , ಪುರಾತನ ಕವಿಗಳನ್ನು ಆಶ್ರಯಿಸಿರುವುದ 
ರಿಂದಲೂ ಅಡು ಪುರಾಣ, ಆ ಪುರಾಣಕ್ಕೆ ಮಹೆಶ್ವನಿರುವುದು ತನ್ನ ಮುಹಿನೆಯಿಂಡಲೇ ಎದು ಹೇಳುತ್ತಾರೆ. ಮಹಾ 
ಫುರುಷಸೆಂಬಂಧಿಯೂ, ಮಹಾಭ್ಯುವಯ ಕಾರಣವೂ ಆಗಿರುವುದರಿಂದ ಆದನ್ನು ಮಹರ್ಷಿಗಳು " ನುಹಾಪುರಾಣ ' 
ನೆಂದು ಹೇಳುತ್ತಾರೆ. '-ಎಂಡು 3०॥ ಯಪಿಪ್ರಜೀತನಾದುದರಿಂದ ಇದಕ್ಕೆ "ಅರ್ಷ'ನೆಂದೂ, ಸತ್ಯಾರ್ಥನನ್ನು 
ಹೇಳುವುಡರಿಂಡೆ "ಸೂಕ್ತ'ನೆಂಡೊ, ಥರ್ನುವನ್ನು ಹೇಳುವುದರಿಂದ "ಧರ್ಮಶಾಸ್ತ್ರ'ನೆಂದೂ,"ಇತಿ ಇಹ ಆಸೀತ್‌- ಇಲ್ಲಿ 
ಹೀಗಾಗಿತ್ತು.' ಎಂಬ ಚರಿತ್ರೆಯನ್ನು ವರ್ಣಿಸುವುದರಿಂದ "ಇಕಿಹಾಸ', ಇತಿನೃತ್ವ, "ಏತಿಹೈ', "ಆನ್ನಾಯೆ', 
ಎಂಬ ಹೆಸರುಗಳಿಂದಲೂ ಕರೆಯುತ್ತಾರೆಂದು ಹೇಳುತ್ತಾರೆ. ಇದೇ ಸಂದರ್ಭದಲ್ಲಿಯೆ ಅವರು ಧರ್ನುಕಥೆಗೆ ಏಳು 
ಲಕ್ತಣಗಳಿಂಡು ಹೇಳುತ್ತಾರಿ- 


ದ್ರೆನ್ಸಂ ಕ್ಷೇತ್ರಂ ಕಥಾ ತೀರ್ಥಂ ಕಾಲೋ ಭಾನಃ ಫಲಂ ಮಹತ್‌ 
ಪ್ರಕೃತಂ ಚೀತ್ಕನೂನ್ಯಾಹುಃ ಸಪ್ತಾಂಗಾಸಿ ಕಥಾಮುಬೆ 


ಕಥಾವ್ರಾರಂಭದಲ್ಲಿ ದ್ರವ್ಯ, ಕ್ಷೇತ್ರ, ತೀರ್ಥ, ಕಾಲ, ಭಾನ, ಮಹಾಫಲ, ಪ್ರಕೃತ-ಎಂಬ ಏಳು ಅಂಗ 
ಗಳನ್ನು ಹೇಳುತ್ತಾರೆ. ಜೀನ, ಪುದ್ಗಲ, ಧರ್ಮ, ಅಧರ್ಮ ಆಕಾಶೆ, ಕಾಲ-ಇವ್ರು ಆರು ಪ್ರೆವ್ಯಗಳು , ಕ್ರಿಭುನನಗ 
ಳಾದ ಸ್ವರ್ಗ, ನುರ್ತ್ಯ ಪಾತಾಳಗಳು ಕ್ಷೇತ್ರ ; ಜಿನೆಜೀವನ ಚರಿತ್ರೆಯು ತೀರ್ಧ , ಭೂತ್ಯ ಭವಿಸ್ಯತ್‌, ವರ್ತ 
ಮಾಸ ಎಂಬುವು ಕಾಲ , ಭಾನವು ಕ್ಲ್ಯಾಯಿಕ, ಕ್ರಾಯೋಸಕಮಿಕ ಎಂಡು ಎರೆಡು ನಿಢ , ಕಥಾವಸ್ತುನೇ ಪ್ರಕೃತ, 
ತತ್ರ್ಯಜ್ಞಾ ನಷೇ ಫಲ 

ಮೇಲೆ ಹೇಳಿದ ಏಳು ಅಂಗಗಳಲ್ಲಿ ಭಾವದ ಎರಡು ನಿಥೆಗಳನ್ನು ಬೇಕಿ ಬೇಕೆಯಾಗಿ ಕೆಗೆದುಕೊಂಡಾಗ 
ಅದರೆ ಸಂಖ್ಯೆ ಎಂಬಾಗುತ್ತಡೆ. ಕನ್ನಡದ ಆದಿಕವಿ ಫಂನನುಈ ಸಂಖ್ಯೆಯನ್ನೆ ಸ್ವೀಕರಿಸಿರುವಂತೆ ತೋರುತ್ತನಿ. ತನ್ನ 
"ಆದಿವುರಾಣ'ಷ ಆರಕೆಂಭದಲ್ಲಿ 


Liv ನರ್ಧಮಾನ ಪುರಾಣಂ 


ಪ್ರಾಣಿಹಿತನುಂ ನಿನೇಯ | ಪ್ರೀಣನಕೆರಮಂ ಜಗತ್ರಯ ಪ್ರಕಟಿತ ಕ 
ಲ್ಯಾಣನುನಿ ನೆಗಲ್ಸೌದಿ ವ್ರ | ರಾಣನುನಪರಿಮಿತ ಭಕ್ತಿಯಂ ವಿರಚಿಸುನೆಂ 


ಎಂದು ಹೇಳಿಕೊಂಡು. ? ಆ ವುಕಾಣಕ್ಕಂ ಲೋಕಾಕಾಕಕಧನನುಂ, ನೇಶನಿನೇಶೋವಣೇಶಮುಂ, ನಗಕೆ i 
ಸೆಂಸತ್ಸರಿವರ್ಣನಮುಂ, ರಾಜ್ಯರನುಜೀಯಕಾಖ್ಯಾನಮುಂ, ತೀರ್ಥನುಹಿಮಸಮರ್ಥನಮುಂ, ಚತುರ್ಗತಿಸ್ವರೊ 
'ನನಿರೊನಣಮುಂ. ತತ್ಳಳವ್ರಾ ಪ್ತಿಪ್ರ ಕಟಿನಮುಮೆಂದಿಂತನಯನಂಗಳೆಂಟಿಕ್ಕುಂ' ಎಂದು ಹೇಳುತ್ತಾನೆ ನಾನಾ 
ನೃವಾಗಿ ಜೈನಪುರಾಣಕರ್ತಕೆಲ್ಲರೂ ಜಿನಸೇನಮುನಿಯ ನುಹಾವುರಾಣದಿಂದ ಪ್ರಭಾನಿತರಾಗಿರುವನಕೇ, ಕನ್ನಡ 
ಕವಿಗಳು ಅದರೆ ಜೊತೆಗೆ ನಂಸಕನಿಯ ನ್ರಭಾನೆಕ್ಟೂ ಒಳಗಾಗಿರುತ್ತಾರೆ. ಆತನಿಗೆಸ್ತುತಿರೊಸಡ ಪುನ್ರಾಂಜಲಿ 
ಯನ್ನು ಅರ್ಪಿಸೆಡೆ ಕನ್ನಡದೆ ಯಾನ ಜೈನ ४००७ ६४ (६६४ ತನ್ನ ಕಾನ್ಯನನ್ನು ಆರಂಭಿಸುವುದಿಲ್ಲ. ಆದಿಜಿಕನೆ 
ಜೀನನಚರಿತ್ರಿ ७७४७७ ತೀರ್ಥಂಕರರ ಜೀವನ ಚರಿತ್ರೆಗೆ ಮಾದರಿಯನ್ನು ಒದಗಿಸಿರುನಂತೆ ನಂನ ನುಹಾಕವಿಯೆ 
ಕಾವ್ಯಮಾರ್ಗವು ಇತರೆ ಕನ್ನಡ ಜೈನವುರಾಣಕರ್ಕ್ಯೃಗಳಿಗೆಲ್ಲ ಒಂದು ಹೆದ್ದಾರಿಯನ್ನು ಹಾಕಿಕೊಟ್ಟಿಿ-ಎಂದು 
ಹೇಳಬಹುದು. ७७४ ಜೈನವುರಾಣಗಳಿಗೆ: ಆತನು ನಿರೂಪಿಸಿಕುನ ಎಂಟು ಅಂಗಗಳು ಸರ್ನಸನ್ಮುತನಾದಂಕೆ 
ತೋರುವುದಿಲ್ಲ, ಹದಿಮೂರನೆ ಶತನೂನದೆ ಜನ್ನಕನಿಚಕ್ರನರ್ಕಿ ನಂಪನೆ ಈ ಎಂಟು ಅಂಗಗಳ ಪ್ರಸಕ್ತಿಯನ್ನು 
ಎತ್ತಿಕೊಂಡು डे ಅನಂತನಾಧವುರಾಣದಲ್ಲಿ (ಆತ್ವಾಸೆ ನದ್ಯ ೬೬) 


ಮುನಿಮಾರ್ಗೋಕ್ಷ ವುರಾಜಸದ್ಧ ತಿಗೆ ರೋಕಾಕಾರಮುಂ ಶೀರ್ಥವ 
ರ್ತನಮಂಂ ವ್ಯಾಪ್ತ್ರ ಚತುರ್ಗತಿಸ್ಥಿತಿಗಳುಂ ಭಾಸ್ಯತ್ತಫೋದಾನಕೀ 
ರ್ತನಮುಂ ತತ್ಸೃದಿಲಸ್ಮಿಯುಂ ನೆಗಳ್ಟುನೈದಂಗಂ ಕನಿಪ್ರೋಕ್ತಕಾ 
ನೃನಿಬಂಥೋಚಿತಮೆಂಟು ದೇಶ,ನಗರೀ. ರಾಜ್ಯೋತ್ಸವಾಖ್ಯಾನದಿಂ॥ 


ನಿಂಡು ಹೇಳುವಂತೆ ತೋರುತ್ತದೆ. ಪ್ರಾಚೀನೆಯಸಿಗಳು ಹೇಳಿರುವ ವುರಾಣಸದ್ಕತಿಯೆಂತೆ ಲೋಕಾಕಾರೆ, ತೀರ್ಥವ 
ರ್ತನ್ನೆ ಚತುರ್ಗಕಿಸಿತಿ ತಫೋದಾನಕೀರ್ಕನೆ, ಫಲಸಿದ್ಧಿ ನಂಬ ಐದು ಅಂಗಗಳೇ ಮುಖ್ಯವಾದುವು, ಉಳಿಡ ಜೇಶ 
ನರ್ಣನೆ, ನಗರನರ್ಣನೆ ರಾಜ್ಯೋತ್ಸನ ಈ ಮೂರ ಮಹಾಕಾವ್ಯ ಲಕ್ಷಣನೆಂಡು ಹೇಳಿರುವ ಹದಿನೆಂಟು ನರ್ಣನೆ 
ಗಳಲ್ಲಿಯೆ ಸೇರಿಹೋಗುತ್ತನೆ, ತಮ್ಮಕಾನ್ಯ ಮುಹಾಕಾನ್ಯಸಟ್ಟಿನನ್ನು ಪಡೆಯಬೇಕೆಂದು ಬಯೆಸುನ ಕವಿಗಳೆಲ್ಲರೂ 
छ ನರ್ಣನೆಗಳನ್ನು ಬಳಸಿಯೇ ಬಳಸುತ್ತಾರೆ ; ಎಂದಮೇಲೆ ಅನುಗಳನ್ನು ಜೈನವುರಾಣಗಳ ಪ್ರಮುಖಲಕ್ಷಣನೆಂದು 
ಹೇಳುವುದರಲ್ಲಿ ಅರ್ಥನೇನಿದೆ? (ವೈದಿಕ ಉಸವುರಾಣಗಳೂ ನಂಚಲಕ್ಷಣಯುಕ್ತನಾಗಿನೆ-ಸರ್ಗ, ಪ್ರತಿಸರ್ಗ ವಂಶ, 
ಮನ್ಯಂತರೆ, ವಂಶಾನುಚರಿತ ಎಂದು) ಆದ್ದರಿಂದಲೆ ಜನ್ನ ಕನಿಯು ಐದು ಲಕ್ಷಣಗಳನ್ನು ಮಾತ್ರ, ಹೇಳಿದ್ದಾನೆ. 
ಮೇಲಿನ ಯಾವ ಒರೆಗಲ್ಲಮೇರೆ ಉಚ್ಚಿದರೂ ಅಚಣ್ಣನ ನರ್ಧಮಾನ ನುರಾಣನು ಹೆದಿನಾರಾಣೆ ಬಣ್ಣವನ್ನೆ 

ಬಿಡುತ್ತದೆ, ಜನ್ನಕನಿಯು ಅನಗತ್ಯನೆಂದು ಹೇಳಿರುವ ಡೇಶದವರ್ಣನೆ-(ಮಗಧದೇಶದೆ ನರ್ಣನೆ) ಪ್ರಥಮಾಶ್ವಾಸದ 
ಇಳಿಕೆ ಪದ್ಯಹವರೆಗೆ ಹರಿದುಹೋಗುತ್ತದೆ,) 880०0 ಮುಂಡೆ (೭೬ನೆ ಪಡ್ಯದನಕಿಗೆ) ವುಕನರ್ಣನೆಯಿಜಿ , ಅಲ್ಲಿಂದ 
ಮುಂಡೆ ರಾಜ್ಯೋತ್ಸವದ ನರ್ಣನೆಬರುತ್ತಣೆ. ಇಸ್ಟೆ ಅಲ್ಲ,ಮಹಾಕಾವ್ಯವೆನ್ನಿಸಿಕೊಳ್ಳಲು ಅಗತ್ಯವಾದ 

ವಾರಿಧಿ ಪರ್ನತಂ ವುರನುಥೀಶ್ವರನುದ್ವಹನಂ ಕುಮೂರನಂ 

ಭೋರುಹನೈರಿ ಖಿತ್ರರುವೆಯಂ ಯತು ನಂದನ ಮಂಬುಸೀಧುಕಾಂ 


ತಾರೆತಿ ಚಿಂತೆ ಮಂತ್ರ ಡರೆಯೂನ ನಿರೋಧಿಜಯಂಗೆಳೆಂಬಿನಂ 
ಸೂರಿಸೆಳಂಗಮೆಂದು ಕೃತಿಯೊಳ್‌ ನದಿನೆಂಟುಮನೆಯ್ಸೆ ಬಣ್ಣಿಸರ್‌ (ಸೂ. ಸು. 3 99, ಪ೭ಟ) 


ಎಂದು ಪ್ರಾಚೀನ ಲಕ್ಷಣಕಾರರು ಹೇಳಿರುವ ನರ್ಣನಗಳೆಲ್ಲಕ್ಕೂ ಅತನ ಕಾವ್ಯದಲ್ಲಿ ಆಶ್ರಯ ಜೊಕಿತಿಡೆ, 


ಪ್ರಸ್ತಾನನೆ. ಆಚೆಣ್ಣಕನಿಯ ಧರ್ನಾನುರಾಗ LV 


ಜೈಫ ಪುರಾಣಗಳಿಗೆ ನಿಶಿಸ್ಸವಾಡ ಐದು ಲಕ್ಷಣಗಳಲ್ಲಿ ನೊಡಲನೆಯದಾದ ಲೋಕಾಕಾರವರ್ಣನೆಯು 
है हं0 "ಕರಣಾನುಯೋಗ' ದಲಿ ನಿಸ್ತಾಕನಾಗಿ ನಿರೂಪಿಕನಾಗಿಗೆ ವೈದಿಕರು हैः ಮರ್ಕ ಪಾತಾಳೆಗೆಳೆಂದೆ 
ಹೇಳುನಂತಿ ಜೈನರೂ ಊದ್ದ ಮಥ್ಯ ಆಥಧೋಲೋಕಗಳೆಂದು ಹೇಳುತ್ತಾರೆ. ಪ್ರಪ್ರಾಚೀಕಕಾಲದಲ್ಲಿ ಭಾರತ 
ಜನಾಂಗನೆಲವೂ ಒಂದೇ ಬಗೆಯಾನೆ ಭೌಗೋಲಿಕ ಜ್ಞಾನನನ್ನು ಹೊಂದಿದ್ಲೆಡೇ ಕಾಲಕ್ರಮದಲ್ಲಿ ಆರೈಭಟ್ಟಿ ನೇ 
ನೊಡಲಾ (ಕಿರ್ನಿಜ್ಞಾನಿಗಳು ಪ್ರಾಚೀನ ಕಲ್ಪನೆಗಳನ್ನು ಬುಡಮೇಲು ಮಾಡಿಡುಡೆರಿಂಡ ವೈದಿಕರಲ್ಲಿ ಕೋಕಾ _ 
ಕಾರೆನ ನಿಜಾರೆಲಿ ಚಿನ್ನಾಚಿಸಾಯೆ ಹುಟ್ನಿಲು ಕಾರೆಣವಾಯಿತು, ಜೆ.ನಕರಿ ಅಡ್ಛುತ ವೈಕಿಭಾತಾಲಿಗಳಾಣೆ 

(ತಿಷ್ಠ ಕಾಣಿಸಿಕೊಂಡರಾಷರೂ "ಕರಣಾನುಯೋಗ' ವು ಸಾಕ್ಲಾತ್‌ ಜಿನೋಕ್ತನೆಂಬ ಭಾನನೆಯಿಂದ ಅವರೆ 

ನಂಬಿಕೆ ನರಂತರೆಯಾಗಿ ಉಳಿಷುಕೊಂಡು ಬಂದಿದೆ. ಚೈನಪುರಾಣಗಳಲ್ಲಿ ಇದರೆ ನಿ ७३ ನರ್ಣನೆ ಬಕುನುಷು ಒಂದು 
ಸಂಪ್ರಣಾಯ,. 8४0 ಆಚಣ್ಣಕನಿ ಇವನ್ನು ನಿಸ್ತಾರನಾಗಿ ಬೆಳೆಸುವ ಗೋಜಿಗೆ ಹೋಗಿಲ್ಲ. ಅಡರೆಲ್ಲಿ ಆತನಿಗೆ ಹೆಚ್ಚು 
ಆಸಕ್ತಿ ಹುಟ್ಟಿಲಿಲನೆಂಡು ಕೋರುತ್ತದೆ. ಕೇವಲ ಒಂಡು ನಷ್ಯವಲ್ಲಿ (೨೭) ಅಡನ್ನು ಹೇಳಿದೆ ಶಾಸ್ತ್ರಮಾಡಿ ಕೈ 
ಕೊಳೆದುಕೊಂಡಿದ್ದಾನೆ 

ಚೈನಪುರಾಣಗಳಲ್ಲಿ ಎರಡನೆಯ ಲಕ್ಷಣವಾಗಿ ಹೇಳಿದ್ದರೂ ಅಗ್ರಗಣ್ಯನಾಡುದು "ಕೀರ್ಥವರ್ತನ”. ಇದೇ 
ಕಾವ್ಯದ ಕಣಕ್ಕ ಇದೇ ಹೊರಣ. ಇದನ್ನು ಭನಾವಳ್ಳಿ, ಸಂಚಕಲ್ಯಾಣ, ಸನುಯನಿರೊನಣೆ, ಸನುನಸರಣ ಮತ್ತು 
ಅನಂತ ಚತುಸ್ಯಯೆ ನೆರ್ಣನೆ ಎಂದು ಐದು ಭಾಗಗಳಾಗಿ ನಿಂಗಡಿಸಬಹುದು, ಈ ಭಾಗಡನಿ ತೀರ್ಧಂಕರನ ಜೀನ 
ऐसी ಸಂಬಂಧಿಸಿಷ ಬೇರೆ ಬೇಕಿ ಶಲಾಕಾಪುರುರೆ-ಚಕ್ರವರ್ಕಿ, ०७४१४, ವಾಸುಜೀವೈ ಪ್ರಕಿನಾಸುಜೀವರೆ_ 
ಕಥೆಗಳೂ ಸೇರಿಕೊಂಡಿರುತ್ತವೆ, ಆಚಣ್ಣನು ಚಿತ್ರಿಸಿರುನ ನರ್ಥಮಾಕಜಿನನ ಭನಾನಳಿಯು ನುಹಾಪುರಾಣಾನು 
ಸಾರಿಯಾಗಿ ಸನುಗ್ರನಾಗಿದೆ 


೧ ನರ್ಧಮಾನನ ಭನಾನಳಿ 
ಜಗತ್ತಿನ ಜೀವರಾಸಿಯನ್ನು ಬದ, ಮುಕ್ತ ನಿಂಬ ನಿರೆಡು ಗುಂಪುಗಳಾಗಿ ನಿಭಾಗಿಸೆಬಹುವು. ಜೀವನು 
ನಡೊಡನೆ ಸೇರಿಕೊಂಡಾಗ ಅಮ "ಬದ್ಗಜೀನಿ'ಯೆನಿಸುತ್ತಜೆ ಆಜೀನಮೊಡಕೆ ಸಂಬಂಧನನ್ನು ಪಡೆಯದೆ 
ಜೀನಿಗಳು “ಮುಕ್ತಜೀನಿ'ಗಳು. ಅವು ಅನಂತಜ್ಞಾ ನೈ ಅನಂತದರ್ಶನ, ಅನಂತನೀರ್ಯ ಅನಂತಸುಖ ಎಂಬ 
ಅನಂತಚತುಷ್ಯಯೆಗಳಿಂದ ಕೂಡಿ, ಕೋಕಾಗ್ರವಲ್ಲಿ ನೆಲೆಸಿರುತ್ತವೆ. ಬವೈೆಜೀನಿಗಳು ತಮ್ಮ ಕರ್ಮದ ಫಲವಾಗಿ 
ಹುಟ್ಟುಸಾವುಗಳ ಸಂಸಾರ ಚಕ್ರಕ್ಕೆ ಸಿಕ್ಕಿ, ಜೀನ ಮಾನನ ತಿರ್ಯಕ್‌ ನಾರಕಿಗಳೆಂಬ ಚತುರ್ಗತಿಗಳಲ್ಲಿ ತಿಕ್ರನೆ ಕಿರು 
ಗುತ್ತಿರುತ್ತನೆ. ಜೀನ ಅಜೀವಡೊಡನೆ ಎಂಡು, ಏಕೆ, ಹೇಗೆ ಸೇರಿಕೊಂಡಿತೆಂಬುವು ಗೊತ್ತಿಲ್ಲ. ವೈದಿಕ ನೇದಾಂತವು 
"ಬ್ರಹ್ಮವು ತನ್ನ ಲೀಲೆಗಾಗಿ ಮಾಯೆಯೊಡನೆ ಸೇರಿಕೊಂಡು ಜೀನಾತ್ಮನಾಯಿತು? ಎಂದು ಹೇಳುತ್ತದೆ. ಇದು 
"ನಸ್ತು ಸ್ಥಿತಿ ಗೊತ್ತಿಲ್ಲ” ಎಂದು ಹೇಳುವುವರ ಮತ್ತೊಂದು ರೂಸನೆಂದು ಹೇಳಬಹುಮ. ಅಲ್ಲಿ ಮಾಯೆ ಎಂದು 
ಹೇಳಿರುವುದು ಜೈನ ಥರ್ಮುದೆ "ಅಜೀವೆಕ್ಳೆ ಸಮಾಕನಾಗಿಡೆಯೆಂದು ಹೇಳಬಹುನು. ಅಜೀವಡೊಡನೆ ಸೇರಿಕೊಂಡ 
ಜೀನ ಮತ್ತಿ ಅಜೀನದಿಂದ ಮುಕ್ತವಾಗಿ ಶುದ್ಧಜೀನಿಯಾಗುವುದು ಹೇಗೆ? ಸ್ವಾಮಿ ವಿವೇಕಾನಂದರು ತಮ್ಮ 
ಅನನುಕರೆಡೇಯವಾದ ಸೈಲಿಯಲ್ಲಿ ಹೇಳಿರುವಂತೆ "ಜೀವಿ ತಾನೇನಾಗಲು ಬಯಸುತ್ತಣಿಯೊ ಅದಾಗುತ್ತೆ.' 
ಆದು ಶುಷ್ಸ ಜೀನಿಯಾಗಬೇಕೆಬ ಬಯಕೆಯಿಂದ ಅಜೀನದ ಸಂಬಂಧನನ್ನು ಪ್ರಯತ್ನ ಪೂರ್ನಕವಾಗಿ 
ಕಳಟಿಹಾಕಹೊರಟಿಕಿ ಅದು ಮೋಕ್ಷಗಾಮಿಯಾಗುತ್ತಡೆ, ಕಳಚಿಹಾಕಿದಾಗ ಮೋಕ್ಷನನ್ನು ಸೆಯುತ್ತಿ 
ಇದಕ್ಕೆ ४४७०) ಅಜೀನನನ್ನು ಹೆಚು ಹೆಚ್ಚಾಗಿ ಬಯಸುತ್ತಾ ಹೋದಂತೆ ಜನ್ಮಾಂತರಗಳ ಚಕ್ಲಿ ಸಿಕ್ಸಿ 
ಸುಖಡುಃಖಗಳನ್ನು ಅನುಭನಿಸಜೇಾಗುತ್ತಜೆ. ಅಜೀನದೊಡಕೆ ಸೇರಿಕೊಂಡು ಪುಣ್ಯಕರ್ಮಗಳನ್ನು ಅಚರಿ 
ಸಿಡಕಿ ಪುಣ್ಯರೋಕಗಳಲ್ಲಿ-ಕಲ್ಬಾಮರೆ ಭೂನಿಗಳಕ್ಲಿ-ಜನಿಸಿ ಸುಖಭೋಗಗಳನ್ನು ಅನುಭನಿಸುತ್ತದೆ. ಆದರೆ 


फ्णं * ವರ್ಧಮಾನ ಫೈರಾಣಂ 


ಅದು ಶಾಶ್ವತನಲ್ಲ; हैक ಪುಣ್ಯ ನುರ್ತ್ಯರೋಕಂ ವಿಶಂ೫. ಪಾಪಕರ್ಮಗಳನ್ನು ಮಾಡಿದೆ ಜೀನ 
ತಿರ್ಯಕ್‌ ಮುತ್ತು ನಾರಕಗತಿಯಲ್ಲಿ ಅಪಾರನಾದೆ ಸಂಕಟಕ್ಕೆ ಸಿಕ್ಕಿ ನಕಳುತ್ತಣೆ, ಆ ಮಃಖಾನುಭನದಿಂದ ನಿನೇ 
ಕೋದಯನಾಗಿ ಮುತ್ತೆ ಉತ್ತಮ ಜನ್ಮವನ್ನು ನಡೆಯಬಹುದು. ಸತನೆ ಉದ್ಧಾರಗಳೆರೆಕ್ಟೂ ಮಾನವ ಜನ್ಮವೇ 
ಆಶ್ರಯಸ್ತಾನ. ಇಷ್ಟೇ ಅಲ್ಪ, ಜೀನಿ ಮೋಕ್ಷವನ್ನು ನಡೆಯುವುದು ಮಾನವ ಜನ್ಮದಲ್ಲಿ ಮಾತ್ರನೇ. ಮಾನನನು. 
ತನ್ನೆ ವುಣ್ಯ ಮತ್ತು ಪಾನಕೊನನಾದ ಕರ್ಮಗಳನ್ನೆಲ್ಲ ಕಳೆದುಕೊಂಡು ನರಿಶುದ್ಭಾತ್ಮನಾದಾಗ ನೋಕ್ಸಕ್ಳೆ ಅರ್ಹ 
ನಾಗುತ್ತಾನೆ. ಇದು ಅಸ್ಟು ಸುಲಭನಾದೆ ಕಾರ್ಯವೇನೂ ಅಲ್ಲ. ಮೊದಲು ವಾನಕರ್ನುದ ಕ್ಷಯನಾಗಬೇಕು; ಆಗೆ 
ನಾರಕ ತಿರ್ಯಗ್ಗತಿಗಳು ತವೈತ್ತನೆ; ಕೇನಲ ಜೀನ, ಮಾನುಷ ಜನ್ಮಗಳು ಮಾತ್ರ ಬರುತ್ತನೆ. ಅಲ್ಲಿಂದ ಮುಂಜಿ 
ವುಣ್ಯಕ್ಷಯನನ್ನು ಮಾಡಿ ७०३४) ಜ್ಮೆನನ್ನು ಸಡೆಯಬೇಕು, ಜೀನನ ಈ ಜನ್ಮ ಜನ್ಮಾಂತರಗಳ ಕಿರುಗಾಟಿ 
ನನ್ನೆ "ಭ್ರವಾವಳಿ'ಯೆಂದು ಕಕೆಯುವುದು. 

ಜೀವಿಯೆ ನೆಸೀಕ್ಷನಾಥಕೆಗೆ ಅತ್ಯಂತ ಸಹಾಯಕನಾದುದು ಸನ್ಯುಕ್‌ದರ್ಶೆನೆ. ಸಮ್ಯಕ್‌ಚಾರಿತ್ರ 
ಮತ್ತು ಸಮ್ಯಕ್‌ಜ್ಞಾನೆಗಳಿಂದ ಇದು ಲಭಿಸುತ್ತದೆ, ವುಣ್ಯಜೀನಿಗೆ ಮಾತ್ರನೇ ಇದು ಲಭಿಸುವುದು. ಆ ಜೀನಿಯೆ 
ಪುಣ್ಯ ಪಕ್ಕವಾದಾಗ ಸಮ್ಯುಕ್ತ ತನಗೆ ತಾನೆ ಲಭ್ಯವಾಗುತ್ತದೆ. ಇದನ್ನು ಜೈನ ಧರ್ಮದಲ್ಲಿ (०००७६? ಎಂದು 
ಕರೆಯುತ್ತಾರೆ, ಇದು ಜೊೆಯುವವರೆಗೆ ಜೀವಿಯ ಮನಸ್ಸು ಉದ್ಧಾರದತ್ತ ತಿರುಗುವುನೇ ಇಲ್ಲ. ಇದನ್ನು ನಡೆದ 
ವನು “ಭವ್ಯ? ನೆನಿಸುತ್ತಾನೆ. ಅದು ಹೆತ್ತಿಕೆದಲ್ಲಿರುನವನು ಆಸನ್ನಭನ್ಯ, ಅದೆ ಇನ್ನೊ ಹೊರನಿದ್ದರೆ ಅನನು "ದೂರೆ 
ಭವ್ಯ', ಅದಕ್ಕೆ ಅರ್ಹನೇ ಅಲ್ಲದನನು "ಅಭನ್ಯ'. 5०००५, ಯಾನ ಜನ್ಮದಲ್ಲಿ ಪ್ರಾನಪ್ರನಾಗುತ್ತಜಿಯೋ ಆ ಜನ್ಮ 
ದಿಂಡೆ ಮುಕ್ತಿಯನ್ನು ನಡೆಯುನನರೆಗೆ ಕಾಣಬರುವ ಜನ್ಮಾಂತರಗಳನ್ನು ಮಾತ್ರ "ಭನಾನಳಿ'ಯೆಂದು ಕಕಿಯು 
ವುದು ರೂಢಿ. ಜೈನರಲ್ಲಿ "ತ್ರಿಸಸ್ಟಿ ಶಲಾಕಾ ವುರುಷರೆ'ನಿಸಿದ ೨೪ ಜನ ತೀರ್ಥಂಕರರು, ೧೨ ಜನೆ ಚಕ್ರನರ್ತಿಗಳು 
೯ ಜನ ಬಲಡೇನಕು ೯ ಜನೆ ನಾಸುಡೇನಹಿ, ೯ ಜನ ಪ್ರತಿನಾಸುದೀವರು.ಈ ಅಕನತ್ತುಮೂರು ಮಹಾ 
ವುರುಷರ ಭನಾನಳಿಯೆನ್ನು ಮಾತ್ರ ತಮ್ಮ ಪುರಾಣಗಳಲ್ಲಿ ನಿರೂಪಿಸುವ ರೂಢಿ, ಇವರೆನ್ಲಿ ತೀರ್ಥಂಕರರು ಉಳಿದ 
ನಕಿಲ್ಲರ ಉದ್ಭಾರಕ್ಟೂ ಕಾರಣಕರ್ತರಾದುದರಿಂದ ಅವರೆ ಬಾಳ ಕಥೆಗೂ ಭನಾನಳಿಗೂ ಆದ್ಯತೆಯನ್ನು ನೀಡುವುದು 
ಸ್ವಾಭಾನಿಕವಾಗಿದೆ. ಅನರು ದೇನಮಾನನರಾದರೂ ಭವಾನಳಿ ಅವರಿಗೂ ತಪ್ಪಿದುದಲ್ಲ. ೧) ಖಷಭಡೇವ,. 
೨) ಅಜಿತನಾಧ ೩) ಸಂಭವನಾಧ, ೪) ಅಭಿನಂದಕೆನಾಧ್ಯ ೫)ಸುಮತಿನಾಧ,೬)ನದ್ಮೆ ಪ್ರಭ, ೭) ಸುವಾರ್ಶ್ವನಾಧ, 
೮) ಚಂದ್ರಪ್ರಭ, ೯) ಪುಷ್ಟುನಂತ, ೧೦) ಶೀತಲನಾಧ, ೧೧) ಶ್ರೀಯೊಂಸನಾಧ್ಯ ೧೨) ನಾಸುಪೂೊಜ್ಯ, ೧8) ನಿಮಲ- 
ನಾಥ, ೧೪) ಅನಂತನಾಧ, ೧೫) ಢರ್ನುನಾಧ, ೧೬) ಶಾಂತಿನಾಥ. ೧೭) ಕುಂತುನಾಧ, ೧೮) ಆರೆನಾಧ್ಯ 
೧೯) ಮಲ್ಲಿನಾಧ, ೨೦) ಮುನಿಸುವ್ರತ, ೨೧) ನಮಿ, ೨೨) ನೇಮಿನಾಥ, ೨೩) ಪಾರ್ಶ್ವನಾಥ. ೨೪) ನುಹಾನೀರೆ.- 
ಈ ಇಪ್ಪತ್ತುನಾಲ್ಕು ತೀರ್ಥಂಕರರಲ್ಲಿ ನೇಮಿನಾಥನು ಕಾಲಲಬ್ಬಿಯಿಂದ ಮುಂಜಿ ಐಸುಜಕ್ಕಗಳನ್ನು; ಚಂದ್ರ 
ಪ್ರಭನು ಎಂಟು ಜನ್ಮಗಳನ್ನು, ಆದಿನಾಥ, ವಾಶ್ವನಾಧರು ಹೆತ್ತುಜ್ಮೆಗಳನ್ನು, ತಾಂತಿನಾಧನು ಹನ್ನೆರಡುಜನ್ಮ 
ಗಳನ್ನೂ ಕಡೆಯೆ ತೀರ್ಥಂಕರ ನೀರಜಿನನನ್ನುಳಿದು ಇತರ ಹದಿನೆಂಟು ತೀರ್ಥಂಕರರು ಮೂರು ಜನ್ಮಗಳನ್ನೂ 
ಎತ್ತಬೇಕಾಯಿತು. ಮಹಾವೀರ ಜಿನನ ಜನ್ಮಾಂತರಗಳ ಕಥೆ ಅತ್ಯಂತ ದೀರ್ಧವಾದುವು, ಆತನು ಕೃತಯುಗ 
ದಕ್ಲಿದ್ದ ಆದಿತೀರ್ಧಂಕರ ನೃಷಭನಾಧನ ನೊನ್ಮುಗೈ ಆದಿಚೆಕ್ರವರ್ತಿ ಭರತನ ಮುಗ. ಆತನು ತೀರ್ದಂಕರನಾದುಷು 
ಕಲಿಯುಗದ ಉತ್ತರಾರ್ಥದಲ್ಲಿ. ಆದ್ದರಿಂದ ಅತಕೆತ್ತಿದ ಜನ್ಮಗಳ ಸಂಖ್ಯೆ ಗೆಣನಾತೀಕನಾಮದು. ಆತನಿಗೊ 
ಕಾಲಲಬ್ಬಿಯಿಂದ ಮುಂಡೆ ದೇನಮಾನನ ಜನ್ಮಗಳು ಸೇರಿ ಹೆತ್ತುಜನ್ಮಗಳು ಮಾತ್ರ ಇವುಗಳ ಜೊತೆಗೆ ಕಾಲಲಬ್ಬಿ 
ಗಿಂತಲೂ ಹಿಂದಿನ ಜನ್ಮಗಳ ಕಥೆಯನ್ನೂ ಅತನ ಪುರಾಣಗಳಲ್ಲಿ ನಾವು ಕಾಣುತ್ತೇನವೆ.ಅದು ಬಹು ಕೊಡಕಾಗಿರುವು 
000 ಆಡರೆ ಸ್ನೂಲಕೀಖೆಗಳನ್ನು ಇಲ್ಲಿ ಕೊಡಲಾಗಿದೆ. ಇಜು ಆಚಣ್ಣನ ವರ್ಧಮಾನವುರಾಣದಲ್ಲಿ ಕಾಣಬರೆವ- 
ಜನ್ಮಾಂತರಗಳ ಚಿತ್ರ. ಗುಣಭನ್ರರ ನುಹಾವುರಾಣದಿಂದ ಇದು ವ್ಯತ್ಯಾಸೆವಾಗಿಯೇನೂ ಇಲ್ಲ. 


ಪ್ರಸ್ತಾವನಿ ಆಚಬ್ಮಕನಿಯ ಧರ್ಮಾನುರಾಗೆ vii 


ಮಹಾನೀರಜಿನನ ಜೀನ್ಸು ಕಾಲಲಬ್ಬಿಯನ್ನು ನಡೆಯುವುದಕ್ಕೂ ಮುನ್ನಿನೆ ಅಡರೆ ಜನ್ಮಾಂತರಗಳನ್ನು 
ಮೊಡಲು ಕೆಗೆನುಕೊಳ್ಳೋಣ. ಈ ಜೀನವು ಪ್ರಥಮತೀರ್ಥಂಕರೆ ನೃಷಭನಾಥನಿಗಿಂತಲೂ ಹಿಂದಿನಡು, ಆಗ ಅಡು 
ಭೆರೆತಖಂಡದೆ ಪುಷ್ಕರಾವತಿಯೆಂಬ ಜೇಶದ ನುಥುಕರೆನೆಂಬ ಆಡನಿಯಲ್ಲಿ ಬೇಡನಾಗಿತ್ತು.ಪುಕೊಕೆನನೆಂದು ಅನಫೆ 
ಹೆಸರು ಸಾಗರಸೇನೆರೆಂಬ ಚೈನಖುಷಿಗಳಿಂದ ಮಥುಮಾಂಸನಿಕೆಶಿಪ್ರುತನನ್ನು ಕೈಕೊಂಡು, ಅದರೆ ಫಲವಾಗಿ 
ಸತ್ತಮೇಲೆ ಸೌಧರ್ಮಕಲ್ಪದಲ್ಲಿ ಜೇನಕೆಯಾಗಿ ಹುಟ್ಟಿದನು ಹೆಲವು ಕಾಲ ಸ್ವರ್ಗಸುಖನನ್ನು ಅನುಭನಿಸಿದಮೇಲೆ 
ಪ್ರಥಮತೀರ್ಧಂಕರ ನೃಷಭನಾಥನ ಹಿರಿಯೆನುಗ ಭರೆತಚಕ್ರಿಗೂ ಆತನ ರಾಣಿ ಅನಂತಸೇನೆಗೂ ಮುಗನಾದ 
ಮರೀಚಿಯಾಗಿ ಹುಟ್ಟಿಸು. ಅನನು ತಾತನಿಂದ ಜಿನದೀಕ್ಷೆಯನ್ನು ನಹಿಸಿಷನಾದರೊ ವ್ರತನಿಯೆನುಗಳನ್ನು 
ಪಾಲಿಸಲಾರಜಿ ಬ್ರಾ ಹ್ಮಣಸನ್ಯಾಸಿಯ ನೇಷನನ್ನು ಧರಿಸಿ ಸರಿಪ್ರಾಜಕನಾದನು. ಬಾಹೈನಿನೃತ್ತಿಯೆ ಸುಕೃತಫಲ 
ದಿಂಡ ಅನನು ಮರುಜನ್ಮದಲ್ಲಿ ಬ್ರಹ್ಮಕಲ್ಪದಲ್ಲಿ ದೇವಕೆಯಾಗಿ ಹುಟ್ಟಿದನು. ಅಲ್ಲಿ ಪುಣ್ಯಕರ್ಮುದ ಫಲ ಮುಗಿಯು 
ತ್ವರೆ ಅನನು ಅಯೋಧ್ಯೆಯ ಕಪಿಳ-ಕಾಸಿಲೈಯಕೆಂಬ ಬ್ರಾಹ್ಮಣದಂಪತಿಗಳ. ಮಗನಾದ ಜಔಟಳನಾದನು. 
ಪೊರ್ನಜನ್ಮೆದ ನಾಸನೆಯಿಂಪ ಅನನು ಬಾಲ್ಯದಲ್ಲಿಯೆ ಸರನ್ರಾ ಜಕನಾಗಿ ಜೀವಿತಾಂತ್ಯದಲ್ಲಿ ಮತ್ತೆ ಪ್ರಥಮಕಲ್ಪ 
ಪಲ್ಲಿ ವೇನಕಿಯಾಗಿ ಹುಟ್ಟಿದನು. ಪುಣ್ಯ ಪೂಕ್ಕಿಸುತ್ತಲೆ ಅನನು ಮತ್ತಿ ಸ್ನೂಣಾಗಾರಪ್ಪರದಲ್ಲಿದ್ದ ಭಾರದ್ವಾಜ- 
४०४ ಎಂಬ ಬ್ರಾಹ್ಮಣಪಂಸತಿಗಳಿಗೆ ಪುಪ್ಪದತ್ತನೆಂಬ ಮುಗನಾಗಿ ಹುಟ್ಟಿ ಪುನಃ ನರಿನ್ರಾಜಕನಾದನು. 
ಆಯುರವಸಾನದಲ್ಲಿ ಅವನು ಪ್ರಧಮಕಲ್ಪವಲ್ಲಿ ಜೀನಕಿಯಾಗಿ ಹುಟ್ಟ ಅಲ್ಲಿನ ಅನಧಿ ಮುಗಿಯುತ್ತೆ ಮುತ್ತೆ 
ಸ್ವೇಕಕಪುರಡ ಆಗ್ನಿಭೂತಿ-ಗೌತಮಿಯಕೆಂಬ ಬ್ರಾಹ್ಮೆಣಪಂಸತಿಗಳಿಗೆ ಅಗ್ನಿಸಖನೆಂಬ ನುಗನಾಗಿ ಹುಟ್ಟಿ 
ಮಸ್ಯರಿತಪಸ್ಸಿನಿಂಷ ಪ್ರಾಣತ್ಯಾಗಮಾಡಿದನು. ಇದರ ಫಲನಾಗಿ ಆತ ಸನತ್ತುಮಾರಕಲ್ಪದಲ್ಲಿ ದಿವೈಭೋಗಗಳನ್ನು 
ಅಕುಭೆನಿಸುನ ಜೇವಕಿಯಾದನು. ಆದರೇನು? ಪುಣ್ಯಫಲ ಕೀರುತ್ತಲೆ ಮಂದಿರೆಪುರಡ ಗೌತನು-ಕೌಶಕಿಯೆ 
ಕೆಂಬ ಬ್ರಾಹ್ಮಣದಂಸತಿಗಳ ಮಗನಾಗಿ ಆಗ್ನಿನಿತ್ರನೆಂಬ ಹೆಸರಿನಿಂಷ ಸರಿಪ್ರಾಜಕನಾಗಿದ್ದು, ಸತ್ತನೇಲೆ 
ಮಹೇಂದ್ರ ಕಲ್ಪಡಲ್ಲಿ ಸುರನಾಡನು. ಅಲ್ಲಿನ ಭೋಗಭಾಗ್ಯಗಳನ್ನು ಸನಿಡು ಪುಣ್ಯಕರ್ನುದ ಫಲ ಮುಗಿಯುತ್ತರೆ 
ನುಂದಿಕೆಪುರೆಡ ಶಾಲಂಕಾಯೆಕೆ_-ನುಂದಿಕೆಯೆರಿಗೆ ಭಾರದ್ವಾಜನೆಂಬ ಮಗನಾಗಿ ಹುಟ್ಟಿದ. ಯಧಾನ್ರಕಾರೆ 
ನರಿವ್ರಾಚಕನಾದ ಅನನು ಜೀನಿತಾಂತ್ಯಡೆ್ಲಿ ಮಾಪೇಂದ್ರಕಲ್ಬವಲ್ಲಿ ದಿನಿಜನಾದ. ಅಲ್ಲಿನ ಭೋಗ ಭಾಗ್ಯಗಳಿಂದೆ 
ಅನನ ಪುಣ್ಯ ಸೆನೆಯಿತು. ४७४ ಅಲ್ಲಿಂದ ಹೊರಟುಬರಲು ಅವನಿಗೆ ಇಸ್ಫವಿಲ್ಲ ಹಾಗೆಂದು ಯಮ ಸುಮ್ಮನಿರು 
ತ್ರಾನೆಯೆ? ಅನನು ಯನುನ ಕೋಕೆಡಾಡೆಗಳಿಗೆ ಆಹುತಿಯಾಗುವುಡು ಅನಿನಾಕ್ಯನಾಯಿತು. ಇಲ್ಲಿಗೆ ಅನನ 
ಪುಣ್ಯಕರ್ನುದ ಫಲ ಮುಗಿಯಿತು, ಭೂಮಿಯಮೇಲೆ ಇದ್ದಾಗ ಮಿಧ್ಯಾಥರ್ಮವನ್ನು ಆಚರಿಸಿಡೆದರೆ ನಾನಫಲ 
ಈಗ ಪಕ್ಕನಾಗಿ, ಅವನನ್ನು ಸ್ಥಾವರಯೋನಿಗೆ ಕೂಕಿತು. ಬಹುಕಾಲ ಅನನು ಅದನ್ನು ಅನುಭನಿಸುತ್ತಾ 
ಬಿದ್ದಿರಚೇಕಾಗಿತ್ತು. ಆಮೇಲೆ ರಾಜಗೃಹೆಡ ಶಾಂಡಿಲ್ಯ-ನಾರಾಶರಿಯರೆ ಮಗನಾಗಿ ಸ್ಥಾನರನೆಂಬ ಹೆಸರಿ 
ನಿಂದ ಹುಟ್ಟಿದ. ಈ ಸ್ಥಾವರನು ಭಿಕ್ಷುನೃತ್ತಿಯನ್ನು ಕೈಕೊಂಡು ಸತ್ತಮೇಲೆ ಮಾಹೇಂದ್ರ ಕಲ್ಪದಲ್ಲಿ ಸುರನಾದ. 
ಅಲ್ಲಿ ಅಪಾರೆ ಸುಖನನ್ನು ಅನುಭವಿಸುತ್ತಿದ್ದು, ಮರುಜನ್ಮದಲ್ಲಿ ಮಗಥ ಡೇಶದೆ ರಾಜಗೃಹೆದಲ್ಲಿ ನಿಶ್ವಭೂತಿ ರಾಜನ 
ನುಡದಿ ಚೈನೆಯೆಲ್ಲಿ ವಿಶ್ವಸೆಂದಿಯೆಂಬ ಮಗನಾಗಿ ಹೆಟ್ಟಿದ. ಇಲ್ಲಿಗೆ ಆತನ ಜೀನ ಒಂದು ಹೊಸ ತಿರುವನ್ನು 
ಸಡೆಡಂತಶಾಯಿಶು, ಅನನ ಜೀನ ಬ್ರಾಹ್ಮಣಯೋನಿಯಿಂದ ಕತ್ರಿಯುಯೋನಿಯನ್ನು ಸಡೆದಂತಾಯಿತು. ಈ ವಿಶ್ವ 
ನಂದಿ ಜೈನದೀಕ್ಷೆಯನ್ನು ವಹಿಸಿ, ಸತ್ತಮೇಲೆ ಶತಾಕಕಲ್ಪದಲ್ಲಿ ದೇವತೆಯಾಗಿ ಹೆಟ್ಟಿದ. ಅಲ್ಲಿ ಸ್ವರ್ಗಸುಖ 
ನನ್ನು ಬಹುಕಾಲ ಅನುಭನಿಸುತ್ತಿದ್ದು ಆಯುರವಸಾನಡಲ್ಲಿ ಸುರಮ್ಯಡೀಕದ ರಾಜ ಪ್ರಜಾನತಿ ಮತ್ತು ಆತನೆ 
ರಾಣಿ ಪೈನಾವತಿಯರಿಗೆ ಕ್ರಿವೃಷ್ಟನೆಂಬ ಹೆಸರಿನಿಂಡ ಮಗನಾದ. "ಕ್ರಿಸಪ್ಟಿಶಲಾಕಾ ಪುರುಷರಲ್ಲಿ ಒರ್ವ 
ನಾಡ ಪ್ರಧಮ ವಾಸುಡೀನನಾದ, ಈತನು ಪ್ರತಿವಾಸುಡೀವನಾದ ಅಶ್ವಗ್ರೀವನನ್ನು ಕೊಂದು, ಆ ರೋಷಕಷಾ 
*ಯೆದೆ ಫಲವಾಗಿ ಸತ್ತಮೇಲೆ ಸಪ್ತ್ರಮನರಕಕ್ಕೆ ಬಿದ್ದುಹೋಡನು, ಅಲ್ಲಿ ७5०४ ವೇದನೆಯನ್ನು ಅನುಭನಿಸಿದ 


LVI ವರ್ಧಮಾನ ಫೃರಾಣಂ 


ಮೇಲೆ ಆ ಜೀವಕ್ಕೆ ಸಿಂಹೆದ ಜನ್ಮ ಪ್ರಾಸ್ತನಾಯಿತು. ಈ ಜನ್ಮದಲ್ಲಿ ಅನಾರನಾಡ ಪ್ರಾಣಿಹಿಂಸೆಯನ್ನು 
ನಾಡಿ, ಸಕ್ಟೊಡನೆಯೆ ಮತ್ತಿ ಕರಕವಾಸ ಪ್ರಾಪ್ರನಾಯಿತು. ಅಲ್ಲಿನ ಡುಃಖಾನುಭನದಿಂದ ಪಾನಕರ್ಮ 
ಕರೆಗಿಷಮೇಲೆ ಪುನಃ ಸಿಂಹೆದೆ ಜನ್ಮ ವ್ರಾಪ್ರನಾಯಿತು. ಈ ವೇಳಿಗೆ ಆ ಸಿಂಹಕ್ಕೆ २०००७, ಪ್ರಾಪ್ತನಾಯಿತು. 
ಚಾರಣಯಸಿಗಳು ಅದನ್ನು ಕಂಡು ಧರ್ಮಬೋಥಿ ಮಾಡಿದರೆ. ನಶ್ಟಾತ್ತಾನಗೊಂಡ ಸಿಂಹಕ್ಕೆ ಸಂಯುಕ್ತ 
ನೊರಕಿತು, ಆದು ಜಾಕಣಖುಷಿಗಳ ಬುದ್ಧಿನಾಡದಂತೆ ಪ್ರಾಯೋನನೇಶನನ್ನು ಕೈಕೊಂಡು ಜಿನ್ಯಾನ 
ಜೊಡನೆ ತನ್ನ ಪ್ರಾಣನನ್ನು ಬಿಟ್ಟಿತು. 

ಇಲ್ಲಿಂದ ಮುಂದೆ ಮಹಾನೀರಜಿಕನ ಭನಾನಳಿ ಪ್ರಾಕಂಭನಾಗುತ್ತಣೆ. ಸತ್ತ ಸಿಂಹವು ತನ್ನ ಪುಣ್ಯ 
ಫಲದಿಂದ ಪ್ರಥಮಕಲ್ಪದ್ಲಿ ನೇವತೆಯಾಗಿ ಹುಟ್ಟಿತು. ಹುಟ್ಟುತ್ತಲೆ ಅದಕ್ಕೆ " ಭವವ್ರತ್ಯಯಜ್ಞಾನ' ವಿತ್ತು. 
ಆುರಿಂಡ ಅಡು ತನ್ನೆ ಸಿಂಹೆಜನ್ಮನನ್ನು ಸ್ಮರಿಸಿಕೊಂಡು " ಕೇವಲ ಜನನ ನಾಮಸ್ಕರಣೆಯಿಂದರೆ ಇಂತಹೆ ನುಹಾ 
ಸವಿ ಡೊಕೆತಿರಬೇಕಾಡಕೆ ಆತನ ದರ್ಶಕದಿಂಡ ಇನ್ನೆಂಶಹ ಮಹತ್ಸದನಿ ಲಭಿಸೀತು !? ಎಂದುಕೊಂಡು 
ಜಿನದರ್ಶನಕ್ಕಾಗಿ ಸಕಲ ಸನ್ನಾಹೆಗಳೊಡನೆ ಜಿನಾಲಯಕ್ಕೆ ಹೋದನು. ಅಲ್ಲಿ ಜಿನನನ್ನು ಭಕ್ತಿಯಿಂದೆ ಪೊಜಿಸಿ 
ಸ್ತೋತ್ರ ಮಾಡಿದನು. ತನಗೆ ಪೂರ್ವಜನ್ಮದಲ್ಲಿ ಜ್ಞಾನಬೋಥಿಮಾಡಿದ ಚಾರಣಖುಸಿಗಳು ಅಲ್ಲಿಯೆ ಇದ್ದರು, 
ಅನಕನ್ನು ಭಕ್ತಿಯಿಂದ ಸ್ರೋತ್ರಮಾಡಿ ತನ್ನ ವಿಮಾನಕ್ಕೆ ಹಿಂದಿರುಗಿದ ಈ ಡೇನಕೆಯು ಸೆಕಲ ಸುಖಭಾಗ್ಯ 
ಗಳನ್ನೂ ಅನುಭನಿಸುತ್ತಾ ಬಹುಕಾಲ ಅಲ್ಲಿದ್ದನು. ಆಯುಕನಸಾನದಲ್ಲಿ ಆತನು ಕಚ್ಛದೇಶದ ಕನಕವುರದಲ್ಲಿ 
ರಾಜನಾಗಿದ್ದ ಕನಕಪ್ರಭನಿಗೂ ಆತನ ಮಡದಿ ಕನಕಮಾರೆಗೂ ಕನಕಥ್ವಜನೆಂಬ ನುಗನಾಗಿ ಹುಟ್ಟಿದನು. ಈ 
ಕನಕಥ್ವಜನು ಕನಕವ್ರಭೆಯೆಂಬ ತನ್ನೆ ಮಡದಿಯಲ್ಲಿ ಕನೆಕಪೂರ್ವಕಥ್ದ, ಪೃಥುವುಣ್ಯರಿಂಬ ನುಕೃಳನ್ನು 
'ನಡೆದು ವೈಭವದಿಂದ ರಾಜ್ಯಭಾರ ಮಾಡುತ್ತಿರಲು ಒಂದು ವಸಂತಮಾಸದಲ್ಲಿ ವನಾಂತರೆ್ಲಿದ್ದೆ ಮುಹೆರ್ಷಿ 
ಯೊಬ್ಬನನ್ನು ಕಂಡು ಆತನಿಂದ ಅಣುವ್ರ ತನನ್ನು ಸ್ವೀಕರಿಸಿದನು. ಇದಾದ ಕೆಲವು ದಿನಗಳ ಮೇರೆ ಆತನಿಗೆ 
ಜೊತ್ಡ ಮುಗಿರೊಂದು ಇದ್ದಕ್ಕಿದ್ದಂತೆ ಕರಿಗಿಹೋದುದು ಕಣ್ಣಿಗೆ" ಬಿತ್ತು. ಅದನ್ನು ಕಂಡು ಆತನಿಗೆ ವೈರಾಗ್ಯ 
ಉದಿಸಿತು. ಆತನು ರಾಜ್ಯವನ್ನು ಮಗನಿಗೆ ನಹಹಿ ತಾನು ಸುವ್ರತನೆಂಬ ಮುನಿಯ ಬಳಿಯಲ್ಲಿ ದೀಕ್ಷೆಯನ್ನು 
ನಡೆದು ಕನೋಮಗ್ಗನಾದನು. ಆಯುರನಸಾನದಲ್ಲಿ ಆತನು ಕಪಿತ್ಸಕಲ್ಪದಲ್ಲಿ ಡಜೇನಾಕಂದನೆಂಬ ಜೀನತೆ 
ಯಾಗಿ ಹುಟ್ಟಿ ಸ್ವರ್ಗಸುಖವನ್ನು ಸೂಕೆಗೊಳ್ಳುತ್ತಿದ್ದನು.ಅಲ್ಲಿನ ಆಯಸ್ಸು ಕಳೆದಮೇಲೆ ಮಾಳನ ದೇಶಡ ಉಚ್ಚ 
ಯಿಸಿಯಲ್ಲಿದ್ದ ನಜ್ರಸೇನ-ಸುಶೀರೆಯಕೆಂಬ ರಾಜಂನಕಿಗಳಿಗೆ ಹರಿಷೇಣನೆಂಬ ನುಗನಾಗಿ ಹುಟ್ಟಿದನು. ಈತನು 
ದಕ್ಷತೆಯಿಂದ ರಾಜ್ಯಭಾರವನ್ನು ನಿರ್ವಹಿಸುತ್ತಿದ್ದು ಸುಪ್ರತಿಸ್ಕನೆಂಬ ಯತಿಶ್ರೀಷ್ಕನಿಂದ ದೀಕ್ಷೆಯನ್ನು ನಡೆದು, 
ಸಕ್ಲೇಖನವ್ರತದಿಂದ ಅಸುವನ್ನು ನೀಗಿ, ಮುಹಾಶುಕ್ನಕಲ್ಪದೆ ಪ್ರೀತಿನರ್ಥನನಿಮಾನದಲ್ಲಿ ಪ್ರೀತಿಂಕರೆನೆಂಬ ದೇನ 
ನಾಗಿ ಜನಿಸಿದನು. ಬಹುಕಾಲ ಅಲ್ಲಿ ಪಂಚೀಂದ್ರಿಯಗಳು ತೃಪ್ತಿಗೊಳ್ಳುವಸ್ಸು ಚೋಗಭಾಗ್ಯಗಳನ್ನು ಅನುಭನಿಸು 
ತ್ರಿದ್ದು, ಮುಂದಿನ ಜನ್ಮದಲ್ಲಿ ಪುಂಡರೀಕಿಜೀವುರದೆ ಸುಮಿತ್ರ-ಸುನಿತ್ರೆಯರೆಂಬ ರಾಜದಂಪತಿಗಳಿಗೆ ಪ್ರಿಯೆಮಿತ್ರ 
ನೆಂಬ ಮಗನಾಗಿ ಹಟ್ಟಿಡನು. ಆತನು ರಾಜನಾಗಿ, ತನ್ನೆ ಫೂರ್ನವುಣ್ಯದಿಂದ ಚಕ್ರರತ್ವವು ಆಯುಧಾಗಾರೆದಲ್ಲಿ 
ಕಾಣಿಸಿಕೊಳ್ಳಲು, ಅದರ ಸಹಾಯದಿಂದ ಸಟ್ಟಂಡಗಳನ್ನು ಜಯಿಸಿ ಚಕ್ರವರ್ಕಿಯಾಡನು. ಆತನು ४०४१, ಕನ್ನಡಿ 
ಯೆಲ್ಲಿ ತನ್ನೆ ಮುಖನನ್ನು ನೋಡಿಕೊಳ್ಳುತ್ತಿರಲು ನಕಿಗೂದಲು ಕಾಣಿಸಿತು. ಒಡನೆಯೆ ಆತನು ವೈರಾಗ್ಯವರನಾಗಿ, 
ತನ್ನ ಮಗನಿಗೆ ರಾಜ್ಯನನ್ನು ವಹಿಸಿ ತಾನು ಕ್ಷೇಮಂಕರತೀರ್ಥಂಕರನಲ್ಲಿ ದೀಕ್ಷೆಯನ್ನು ನಿಸಿ, ಮುಸಿನೃಕ್ತಿಯಿಂದ 
ಜೇನನವನ್ನು ಸನೆಸಿದನು. ನುರುಜನ್ಮದಲ್ಲಿ ಆತನು ನಹೆಸ್ರಾರೆ ಕಲ್ಪದಲ್ಲಿ ಸೂಕ್ಯವ್ರಭನೆಂಬ ದೇವಕೆಯಾದನು. 
ಅಲ್ಲಿ ಬಹುಕಾಲ ಭೋಗಭಾಗ್ಯಗಳನ್ನು ಸೂರೆಗೊಳ್ಳುತ್ತಿದ್ದು, ಮರುಜನ್ಮದಲ್ಲಿ ಆತ ಕಣ್ನ ಪುರಿಡ ನಂದಿನರ್ಧನ- 
ಎಕನತಿಯೆಂಬ ರಾಜದಂಪತಿಗಳ ನುಗನಾಗಿ ನಂದನನೆಂಬ ಹೆಸರಿನಿಂದ ಪ್ರಸಿದೃನಾದನು. ಆತನು ಪ್ರಿಯರ 
ಯೆಂಬ ತನ್ನೆ ನುನದನ್ಷಿಯಲ್ಲಿ ಫೆಂಡನೆಂಬ ಸತ್ಪುತ್ರನನ್ನು ನಡಿದು ವೈಭವದಿಂದ ರಾಜ್ಯ ಭಾರಮಾಡುತ್ತಿರೆಲು ತನ್ನ 


ಪ್ರಸ್ತಾವನೆ ಆಚಣ್ಮಕೆಸಿಯ ಧನರ್ನನುರಾಗ LIX 


ಬಹಿಡಿಪ್ಯಾನೆಕ್ಕೆ ಅಗೆಮಿಸಿದ್ದ ಯೆತಿಶ್ರೀಸ್ಲೆ ನಿಂದೆ ತನ್ನ ಮುನ್ಲಿನ ಭನಾವಳಿಯನ್ನು ಕೇಳಿ ಪೈರಾಗ್ಯ ಧಿಂದ ಜಿನನೀಕ್ಷಿ 
ಯನು, ನೆಹಿಸಿಡನು. ४४४३ ಕರಿಣನಾಡ ತನಸ್ಸನ್ನು ಆಚರಿಸ್ಸಿ ನ್ರಾಯೋಸನೇಕದಿಂದ ಡೇಹನನ್ನು ತ್ನಜಿಸಿ 
ನೋಡರಕಲ್ಪಪಲ್ಲಿ ಜೇನೇಂತ್ರನಾದನು ಅಲ್ಲಿ ಎಣೆಯಿಲ್ಲದ ಸುಖಗಳನ್ನು ಬಹುಕಾಲ ಅನುಭನಿಸಿ, ಅಂತ್ಯದಲ್ಲಿ 
ಭೆಕೆತಖಂಡಪ ವಿದೇಹೆರಾಜ್ಯ ರಾಜಧಾನಿ ಕುಂಡಪುಕೆಸವಿದ್ದ ಸಿಪ್ಠಾರ್ಧ-ಪ್ರಿಯಕಾರಿಣೆಯೆರೆಂಬ ರಾೌಜದೆಂಸತಿ 
ಗಳಿಗೆ ಮಗನಾಗಿ ಜನಿಸಿದನು. ಇನೀ ಆತನ ಚಸನು ಜನ್ಮ, ಸೌಧರ್ಟೇಂದ್ರನು ಆತನಿಗೆ " 20:37 ಸೆೊದೆ ನಾನು 

ಣ 50906, ಆತನ ಕಂಜಿ " ವರ್ಧಮಾನ ? ನೆಂದು 0०63 ७६390) ಆತನನ್ನು 8००४० 
ಕೆಕಿಡರು, ಆತನನ್ನು ರೀ8ಸಲು ಬಂಡ ಸೆಂಗನುಕೆಂಬ ದೇವನು "ಮಹಾನೀಕ'ನೆಂದು ಕಕೆಡು ಆತನನು, 
ಸನ್ಮಾಸಿಡನು ಟೋಕಕ್ಳೆ ಹಿಠನನ್ನು ಮಾಡುನ ಅತನನ್ನು ಲೋಕ " ನಸುಥ್ಛಿಕಬಾಂಥವ ' ಎಂದು 
ಕರೆಯಿತು. ಆತನೆ ಶಕ್ತಿಯನ್ನು ಸ "ಕ್ರಿಸಹೊಸಟಿ ಬಾರ್ವಕಿ 8396 ?ನೆಂದು ४3928 ಫಶ್ವಕ "ಸುವೀಕ'ನೊೆಂಡು 
ಕಿಡಿ ತನು ನೋರತಸನನ್ನಾಚರಿಸಿ, ಸರ್ವಜ್ಞತ್ವನನ್ನು ನಡೆದು, ಲೋಕಕ್ಸಿಲ್ಲ ಜ್ಞಾನಬೋಥಿಮಾಡಿ 


3.८, ಕರ್ನುಫಲದಿಂಪ ಇವ್ಪಶ್ಟಿದ್ದೆಂತೆ ಬಿಷುಗಡಿ ಹೊಂಡುವುಮು ಅನಾಫ್ಯ ಶ್ರೇಯಸ್ಸಿನ ಶಿಖರನನ್ನು ಮುಟ್ಟುವ 
ಮುನ್ನ ಜನ್ನಿ ಜನ್ಮಾಂತರಗಳ ಮೆಟ್ಟಿಲುಗಳನ್ನು ಹಕ್ತಿಯೆ ಹೋಗಬೇಕು. ನೊಡಲು ನಾಸಕರ್ಮಗಳಿಂಡ ಮುಕ್ತ 


"ನಿಗೆ ಮಾ ಕಾಲಲಬ್ಯಿ ಧ್ಯ ಲಲಬ್ಲಿ ಮೊಕೆಕೊಂಡುವಾಡಕಿ ಆ ಜೀವಿ ಒನ್ಮೆ ಕೆಳಗೆ 
ಮೇಲೆದು ಉದ್ಭಾರವಾಗು ಪೊ ಆಜಿ ತನ್ನ ಸಾಫನೆಯನ್ನು ಬಿ ಜಿ ಮುಂಡುವರಿಸಿದಾಗ 


ಸಮ್ಯಕ್ಷ್ಯ ಪ್ರಾಶ್ತನಾಗುತ್ತಿ. ಸಂಮಕ್ಷ್ಯ್ಯಜೀನಿ ಇಂಪಲ್ಲ ನಾಳೆ ಮುಕ್ತಿಯನ್ನು ಸಡೆಜೀ ನಡೆಯುತ್ತಾನೆಂಬುದು 
ಶತಸ್ಸಿದ್ದೆ. ಆ ಜೀವಿಗೆ ನುಕ್ತಿ ಅಥ:ನಕನನಾಗುನುಬೆಂಬ ಭಯವಿಲ್ಲ ನಾಸನಜೀನನಡ ಹಗ್ಗುರಿ ಕರ್ನುಜಾಲ 


ಸಾಧಿಕನಾಷಾಗ ಜೀಸನ್ಮುಕ್ತ ಸಿಪಿ. ಕರ್ಮುಸಿಷ್ಠಾಂತದೆ ನಿನಕಗಳಲ್ಲಿ ವೈದಿಕ 


ಸಾಧಿ 
ಥರ್ಮ ನುತ್ತು ಚೈನಫರ್ನುಗಳಿಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡುಬರಬಹುದಾಡಕೂ. ಆದಿ ಅಂತ್ಯಗಳೆ ವಿಚಾರದಲ್ಲಿ 


೨ ವಂಚಕಲ್ಯಾಣ 
ಜನ್ಮೆಜನ್ಮಾಂತಕೆಗಳಲ್ಲಿ ತೊಳಲಿ ಬಂಡ ಜೀವ ತೀರ್ಥಂಕರನಾಗಲಿರುನ ತನ್ನ ಕಡೆಯೆ ಜಕ್ಕೆನನ್ನು 
ಮುಟ್ಟಿಷಮೇಲೆ,ಅಪರ ಜೀನನನಲ್ಲರಿಯು ಸಂಚಕಲ್ಯಾಣಗಳ ಹೆಂಡೆಕಡಮೇಲೆ ಹಬ್ಬಿ ಹೆಕಡುತ್ತದೆ ಅವು ಕ್ರಮನಾಗಿ 
೧, ಗರ್ಧಾಪತರೆಣ್ಯ ೬. ಜನ್ಮಾಭಿನೇಕ, ೩ ಪರಿನಿಷ್ಟ್ರಮಣ್ಯ ೪. ಕೇನಲ ಜ್ಞಾನೋಷಯ್ಯ ೫. ನರಿನಿರ್ವಾಣ, 
ಈ 99) ಸಂಪರ್ಭಗಳಿಲ್ಲಿಯೂ ಈ ಫನ್ಯಜೀನಿಯ ನುಹತ್ತು ಅಭಿವ್ಯಕ್ತವಾಗುನಂತೆ ಜೇನೇಂದ್ರಮುಖ್ಯನು ತನ್ನ 
ಅನಧಿಜ್ಞಾನದಿಂಪ ಅನ್ರಗಳನ್ನು ಆರಿತುಕೊಂಡವನಾಗ್ಸಿ ಆಯಾ ಸಂದರ್ಭಗಳಿಗೆ ತಕ್ಸಂತೆ ನರಿಚರ್ಯೆ, ಪೂಜೆಗಳನ್ನು 
ಎಸಗುತ್ತಾನೆ, ಜಿನನಾಗುನನನ ಜೀವ ತಾಯಿಯ ಗರ್ಭಕ್ಕೆ ಇಳಿಡುಬರುವುವಕ್ಳಿಂತ ಆರುತಿಂಗಳು ಮೊದಲೆ ಆ 
ಸೌಥರ್ನೇಂಪ್ರನಿಗೆ ಅಸನಕಂಸವಾಗುತ್ತಡೆ. ಅನನು ಅನಧಿಜ್ಞಾ ನದಿಂದ ಜಿನಜನ್ಮನಾಗಲಿರುವುವನ್ನು 
ಯಿಂಪ ಜಿನೆಜನ್ಮನ್ನ ಳದಲಿ ಬಂಗಾರೆಡ ಮುಳಿಗಕೆಯೆನಂತೆ ವೈ ನಣನಿಗೆ 
ನಿಯಾಗಲಿಕುನನಳಕ ಗರ್ಭನನ್ನೆ ಕೀರ್ತೊಡಕದಿಂಪನ ನನಿತ್ರಗೊಳಿಸುನಂತೆ 
ದೇನಕಾಂತೆಯರನ್ನು ನೇಮಿಸುತ್ತಾನೆ. ಅನರು ತಮ್ಮ ಕರ್ತವ್ಯವನ್ನು ಫೆರನೇರಿಸಿ, ಆಕೆಯ ಬಳಿಯಲ್ಲಿ 
ಸರಿಚಕ್ಕಿಯನ್ನ ಎಸಗುತ್ತಾ ನಿಲ್ಲುತ್ತಾರೆ. ಆರು ತಿಂಗಳು ತುಂಬುತ್ತಲೆ ಜಿನಜಕಸಿಯಾಗಲಿರುವವಳಿಗೆ 


ಜೂಡಶ ಶುಭ್ಯಸ್ಟಸ್ನಗಳಾಗುತ್ತನೆ ಜಿನನಾಗಲಿರುವ ಜೀವ ಆಕೆಯ ಗರ್ಭನನ್ನು ಪ್ರನೇಶಿಸುತ್ತನೆ. ಇದನ್ನು 
$ 


25% ६ 


ಅರಿತುಕೊಂಡು, ಸುವ್ಯ 
ಆಜ್ಞಾ ಪಿಸುತಾ ಜಿ 


RL 


LX ನರ್ಧಖಾನ ಪುರಾಣಂ 


ತನ್ನ ಅನಧಿಜ್ಞಾ ಸ್ಲನದಿಂದ ಅರಿತುಕೊಂಡ ನೇವೇಂದ್ರನು ತನ್ನೆ ನುಡದಿ ವುಶೋನುಜೆ ನತ್ತು ಜೇನವೃಂಡೆ 
ಜೊಡನೆ ಬಂದು ಗರ್ಭಾನತರಣ ಕಲ್ಯಾಣನನ್ನು ಕೆಕನೇರಿಸುತ್ತಾನೆ, ನನೆಮಾಸ ತುಂಬಿ ಜಿನೆಶಿಶುನನ್ನು 
ಹೆತ್ತಾಗ ನಡೆಯತಕ್ಕುದು ಜಿನಜನ್ಮಾಭಿಷೇಕೆ. ಈ ಕಲ್ಯಾಣದ ಚಿತ್ರ ದಿನ್ಯಭನ್ಯವಾದುದು. ಜಿನೆಶಿಕು ಜನಿ 
ಸತ್ತರೆ ಜೇನರೋಕದ ಮಂದುಭಿಗಳು ನಾವನನಿಲ್ಲಡೆಯೆ ಧೈನಿಮಾಡಿದವು , ಡೇನೇಂದ್ರರುಗಳಿಗೆ ಅಸನೆಕಂಸನಾ 
ಯಿತು, ಎಲ್ಲಿದ್ದವರು ಅಲ್ಲಿಯೆ ಅಸನದಿಂಡಿಡ್ಸು ಜೀನತ್ನ ದಿಕ್ಕಿಗೆ ನಮಸ್ಯರಿಸಿಷರು, ಹೂನುಳಿಗರೆಯಿತು. ಸಥ 
ರ್ಮೇಂದ್ರನು ದೇವಸಮೂಹದೊಡನೆ ಪುರೋಮಜೆಯೆನ್ನು ಕಕೆಡುಕೊಂಡು ಭೂರೊಟಕಕ್ಕೆ ಬಂಡನನೆ,ಸುರೋನು 
ಜೆಯನ್ನು ಕಳುಹಿಸಿ, ಸೂತಿಕಾಗೃಹೆದನ್ಲಿರುವ ಜಿನಶಿಶುನಿಗೆ ಬಡಲಾಗಿ ಮಾಯಾಶಿಶುನೊಂದನ್ನು ಅಲ್ಲಿಟ್ಟು, ಜಿನೆ 
ಶಿಶುನನ್ನು ತನ್ನ ಬಳಿಗೆ ಕಕಿತರುನಂತೆ ಮಾಡುತ್ತಾನೆ. ಶಿಶುನಿನೆ ತಾಯ್ತೆಂಡೆಗಳು ಮಾಯಾಸಿಶ್ರೆಯಲ್ಲಿ ಮುಳುಗಿ 
ಹೋಗಿರಿತ್ತಾಕೆ. ಜಿನಶಿಶುವನ್ನು ಎತ್ತಿಕೊಂಡ ಡೇನೇಂದ್ರನು ಸ್ಮರಿಸಿಡೊಡನೆಯೆ ಅತನ ವೈಕುರ್ವಣನಿದ್ಯಾಚತುರೆ 
ನಾಡ 00 ७ ಅಲ್ಲಿಗೆ ಬರುತ್ತೆ. ಅಡಕ ಬೃಹತ್ತು ಮುಹತ್ತುಗಳು ಕಲ್ಪನಾತೀತ. ಅದಕ್ಕೆ ಮುವೃತ್ತಿಕಡು ಮುಖಗಳು, 
ಒಂದೊಂದು ಮುಖದಲ್ಲಿ ಎಂಟು ದಂತಗಳು, ಒಂದೊಂದು ದಂತದ ಮೇಲೆಯೂ ಒಂದೊಂದು ಕೊಳಃ 
ಒಂದೊಂಡು ಕೊಳದಲ್ಲಿಯೊ ಒಂಡೊಂಡು ಕಮಲದ ಬಳ್ಳಿ ; ಅಪರಲ್ಲಿ ಒಂಡೊಂದರಲ್ಲಿಯೂ ಮುನೃತ್ತಿರಡು 
ದಳಗಳುಳ್ಳ ಮುನ್ವತ್ತೆಕಹು ಹೂಗಳು, ಒಂದೊಂದು ದಳದ ಮೇಲೆಯೂ ಮುನೃಕ್ತಿಕಹು ನರ್ತಕಿಯರು ತಾಳ 
ನೇಕ ವಾಡ್ಯಿಗಳೊಡನೆ ನರ್ತಿಸುತ್ತಿದ್ದರೆ. ಅನುರ್ತ್ಯರೋಕದೆ ಜೇವಕೆಗಳೆಲ್ಲರೂ ಸೇರಿ ಅತ್ಯಂತ ವೈಭ್ಛನದಿಂದೆ 
ಜಿನಶಿಶುವನ್ನು ७ ಆನೆಯನೇಲೆ ಕೂಡಿಸಿಕೊಂಡು ಮುಂಡರನರ್ನತಳ್ಳೆ ಕರತರುತ್ತಾರೆ. ಅಲ್ಲಿನ ನಾಂಡುಕಶಿಲಾತ 
ಳದ ಮೇಲೆ ಜಿನಜನ್ಮಾಭಿಸೇಕನಾಗುತ್ತರೆ. ಇಲ್ಲಿ ಅಲ್ಪತೆಗೆ ಪ್ರನೇಶನಿಲ್ಲ, ಎಲ್ಲವೂ ಮಹತ್ತೆ, ಆ ಪರ್ವತದಿಂದ 
ಕ್ಷೀರಸೆಮುದ್ರಡವಕೆಗೆ ನೇನತೆಗಳು ಎರಡು ಸಾಲಾಗಿ ನಿಲ್ಲುತ್ತಾರೆ. ಪ್ರತಿಯೊಬ್ಬರೆ ಕೈಲೂ ಒಂದು ಕೊಡ. ಆ ಕೊಡ 
ಕನ್ಮು ಕಲ್ಪನಾಶಕ್ತಿಗೂ ಮೀರಿವನ್ಟು ದೊಡ್ಡದು. ಆ ಕೊಡಗಳಿಂದ ಕ್ಟೀರಸಮುದ್ರದ ವಾರಿಯನ್ನು ಕೊಂಡು 
ಒಂದು ಸಾಲಿನನರು ತುಂಬಿದ ಕೊಡಗಳನ್ನು ಜಿನಶಿಶುವಿನ ಬಳಿಗೆ ಕಳುಹಿಸುತ್ತಾರೆ ಡೀವೇಂಪ್ರನು ಅದನ್ನು ಶಿಶು 
ನಿಕ ತಲೆಯನೇಲೆ ಹೊಯ್ದು ಎರಡನೆಯ ಸಾಲಿನಲ್ಲಿಕುನನರೆ ಕೈಗೆ ಕೊಡುತ್ತಾನೆ, ಮೆರುನಿಮಿಸದಲ್ಲಿ ಎರಡನೆಯ 
ಕುಂಬಿಡೆ ಕೊಡ ಆತನ ಕೈಸೇರಿ ಜಿಕಶಿಶುನಿನ ಅಭಿಸೇಕಳ್ಳೆ ವಿನಿಯೋಗವಾಗುತ್ತದೆ. ಎಡೆಬಿಡದೆ ನಡೆದ ಈ ಅಭಿ 
ಷೇಕದಿಂದ ಕ್ಷೀರಸೆಮುದ್ರ ಬರಿಪಾಗಿ ಅಡರ ತಾಯ್ಮಳಲು ಕಾಣಿಸಿಕೊಳ್ಳುತ್ತಡೆ. ಆ ವೇಳೆಗೆ "ಸರ್ವಂ ಸ್ಷೀರೆಮಯಂ 
ಜಗತ್‌ ಆಗಿ ಹೋಯಿತು. ಇದನ್ನು ನರ್ಣಿಸುನ ಆದಿಕವಿ ನಂಪನಿಂಡ ಹಿಡಿದು ಮುಂದಿನ ಪ್ರತಿಯೊಬ್ಬ ಕೆನಿಯೂ 
ಹೇಳುವಂಕೆ ಈ ವೈಭವವನ್ನು ಎರಡು ಸಹಸ್ರ ನಾಲಗೆಗಳುಳ್ಳ ಆದಿಕೇಷಣೆ ನರ್ಣಿಸಿ ಹೇಳಲಾರ್ಯನಮ್ಮ ಒಂದು ನಾಲಗೆ 
ಯಿಂಡ ನಾನೇನು ಬಣ್ಣಿಸಲು ಸಾಧ್ಯ? ಇನ್ನು ಮೂರನೆಯದಾದ ನರಿನಿಸ್ಕನುಣ ಕಲ್ಯಾಣ. ಜಿನನಾಗುವನು 
ಭೋಗ ಭಾಗ್ಯಗಳಲ್ಲಿ ವೈರಾಗ್ಯ ಹುಟ್ಟಿ ತನಸ್ಸಿಗೆ ಹೊಕಡುನ ಸನ್ನಿವೇಶದಲ್ಲಿ ಸಡೆಯತಳ್ಳದ್ದು. ತೀರ್ಧಂಕರೆರಲ್ಲಿ 
ಬಹು ಮಂದಿ ಸೆಂಸಾರಿಗಳಾಗಿದ್ದು, ಭೋಗಭಾಗ್ಯಗಳಲ್ಲಿ ಮೈಮರೆತಿರುವಾಗ, ಅಕಸ್ಮಾತ್ರಾಗಿ ವರಲ್ಲಿ ವೈರಾಗ್ಯ 
ಹುಟ್ಟಿಸುವಂತಹ ಪ್ರಸಂಗಫೊಂಡು ನೆಯ ಅವರು ತನಸ್ಸನ್ನು ಕೈಕೊಳ್ಳುತ್ತಾಕೆ. ಮುಹಾನೀರನಂತಹ ಕೆಲವು 
ತೀರ್ಥಂಕರರು ಅನಿವಾಹಿತರಾಗಿದ್ದುಕೊಂಡು ಗೃಹತ್ಯಾಗಿಗಳಾಗುವುದೂ ಉಂಟು, ಮಹಾನೀರನು 508) 8०४४६ 
ನೈರಾಗ್ಯವರೆ, ಆತನ ನರಿನಿರ್ನಾಣಕ್ಳಿ ಯಾವ ಪ್ರಸಂಗವೂ ಕಾರಣವಾಗಲಿಲ್ಲ. ರೋಕಾಂತಿಕ ಜೇನರುಗಳು 
ಬಂಡು ಆತನನ್ನು ಪ್ರಾರ್ಥಿಸಿದುಕೆನ್ಫೊ ಅಷ್ಟೆ, ಜಿನನಾಗುನವನು ತಸ್ಸಿಗೆ ಅಣಿಯಾವುನನ್ನು ಅನಧಿಜ್ಞಾನದಿಂದ 
808 ದೇವೇಂದ್ರನು ಅತನಿಗೆ ಜನ್ಮಾಭಿನೇಕದಂತೆ ಈಗಲೂ ಅಭಿಷೇಕ ಮಾಡುತ್ತಾನೆ. ಜೀನಶಿಲ್ಟಿ "ಚಂದ್ರಶ್ರಭೆ' 
ನೆಂಬ ನಿಮಾನನೊಂಪನ್ನು ಸಿದ್ಧ ಗೊಳಿಸಲು, ಅದರಲ್ಲಿ ಕುಳಿತ ಆತನನ್ನು ಷೊಡಲು ನಮಾನನರೊ ಅನಂತರೆ 
ಬಾನನರೂ ಹೊತ್ತುಕೊಂಡು ಹೋಗಿ "ನಾಧಷಂಡ?ನೆಂಬ ಉದ್ಯಾನವನದಲ್ಲಿ ಇಳಿಸುತ್ತಾರೆ ಅಲ್ಲಿ ಭನಿಷ್ಯಜ್ಜಿನನು 
ತನ್ನೆ ಉಡಿಗೆತೊಡಿಗೆಗಳನ್ನು ಕಿತ್ತೆಸೆದು ಜಾತರೊನಸಕೆನಾಗುತ್ತಾಕೆ. ಬಡಗಮುಖನಾಗಿ ಕುಳಿತು ತಸಸ್ಸಿಕಲ್ಲಿ 


ಸ್ತಾನನೆ ಆಚಣ್ಣಕವಿಯೆ ಧರ್ನೂನುರಾಗ xi 


[GS 


ಮಗ್ಗನಾದ ಆತನಿಗೆ ಕೆಲವು ಕಾಲಕ್ಕೆ "ಮನಃಪಥ್ಯಿಯೆಜ್ಞಾನ'ಹುಟ್ಟುತ್ತನೆ ಒಡನೆಯೆ ಆತನು ಜೇಶಸರೈಟಿನೆ 
ಯನ್ನು ಕೈಕೊಳ್ಳುತ್ತಾನೆ. ಹನ್ನೆರಡು ನರ್ಷ ಮುನಿಜೀನನನನ್ನು ಫಡೆಸಿಷಮೇಲೆ ಆತನಿಗೆ " ಕೇವಲಚ್ಞಾನವು” 
ಪ್ರಾಪ್ತಿಯಾಗುತ್ತದೆ. ಈಗಲೂ ದೇನೇಂಪ್ರನು ಸಕಲ ಸನ್ನಾಹೆಡೊಡನೆ ಬಂದು ಆತನನ್ನು ಪೂಜಿಸುತ್ತಾನೆ 
ತೀರ್ಥಂಕರ ಪಟ್ಟಿವಣ್ನೇರಿಷ ಸ್ವಾಮಿಗಾಗಿ ಅತ್ಯದ್ಭುತವಾದ ಸಮನಸರಣಮಂಟಿಸವೊಂದು ಸಿಡ್ಗವಾಗುತ್ತದೆ. 
ಇನ್ನು ಲೋಕಕಲ್ಯಾಣಕ್ಕಾಗಿ ಜಿನನು ಧರ್ನುಜೋಥಿಯನ್ನು ಮಾಡಬೇಕು. ಗಣಥರನೊಬ್ಬನು ಬಾರದ ಹೊರೆತು 
ಅಡು ಫೆಡೆಯುನಂತಿಲ್ಲ. ಅನನು ಬರುತ್ತಲೆ ಜಿನನ ದಿವ್ಯರನವು ರೋಕಷ ಸನುಸ್ತಜೀನಿಗಳಿಗೂ ಅವುಗಳವುಗಳ 
ಭಾಷೆಯಲ್ಲಿ ಅರ್ಧವಾಗುನಂತೆ ಹೊರಹೊನ್ಮುತ್ತಣಿ. ಹೆಲವು ಕಾಲ ಇದು ನಡೆದನೇಲೆ, ಜೀನನು ಸಮುವಸರೆಣ 
ವನ್ನು ನಿಸರ್ಜಿಸಿ ಪ್ರತಿಮಾಯೋಗದಿಂದ ನಿಂತು ನಿರ್ವಾಣಹೊಂದುತ್ತಾನೆ ಇಡು "ಸರಿನಿರ್ನಾಣ ಕಲ್ಯಾಣ? 
ಈ ಸಮಯದಲ್ಲಿ ಮುತ್ತೆ ಕೇನೇಂಪ್ರನು ಬಂಡು ಆತನನ್ನು ಪೂಜಿಸುತ್ತಾನೆ. 


ils 


೩ ಸನುಯೆ ನಿರೂನಣೆ 

ಚೃನಮತಥರ್ನುದ ನಿರೂಸಣೆಯೆ ಜೈನ ಸನುಯೆನಿರೂನಣೆ. ಜಿನನನ್ನು ಆರಾಥ್ಯಡೈನನಾಗಿ 
ಸ್ವೀಕರಿಸಿರುವನರು ಜೈನರು, ಅವರ ಧರ್ನು ಜೈನಥರ್ಮ, ಆ ಥರ್ನುವನ್ನು ನಿರೂಪಿಸಿದೆನನು ಜಿನನಾಮದ 
ರಿಂದಲೂ ಇಸು ಚೈನನುತ. " 86? ಎಂಡಕಿ ಗೆಡ್ಡವನು ಎಂದೆರ್ಧ., ಏನನ್ನು ಗೆದ್ದವನು १ ಕರ್ಮಗಳನ್ನು 
ಗೆದ್ದವನು. ಕರ್ಮಗಳು ಪರ್ಶನಾನರಣೇಯ, ಮೋಹನೀಯೆ, ಅಂತರಾಯೆ, ನೇಷನೀಯ, ಆಯು, ಗೋತ್ರ, 
ನಾಮ, ಎಂಪು ಎಂಟುನಿಥ, ಪ್ರತಿಯೊಂದು ಜೀನಿಯೂ ಈ ಕರ್ನುಗಳಿಂದ ಬಂಧಿತವಾಗಿಡೆ, ಇವುಗಳನ್ನು 
ನೊಡನಿಕೊಂಡು ಸ್ವಸ್ವಕೊಸನನ್ನು ಸಡೆದಾಗ ಜೀವನು ದೇನನಾಗುತ್ತಾನೆ ಇದು ಸರ್ನ ಜೀನಿಗಳಿಗೂ 
ಸಾಥ್ಯ. ಕರ್ನುಬಂಧನದಿಂದ ಮುಕ್ತವಾದ ಜೀವಕ್ಳೆ ಸರ್ವಜ್ಞತ್ವ ಪ್ರಾಪ್ರವಾಗುತ್ತಡೆ, ವೈದಿಕ ಧರ್ಮದಲ್ಲಿ 
" ಬ್ರಹ್ಮೆ' ನೆಂದು ಹೇಳುವ 8७3 ಪ್ರಾಪ್ರವಾಗುತ್ತಣಿ, ಅಂತಹ ಜೀನೆಕನೆ ಜಿನೆ, ತೀರ್ಥಂಕರೆ ಎಂದು ಕಕಿವುದು. 
ಆಗ ಆ ಪರಬ್ರಹ್ಮ ಸ್ಥಿತಿಯಲ್ಲಿರುವ ಜೀವಕ್ಕೆ ಸೃಷ್ಟಿರಹೆಸ್ಯವೆಲ್ಲವೂ ಬೆಳ್ಳಂಬೆಳಕಾಗುತ್ತಣೆ, ಅದರೆ ಬಾಯಿಂದ 
ಬರುವುಜಿಲ್ಲವೂ ಸರಮಥರ್ಮ, ಜಗತ್ತಿನ ಜೀವರಾಶಿಗೆ ಇಷ, ಸರೆಗಳ ಉವ್ಭಾರಕ್ಕಾಗಿ ಅಗತ್ಯವಾದ ಜ್ಞಾನ 
ಬೋಧಿಯು ಕೀರ್ಧಂಕರರ ಬಾಯಿಂದ ಹೆರಿಷು ಬಂದಿಜೆ. ಅದನ್ನು ಆಯಾ ತೀರ್ಧಂಕರರೆ -ಕಾಲದ ಗಣಧರರು 
| ಬಕಿದಿಟ್ಟಿದ್ದಾಕಿ ಈ ಧರ್ನುವನ್ನು ನಿಚಾರ, ಆಚಾರೆವೆಂದು ಎರಡು ನಿಧನಾಗಿ ನಿಂಗಡಿಸಬಹುಮು. ತೀರ್ಧಂಕರನು 
ಲೋಕಕ್ಕೆ ಉಸಡೇಕಿಸಿಡ ಆಚಾರ, ನಿಚಾರೆಗಳೆರಡೂ ಸೇರಿ ಜೈನಸಮುಯನಾಗುತ್ತಡೆ. ವರ್ಧಮಾನ 
ತೀರ್ಧಂಕರೆನ ಬಾಯಿಂದ ಹೊರಟಿ ದಿನ್ಯಧ್ವನಿಯು ಅದನ್ನು ಸ್ವೀಕರಿಸಿದ ಗೌತನುಗಣಧರನಿಗೆ “ಚತುರನುಯೋಗ 
ವಾಗಿ'ದ್ದಿತು ಆ ನಾಲ್ಕು ಅನುಯೋಗಗಳು ಕ್ರಮವಾಗಿ ಧರ್ಮಾನುಯೋಗ್ಯ ಕರಣಾನುಯೋಗ, ಚರಣಾನು 
ಯೋಗ ಮುತ್ತು ಪ್ರವ್ಯಾನುಯೋಗ ನೊಡಲ ಅನುಯೋಗದಲ್ಲಿ ಪುರಾಣಚರಿಕ್ರೆ ಕಥೆಗಳು ಸಮಾನೇಶ 
ವಾಗುತ್ತವೆ, ಇನು ಆಖ್ಯಾನಾತ್ಮಕ ಗ್ರಂಥಗಳು, ಕರಣಾನುಯೋಗವದಲ್ಲಿ ಜ್ಯೋತಿಷ್ಯ, १03 ನೊಡಲಾಡ 
ವಿಷಯಕ್ಕೆ ಸಂಬಂಧಿಸಿದ ಗ್ರಂಥಗಳು ಬರುತ್ತನೆ.  ಚರಣಾನುಯೋಗದಲ್ಲಿ ಮುನಿಗಳು ಹಾಗೂ ಗೃಹಸ್ಥರು 
ವಾಲಿಸಬೇಕಾಡೆ ಯೋಗ್ಯ ನಿಯನೋಪನಿಯಮಗಳಿಗೆ ಸಂಬಂಧಿಸಿದ ಅಚಾರ ನಿಷಯೆದ ಗ್ರಂಥಗಳು ಸೇರುತ್ತವೆ. 
ಪ್ರವ್ಯಾಸುಯೋಗದಲ್ಲಿ ಜೀನ ಅಜೀವ ಮೊದಲಾದ ಶತ್ತ್ಯೃಟಿಂತನೆಗೆ ಸಂಬಂಧಿಸಿದ ದಾರ್ಶನಿಕ ಕರ್ಮಸಿದ್ಧಾಂತಕ್ಳೆ 
ಸಂಬಂಧವುಳ್ಳ ಹಾಗೂ ನಯ-ನಿಸೇಧ ಮೊದಲ್ಲಾಡ ನಿಷಯದ ಸೈದ್ಧಾಂತಿಕ ಗ್ರಂಧಗಳೆಲ್ಲ ಸಮಾವೇಶನಾಗುತ್ತನೆ. 
[ಭಾರತೀಯ ಸಂಸ್ಕೃತಿಗೆ ಜೈನಧರ್ಮದ ಕೊಡುಗೆ (ಪುಟ ೯೦)] 


xii ನರ್ಧನಾನ ಪುರಾಣಂ 
, ೪ ಸಮುನಸರಣ 


ತಪಸ್ಸಿನಿಂದ ಸರ್ವಜ್ಞ ್ವನನ್ನು ನಡೆದು ತೀರ್ಧಂಕರನಾನವನು ಥರ್ಮೋನಡಿಃಶ ಮಾಡುವುದಕ್ಕಾಗಿ 
ಜೀನೇಂದ್ರನು ನಿರ್ನಿಸುನ ದಿನೃಸಭಾಭನನನೇ ಸೆಮನಸರಣ ಮಂಟಿನ?, ಇಡರ ವಿಸ್ತಾರ ನೈಭ್ಸನಗಳು 
ವರ್ಣನಾತೀತ, ಅದು ಹನ್ನಿರಡು ಯೋಜನೆ ನಿಸ್ತಾಕನಾಗಿದ್ದು ಗೋಳಾಕಾಕವಾಗಕಿತ್ತಜಿ, ಆದರ ನಾಲ್ಕು 
ದಿಕ್ಕುಗಳಲ್ಲಿಯೂ ನಾಲ್ಕು ಹೆಬ್ಬಾಗಿಲುಗಳು, ಸಮವಸರಣಭೂನಿಯಿಂದ ಬಹು ಎತ್ತರದಲ್ಲಿರುವ ಅನುಗಳನ್ನು 
ಹೆತ್ತಿ ಹೋಗಲು ಎತ್ವರನಾಡ ಮೆಟ್ಟಿಲುಗಳು, ಅಲ್ಲಿಂಡ ಮುಂಜಿ ವೀಧಿಗಳು, ಇಕ್ಸಿಲಗಳೆಲ್ಲಿಯೂ ಜಗಲಿ 
ಗಳು, ನೃಲ್ಪದೂರ ಹೋಗುತ್ತಲೆ ಒಂದಾದನೇಲೆ ಒಂದರಂತೆ ಮೂರು ಕೋಟಿಗಳು ಅವುಗಳ ಕಂದಕಗಳು 
ಪ್ರತಿಯೆಸಿದು ಕೋಟಿಗೂ ಮೂರು ಅಂಕಸ್ತುಗಳುಳ್ಳ ನಾಲ್ಕು ಗೋಪುಕಗಳು, ಕೋಟಿಗೂ ಕೋಟಿಗೂ 
ಮಥ್ಯದಲ್ಲಿರುನ ನಿಸ್ತಾರನಾದ ಪ್ರಡೀಶದಲ್ಲಿ ನವನಿಧಿಗಳು, ನಾಟ್ಯ ಶಾಲೆಗಳು ಧೂನಘೆಟಿಗಳು, ಪುತ್ನಳಿಗಳು ; 
ಹೆದ್ದಾರಿಯ ನಡುನೆ ಮಾನಸ್ತ್ರಂಭಗಳು; ಆದರೆ ನಾಲ್ಕು ದಿಕ್ಕುಗಳಲ್ಲಿಯೂ ದೇನ ದೇವಿಯರ ಕ್ರೀಡೆಗೆ ಅನುಕೂಲ 
ವಾಡ ಕ್ರೀಡಾನನ ಮುತ್ತು ಕ್ರೀಡಾನಗರೆಗಳು. ಒಂಡೊಂದು ಸ್ತಂಭದ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಕೊಳ 
ಗಳು ; ಸಮನಸೆರಣ ನುಂಟಿನಡ ಮುಂಜಿ ನಾಲ್ಕು ಚೈತ್ಯನೃಕ್ಷಗಳು ಅನುಗಳ ನಾಲ್ಕುದಿಕ್ಕುಗಳೆ್ಲಿಯೂ ಜಿನ 
ಪ್ರತಿಮೆಗಳು, ಸ್ತೂನಗಳು; ಸಮನನರೆಣದ ಸಟ್ಟಿನಡುನೆ ಗಂಥಕುಟ, ಆದೇ ಜಿನನ ನಾಸಸ್ನಾನೆ. ಚಚ್ಛಾಕವಾಡ 
ಆಡರ ಮಧ್ಯದಲ್ಲಿ ರತ್ನ ಸಿಂಹಾಸೆನ್ಮ ಅದಕ ಮೇಲೆ ಕುಳಿತೇ ಜಿನನು ಉನಡೇಶಿಸುನುದು, ಗಂಥಕುಟಿಯ ಇತ್ಳಿಲದಲ್ಲಿ 
ಗೊಲಾಕಾರನಾದ ಹನ್ನೆರಡು ಕೊರಡಿಗಳು, ಅವುಗಳಲ್ಲಿ ಕ್ರನುವಾಗಿ ಗಣಧರರು,ಕಲ್ಪನಾಸಿನಿನೇನಿಯರು, ಆರ್ಯಕಾ 
ನುತ್ತು ಶ್ರಾನಕಿಯರು, ಜ್ಯೋತಿಷ ಜೇವಿಯೆರು, ವ್ಯಂತರಣೇನಿಯರು, ಭ್ರನನನಾಸಿಸೀಜೀವಿಯೆರು, ಭನನೆನಾಸಿೀ 
ಜೇವರುಗಳು, ವ್ಯಂತರರು, ಜ್ಯೋತಿರ್‌ಡೀನರು, ಕಲ್ಪನಾಸೀದೇನರು ನುತ್ತು ಇಂದ್ರರು, ಚಕ್ರವರ್ತಿ 
ಮೊದಲಾದ ಮಾನನರು, ಆನೆ ಸಿಂಡೆ ನೊದಲಾಡ ತಿಕ್ಕಗ್ನಂತುಗಳು. ಸಮನಸರಣನುಂಟಿನನೆಂಬುದು ಒಂದು 
ಸುಂಡರೆ ಸ್ವರ್ಣಸ್ಫಪ್ನದಂತೆ ನಿವ್ಯನುನೋಹೆಸ. ಅಡರ ನರ್ಣನೆಯೇ ಒಂದು ಮಹಾಕಾವ್ಯಕ್ಕೆ ನಸ್ತುನಾಗುನೆಸ್ಸು 
ವಿಶಾಲ ಮತ್ತು ನೈನಿಧ್ಯನುಯನಾದುದು. 


೫ ಅನಂತ ಚತುಷ್ಟಯ 

ಕೇನಲಜ್ಞಾನನನ್ನು ಹೊಂದಿದ ತೀರ್ಥಂಕರಚೀತನವು ನಾನ-ಪ್ರಣ್ಯ ರಹಿತವಾದ ನತ್ತು ಸಪ್ರತತ್ತ 
ಗಳಲ್ಲಿ ಕಡೆಯದಾದ ಮೋಕ್ಷ ಸಡನಿಯನ್ನು ನಡೆಯುತ್ತದೆ. ಈ ನೋಕ್ಷನನ್ನು ನಡಿಯಲು ಸಾಢಕವಾಡುವು ಶುನ್ಕ 
ನಾದ ದರ್ಶನ ಜ್ಞಾನ ಜಾರಿತ್ರಗಳು. ತತ್ತ್ಯಾರ್ಥಶಾಸ್ವ್ರದ ನೊದಲನೆ ಸೂತ್ರವೇ " बह) (करे; ಜ್ಞಾನ, 

[-u 

'ಚಾರಿತ್ರಾಚಿ ನೋಕ್ಷಮಾರ್ಗಃ' ಎಂಬುದಾಗಿ. ಈ ಮೂರನ್ನು ರೆತ್ನತ್ರಯನೆಂದು ಕರೆಯುತ್ತಾರೆ. 
ವೈದಿಕರಲ್ಲಿರುನ ಭಕ್ತಿ ಜ್ಞಾನ ವೈರಾಗ್ಯಗಳು ಈ ಮೂರೆ ಕತ್ನಗಳೇ. ಶಾಸ್ತ್ರಗಳಲ್ಲಿ ಹೇಳಿರುನ ತತ್ವಗಳನ್ನು 
ಸೆಕೆ ನಂಬುವುಜೀ ಸನ್ಯುಗ್ನರ್ತನ ಅಧನಾ ಸಮ್ಯುಗ್‌ದೃಷ್ಟಿ. ಸಮ್ಯುಗ್‌ದರ್ಶನಪ ಸಿದ್ದಿಯನ್ನು ನಡಿದಮೇರೆ 
-ಎಂದಕೆ ಎರಡರಿಯೆನ ಶ್ರದ್ಧಾ ಭೆಕ್ಷಿಗಳಿಂಡ ಢರ್ಮತತ್ವಗಳನ್ನು ಸ್ವೀಕರಸಿದನೇಕೆ-.ಆ ತತ್ವಗಳಲ್ಲಿ ಅಡಗಿರುನ 
ಜ್ಞಾನನನ್ನು ಉನಾಸನೆ ಮಾಡಬೇಕು, ಅವುಗಳಲ್ಲಿ ಅಡಗಿರುನ ಯಧಾರ್ಧ್ಥತತ್ವನನ್ನು ಮನದಟ್ಟು 
ಮಾಡಿಕೊಳ್ಳಬೇಕು, ದರ್ಶನದಿಂದ ವಸ್ತುವಿನ ಅಸ್ತಿತ್ವ ಅರ್ಥನಾಡಕೆ, ಜ್ಞಾನದಿಂದೆ ವಸ್ತುನಿನ ಬೊೆ 
ಯುಂಟಾಗುತ್ತಡೆ. ಈ ಸಮ್ಯಕ್‌ ಜಾ ನದಲ್ಲಿ ಮತಿಜ್ಞಾನ್ಯ ಅನಧಿಜ್ಞಾನ, ಮುನಃನರ್ಯೆಯೆಜ್ಞಾನೆ, 

ES AE. K ತಿಯ ನೆಟ್ಟರೆ 
ಶ್ರುತಜ್ಞಾನ, ಕೇನಲಜ್ಞಾನ ಎಂದು ಐಡುನಿಧ. ಈ ಸಮ್ಯಕ್‌ಜ್ಞಾನ ಸಿದ್ದಿಯಾದನೇಲೆ ಕ ०] 
ಸಮ್ಯಕ್‌ಚಾರಿತ್ರ. ಕರ್ಮಗಳ ४०४0 ನಿರ್ಜರೆಗಳಿಂದೆ ಮೋಕ್ಷಸಾಥನೆಗೆ ಸಮ್ಯಕ್‌ಚಾರಿತ್ರವು ಅತ್ಯನಕ್ಯ. ಇನುಗ 


ಪ್ರಸ್ತಾನನೆ. ಆಚಣ್ಣಕನಿ ಜಿಳಗಿರುನ ಕಾನ್ಯಧರ್ನು rxili 


ಳಿಂದ ಮುಮುಕ್ಷುತ್ವವನ್ನು ಪಡೆವೆ ಜೀನಿಗೆ ಅನೆಂತಜ್ಞ್ಯಾನ್ಯ ಅನಂತದರ್ಶನ, ಅನೆಂತಸುಖ ನುತ್ತು ಅನೆಂತನೀಕ್ಯ... 
ಎಂಬ ಅಸಂತಚತುಪ್ವಯವು ಲಭ್ಯವಾಗುತ್ತವೆ. 

ಆಚಣ್ಣಕನಿಯು ಜೈನಧರ್ಮವನ್ನು ಆಮೂಲಾಗ್ರನಾಗಿ ಅರಿತನನು ಎಂಬ ನಿಚಾರದ್ಲಿ ಯಾನ 
ಸಂಜೇಹೆವೂ ಇಲ್ಲ. " ಸಮ್ಯಕ್ಷ'ವನ್ನು ಕುರಿತು ಆಕನು ಮಾಡಿರುವ ಸುದೀರ್ಫವಾಡೆ ನರ್ಣನೆ ಆತನ ಧರ್ನು 
ಜ್ಞಾನಕ್ಕೂ ಫರ್ನಾನುಕೆಕ್ತಿಗೂ ಹಿಡಿದಿರುವ ಕನ್ನಡಿಯಾಗಿರುವುದು ಮಾತ್ರನೇ ७७७, ಆತನ ಅಸಾಥಾರೆಣವಾಡೆ 
ನಾಂಡಿತ್ಯಕ್ಕೂ ಸಾಕ್ಷಿಯಾಗಿದೆ. ಈಗ ನಾವು ७ ಕವಿಯ ಕಾವ್ಯಧರ್ನುದತ್ತ ನಮ್ಮ ಗಮನವನ್ನು ಹರಸೋಣ. 


ಆಚೆಣ್ನಕನಿ ಜೆಳೆಗಿರುವ ಕಾನ್ಯಧರ್ಮ 


ಪ್ರತಿಥೆ, ಪಾಂಡಿತ್ಯ, ಲೋಕಾನುಭನನೆಂಬ ಕ್ರಿನೇಣೀಸಂಗಮದಿಂಡಲೆ ಕಾನ್ಯಗಂ A ಉಡ್ಛವಿಸುವುಡು. 
ಈ ಕ್ರಿನೇಣಿಯಲ್ಲಿ ಒಂದಾದ ಪಾಂಡಿತ್ಯನೆಂಬುದು ಬಹುನುಟಗೆ ಪೂರ್ನ್ವಕವಿ ಕಾವ್ಯಗಳ ವ್ಯಾಸಂಗದಿಂದ ಬರತಕ್ಕುದು 
ತಾನೆ? ಆದ್ದರಿಂದ ನೂತನ ಕನಿಯ ಳೈ ಪ್ರಾಚೀನ ಕನಿಯ ಜೇಬಿನೊಳಕ್ಕೆ ಇಳಿಯುವುದು ಸ್ವಾಭಾನಿಕ, 
ಅನೇಕ ವೇಳೆ ಅನಿವಾರ್ಯ, ಪೂರ್ವಕವಿಗಳಿಂಡ ಪ್ರಭಾವಿತನಾಗದ್ಯ ಪ್ರೇರಣೆಯನ್ನು ನಡೆಯದೆ ಕನಿಯಾರು ? 
ಪ್ರತಿಯೊಬ್ಬ ನಾನೆನನಿಗೂ ಅಂಗಾಂಗಗಳ ಸಮಾನಕೆಯಿದ್ದರೂ ಪ್ರಕಿಯೊಬ್ಬನೊ ನುತ್ತೊಬ್ಬಫಿಂಡ ಭಿನ್ನೆನಾಗಿರು 
ನಂತೆ, ಒಂಡೇ ನಿಷಯನನ್ನು ಕುರಿತು ಬರಿಯ ಹೊರಟರು ಕನಿಗಳಲ್ಲಿ ಸಾಮಾನ್ಯವಾಗಿರುವ ಹೆಲವು ಲಕ್ಷಣಗಳು 
ಕೆಂಡು ಬರುನುನಾಡರೊ, ಪ್ರತಿಯೊಬ್ಬನಲ್ಲಿಯೊ ನಿಶಿಸ್ಕನಾದ ಕೆಲವು ಗುಣಗಳಿಂದ ७४४७ ವೈಕ್ತಿತ್ವದ ಸ್ನಾನಕೆ 
ಯಾಗಿರಿತ್ತಜಿ. ಈ ದೃಷ್ಟಿಯಿಂದ ನಾನೀಗ ಆಚಣ್ಣಕನಿಯ ವರ್ಧಮಾನ ಫುರಾಣನನ್ನು ನೆಮಾರೋಟಚಿಸೋಣ- 

ಜೈನ ವುರಾಣಕರ್ಸ್ಯೃಗಳೆಲ್ಲರೂ ಸಾಮಾನ್ಯನಾಗಿ ಗಣಧರಪ್ರಜೀತ ಪ್ರಥಮಾನುಯೋಗನನ್ನು ತನ್ಮು ಕೃತಿ 
ರಚನೆಗೆ ಮೂಲನೆಂದು ಹೇಳಿಕೊಳ್ಳುವರಾಷರೂ ಬಹುಮಟ್ಟಿಗೆ ಪ್ರಾಕೃತ ಅಧವಾ ಸಂಸ್ಕೃತ “ಮಹಾವುರಾಣ'ನೇ 


ಅನಕ ಕಾನ್ಯಸೃಷ್ಟಿಗೆ ಪ್ರೇರಕ, ಪ್ರಹೋದಕ, ಮತ್ತು ಆಧಾರ. ಇತರರಂತೆ ಆಚಣ್ಣನೊ 


"ಗಣಧರೆರಿಂ ಬಹುಶ್ತು ತರಿನಾಪಮೆ ನರ್ಣಿತನಾಮವಂದಾ ಜಗೆ 
ಶ್ರಣುತನುನೊಲ್ಲ ನೀರಜಿನ ಜಾರುಚರಿತ್ರಮನ್‌, 


ವರ್ಣಿಸುತ್ತಿರುವುದಾಗಿ ಹೇಳಿಕೊಂಡಿದ್ದಾನೆ ಆದರೂ ಆತನು ತನ್ನೆ ಕಥಾನಸ್ತುವನ್ನು ಮಾತ್ರನೇ ७७४ ನಿರೂ 
ವಣಾನಿಧಾಸನನ್ನೂ ಗುಣಭಡ್ರಾಚಾಕ್ಕನ ಮಹಾಪುರಾಣದಿಂದ ಎತ್ತಿಕೊಂಡಿದ್ದಾನೆ ಈತನು ತನ್ನ ಕಾವ್ಯದಲ್ಲಿ 
ನಿವುಲನಾಗಿ ಬಳಸಿರುವ ಅನುಪ್ರಾಸ, ಯಮಕ, ಶ್ಲೇಷೆ, ನಿರೋಧಾಭಾಸ- ಇತ್ಯಾದಿ ಶಬ್ನಾಲಂಕಾರಗಳಿಗೆ ಸಹ 
ಅಲ್ಲಿಯೆ ಆತನಿಗೆ ಪ್ರೇರಣೆ ಡೊಕಿತಿನಿ.ಇಸತ ಜೊತೆಗೆ ಆತನು ಸ್ತೋತ್ರಮಾಡಿರುನ ವುರಾತನ ಪುರಾಣಕವಿಗಳಿಂನ, 
ಅದರಲ್ಲಿಯೂ ಮುಖ್ಯವಾಗಿ ಕಧಾನಿರೂಸಣೆಯಲ್ಲಿ ನಾಗನರ್ಮನಿಂಡಲೂ, ವರ್ಣನಾ ನಿಭಾಗದಲ್ಲಿ ರನ್ನನಿಂದಲೂ 
ಸಾಕಷ್ಟು ಪ್ರಭಾವಿತನಾಗಿರುವುದು ಸುಸ್ಪಷ್ಟವಾಗಿದೆ. ಆದೆರೊ ತನ್ನ ಕಧಾಸಂನಿಧಾನನಿರೊನಣೆಯೆಲ್ಲಿ, ನಾತ್ರ 
ಪೋಷಣೆಯಲ್ಲಿ, ರಸಾಭಿವ್ಯಕ್ತತೆಯಲ್ಲಿ ತನ್ನದೇ ಆದ ವ್ಯಕ್ತಿತ್ವವನ್ನು ಮೆರೆದಿದ್ದಾನೆ. 

ಸೆಂಸ್ಕೃತ ಮಹಾವುರಾಣದಲ್ಲಿ ನರ್ಧಮಾನಜಿನನೆ ಜೀನಿತ ಕಥಾವೃತ್ತಾಂತವು ಆತನ ಪುರೂಕನೆ ಬೇಡನಾಗಿದ್ದ 
ಪ್ರಥಧಮಜನ್ಕದಿಂಡ ಪ್ರಾರಂಭನಾಗಿ, ಭರೆತಚಕ್ರಿಯ ಮಗನಾಡ ಮರೀಚಿಯ ಜನ್ಮದಿಂದೆ, ಅಡ್ನಹಾದಿ ಹಿಡಿದ್ಯು 
ಕ್ರಮಕ್ರಮವಾಗಿ ಆಥೋಗತಿಗೆ ಬಿದ್ದು ಹೋಡುದೆನ್ನೂ. ಸಿಂಹಜನ್ಮದಲ್ಲಿ ಕಾಲಲಲ್ಸಿ ಕಾಣಿಸಿಕೊಂಡು ಅಲ್ಲಿಂದ 


ग्डाए ವರ್ಥಮುನ ಪುರಾಣಂ 


ಮುಂಜಿ ಮೆಟ್ಟಲು ಮೆಟ್ಟಿಲಾಗಿ ಮೇಲೇರುತ್ತಾಹೋಗಿ ವರ್ಧಮಾನಜಿನನಾದುದನ್ನೂ ನಿರೊಪಿಸುತ್ತದೆ. ಇಲ್ಲಿ 
ಬರುನ ಜನ್ಮಾಂತರಗಳ ಕಥೆ ಸುದೀರ್ಫೆವಾಗಿರುವುದಸ್ಟೇ 89, ಅನೇಕವೇಳೆ ಅಡು ಚರ್ನಿತ ಚರ್ನಣನಾಗಿ ನೀರನ 
ವಾಗುತ್ತದೆ. ಅದೊಂದು ಸ್ಟರ್ಗಮುರ್ಸ್ಯಗಳ ನುಥ್ಯೆ ನಡೆನ ಕಣ್ಣು ಮುಚ್ಚಾಲೆಯಾಟ. ಹುಟ್ಟುವುತು ಪರಿವ್ರಾಜಕ 
ನಾಗುವುದು ಅಧವಾ ರಾಜನಾಗುನುದೆ; ಸಾಯುವುಡ್ಯು, ಸ್ವರ್ಗಸುಖನನ್ನು ಅನುಭನಿಸುವುದು. ನುಕ್ತಿ ಮುಕ್ತಿ ಇಡೇ 
ಕಥೆ. ಬರಿಯ ವುರಾಣನೆಂಡಾಗ ಅದು ಸೆಹ್ಯವಾಗಬೇಕಾಗುತ್ತದೆ, ಆದಕಿ ಅಸೊಂದು ಸಾಹಿತ್ಯಕೃತಿಯೆನಿಸಿದಾಗ. 
ವೈನಿಧ್ಯತೆಯ ಅಭಾನ ಎದ್ದುಕಾಣುತ್ತಡೆ. ನಾಗನರ್ನುಕವಿ ಅಸಗನನ್ನು ಅನುಸರಿಸಿ, ಮೂಲ ನಿರೊನಣೆಯೆಲ್ಲಿ 
ಸೆಣ್ಣಡೊಂಜು ವ್ಯತ್ಯಾಸವನ್ನು ಕಲ್ಪಿಸಿದ. ಆತನ ಕಾವ್ಯದಲ್ಲಿ ಕಥೆ ಆರಂಭನಾಗುನುದು ನೀರಜಿನನ ಜೀವ ವಿಶ್ವನಂದಿ 
ಕುಮಾರೆನಾಗಿದ್ದ ಫೆಟ್ಟಿದಿಂದ. ಇಲ್ಲಿನ ಕಥೆ ಅತ್ಯಂತ ರೆಸವತ್ತಾಗಿದೆ, ಅಲ್ಲದೆ, ಜಿನೆನಾಗಲಿರುನ ಚೀತನದೆ ಸ್ವರೂಪ 
ವನ್ನು ಇಲ್ಲಿನ ನಿರೂನಣೆ ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತಣಿ. ನಿಶ್ವನಂನಿಕುಮಾರನ ಶಕ್ತಿ.ಕೇನಲ ಭೌತಿಕ 
ಶಕ್ತಿಯೊಂಡೇ ಅಲ್ಲ ಮಾನಸಿಕ ನುತ್ತು ಆಧ್ಯಾಕ್ಮಿಕ ಶಕ್ತಿ ಕೂಡ-ಅಸಾಥಾರೆಣವಾದುದು, ಕೀರ್ಥಂಕರ ಜನ್ಮದಲ್ಲಿ 
ಆತನಿಗೆ " ನೀರೆ” * ಮಹಾನೀರೆ' ಇತ್ಯಾದಿ ನಾಮಕರಣವನ್ನು ಮಾಡಿದುವರೆ ಸಾರ್ಥಕತೆಗೆ ಇಲ್ಲಿ ಬೀಜಾನಾಪ 
ಫೆಯಾಗಿಡೆ. ಆಚಣ್ಣನು ಈ ವ್ಯತ್ಯಾಸವನ್ನು ಕನ್ನೆ ಕಾವ್ಯವಲ್ಲ ಬಳಸಿಕೊಂಡಿರುವುದು ಆತನ (0४४९ डे, 
ರೆಸಜ್ಞತೆಗಳಿಗೆ ಒಂದು ದೊಡ್ಡ ಸಾಕ್ಷಿ 

ಆಚಣ್ಣನು ತನ್ನ ಕಥಾವಸ್ತುನನ್ನು ಹಿಂದಿನ ಕೆನಿಗಳಿಂಡಲೆ ನಿಶ್ತಿಕೊಂಡಿದ್ದಾನೆ ಅದರಲ್ಲಿಯೂ ನಾಗ 
ವರ್ನುಕನ್ನು ಆತನು ಆಮೂಲಾಗ್ರವಾಗಿ ಓದಿ ಕಧಾನಿರೂಸಣೆಯಲ್ಲಿ ಆತನಿಗೆ ಖುಣಿಯಾಗಿರುವುಡು ಮಾತ್ರವೆ 
ಅಲ್ಪ ಆತನ ಕಾವ್ಯದಲ್ಲಿನ ಸಂಧಿ एं ವದ್ಯ ೪೨ನ್ನು ಅನಾನುತ್ತಾಗಿ ಎತ್ತಿಕೊಂಡು ತನ್ನ ಕಾನ್ಯದ ಆಶ್ವಾಸನೆ ಸ 
೭೬ ಆಗಿ ಬಳಸಿಕೊಂಡಿದ್ದಾನೆ. ಗಂವನುಹಾಕನಿಯ ನದ್ಯವೊಂದನ್ನು ರನ್ನನು ತನ್ನೆ ಕಾವ್ಯದಲ್ಲಿ ಹೀಗೆಯೆ ಬಳಸಿ 
ಕೊಂಡಿರುವುದನ್ನು ನಾವು ಇಲ್ಲಿ ನೆನೆದುಕೊಳ್ಳಬಹುದು. ಆಚಣ್ಣನೂ ರನ್ನನೆಂತೆಯೆ ಪರಕಾವ್ಯವೊಂದರಿಂಡ ಪ್ರಭಾ 
ವಿಶನಾಗಿದ್ದರೊ ತನ್ನ ವ್ಯಕ್ತಿತ್ವಕ್ಕೆ ಲೋನತಂದುಕೊಂಡಿಲ್ಲ ನರ್ಥಮಾನ ಪುರಾಣ ಕರ್ಸ್ಯೃಗಳಾದ ಇತರೆ ಕನಿಗಳಲ್ಲಿ 
ಎಲ್ಲಿಯೂ ಕಾಣಬರದ ಸುಂದರ ಸನ್ನಿವೇಶಗಳು ಆಜಣ್ಣನ ಲೆಕ್ಕಣಿಕೆಯಿಂದ ಇಳಿದು ಬಂದಿನೆ. ನಿಶ್ವಭೂತಿ 
ಮಹಾರಾಜನು ಶಕೆತ್ಯಾಲದ ಮೇಫೆವೊಂದನ್ನು ಕಂಡು ರಾಜ್ಯನರಿತ್ಯಾಗ ಮಾಡಿಷನೆಂದು ಮಹಾವುರಾಣವು 
ಹೇಳಿದರೆ ನಾಗನರ್ಮೆನು " ವಿಶ್ವಭೂತಿಮಹಾರಾಜಂ ಸಂಸಾರನಿರ್ನೇಗಸರೆನಾಗಿ ' ಜಿನದೀಕ್ಷೆಯನ್ನು ಕೈಕೊಂಡ 
ನೆಂದು ಮಾತ್ರ ಹೇಳುತ್ತಾನೆ ಅದರ ಹಿನ್ನೆಲೆಯನ್ನೇನೂ ಹೇಳುವುದಿಲ್ಲ. ಆಚಣ್ಣನು ಈ ಸನ್ನಿನೇಶನನ್ನು ಅತ್ಯಂತ 
ಸಹೆಜನಾಗಿಯೂ ಸುಂಡರನಾಗಿಯೂ ಚಿತ್ರಿಸಿದ್ದಾನೆ. ಒಂದು ದಿನ ನಿಶ್ವಭೂತಿ ನುಹಾರಾಜನು ಹೇನೇಂದ್ರನಂತೆ 
ವೈಭನದಿಂದ ತನ್ನ ಸೆಭಾಭನನದಲ್ಲಿ ಕುಳಿಕಿರೆನಾಗ 

ವ ನಡಿಯಜನೊರ್ನನುರ್ನಿಪಷ ಜರಾರುಜೆಯಿಂ ಶ್ವಥಜೀರ್ಣಮಸ್ಪ್ರಡಲ್‌ 
ಕೆಡೆನವೊಲಾಗೆ ಬಾಗಿ ಮಿಗೆ ಕೆನ್ನಿ ಬಜಿಲ್ಲಡಿಗೊರ್ನು ನಿಂದು ಬಿ 


ಚ್ಚಿಡೆಯಿದು ತನ್ನ ಮುಸ್ನೆಸನ ಜವ್ವನಮೆಂಡಜಸುತ್ತಿ ನಿರ್ನವೊಲ್‌ 
ಫಡುಗುತುಮಾನತೋನ್ನ ಮುಖಂ ಒರುತಿರ್ವೆಮುಮಾಗಳಾತನೆಂ 


ಎಮೆಯಿಕ್ಕದೆ ನೀಡುಂ ನೋ 
ಡಿ ನುನದೊಳಿಂತೆಂದನಕಟಔ ' ಪಂಚೇಂದ್ರಿಯ ಸೌ 
ಭ್ರಖಿಯಿಸುಗುಮುವಾರಘೋರ ಜನ್ಮಾಟಿನಿಯೊಳ್‌ 


ನಿಂದು ಕೊಳ್ಳುತ್ತಾನೆ. ४ ಅಸಾರಂ ಸಂಸಾರೆಂ? ಈ ಸಂಸಾಸ ದುಃಖನನ್ನು ಇಸ್ಛೆಂದು ಅಳೆಯುವುದು " ಆಗಸಡೆ 
ನೀಳನುಂ ಗಟ್‌ಯೊಳಳೆ 'ಯುನಂತೆ ಅಸಾಧ್ಯ ಎಂದುಕೊಳ್ಳುತ್ತಾರೆ. ಅತನ ಯೋಚನಾಲಹರಿ ಮುಂಡುವೆಂದು 


ಸ್ತಾನನೆ: ಆಡಣ್ಣಕವಿ ಬೆಳಗಿರುನ ಕಾನ್ಯಧರ್ನು LXV 


[4S 


ಅಶಾಶ್ವತನಾದ ಭೋಗ ಭಾಗ್ಯಗಳಲ್ಲಿ ಜಿಗುನ್ಸೆ ಹುಟ್ಟುತ್ತದೆ. ಆತನು " ನಿಸ್ಸಾರ ಸಂಸಾರೊದ್ವಿಗ್ನನುಂ, ಭೂರಿ 
ವೈರಾಗ್ಯಸುಧಾನಾರಿನಿಮಗ್ನನುಮಾಗಿ ! ತಮ್ಮನಿಗೆ ರಾಜ್ಯಾಧಿನತ್ಯವನ್ನೂ, ತನ್ನ ನುಗನಿಗೆ ಯುನರಾಜಸದಡನಿ 
ಯನ್ನೂ ಕೊಟ್ಟು ತಸಸ್ಸಿಗೆ ಹೊರಟುಹೋಗುತ್ತಾನೆ. 
ವಿಶ್ವನಂದಿಯು ರಾಜ್ಯಸರಿತ್ಯಾಗ ಮಾಡಿದ ಸನ್ಸಿವೇಶನನ್ನು ಮಹಾಪುರಾಣಕಾರೆ ಹೀಗೆ ಬಣ್ಣಿಸುತ್ತಾಕೆ- 

ಅಫಾಸ್ಯದಾ ಕುಮಾಕೋ ಸೌ ವಿಶ್ವನಂದೀ ಮುನೋಡಕೇ 

ಸಯೋಪ್ಯಾಸ ನಮಂ ಸ್ವಾಭಿರ್ದೇವೀಭಿಃ ಪ್ರೀಡಯಾಸ್ಸಿತಃ ॥ 

ಸಿಶಾಖನಂಪೆಸ್ತ್ರಂ ಡೈಷ್ಟ್ಯಾ ತಹರ್ದ್ಯಾಂ ನುನೋಹರೆಂ 

ಕುರ್ಕಾಂ ದೇಕಸರಿತ್ಯಾಗಾ ನುಡಮಿತ್ಯಭ್ಯಧಾದಸೌ ॥ 

ಸಣ್ಣು ಸನ್ಸುಹಿ ಥೋಗೇಣು ವಿರುದ್ಧನಿಸಯಸ್ರಿಯ! 

ಭನೇವ್ಸಾಪಿ ಭನೇ ಭೂಯ ಭನಿಸ್ಯದ್ದುಖಭಾರೆಭ್ಯತ್‌ ಗ 

ಪ್ರತ್ವಾ ಕದ್ವಚನಂ ಚಿಕ್ತೀ ನಿಧಾಯ ಸ್ನೇಹೆನಿರ್ಭರೇಃ 

ಕಿಯ್ಯಕ್ತೀೀ ವಡಾಬೀತಿ ಸಂತೋಸ್ಕ ತನುಜಂ ೧ಿಜಂ 

ವಿಶ್ವನಂದಿನಮಾಹೂಯ ರಾಜ್ಯಭಾರಸ್ತ್ರ ಪಯಾಧುನಾ 

ಗೃಹೃತಾಮುಹನಾಕ್ರನ್ಯು ಪ್ರತ್ಯಂತ ಪ್ರತಿ ಭೂಂಬೃತಃ Il 

ಕೃತ್ವಾ ತಜ್ಞನಿರಕ್ಷೋಭೆ ಪ್ರಶಾಂತಂ ಗಣಿಪ್ಪಿರ್ದಿನೈಃ 

ಪ್ರತ್ಯಷ್ಕ್ಯಾಮೀತಿ ಸೆಂ್ಳ ನೋಚಚ್ಬುತ್ತಾ ತ್ರಪ್ಬುನಾಚ ತಂ ] 

ಸೊಜ್ಯನಾಡ 4०४०३, ३४ ನಿಸ್ಸಿಂತಸು.ಪವಿಶ್ಯತಾಂ 

ಗ್ಯಾಗಮೇನ ಕಂ ಪ್ರೈಸಂ ಕರೋಲೀತಿ ಸುತೋತ್ತನುಃ ॥ 


ರಾಜ್ಯನುಸ್ಕೈನ ನೇ ಸ್ನೇಪಾಡ್ಸಾ ಸ್ರುವಾಯೀತ್ಕತರ್ಕಯನ್‌ 
ನನಾರ್ಥನುತಿ ಸಂಧಿತ್ಸುಕೆಭೂಕ್ತಂ ಧಿಗ್ಗುರಾಶೆಯಂ ॥ ೯೨-೧೦೦ ॥ 


ನೇಲಿನ ಶ್ಲೋಕಗಳಿಗೆ ಸ್ನೊಲವಾಗಿ ಅರ್ಥ ಇಷ್ಟು- ನಿಶ್ವನಂದಿಕುಮಾರನು " ನುನೋಣರೆ 'ನೆಂಬ 
ಪ್ರನುದೋದ್ಯಾನದಲ್ಲಿ ತನ್ನ ನತ್ಲಿಯೆರೊಡನೆ ಕ್ರೀಡಿಸುತ್ತಿಪ್ವನು. ನಿಕಾಖನಂದನು ಅನನನ್ನು ಕಂಡು, ಆ ನುನೋ 
ಹೆರನಾದ ಉದ್ಯಾನನನ್ನು ತನ್ನದಾಗಿ ಮಾಡಿಕೊಳ್ಳಬೇಕೆಂಬ ಡುರಾಸೆಯಿಂಡ ತನ್ನ ತಂಜೆಯ ಬಳಿಗೆ ಬಂಡು 
" ನೀವು ಆ ಪ್ರಮನನಕವನನ್ನು ನನಗೆ ಕೊಡಿಸಿಕೊಡಿ ; ಇಲ್ಲದಿ್ನರೆ ನಾನು ದೇಶಭ್ರಷ್ಟನಾಗಿ ಹೊರೆಟುಹೋಗು 
ಕ್ರೇಕೆ ? ಎಂದು ಹೇಳಿದನು. ಮುಂದಿನ ಜನ್ಮದಲ್ಲಿ ಮಃಖನನ್ನು ಅನುಭವಿಸುವುದು ಹಣೆಯಲ್ಲಿ ಬರೆದಿರುನಾಗ, 
ಎಷ್ಟೇ ಭೋಗವಸ್ತುಗಳು ತನಗಿದ್ದರೊ ಬೇಕಿಯನನ್ನು ಅನ್ಯಾಯದಿಂದ ನಡೆಯಬೇಕೆಂಬ ಮರ್ಬುದ್ಧಿ ಹುಟ್ಟುವುಮು 
ಸಹೆಜನೇ ತಾನೆ | ಅನನ ಮಾತನ್ನು ಜೇಳಿದ ವಿಶ್ವಭೂತಿ ಪುತ್ರಪ್ರೇಮದಿಂಡ ಕುರುಡನಾಗಿ " ಆನೇನು ನುಹಾ 
ನಿಷಯ ನುಗು? ಅದನ್ನು ನಿನಗೆ ಎತ್ತಿಕೊಡುತ್ತೇನೆ ? ಎಂದೆ, ಹೀಗೆ ಮುಗನನ್ನು ಸಂತೋಷನಡಿಸ್ಥಿ ಆ ಕ್ಷಣ 
ಡಲ್ಲಿಯೆ ನಿಶ್ವನೆಂದಿಯನ್ನು ಕರೆಸಿಡೆವನಾಗಿ " ಅಯ್ಯ, ನೀನು ರಾಜ್ಯವನ್ನು ನೆಹಿಸಿಕೊ ನಾನು ನ್ನ ಚೃರಾಜಕನ್ನು 
ಬಗ್ಗುಬಡಿದ್ದು ಅನರ ಉರನಣೆಯನ್ನು ನಿಲ್ಲಿಸಿ ಬರುತ್ತೇನೆ ' ಎಂಡ, ಅದನ್ನು ಕೇಳಿದ ನಿಶ್ವನಂದಿಯು * ವೊಜ್ಯನಾದೆ 
ತಂಜಿಯೆ, 8९8० ಸ್ವಸ್ಥನಾಗಿ ಇಲ್ಲಿಯೆ ಇರು, ನಾನು ७ ಶತ್ರುರಾಜರನ್ನೆಲ್ಲ ನಿನ್ನೆ ಭೃತ್ಯರನ್ನಾಗಿ ಮಾಡಿಬರುತ್ತೀನೆ ? 
ಎಂದು ಹೇಳಿದೆನು. ಆ ನಿಶ್ವಭೂತಿಗೆ " ಈ ರಾಜ್ಯ ವಿಶ್ವಸಂದಿಯೆದು, ತನ್ನ ಅಣ್ಣ ಅದನ್ನು ತನ್ನಲ್ಲಿ ನ್ಯಾಸನಾಗಿ 
ಇಟ್ಟಿದ್ದಾನೆ ? ಎಂಬ ನಿವೇಕಕೂಡ ಇಲ್ಲದೆ ಹೋಯಿತು. ನಿಶ್ವನಂದಿಕುಮಾರನು ಅತ್ತ ಯುದ್ಧಕ್ಕೆ ಹೋಗುತ್ತಲೆ, 
ಇತ್ತ ವಿಶ್ವಭೂತಿ ಆ ನಂದನನನವನ್ನು ತನ್ನ ಮಗನಿಗೆ ನೀಡಿದನು. 

ಈ ಕಧಾಭಾಗನು ಅಸಗ ನಾಗನರ್ನೇಕೆ ಅಂತರಂಗವನ್ನು ಹೊಕ್ಕು ಆಚಣ್ಣನ ಬಳಿಗೆ ४०४ ವೇಳೆಗೆ 


vi ನರ್ಧಮಾನ ಪುರಾಣಂ 


ಎಂತಹೆ ಆಡುತ ಪರಿವರ್ತನೆಯನ್ನು ನಡೆದಿಜಿ ] ವಿಶ್ವಭೊತಿ- ವಿಶ್ವನಂದಿಕುಮಾರೆರಿಬ್ಬರೊ ಮುಂದಿನ ಮಾನನ 
ಜನ್ಮದಲ್ಲಿ ಬಲಡೀನ ನಾಸುದೇವರಾಗಿ ಹುಟ್ಟರಿರುವರೆಂಬುವನ್ನು ದೃಸ್ಟಿಯಲ್ಲಿಟ್ಟು ಕೊಂಡಾಗ ಈ ಬಡಲಾನಣೆಯ 
ಸಾರ್ಧಕಕೆ ನಮಗೆ ಅರ್ಥವಾಗುತ್ತೆ, ಮೂಲದ ಕಥೆಯನ್ನು ಓದುತ್ತಿರುನಾಗ ನಿಶ್ವನೆಂದಿಕುಮಾರನು ಬಳಸುತ್ತಿದ್ದ 
ಪ್ರಮದನನವು ನರಂಪರಾಗಕನಾಗಿ ರಾಜರು ಬಳನುತ್ತಿದ್ದ ಉಡ್ಯಾನನನನೆಂಬ ಭಾನನೆ ಬರುವಂತಿಜಿ, ಬಹುಶಃ 
ಆ ಕಾರಣದಿಂದಲೆ ಅದನ್ನು ತನಗೆ ಕೊಡಿಸಿಕೊಡೆಂದು ನಿಶಾಖನಂದ ಕನ್ನ ತಂಡೆಯನ್ನು ಕೇಳುತ್ತಾನ"ಈಗ ರಾಜನಾ 
ಗಿರೆನ ತನ್ನೆ ತಂಜೆ ನ್ಯಾಯೆನಾಗಿ ತನ್ನಡಾಡ ಅದನ್ನು ತನ್ನೆ ವಶಕ್ಕೆ ಕೆಗೆದುಕೊಂಡು, ತನ್ನ ಮಗನಿಗೆ ಕೊಡುವುದರಲ್ಲಿ 
ತನ್ಸೇನು?” ಎಂಬುದು ನಿಶಾಖನಂಡನ ಢೋರಣೆ, ರಾಜ್ಯಕ್ಕೆ ನ್ಯಾಯನಾಜೆ ಹೆಕ್ಕುದಾರ ನಿಶ್ವಸಂದಿಯೇ. ನಿಶ್ವಭೂ 
ತಿಯು ಆತನೆ ಪರವಾಗಿ ರಾಜ್ಯನಾಳುತ್ತಿರುವನನು - ನಂಬ ನಿನೇಚನೆ ಆ ತಂಜಿ ನುಕ್ಕಳಿಬ್ಬರಿಗೂ ಇಲ್ಲಣಿ 
ಹೋಯಿತು. ಇದನ್ನುನುಹಾಪುರಾಣಕರ್ತನೂ ಸೂಚಿಸಿದ್ದಾಕೆ. ಈ ಸನ್ನಿವೇಶದಲ್ಲಿ ನಿಶ್ವಭೂತಿ ನಡೆದುಕೊಂಡ 
ರೀತಿಯು ಮುಂದಿನ ಜನ್ಮದಲ್ಲಿ ತ್ರಿಸಸ್ಸಿ ಶಲಾಕಾಪುರುಸರಲ್ಲಿ ಒಬ್ಬನಾಗಲಿರುವನನಿಗೆ ಯೋಗ್ಯನಾದ ಫೆಡನಳಿಕೆ 
ಯಲ್ಲ. ನಾಗವರ್ಮ ಆಚಣ್ಣರ ನಿರೊನಣೆ ಇಡರಿಂದ ಸಂಫೂರ್ಣ ಭಿನ್ನವಾಡುದು. ಆ ಉದ್ಯಾನನನನು ನಿಶ್ವನಂದಿ 
ಕುಮಾರನು ಕನ್ನ ಕೇಳಿಗಾಗಿ ಶಾನೆ ಸೈತಃ ನಿರ್ಮಿಸಿಕೊಂಡುದು, ದಿವ್ಯಸುಂಪರನಾದ ಆ ಪ್ರಮುದವಳದಲ್ಲಿ ಅತನಿಗೆ 
ಪಂಚಪ್ರಾಣ, ದಿನದ ಬಹುಬಾಗನನ್ನು ४४ ಅಲ್ಲಿಯೆ ಕಳೆಯುತ್ತಿದ್ದಂತೆ! ನಿಕಾಖನಂದಿ ಅದನ್ನು ಎಂದಾದರೂ 
ಕಂಡಿದ್ದನೊ ಇಲ್ಲವೊ! ಆದ್ದರಿಂದ ಅಡೆಕ್ಕಾಗಿ ಅವನು ಹೆಂಬಲಿಸಿ ತನ್ನ ತಂಜಿಯನ್ನು ಕೇಳುವುದಾಗಲಿ, ಆ ಕಂಜಿ 
ಅನ್ಯಾಯವಾಗಿ ತನ್ನ ಮಗನಿಗೆ ಎತ್ತಿ ಕೊಡುವುದಾಗಲಿ ಇಲ್ಲಿ ಬರುವುದಿಲ್ಲ. ಇಲ್ಲಿನ ನಿಶ್ವಭೂತಿಯ ಪಾತ್ರ ಬಹು 
ಪವಿತ್ರವಾದುದು. ಅತನಿಗೆ ತನ್ನ ಅಣ್ಣನ ಮಗಳಲ್ಲಿ ವುತ್ರನಾತ್ಸಲ್ಯನಿದೆ. ಕಸೆಂದರ್ಭದಲ್ಲಿ ಕರೆಡೋರಿರುನ ಯುದ್ಧಹ 
ಪ್ರಸಕ್ಷಿ ಅತ್ಯಂತ ಸಹಜನಾಗಿದೆ. ಸಾಮಂತನಾದ ಕಾನುರೂನದ ಜೊಕೆ ದಂಗೆಯೆದ್ಡು ಸ್ವತಂತ್ರನಾಗಹೊರಟ 
ದಾನೆ. ಅನನನ್ನು ಅಣಗಿಸಬೇಕಾದುದು ರಾಜನ ಕರ್ತವ್ಯ. ಆದ್ದರಿಂದ ಅತ್ಸನು ಯುದ್ಧಕ್ಕೆ ಸಿದ್ಧನಾಗಿ, ಯುನ 
ರಾಜನಾದ ನಿಶ್ವನಂದಿಯೆನ್ನು ಕೆಲಕಾಲ ರಾಜ್ಯಭಾರನನ್ನು ನಹಿಸಿಕೊಳ್ಳುನಂತೆ ಕೇಳಿಕೊಳ್ಳುತ್ತಾನೆ. "ಮಹಾ 
ಪುರಾಣ'ದ ನಿಶ್ಚಭೂಕಿಯು ನಿಶ್ವನಂದಿಯ ಸ್ವಭಾವನನ್ನು ಅರ್ಥಮಾಡಿಕೊಂಡು, ಅಡರೆ ದುಶುಪಯೋಗನನ್ನು 
ಮಾಡಿಕೊಂಡಿದ್ದಕ್ಕೆ "ನರ್ಥಮಾಕವುರಾಣ'ದ ನಿಶ್ವಭೂತಿಯು ಸೋದರೆವುತ್ರನಲ್ಲಿ ಅಕೃತ್ರಿಮ ಪ್ರೇನುವನ್ನು ವ್ಯಕ್ತ 
ಮಾಡಿದ್ದಾನೆ. ನಿಶ್ವನೆಂದಿಯು ತನ್ನ ಈ ಮುಖ್ಬಿನ ಚಿಕ್ಕನ್ನುನನ್ನು ಬಹುವಾಗಿ ಬೇಡಿಕೊಂಡು ಯುದ್ಧಕಾರ್ಯನನ್ನು 
ತಾನೇ ವಹಿಸಿಕೊಳ್ಳುತ್ತಾನೆ. ಆತನು ಅತ್ತ ಯುದ್ಧಕ್ಕೆ ಹೋಗುತ್ತರೆ ಇತ್ತ ವಿಶ್ವಭೂತಿಯು ಪ್ರಮದನನವನ್ನು 
ನುಗನಿಗೆ ಕೊಟ್ಟಿನೆಂದು "ಮುಹಾವುರಾಣ' ಹೇಳಿದಕೆ ವರ್ಧಮಾನ ವುರಾಣದಲ್ಲಿ ನಿಕಾಖನಂದಿಯು ಕನ್ನ ದುಸ್ಯ 
ಸ್ನೇಹಿತರೊಡನೆ ಸ್ಟೇಚ್ಯಾನಿಹಾರಕ್ಕೆ ಹೊರಟು ಅಕಸ್ಮಾತ್ತಾಗಿ ಕಣ್ಣಿಗೆ ಬಿದ್ದ ಆ ನನನನ್ನು ಬಲಾತ್ಕಾರವಾಗಿ ತನ್ನ 
ನಕನಡಿಸಿಕೊಳ್ಳುತ್ತಾನೆ. 

ವಿಶ್ವಸಂದಿಕುಮಾಕನು ಯುದ್ಧದಲ್ಲಿ ವಿಜಯಿಯಾಗಿ ಹಿಂದಿರುಗಿದ ಮೇರೆ ನಡೆಡಸಂಗತಿಯನ್ನು " ನುಹಾ 
ಫುರಾಣ ? ಹೀಗೆ ಚಿತ್ರಿಸುತ್ತಡೆ. ನಿಶ್ವಭೂತಿ ನಿಕಾಖನಂದಿಗೆ " ನುನೋಹರೆ ' ಉಪ್ಯಾನನನನನ್ನು ನೀಡಿದ್ದಾನೆ. 


ವಿಶ್ಚನಂದೀ ತದಾಕಣಣ್ಯ ಸದ್ಯಃ ಕ್ಲೊ £ಧಾಗ್ನಿದೀಪಿತಃ 
ಪಶ್ಯ ಮಾನುಹಿ ಸಂಧಾಯ ವಶ್ಯಂತ ನೃಪತೀಸ್ವ್ರತಿ 
ಪ್ರುಹಿತ್ಕ 80080 ದತ್ತಂ ಪಿತೃವ್ಯೇನಾತ್ಮಸೂಸನೇ 
ಡೇಹೀತಿ ನಚನಾನ್ಹಾಹಂ ಕಿಂ ದದಾಮಿ ಕಿಯದ್ವನಂ [ 
ವಿಧಥಾತ್ಯಸ್ಯ ಮಶ್ಚೇೇಷ್ಟಾ ಮುಮು ಸೌಜನ್ಯಭಂಜನಂ 
ಇತಿ ಮತ್ವಾ ನಿವೃತ್ಯಾಸಾ ಹಂತುಂ ನೃನನಹಾರಿಣಂ 


ಪ್ರಸ್ತಾನನೆ : ಅಡಣ್ಮಕೆವಿ ಬೆಳಗಿರುವ ಕಾವ್ಕಢರ್ನು LAVIL 


ಚಿಕ್ಕವ್ಬನು ಮಾಡಿವ ಅನ್ಯಾಯನನ್ನು ಫೇಳಿ ನಿಶ್ವಸಂದಿ ಕಿಡಿಕಿಸಿಯಾದಸು ನನ್ನ » ಯುದ್ದ ಳ್ಳ ಕಕುಹಿಸಿ 
ವನನನನ್ನು ತನ್ನ ಮಗನಿಗೆ ಕೊಟ್ಟಿನಲ್ಲಾ ] ನನ್ನನ್ನು “ಕೊಡು? ಎಂಡು ಕೇಳಿದ್ನರೆ ನಾನೆ ಕೊಡುತ್ತಿರೆಲಿಲವೆ? ನಳ 
ವೊಂಡು ನುಹತ್ತಾನ ನಸ್ಮುನೆ ? ಇನನ ಡುಶ್ಲೀಜಿ ನನ್ನ ಸೌಜನ್ಸನನು, ಭಂಗಿಸುತ್ತಜಿ -. ಎಂದುಕೊಂಡು, ಆತನು 
ತನ್ನ ವನಾಪಹಾರಿಯನ್ನು ಶಿಕ್ಷಿಸುವುದಕ್ಕೆ ಹೊರಟನು. ಕನ್ನಡ "ವರ್ಧಮಾನ ವುರಾಣ ಗಳಲ್ಲಿ ವಿಶ್ಲನಂದಿಕುಮಾ 
ಕನು ಕನ್ನ ಚಿಕ್ಸಪ್ಪನನ್ನು ಕುರಿತು ಈ ಕೆಡುನುಡಿಗಳನ್ನು ಆಡುನ ಸಂದರ್ಭನೇ ವಿಳುವುದಿಲ್ಲ ತನ್ನ ಚೆಕ್ಕ ಪ್ರ 
ಕೈಯೆತ್ತಿ ಮಗನಿಗೆ ಪ್ರಸುನನನನನ್ನು ಕೊಡುನನನೂ ಅಲ್ಲ, ಕೊಟ್ಟಿನೆಂದು ಗೊತ್ತಾದರೆ ಇಲ್ಲಿನ ನಿಶ್ವನಂದಿ ಕೇಗು 
ವನನೊ 59, ಅಂತಹ ಸಂದರ್ಭವಲ್ಲಿ ಆತ ನಿಶಾಖನಂದಿಯಸ್ನುಕಿಕ್ಷಿಸುನ ಗೋಜಿಗೂ ಹೋಗುತ್ತಿರಲಿಲ್ಲ 

ಇನ್ನು ನಿಶ್ವನಂದಿ ತಸಸ್ಸಿಗೆ ಹೊರಟಿರುವ ಸನ್ನಿನೇಶ ಆಚಣ್ಣನೆ "ನರ್ಧನಾನ ವುರಾಣ'ದಲ್ಲಿ ಅತ್ಯಂತ 
ಸಹೆಜನಾಗಿರುನಂತೆ ಹೃಷಯಂಗನುನಾಗಿಯೂ ಇಡೆ. "ಉತ್ತರ ಪುರಾಣ'ದಲ್ಲಿ ನಿಶ್ವನಂದಿಕುಮಾಕನು ನಿಶಾಖ 
ಸಂದಿಯನ್ನು ಅಟ್ಟಿಸಿಕೊಂಡು ಹೋಗಿ ಆಪ್ಪಳಿಸಬೇಕೆಂದಿರುವ ಸಂದರ್ಭದಲ್ಲಿ ಅನನು ವಿಶ್ವನಂದಿಯ ಏಟುಗಳಿಂಡ 
ತಪ್ಪಿಸಿಕೊಂಡು ನುತ್ತೆ ಮತ್ತೆ ಓಡುತ್ತಿಕುತ್ತಾನೆ. ಇದನ್ನು ಕಂಡು ವಿಶ್ವನಂದಿಗೆ ಅವನಲ್ಲಿ ಕರುಣೆ ಹುಟ್ಟುತ್ತದೆ. 
ನನನನ್ನು ಅನನಿಗೆ ಕೊಟ್ಟು ತಸಸ್ಸಿಗೆ ಹೊರಟುಹೋಗುತ್ತಾನೆ ಕೆಲವು ದಿನಗಳಾದ ಮೇಲೆ ಅನನ ಚಿಕ್ಕಪ್ಪನೂ 
ಕೃತಕಾಕ್ಯಕ್ವಾಗಿ ನ್ಟಾತ್ರಾಸಸಟ್ಟು ವೈರಾಗ್ಯವರನಾಗುತ್ತಾನೆ. ಅಸಗ ಮಹಾಕನಿ ಇದನ್ನು ಸ್ವಲ್ಪ ಬಷಲಾಯಿಸಿ, 
ನಿಕಾಖನಂದಿಯ ವಿಶ್ವಸಂದಿಗೆ ಕರಣಾದನೆಂದೂ, ಆಗ ವಿಶ್ವಸಂದಿ ತನ್ನ ಲೋಭಬುದ್ಧಿಗಾಗಿ ಜಿಹಾಸೆಗೊಂಡು 
ವೈರಾಗ್ಯನರನಾದನೆಂದೂ ಹೇಳುತ್ತಾನೆ. ನಾಗವರ್ಮಕನಿ ಈ ಬದಲಾವಣೆಯನ್ನು ಮುಂಡುನರಿಸಿ, ನೈಗ್ಯಸರ 
ನಾಡ ನಿಶ್ವನೆಂದಿಯು ತಪ್ಫೋವನಗಮನಳ್ಳೆ ಸಿಡ್ಧನಾದಾಗ ಆತನ ಚಿಕ್ಕಪ್ಪನು ಆತನಕ್ಲಿಗೈಬಂದು, ತನ್ನ ಸೂನೃತ 
ನಚನಗಳಿಂದೆ ಆತನನ್ನು ಸಮಾಧಾನಸಡಿಸಿ, ಆತನನ್ನು ಅರಮನೆಗೆ ಕರೆಡೊಯ್ದನೆಂದೂ, ಕೆಲಕಾಲ ಆತನು 
ಅಲ್ಲಿದ್ದು ನಿಕಾಖಭೂತಿಯು ತಸಸ್ಸಿಗೆ ಹೊರಟಾಗ ಆತನೊಡನೆ ತಾನು ಹೊರಟಿನೆಂದೂ ಚಿತ್ರಿಸುತ್ತಾನೆ. ನನ್ಮು 
ಆಚಣ್ಣಕನಿಗೆ ಇಂತಹೆ "ಹಾವೇರಿ ಸಂಚಾಯಿಕಿ' ಸರಿದೋರಲಿಲ್ಲ, "ಜೊರೆಕೊಂಡ ವಿಕಕ್ರಕೆಯಂ ನರಿಹರಿಸುವು 
ಹೆಂಬುನುಚಿಕನೆ ? ಎಂದು ಆತ ಪ್ರಶ್ನೆಹಾಕಿಕೊಂಡ, ಕಬ್ಬಿಣ ಕಾದಿರುನಾಗಲೆ ಅವನ್ನು ಸಾಗಬಡಿಯೆಬೇಕು. 
ಅದರಂಕೆಯೆ ವೈರಾಗ್ಯ ಹೆಟ್ಟಿಡೊಡನೆಯೆ ಸಂಸಾರೆ ತ್ಯಾಗಮಾಡಬೇಕು. ತನ್ನ ನುಸನ್ಸನ್ನು ತಿದ್ದೆಲು ಪ್ರಯೆತ್ನಿಸಿದ 
ಚಿಕ್ಕಪ್ಪನೊಡಫೆ ಆತ. 

ಎನಗೆ ಹಿಕೈಸಿಗಳಪ್ಪೊಡೆ 
ಸೆನೆಯದಿರಿಂ ನೆಚಿತನಂಡುನುಂ ದೇನ ಜರಾ 


ಜನನ ಮೃತಿನಾಶಕರನುಂ 
ಜಿನದೀಕ್ಸಾಭಕೆನುನಾಗಿಪೊಂಚೆನೆ ನೆನೆಯಿಂ || 


ಎಂಡು ಕಡ್ಡಿಮುರಿಡು ಕೈಗೆ ಕೊಟ್ಟಿಂತೆ ಸ್ಪಷ್ಟವಾಗಿ ತಿಳಿಸುತ್ತಾನೆ, ನಿಂತ ನಿಲುನಿನಲ್ಲಿಯೆ ತನಸ್ಸಿಗೆ ಹೊರಟು 
ಹೋಗುತ್ತಾನೆ 


"ಮಹಾವುರಾಣ?ವಲ್ಲಿ ಹೇಳಿರುನ ನ್ರೇಚ್ಸರಾಜರಿಗೆ ಬಡಲಾಗಿ "ನರ್ಧೆಮಾನಪುರಾಣ'ದಲ್ಲಿ ಕಾನುರೊನಡೆ 
ದೊರೆಯೆ ಪ್ರಕರಣನನ್ನು ಬಳಸಿಕೊಂಡಿರುವುದು ಕಾವ್ಯ ಮುಂದುನರಿಡಂತೆ ಹೆಚ್ಚು ಅರ್ಥನತ್ತಾದುಮ್ಯೂ ಕಸವತ್ತಾ 
ದುದೂ ಆದ ಪ್ರಸಂಗವಾಗಿ ಸರಿಣಮಿಸುತ್ತಣಜೆ. ನಿಶ್ವಸಂದಿಯೆ ಸರಾಕ್ರನುವನ್ನು ಕೇಳಿಯೆ ಆತನಿಗೆ ಶರಣಾಗಿದ್ದೆ ಆ 
ಹೊಕ್ಕಿ ಆತನು ತನಸ್ಸಿಗೆ ಹೋಡನೆಂಬುದನ್ನು ಕೇಳಿಡೊಡನೆಯೆ ದಂಡೆತ್ತಿ ಬಂದು ನಿಶಾಖನಂದಿಯೆನ್ನು ಸೆಕೆಹಡಿಯು 
ತ್ತಾನೆ. ಆ ಜೀವಗಳ್ಳ ಕಾನುರೊನಡೊರೆಗೆ ಕೇಖನಾಹೆಕನಾಗಿ, ಹೊಟ್ಟಿ, ಹೊಕಿವುಡಿ ಬಾಳ ಹೆಗು ನಿಯೆಂಬಂತೆ 
ವ್ಯವಹರಿಸುತ್ತಾನೆ. ಹೀಗಿಕೆಲ್ಲು ಮುನಿಯಾದ ನಿಶ್ಚಸಂದಿ ಉತ್ತಕಮಥುಕೆಗೆ ಬಂದು ಉನವಾಸಾನಂತರಡ ನಾಕೆಣೆ 
9+ 


IXViii ವರ್ಧಮಾನ ವುರಾಣಂ 


ಗೆಂದು ರಾಜಬೀದಿಯಲ್ಲಿ ಬರುತ್ತಿರುವಾಗ ಈದೆ ಹೆಸುವೊಂದು ತಿನಿದು ಪ್ರಾಣಾಂತಿಕ ನೇಪನೆಯಿಂಪ ಸೆಲಕ್ಕುರುಳಿರು 
ತ್ತಾನೆ, ಆ ಸಮಯದಲ್ಲಿ ನಿಕಾಖನಂದಿ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ ನುಹಾಪುರಾಣಪ ಪ್ರಕಾರ ಅನನು ರಾಜ್ಯನನ್ನು 
ಕಳೆದುಕೊಂಡ ರಾಜಡೂತ ಮಾತ್ರ, ಅಲ್ಲಿಗೆ ಬಂದು ನೇಶ್ಯಾನಾಟಿಯಲ್ಲಿದ್ದನನು ಬೀದಿಯಲ್ಲಿ ಅಲೆಯುತ್ತಾ ಬರು 
ತ್ತಾನೆ. ನರ್ಥಮಾನ ಪುರಾಣದ ಕಥೆಯನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡಾಗ ಅನೆನೆ ಔಳುತನೆ ಅಸೀಮುನಾಗು 
ತ್ರಜೆ. ಹೊಟ್ಟಿಗೆ ಹಿಟ್ಟನ್ನು ಹುಡುಕಿಕೊಂಡು ಹೊರಟಿದ್ದ ಆ ಹೇಡಿ ನೆತ್ತರು ಬಿನ ಕರುಳನೋಗೆಯೊಡನೆ ಸೆಲಳ್ಳಿ 
ಇಉರುಳಿದ್ದ ನಿಶ್ವನಂದಿಯನ್ನು ಕಾಣುತ್ತಲೆ, ಸುತ್ತು ಮುತ್ತಿನ ಜನರೆಲ್ಲ ಮಠ ಮುರ ನುರುಗಿ ಕಂಬನಿಸುರಿಸುತ್ತಿರೆನಾಗ, 
हे ತನ್ನಿಟಿದ ಸಗೆಯೆಸೆತ್ತಿಟದುವು? ಎಂಬ ನಾಣ್ನುಡಿ ನನ್ನಿಯಾದುಣೆಂದು ಅನಂಪನಡುತ್ತಾನೆ. ಮೂಲದಲ್ಲಿ 
“ತನಾದ್ಯ ತಚ್ಛಲಾಸ್ತ್ರಂಭ ಭಂಗದೃನ್ಸಃ ಸರಾಕ್ರಮಃ ಕ್ವಯಾತ ? ಎಂಡು ಛೇಡಿಸಿರುನ ಮಾತನ್ನು ಆಚಣ್ಣ 


8800 ನೀರನೈಲಭಟಿರಂ ಘಟಿಕೋಟಿಗೆ ಪಾಟಿಗಂಡು ನು 

ರ್ಗಿಪ ಷಿರಿಪಪ್ಪು ಕಲ್ಪ ಕೆಡುಗಂಬನುನೊಂಣೆ ಕೆರಾಗ್ರದಿಂಪನು 
ತ್ತಿದೆ ಕಪಿಕತ್ಕಮಂ ಘನಕಪಿತ್ಸನುನಾ ಬನಡೊಳ್‌ ಕಡಂಗಿ ४ 
ಟ್ರಷಟಿದು ಪಂ'ಡುಣೀ ನಿನಗಮೀ ४७०0 ಕೆಡೆನಂತುಭುದುದೇ ? 


ಧರೆ ಪೊಗಟ್ಟ ನಿನ್ನ ನುನ್ನಿನ 
ಪಿರಿಡಪ್ಪಾ ಶಕ್ತಿ ನುಕ್ತಿನೆತ್ತುದೆಯೆಂದಾ 
ವುಕವಣಿಸಿ ಬಿಟ್ಕು ಪುಡಿಯೊಳ್‌ 
ಪೊಕೆಕ್ಕ ಮೌರ್ಬಲ್ಯಮಿಲ್ಲಿ ಪಲ್ಲನಿಸಿದುವೇ ; 


ಎಂದು ಹೈಜೆಯಸ್ಸರ್ತಿಯಾಗುನಂತೆ ಹಿಗ್ಗ ಲಿಸುತ್ತಾನೆ. ಸಾನನ್ನು ಸಂತೋಷದಿಂದೆ ಆಲಂಗಿಸಲು ಸಿದೈನಾದ ನಿಶ್ವ 
ನಂದಿ ಈ ನುರ್ನೊಧ್ಯಾಟಿನೆಯಿಂದ ಸಮತೆಯೆನ್ನು ಕಳೆದುಕೊಂಡು ಕೋಷಕಸಾಯನುಕನಾಗುವುದು ಅತ್ಯಂತ 
ಸ್ವಾಭಾನಿಕವಾಗಿದೆ. 
ವಾರ್ಶೈಕನಿಯು ಆಹಣ್ಣನನ್ನು ಶಾಂತರೆಸೆಪ್ರಧಾನನಾದ ಕನಿಯೆಂದು ಬಣ್ಣಿಸಿದ್ದಾನೆ. ಅದು ಸೈಲ್ಪನುಟ್ಟಿಗೆ 
ನಿಜ ಅಡಕೆ ಶೃಂಗಾರರಸಸಿರೂನಣೆಯಲ್ಲಿ ಆತನು ಯಾರಿಗೆ ತಾಕೆ ಕಡನೆಯಾಗಿದ್ದಾನೆ १ ನಾಗನರ್ನನು 
ಕ್ರಿನೃ್ಯ-ಸ್ಫಯಂವ್ರಭೆಯರೆ ರೂಸನನ್ನು ಅಡಿಯಿಂದ ಮುಡಿಯವರೆಗೆ ವರ್ಣಿಸಿ ಶೃಷ್ವನಾಗಿದ್ದಾನೆ. ಆಚಣ್ಣನು ७ 
ನರ್ಣನೆಯನ್ನು ತಾನು ನೇರನಾಗಿ ಮಾಡಿಲ್ಲ; ಆ ಪ್ರಣಯಿಗಳಿಬ್ಬರಿಗೂ ಸಂಬಂಭಸೂತ್ರನನ್ನು ಕಲ್ಪಿಸುನ ಇಂದುವಿ 
ನಿಂದೆ ಕಾನ್ಯದಲ್ಲಿ 88,००४ ಶೃಂಗಾರದ ಒಂದು ಕೆನಡ ನುಡುನನ್ಷೆ ಸೃಷ್ಟಿಮಾಡಿಸಿದ್ದಾನೆ. ಮುಹಾವೆರಾಣದಲ್ಲಿ ಅಸಗ 
ನಾಗವರ್ಮಕೆ ಕೃತಿಗಳಲ್ಲಿ ಇಂಡುವು ಜೃಲನಜಟಿಯ ದೂತನಾಗಿ ಬಂಡು, ಪ್ರಜಾತತಿ ಮಹಾರಾಜನಲ್ಲಿ ನಿನಾಹ 
ತಾಂತನನ್ನು ಪ್ರಸ್ತಾಪಿಸಿ, ಅತನ ಒಪ್ಪಿಗೆಯೊಡೆ ಹಿಂದಿರುಗುತ್ತಾನೆ. ४४0 ಅಚಣ್ಣನು ಆ ದೂತನನ್ನು ಕೇನಲ 
ಶಾಜದೂತನನ್ನಾಗಿ ಮಾತ್ರವೆ ಮಾಡಜಿ ಸ್ವಯಂಪ್ರಭಿಯೆ ಪ್ರೇಮುಡೂತನನ್ನಾಗಿಯೂ ಚಿತ್ರಿಸಿದ್ದಾನೆ ಆತನು ರಾಜ 
ನಾಗಿ ಪ್ರಜಾಸತಿ ಮಹಾರಾಜನನ್ನು ಕಂಡು, ಎಕಡು ರಾಜನುನೆಕನಗಳಿಗೂ ಇರುವ ಅನೂಚಾನ ಸಂಬಂಧವನ್ನು 
ಪ್ರಸ್ತಾಸಮಾಡಿ, ಅದು ಸ್ಫಯಂಪ್ರಭಿ ಕ್ರಿವೃಷ್ವರ ವಿವಾಹದಿಂದ ಮುಂದುನರಿಯಬೇಕೆಂಬ ನಿಷಯನನ್ನು 78११५ 
ನಿಂದ ತಿಳಿಸಿದ. ಇಡಾದಮೇರೆ ಕ್ರಿನೃಷ್ಟನನ್ನು ಏಕಾಂತದಲ್ಲಿ ಕಂಡು, ಆತನ ನರ್ಮಸಚಿನನಂತೆ ಆತಿ ಪ್ರಣ 
ಯನು ಅಂಕುರಿಸಿ ಹೆನ್ಮುಕನಾಗುನಂತೆ ಮಾಡಿದ. ನಖಿಯೆರಿಂದೆ ಕ್ರಿನೃಸ್ವನ ನರ್ಣನೆಯನ್ನು ಕೇಳಿ ಸ್ವಯಂ 
ಪ್ರಜೆಯೂ ಅನಳ ನಿಕಹನೇದನೆಯನ್ನು ಇಂದುವಿನಿಂಡೆ ಕೇಳಿ ತ್ರಿನೃನ್ವನೂ ಕಾಮನ ಕೈಗೊಂಬೆಗಳಾಗಿ ವಿಪ್ರಲಂಭ 
ಶೈಂಗಾರದ ಕನಸರೆಸಿಯನ್ನು ನಿರ್ಮಿಸುತ್ತಾರೆ. ಸುಮಾರು ಮೂರು ಆಶ್ವಾನಗಳನ್ಟು ನಿಸ್ತಾರವಾಗಿ ಬೆಳೆದುಕೊಂಡು 


ಪ್ರಸ್ತಾನಕೆ: ७४४४७ ६०७ ಬೆಳಗಿರುವ ಕಾನ್ಯಥರ್ನು LXiX 


ಹೋಗಿರುನ ಈ ಚಿತ್ರಣ ಮುಖ್ಯ ಕಥೆಯ ದೃಷ್ಟಿಯಿಂದ ಸ್ವಲ್ಪ ಅಕಿಯೆನಿಸಿಕರೂ ಈ ಭಾಗ ಕನಿಯ ಸ್ವಂತಸೃಷ್ಟಿ 
ಮತ್ತು ಸಮಕಾಲಿಕ ಜನಡ ನುನೋತಸ್ವಿ ಎಂಬ ಕಾರೆಣಗಳಿಂಪೆ ಮೆಚ್ಚಬೇಕಾಗಿದೆ. 
ಸನುಯ ಸಂಡರ್ಭಗಳು ಸಿಕ್ಕಿದ ಕಡೆಗಳಲ್ಲೆಲ್ಲ ಆಚಣ್ಣ ಮೂಲದಲ್ಲಿ ಸೂತ್ರವ್ರಾಯವಾಗಿ ಬಂದಿರುವ 

ಹೇಳಿಕೆಗಳನ್ನು ಹಿಗ್ಗಲಿಸಿ ನ:ಕೋಹೆರೆನಾಡ ಸನ್ನಿಷೇಶಗಳನ್ನು ಸೃಷ್ಟಿಸುತ್ತಾೆ ; ತೆಕಗೆ ಅನಗತ್ಯವೆನಿಸಿದವುಗಳನ್ನು 
ಸಂಗ್ರಹಿಸುತ್ತಾಸೆ, ಆಥನಾ ಒಂಡು ಮಾತಿನಲ್ಲಿ ಹೇಳಿ ಮುಂದಕಳ್ಳೆ ಹೋಗುತ್ತಾನೆ. ಕ್ರಿನೃಷ್ಛನು ತ್ರಿಷಸ್ಟಿೆಲಾಕಾ 
ಪುರುಷರಲ್ಲಿ ಒರ್ನ್ಷನು. ಆದ್ದರಿಂದ ಆತಕೆ ಬಾಳ ಕಥೆಗೆ ಆತನು ಸಾಕಷ್ಟು ಗಮನನನ್ನು ನೀಡುತ್ತಾಸೆ, ಸಂದರ್ಭ 
ಸಿಕ್ಕಿದಲ್ಲೆ ಲ್ಲ ಹೊಸ ಹೊಸ ಸನ್ನಿನೇಶಗಳನ್ನು ಸೃಷ್ಟಿಸುತ್ತಾನೆ. ಆತನ ಶೃಂಗಾರಜೀನನನಿರೂನಣೆಗೆ, ಆತನು 
ಅಶ್ವಗ್ರೀನನೊಡಕೆ ಮಾಡಿದ ಯುಷ್ಧಕ್ಳೆ ಪ್ರಾಶಸ್ಯೃವನ್ನು ನೀಡಿರುನಂಕೆಯೆ ಆತನ ಸಂಸಾರ ನಿರ್ನಹೆಣೆಯ ಸಂಗತಿ 
ಗಳಿಗೂ ಸಾಕಸ್ಟು ಪ್ರಾಶಸ್ಟುನನ್ನು ಕೊಟ್ಟಿದ್ದಾನೆ. ಕ್ರಿನೃಷ್ಟನಿಗೆ ಇಬ್ಬರು ಮುಕ್ಯಳು-ಶ್ರೀನಿಜಯೆ, ಜ್ಯೊತಿಃಪ್ರಭೆ. 
ಇನರೆ ಹೆಟ್ಟು, ಚಿಳನಣಿಗೈೆ ಮುಡುನೆ ಇತ್ಯಾದಿಗಳ ನಿಷಯ ಮೂಲದ ಮಹಾಪುರಾಣ ನುತ್ತು ಅಸಗ ನಾಗನರ್ನುಕೆ 
ನರ್ಧಮಾನ ವುರಾಣಗಳಲ್ಲಿ ಚುಟಿಕೆ ಚಪ್ಪರದಂತೆ ನಡೆದುಹೋಗುತ್ತಪಿ. ಪ್ರಧನುನಾಸುನೀನನಾದ ತ್ರಿನೃಷ್ಟನ 
ಮಕ್ಕಳ ವಿಷಯದಲ್ಲಿ ಈ ಬಗೆಯಾದ ನಿರ್ಲಿಪ್ತತೆ ಸರಿಯೆನಿಸಲಿಲ್ಲ ಆಚಣ್ಣನಿಗೆ. ಅದರಲ್ಲಿಯೂ ಜ್ಯೋತಿಃ 
ಪ್ರೆಯ- ಸ್ವಯಂತ್ರಜೆಯೆ ಮಗಳು-ಜೀನಿತ ನೃತ್ತಾಂತನನ್ನು ಹಾಗೆ ಕಡೆಗಣಿಸಿಷರುಂಟಿ ? ಆ ಮಗಳ ಶೈಶವ: 
ಬಾಲ್ಯಗಳನ್ನು ಅಚಣ್ಣ ಬಹು ಸುಂದರವಾಗಿ ಚಿತ್ರಿಸಿದ್ದಾನೆ. ಆಕೆ "ಮನ್ಯ್ಮಧಪ್ರನುದಕೇಳೀನನಮಾದ' ತನ್ನ ಯನ್ವಕ 
ದಲ್ಲಿ ಒಂಡು ದಿನ ಸನೀಜನರೊಡನೆ ತಂಡೆಯ ಆಸ್ಥಾನಕ್ಕೆ ಬಂದಳು ಆಕೆಯೆ ವಾಂಡಿತ್ಯನನ್ನು ಕಂಡು ಸಭಾಜನಕೆಲ್ಲ 
ಬೆಕ್ಕಸ ಬೆರಗಾಪರು- 

ಈ ನಡನಾಬ್ವನೀ ಭುಜಲತಾಡ್ವೆಯಮೀ ಕುಚಚಕ್ರಯುಗ್ಯನಿ 

ನ್ನುನನ ನಕ್ರಸಂಕಜಕಿದಾನನ ಕೋನುಳೆ ಬಾಹುಶಾಖೆಗ 

ಳ್ಳ್‌ನನುರುಸ್ಕಳೀ ಪುೆಳಿನ ಭೂಲುಗೆ ಸೇರ್ಗುಂ? . 
ಎಂಬುಡು ಅನರ ಆಶಂಕೆ, ಆ ದಿನ್ಯ ಸುಂಡೆರಿ ಬಂಡು ತಂಜೆಯ ಪಾದಕ್ಕೆ ನನುಸ್ವ ರಿಸಿಡಳು. ಆತ ನುಗಳನ್ನು 
88, ತೊಡೆಯ ನೇಲೆ ಕೂಡಿಸಿಕೊಂಡು, ಆಕೆಯ ಕುರುಳ್ಗಳನ್ನು ನೇನರಿಸುತ್ತಾ "ತಾಯ್ದಿರೆಂ ಬರಿಸಿದುಡಾನ 
ಕಾರ್ಯನೊ ನಿಜಾತ್ಮಜರೋಲಗಕೆ ? ಎಂದು ಮುಗುಳ್ನಗುತ್ತ ಕೇಳಿಪೆ. ಆಕೆ ನಾಚಿಕೆಯಿಂದ ಉತ್ತರೆ ಕೊಡಲಿಲ್ಲ 
ಪಕ್ಕದಲ್ಲಿದ್ದ ಸಖಿ ಆಕೆಯ ಸರನಾಗಿ ಉತ್ತಕೊಟ್ಟಿಳು- 


ದೇನ ಪೊಸನುಲ್ಲಿಗೆಗನೆೊ 

५१ ४०70 ನುಮುನೆ ನಣಡಿದಳ್‌ ಬನಡೊಳ್‌ ಸ 
ದ್ರಾನದೆ ಮಿಧುನಡ ಕೆಲದೊಳ್‌ 

ನೀಮುರೋ ಗಿಸನೇಟ್ಟು ಮೆಂಜಿರೆವವ್ವಳ್‌, 


ಕಾಳಿದಾಸನ ಶಕುಂತಲೆಯ ಚಿತ್ರವನ್ನು ಕಣ್ಣಮುಂದೆ ತರುನ ಈ ಸನ್ನಿವೇಶದಲ್ಲಿ, ಕ್ರಿಪೃಷ್ಯನಿಗೆ ಮಗಳ 
ಮ ಚೆಂತೆ ಹುಟ್ಟುತ್ತದೆ. ಆತನು ಆಕೆಗೆ ಅನುರೂನನಾದ ವರನೆಲ್ಲಿರುವನೆಂದು ಸಭಾಸದರನ್ನು ಕೇಳುತ್ತಾನೆ. 
ಕೂಪಿನೊಳಂ ಗುಣದೊಳಮುನು 
ಕೂಪರ್‌ ಕನ್ಯಕೆಗೆಕುಲಡೊಳಂ ವಿಭನಡೊಳಂ 
ಭೂಸಾಳಾನ್ವ್ಯಯರಿಂಡೆನು 
ರೊಸರ್‌ ನಿನಗಿಲ್ಲ ನಿರಿಮುಮಾವಲುನೆಡೆಯೊಳ್‌ 


LXX ವರ್ಧಮಾನ ವುರಾಜಂ 


ಎಂದು ಉತ್ತರನಿತ್ತರು. ಆಗ ಬಲಭದ್ರನು ಸ್ವಯಂವರಿನನ್ನು ಏರ್ಪಡಿಸುವಂಕೆ ಹೇಳಿ ತಮ್ಮನ ಸಮಸ್ಯೆಯನ್ನು 
ಹೋಗಲಾಡಿಸಿದ. ನೀಕಣೇಶದ ರಾಜರೆಲ್ಲರಿಗೂ ಸುದ್ದಿ ಹೋಯಿತು, ಸೆಕೆಡ ರಾಜರಲ್ಲಿ ಆಕೆ ಅನಿತತೇಜನನ್ನು 
ವರಿಸಿಷಳು. ಅಡೆರ ಜೊತೆಯಲ್ಲಿಯೆ ಶ್ರಿಃ ನಿಜಯ ಸುತಾಕಿಯಕೆ-ನುಡುನೆಯೂ ನಡಿಯಿತು, ಸೈಯಂನರಕ್ಕಾಗಿ 
ಬಂದಿದ್ದೆ ರಾಜರುಗಳ ಸೃಕೊನ ಸೈಭಾನಗಳನ್ನೂ ಅನರ ಉತ್ಸಾಹ ಉತ್ಕಂರತೆಗಳನ್ನೊ ಅಆಚಣ್ಣ ಕಣ್ಣಿಗೆ ಕಟ್ಟು 
ನಂತೆ ಚಿತ್ರಿಸಿದ್ದಾರೆ. 


ಫಗ ७888 ಕನಿಕೃತವಾದ ಮತ್ತೊಂದು ಸಣ್ಣ ಸನ್ನಿನೇಶನನ್ನು ನೋಡೋಣ. ವರ್ಧೆಮಾನನುಫಿಯೆ 

ಮನಃ ಸರ್ಯಯಜ್ಞಾ ನನನ್ನು ನಡೆನೇರೆ ಸರಿವ್ರಾಜಕ ನೃತ್ತಿಯನ್ನು ಕೈಕೊಂಡು ದೇಶಡೇಶಗಳನ್ನು ಅಲೆಯುತ್ತಾ 
ವಾರಣಾಸೀವುರಡ 2००89 ಒಂದು ರಾತ್ರಿ ತಂಗುತ್ತಾನೆ. ಅಲ್ಲಿ ಆತನು ಪ್ರಕಿಮಾಯೋಗದಲ್ಲಿ ನಿಂತಿರುವಾಗ 
ಪರಮೇಶ್ವರನು ಅಕಾಶಮಾರ್ಗದಲ್ಲಿ ಹೋಗುತ್ತಾ ಆತನನ್ನು ನೋಡುತ್ತಾನೆ. ನುಹಾಪುರಾಣದಲ್ಲಿ ಕಾಣಿಸಿ 
ಕೊಳ್ಳುವ ಈ ಶಿನನು ಅಕಾರಣವಾಗಿ ಆತನಲ್ಲಿ ಡುರಾಗ್ರಹೆನನ್ನು ತಾಳಿ ಸರಿಸರಿಯಾದ ಹಿಂಸೆಯೆಸ್ಸಿತ್ತು ಸತ್ವ 
ನರೀಕ್ಷೆ ಮಾಡುತ್ತಾನೆ. ಆತನ ಧೈತ್ಯ ಸಂಚಲನಾಗದಿರುವುದೆನ್ನು ಕಂಡು ಆತನನ್ನು ಸ್ರೋತ್ರಮಾಡಿ "ನುಹತಿನುಹಾ 
9(0 ಎಂದು ನಾನುಕರಣನಾಡಿ ಹೊರಟುಹೋಗುತ್ತಾನೆ. ಅಸಗ ನಾಗನರ್ನುರು ಈ ಮೂಲನನ್ನೆ ಅನುಸರಿಸಿ 
ದ್ದಾರೆ. ಅಚಣ್ಣನು ಈ ಸನ್ನಿವೇಶನನ್ನು ಅತ್ಯಂತ ನಾಟಿಕೀಯವಾಗಿ ಬೆಳಸಿ ಚಿಕ್ರಿಸಿದ್ದಾನೆ- ಆಕಾಶಮಾರ್ಗದಲ್ಲಿ 
ನಾರ್ನತಿಯೊಡಸೆ ಹೋಗುತ್ತಿದ್ದ ನಕಮೇಶ್ವರನು ಪ್ರತಿಮಾಯೋಗದಲ್ಲಿ ನಿಂತಿರುನ ನರನೇಶ್ವರನನ್ನು ಕಂಡು ನನು 
ಸೃರಿಸುತ್ತಾನೆ. ನಾರ್ನತಿಗೆ ಇದನ್ನು ಕಂಡು ಅಶ್ಚರ್ಯ. ನೊಡಲನೆಯದಾಗಿ ಆ ಮುನಿಯರೊಪು ಅಕೆಯ ಗನುನನನ್ನು 
ಸೆಳೆಯುತ್ತದೆ. 

ರೆಶಿಸತಿಗೆತ್ತಣಿನೀ ನ 

[४ ಸಮನಿಸಿದತ್ತೆ ಸುಕ್ತಿ ಮಾನಸದೊಳ್‌ 8 


ಸ್ಮಿತೆಯಾದೆಳ್‌ ಪಾರ್ನಶಿ ಯತಿ 
ಸತಿಯ ಚನುತ್ಕೃತಿಯನೀನ ರೂಸಿಂಗೆ ಕರೆಂ 


ಅನಂತರ ಅಕೆ ಗಂಡನೊಡನೆ _ 


ಬಲ್ಲಿಷರೆಂ ನಿನಗಧಿನರು 

ಮಿಲ್ಲ ನಿಚಾಂಪೊಡೆ ಸಕಳ ಭುನನಂಗಳೊಳೆಂ 
ಡೆಲ್ಲರುಮೆಂಬರ್‌ ದೇನ ಜ 

ಗಲ್ಲೋಡನ ಫಿನ್ನನೆಆಗಿಸೀತನದಾವೊಂ 


ಎಂದು ಕೇಳುತ್ತಾಳೆ, ७४४ ಅಜ್ಞಾನನನ್ನು ಕಂಡು ಈಶ್ವರನಿಗೆ ಮರುಕ, ಮೂರು ಲೋಕಕ್ಕೂ ಶ್ರೀಷ್ಕನಾದ ಆ 
ನಿಭುನಿಗೆ ತಾನು ಎರಗಿದುದು ಪಾರ್ವತಿಗೆ ನಿಸ್ಕಯನೆನಿಸಬೇಕೆ ? ಅತ ಆಕೆಯನ್ನು ಕುರಿತು 


ನಿಖಿಳ ಜಗೆಂಗಳೊಳಧ್ಗಿಕನು 

ಮಖಂಡ ಶೌರ್ಯನುನುಸಾರ ಸಂಸಾರ ಪರಾ 
ಜ್ಮುಖನುಂ ನಿರುಪಮ ನಿರ್ನುಳ 
ಸುಖಸಾರನುಮೆನಿಸ ನೀರನಂ ನೀಸಆಿಯಾ ? 


ಎಂಡು ಕೇಳುತ್ತಾನೆ, ಆಗ ಪಾರ್ನತಿ 


ನಿನ್ನ ವೂಗಲಕ್ತಿಗೆ ಪಕ್ಕಾ 
ಧನ್ನನ ಸನ್ಮತಿಯೆ ಶಕ್ತಿಯುನ್ನತಿಯಂ ನೋ 


ಶ್ರಸ್ತಾನನಿ: ಆಚಣ್ಣಕನಿ ಬೆಳಗಿರುವ ಕಾನ್ಯಧರ್ನು xxi 


४४३० ನೆಟ್ಟಿನೆ ಕೋರ್ಪುಡೆರೇ 
ಫನ್ನಗಭೂಷಣ ಮವನಿಪ್ವನುಂ ಸಲಿಪುದಿದಂ 


ಎಂಡು ಕೇಳಿಕೊಳ್ಳುತ್ತಾಳೆ. ७४४ ಮುಗ್ಬಭಾಗವನ್ನು ಕಂಡು ಸಕಮೇಶ್ವರ ಮುಗುಳ್ನಗುತ್ತಾ ತನ್ನೆ ಮರುಳುಗಳಿಗೆ 
ಆ ಖುಷಿಯೆ ಥೈಕ್ಯನನ್ನು ಕುಲಕುನಂಕಿ ಆಜ್ಞಾಪಿಸುತ್ತಾನೆ. ಅವು ಆನೇಕ ಉಸಸರ್ಗಗಳಿಂಡ ಆತನನ್ನು ಹಿಂಸಿಸು 
ತ್ರನೆ, ಅನರೇನು? ಆತ ಥೈಕ್ಯಸರ್ನತ ಅಲುಗಲಿಲ್ಲ, ಆಗ ಈಶ್ವರ 


ತುಂಗ ಕರಾನನಿಧರನುಂ 

ಗುಂಗುಜು ಕಾಡವೊಲಿದಾಯ್ತು ಕೆಡಂಗಿ ಸತಿ ನೀ 
ನೆಂಗೆಜಗಜ ಗಜರಿಪುನಂ 

ಭಂಗಿಪೆವೀ ಗಣದಿನೆಂಬ ನಮ್ಮುದ್ಯೋಗಂ  * 


ನಿಂಡು ಹೇಳುತ್ತಾನೆ. ಆಗ ಅವರಿಬ್ಬರೂ ವರ್ಧಮಾನ ಜಿನನನ್ನು ವೊಜಿಸಿ "ಸುನೀರೆ', "ಅಕಿವೀರೆ' ನಿಂಬ 
ಹೆಸರುಗಳನ್ನಿಟ್ಟು ७७०७ ಮುಂಜಿ ಹೋಗುತ್ತಾಕೆ. ಕನುಣೀಯನಾಡ ಈ ಭಾಗವು ಆಚಣ್ಣನ ಸ್ವಂತಸ್ಯೃಷ್ಟಿ 
ಆಚಣ್ಣನ ವಸ್ತುರಚನಾ ಕೌಶಲನನ್ನು ದಿಗ್ನರ್ಶಿಸುನ ಮತ್ತೊಂದು ಸಂದರ್ಭವೆಂಡರೆ ಗೌತಮ ಬ್ರಾಹ್ಮಣ 

ನನ್ನು ಮಹಾನೀರಜಿಸನ ಬಳಿಗೆ ಕಕಿಡೊಯ್ದುದು. "ಮುಹಾಪುರಾಣ'ವು ಫೌನೋನಾಯೇಕ ಸೆಮಾನೀಯ' 
ಎಂಡು ನಾತ್ರ ಹೇಳಿದ್ದಕ್ಕಿ ನಾಗನರ್ಮನು ಅದನ್ನು ಹಿಗ್ಗ ಲಿಸಿ-ಜೇನೇಂದ್ರನು ಗೌತಮನ ಬಳಿಗೆ ಹೋಗಿ, ಜೀವಾದಿ 
ತತ್ತ್ಯಪ್ರನಂಜಾಸುಯೋಗನನ್ನು ಉಸನ್ಯಾಸಮಾಡಿ ಪೂರ್ನಪಕ್ಷನನ್ನು ಸ್ಥಾಪಿಸಿವಂತೆಯೂ, ಆಶ್ಚರ್ಯಗೊಂಡ 
ಗೌತನುನು 

ಕೂಸನೆಯಿನ್ನುಂ ಶ-ಸ್ಟ್ರಾ 

ಭ್ಯಾಸಂ ಪಿರಿದಿಲ್ಲ 8७१, ವಡನೋಪ 

ನ್ಯಾಸಡೊಳನಿಸೆದು ನೀನಿಂ 

ಕೀ ಸಚಿಯಂ ಪೊಕ್ಕು ಬಾಡುಗೆಯ್ಯಲ್‌ ನೆಜ್‌ವೊ 


ನಿಂದು ಹೇಳಿ ನಿಮ್ಮುಪಾಧ್ಯಾಯರಲ್ಲಿಯೆ " ನುಡಿನೆಂ ಫೋ ನಡೆ? ಎಂದು ದೇನೇಂದ್ರನೊಡನೆ ಜಿನನ 
ಬಳಿಗೆ ಬರುತ್ತಾನೆ. ಆಚಣ್ಣನು ಈ ಸನ್ಸಿನೇಶನನ್ನು ಹೆಸಸಭಾನೆದಿಂದೆ ತುಂಬಿ ಹೈದೆಯೆಂಗನುನಾಗಿ ಮಾಡಿದ್ದಾನೆ. 
ಕನಟಿನಟುನೇಷದಿಂಡ ದೇವೇಂದ್ರನು ಗೌತಮಫ ಶಾಲೆಯನ್ನು ಪ್ರವೇಶಿಸಿದಾಗ ಅಲ್ಲಿ ಎಲ್ಲವೂ ಗಂಭೀರವಾಗಿ 
ಪ್ರಶಾಂತನಾಗಿತ್ತು. ಹೇಳಡಿ ಕೇಳಡಿ ನಿರ್ಭಯದಿಂದ ಪ್ರವೇಶಿಸಿ ಕಂಬಕ್ಕೆ ಒರಗಿಕೊಂಡು ನಿಂತ ಆ ಮಾಣನಕನನ್ನು 
ಕಂಡು ಅಲ್ಲಿದ್ದ ನಿದ್ಯಾರ್ಥಿವೃಂಪಕ್ಸಿಲ್ಲ ಆಶ್ಚಕ್ಯ, ಅನರಿ 


ಗುರುಚರಣಪ್ರಣತಿಯನಾ 

ಡೆಕದಿಂಡೆಂ ಬಂದು ನಾಡೆನಭಯಂ ಸಭಿಯಂ 
ಫರಿನೀಕ್ಷಿಸಿಹಪೆನಿನನೇಂ 

ಮುರುಕೋ ಮೇಣ್‌ ಅಖಿಳೆ ಠಾಕ್ರ ಸಮಿತಿಯ 3008. ! 


ನಿಂದುಕೊಳ್ಳುತ್ತಾರೆ. ಅಲ್ಲಿನ ನಿದ್ಯಾರ್ಥಿಗಳಲ್ಲಿ ಈ ಹೊಸಬನ ವಿಚಾರದಲ್ಲಿರುವ ತಿರಸ್ಕಾರ, ಅವರಿಗೆ ತಮ್ಮ 
ಗುರುಗಳೆ ನಿಚಾರದಲ್ಲಿರುವ ಮಹೆಡ್ನೌರವಗಳು ಇಲ್ಲಿನ ಕಡೆಯ ಸಾಲಿನಲ್ಲಿ ಧ್ವನಿಕವಾಗುತ್ತಿನೆ. ಶಿಷ್ಯರ ದೃಷ್ಟಿ ಪಾರ 
ದಿಂಜೆ ಜೇಕಿಜೆಗೆ ಹೆರಿದುದನ್ನು ಕಂಡ ಗೌಕನುನು ಒಮ್ಮೆ ಹೊಂಕಾರ ಮಾಡುತ್ತಲೆ, ಅವರೆಲ್ಲ ಮತ್ತಿ ಅಧ್ಯಯನೆದಲ್ಲಿ 
ಕೊಡಗುತ್ತಾಕಿ. ಗೌತಮನು ತಾನು ಹೇಳುತ್ತಿದ್ದುದನ್ನು ಅತ್ಯಂತ ಹೈದಯಂಗಮನಾಗಿ ಮುಂದುವರಿಸುತ್ತಾನೆ. 


xxii ವರ್ಧನೂಾನ ಪ್ರರಾಜಂ 


ಅಸ್ಟರಲ್ಲಿ ಆ ಕನೆಟಿನಟು ಏಕೋ ಸ್ರಮಾಡನಾಡನನಂತೆ ७), ಜ್ಲು' ಎಂಡು ರೊಚಗುಟು ४ ಅಡಕೆ ಜೊಕಿಗೆ 
ಕೈ ಕಾಲುಗಳನ್ನು ಸೊಟ್ಟಿ ಮಾಡಿಕೊಂಡು ನಿನ್ನ ವ್ಯಾಖ್ಯಾಸನೆಲ್ಲ ಶುದ್ಧ ತಪ್ಪು” ಎಂದೆ. ७३१ ಅಲ್ಲ ಅದನ್ನು ಬೇಕಿ 
ವಿಥನಾಗಿ ವ್ಯಾಖ್ಯಾನಮಾಡಿ ನರವಾದಿಭಯಂಕರೆನಂತೆ ३०४, ಇದನ್ನು ಕಂಡು ಗೌತಮನು ಕೋಸಿಸರಿಲ, ಕರುಣೆ 
ಯಿಂದೆ 


ಎಲೆ ತಮ್ಮ ಗಿಳಿಯ ಚಸಳಕೆ 

ಸೆಳೆನೆತ್ತುದು ನಿನ್ನೊಳಿ್ನೆಗಂ ನಿನೆಗಿನಿತಂ 
(080 ಕೋನಿದನಾನೊಂ 
ಜಲಕ್ಕನಜಕಪೆಂಬುದುಂ ಮುಗುಳ್ಳೆಗೆ ನಗುತುಂ | 


ಜೇನೇಂದ್ರನು ನೀರತೀರ್ಥಂಕರೆನ ಹೆಸರನ್ನು ಹೇಳಿದೆ. | 
[ನೆ|ಕಹಕಹರುತಿಯಿಂ ನ 
ಕ್ಕು ನಮ್ಮ ಸಿದ್ಧಾರ್ಥನಾತ್ಮಜಂ ಸನ್ಮತಿ ನ 
३४ ಗುರುನೆ ನಿನಗಾಃ ನೆ 
ಟ್ಟಿ ಸಿಂದ್ರಜಾಲಿಗನ 80,000. ಕೆಲ್ತಾತಂ 


ಎಂದು ಆತನ ಗುಕುನನ್ನು ಕೇಳ್ಗಂಡುಡಲ್ಲೆ ಆ ಕಪಟಿನಟುನನ್ನು ಕುರಿತು 


ಇನ್ನುಂ ಬಾಳಳನ್ಸೈ ನೀಂ 

ನಿನ್ನೊಡನುಡ್ಮ ಹೆಮನುಚಿತಂ ಖಾದಿನೊಳಾ 
ನಿನ್ನ ಗುರು ನರ್ಧಮಾನಂ 

ಬನ್ನಂ ಬಡುನಂತೆ ಮಾಡುನೆಂ ನಡೆ ಪೋಸಂ 


ಎಂಡು ಹೇಳಿ ಅನನ ४०४ ಹೊರಡುತ್ತಾನೆ, ಮರುನಿಮಿಸದಲ್ಲಿ ಜಿನ ನರನುಭಕ್ತನಾಗಿ ಆತನ ಗಣಥರಲ್ಲಿ 
ಆಗ್ರಗಣ್ಯನಾಗಲಿರುನನನು ಆಡುತ್ತಿರುವ ಈ ಲಘು ನುಡಿಗಳು ಓದುಗರಲ್ಲಿ ಹಸನಭಾನನನ್ನು ಹುಟ್ಟಿಸುವುದು 
ಸಹಜನಾಗಿಡೆ, ಅಲ್ಲದೆ ಬ್ರಾಹ್ಮಣನಾದ ಗೌತನುನು ತನ್ನ ಆರಾಧ್ಯಡ್ಛಿನವಾಡ ಜೇನೇಂದ್ರ ನನ್ನು ಕುರಿತು ಅಜ್ಞಾನ 
800 "ಇನ್ನುಂ ಬಾಳಕನೈೆ 80० ಎಂದೆ ಅನುಕಂನದಿಂದ ನುಡಿಯುತ್ತಿರುನುಡು ಹಾಸ್ಯ ಸಕ್ಕ ಉಡಾಹೆರಣೆಯೆಂತಿದೆ- 
७808 ₹० ಅಲ್ಲಲ್ಲಿಯೆ ಮಾಡಿಕೊಂಡಿರುವ ಸಣ್ಣ ಪುಟ್ಟಿ ವ್ಯತ್ಯಾಸಗಳು ಕಾವ್ಯಕಥೆಗೆ ನೈಜತೆಯ ಬಣ್ಣ 
ನನೂ ಕಮ್ಯತೆಯನ್ನೂ ಒದೆಗಿಸಿನೆ. ವುಕೊರನ ಜನ್ಮದಲ್ಲಿ ಸಾಗರೆಸೇನ ಜುಸಿಗಳಿಂದ ಉಪದೇಶ ನಡೆಯುನ ಸ್ರಸಂಗ 
ಬೆಲ್ಲಿ ४७७ हैं? ಪೂರ್ನಕವಿಗಳಲ್ಲಿ ಎಲ್ಲಿಯೊ ಕಾಣಬರೆಡ ಸುಂದರೆ ಚಿತ್ರವೊಂದನ್ನು ನನ್ನು ಗಮನಕ್ಕೆ ತರುತ್ತಾಕೆ 
ಆ ಖುಷಿ ಒಂದು ನೊಗನನ್ನಿಡುವನ್ನು ದೂಕೆ ಮುಂಜಿ ನೋಡಿಕೊಂಡು ಮೆಲ್ಲಮೆಲ್ಲಗೆ ಹೆಣ್ಣೆಯನ್ನಿಡುತ್ತಾ ಬುತ್ತಿ 
ಕಲ್ಕು ವುರೊರನನಿಗೆ ಅಡೊಂಡು ವಿಚಿತ್ರ ಮೃುಗನೆಂಬ ಭಾವನೆ ०0४ कै. ಅನನು ಅದನ್ನು ಹೊಡೆದು ಕೆಡನಬೇ 
ಕೆಂಡು ಬಿಲಿಗೆ ಬಾಣವನ್ನು ಹೊಡುತ್ಲಾನೆ. ಆಗ ಅವನ ಹೆಂಡತಿ ಕಾಳಿ ಅನನನ್ನು ಛೀಗುಟಿ ನೃುಗನಾಡಕ ಅಡು 
ನೇರವಾಗಿ ನಿನ್ನ ಇದಿರಾಗಿಯೆ (ಹುಡುಕಿಕೊಂಡು, ಕೊಳ್ಲಿಸಿಕೊಳ್ಳಲೆಂದು) ಬರುತ್ತ ಜಿಯೆ ?' ಎಂಡು ಅದನ್ನು 
ನಿನಾರಿಸುತ್ತಾಳೆ. "ಕಲೆಗಾರ ಎಳೆದ ಗೆಕೆಯೆ ಚಿತ್ರ, ಸಂಗೀತಗಾರ ಕೂಗಿದುದೆ ಹಾಡು' ಎಂಬಂತೆ, ಆಚಣ್ಣ ನು 
ಕಧಾಸಂನಿಧಾನಡಲ್ಲಿ ಕಥೆಯ ವಿವರಗಳಲ್ಲಿ ಮಾಡಿಕೊಂಡಿರುವ ಚಿಕ್ಕ ವುಟ್ಟ ಬದಲಾವಣೆಗಳೆಲ್ಲ ಅತನ ಕಧಾ 
ಸಂನಿಧಾಕ ಕೌಶಲಕ್ಕೆ, ಸೌಂದರೈಪ್ರಜ್ಞೆ ಗೆ ಸಾಕ್ಷಿಯೆಂತಿವೆ, ಆತನು ಕಥೆಯನ್ನು ತನ್ನೆ ನೂತನ ಕೊಡಿಗೆಗಳಿಂದ- 
ಅರಂಕರಿಸಿರುವುದು ಮಾತ್ರನೇ ಅಲ್ಲ ; ತನಗೆ ಅನುಚಿತನೆನಿಸಿದೆ ಭಾಗಗಳನ್ನು ಸ್ವಲ್ಪವೂ ದಾಕ್ಷಿಣ್ಯಕ್ಕೆ ಒಳೆಗಾಗಡೆ- 
ಕತ್ತರಿಪ್ರಯೋಗ ಮಾಡಿದ್ದಾನೆ, ನಾಗವರ್ಮಕನಿಯು ಪ್ರಿಯನಿತ್ರಚಕ್ರಿಯ ದಿಗ್ವಿಜಯನೃತ್ರಾ ಂತನನ್ನು 


ಪ್ರಸ್ತಾನನ: ४७७ ४४ ಬೆಳಗಿರುನ ಕಾನ್ಯಢರ್ನು LXXI 
'ಸಂಸಕನಿಯೆ ಆದಿಪುರಾಣನನ್ನು ಅನುಕರಿಸಿ, ಎರಡು ಸಂಧಿಗಳನ್ಟು ವಿಸ್ತಾರವಾಗಿ ಹಿಗ್ಗಲಿಸಿ ಬರಿದುದನ್ನು ಆಚಣ್ಣನು 


ಜನಿಯಿಸೆ ಕನ್ನ ಪುಣ್ಯ ನಂಪಾಕಡೆ ಭಾನುನ ಬಿಂಬಮಿಂತಿದೆಂ 

ಬಿನಮೆಸೆನಾಯುಧಾಲಯಡೊಳುಶ್ವಿರಣಂ ನರಚಕ್ರರ್ಲಮಾ 

ಜನಪತಿ ದಿಗ್ಮಯಕ್ಳಿ ನಡೆದಾದನೆ ಸಾಧಿಸಿದಂ ಸಡಂರ ಭಾ 

ಸುರನುಸನುಕ್ರಮುಂ ಧರಣಿಡಕ್ರನುನಪ್ರತಿಮಾನ 08,६0० | 
ಎಂಬ ಒಂಡು ನದ್ಯಡಲ್ಲಿ ಬಕಿದು ಮುಗಿಸಿದ್ದಾನೆ. ಮೂಲದ "ಮುಹಾಪುರಾಣ'ದಲ್ಲಿ ४०५४४ ಚಂದನೆಯ ಕಥೆಯಲ್ಲಿ 
ತನ್ನ ಮುಖ್ಯ ಕಥೆಗೆ ಸಂಬಂಧಿಸಿಪಸ್ಟನ್ನು ಮಾತ್ರ, ಅಪರಲ್ಲಿಯೂ ७७, ಸ್ವಲ್ಪ ಬಡಲಾನಣೆಗಳನ್ನು ಮಾಡಿಕೊಂಡು 
ಸ್ವೀಕರಿಸಿಷ್ದಾನೆ. ಮೂಲದಲ್ಲಿ ಬಂದಿರುನ ಜೀನಂಥರ, ಜಂಬುಕುಮಾರ, ಪ್ರೀತಿಂಕರ ಇತ್ಯಾದಿಗಳ ಕಥೆಗಳು ರಮ್ಯ 
ವಾಗಿದ್ದರೂ ತನ್ನ ಕಢಾಭಾಗಕ್ಕೆ ಅಫಿವಾರೈನಲ್ಲನಾದುಷರಿಂದ ಅವುಗಳನ್ನು ಕೈಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ಆತನೆ 
ಕಧಾಸಿರೊಸಣೆ ಔಟತ್ಯಕ್ಳೆ ಅಪೋಹನಿಲ್ಲದಂತೆ ಸುಂದರೆನಾಗ್ಯ, ರಸವತ್ತಾಗಿ ನಿರೂಪಿತನಾಗಿಡೆಯೆಂದು ಹೇಳೆ 
ಬಹುದು, 

ಆಚಣ್ಣನು ಆಧುನಿಕರಿಗೆ ಅಸ್ಟಾಗಿ ಹಿಡಿಸುವುದಿಲ್ಲ. ಅದಕ್ಕೆ ಮುಖ್ಯಕಾರಣ ಆತನ ಕಾವ್ಯದಲ್ಲಿ ಭಾವೋ 

ಸತಿ, ರಸಪ್ರಾಚುಕೈಕ್ಳಿತಲೂ ಯನುಕ, ಪ್ರಾಸಾನುಪ್ರಾನ್ಯ ಶ್ಲೇಷೆ ನಿಶೀಧಾಭಾಸಾದಿ ಶಚ್ನಾಲಂಕರೆಗಳು 
ತುಂಬಿಕೊಂಡು ಆತನ ನಿರೂಸಣೆ ಪ್ರೌಢನಾಗಿ, ಪಾಂಡಿತ್ಯ ಪ್ರಾಚುಕೈವಾಗಿರುವುದು. ಕನಿಯು ತನ್ನೆ ಕಾನ್ಯಾರಂಭೆ 
ಹಲ್ಲಿ ७४० ಶ್ರೇಸ್ಕಕೆಯನ್ನು ಕುರಿತು ಹೀಗೆ ಹೇಳುತ್ತಾನೆ- 

ಸದಳಂಳಾರಡಗಾರನುದ್ವ, ಕೆಸಭಾವಾನೀಕೆಡೋಕಂ್ಯ ಸದ 

ರವ ಸಾರ್ಥಂ ನರ ಶಬ್ದನೃಂದದ ನಿರಾಜನ್ಮಂದಿರೆಂ ನಾಡೆಯುಂ 


ನುಡದು ಸಂಪರ್ಭೆಪ ಗರ್ಭನಿಂತಿದೆನಿಸಲ್‌ ಸಾಲ್ದಿರ್ದ ಕಾನೃಂ ಸಭಾ 
ಸಡರಂತಃಕರಣಕ್ಕಜೇಂ ಕಆಕೆಯಡೇ ಸೌಖ್ಯಾಮ್ಮುತಾಸಾರೆನುಂ I(z-20) 


ಕನಿಯು "ಸೆಡಳಂಕಾರ?ತ್ಯ ಪ್ರಧಮಸ್ಕಾಸನನ್ನಿತ್ತು, ಕನ್ನೆ ಕಾವ್ಯವನ್ನು ಅಡಕೆ ಆಗಕವಾಗಿ ಮಾಡಿರುನನೆಂಬುದರ್ಲಿ 
ಯಾವ ಸಂದೇಹವೂ ಇಲ್ಲ ಪ್ರಾಚೀನ ಕನಿಕಾನ್ಯಗಳಲ್ಲಿ ಸೃಲ್ಪನುಟ್ಟಗೆ ಇದು ಅನಿನಾರೈನಾಗಿಕ್ತೆಂಬುದನ್ನೂ 
ನಾವು ಮರೆಯುವಂತಿಲ್ಲ, ಅಂದಿನ ರಾಜ್ಯ ಸಭಾಸದರ ಅಂತಃಕರಣಕ್ಕೆ ಸೌಖ್ಯಾಮೃತಾಸಾರವನ್ನು ಕರೆಯುವುದೆ 
ರಲ್ಲಿ ಇವ್ಪಗಳ ವಾತ್ರ ಪ್ರಮುಖನಾಡುದಾಗಿತ್ತು. ನೇಮಿಚಂದ್ರಕವಿ ಹೇಳುವಂಕೆ "ಮಾಲೆಗಾರೆಂ ಮಾಲೆಯಂ 
ಕಟ್ಟಯುನೇನೊ ! ಮುಡಿನ ಭೋಗಿಗಳಿಲ್ಲದೆ ಬಾಡಿಫೋಗಡಿ ? ರಾಜಾಸ್ಥಾನಷ ವಂಡಿತವೃಂದ ಮೆಚ್ಚದ 
ಕಾವ್ಯ ಪ್ರಾಚುಕ್ಕವನ್ನು ನಡೆಯುನಂತಿತ್ರೆ ? ಆದ್ಧರಿಂದ ಆಚಣ್ಣ ತನ್ನ ಕಾನ್ಯನೃಸ್ಟಿಗೆ ನಂಡಿತರನ್ನು ಒಕೆಗಲ್ಲಾಗಿ 
ಇಟ್ಟುಕೊಂಡಿದ್ದಾನೆ; ಅವರಿಗೆ ಮೆಚ್ಚಿಗೆಯಾಗುವಂತೆ ಹಾಡುತ್ತಾನೆ. ಇದು ಶಬ್ಬಾಲಂಕಾರೆಗಳಲ್ಲಿ ಒಂದಾದ 
ಯೆಮಕಾಲಂಕಾರಕ್ಳೆ ಒಂದು ಉದಾಹರಣೆ. 


ಕರಮೆಸೆವುದು ರಾಜಗೃಹೆಂ 

ಫುರೆಮುರುತರೆ ನಿಭನನಿಜಿತೆ ಸುರರಾಜಗೃಹಂ 
ಸುರಚಿರ ರಾಜಗೃಹಂ ರಾ 

ಜರಾಜಗೃಹಸದೃಶ ನರನಣಿಗ್ರಾಜಗೃಹು (u-2) 


ಇದು ಸರಿಸಂಖ್ಯಾಲಂಕಾರೆ.- 


ಕರ ಹೀಡನಮುರು ಕುಜಡೆಳ್‌ 
ಕರುಣೀಜನನುಭ್ಯಡೊಳ್‌' ಪಂಪ್ರತೆ ಚಿಂತಾ 


LXxivV ನರ್ಧನಾನ ಪುರಾಣಂ 


ಪರತೆ ಮುನೀಶ್ವಕರೋಳ್‌ ಕಾಂ 
ಡೊರಕೊಳ್ಳುಮದಲ್ಲದಿಲ್ಲ ತಜ್ಜನಸದಡೊಳ್‌ ([-५४) 


ಇದು ಏಕಾವಳ್ಯಲಂಕಾರೆ- 


ವರೆಯೋಸಿಜ್ವಸಮಂ 80०, ಪುರನುನೊಳ್ಳೊಂಗೋಟೆ ಪೊಂಗೋಂಟೆಯಂ 
ತರುಸಂಡೆ ತರುಸಂಡನುಂ ಬಹು ತಭಾಕಂಗಳ್‌ ತಬಾಕಂಗಳಂ 
ನರಿಕಾಲ್ಲಳ್‌ ಪರಿಕಾಲ್ಲಳೆಂ ४४४४ ಕೆಯ್ಮಳ್‌' ಕೆಯ್ಗಳಂ ನುತ್ತಿ ಪಾ 
ನುರಿಯರ್‌ ತಳ್ತೊ ಕೊಯ್ದ ಚೆಲ್ವನೊಕಕೊಂಡಿರ್ಕುಂ ತಡುರ್ನೀತಳಂ | 


ಅಲಂಕಾರಗಳಲ್ಲಿ ಅಗ್ರಗಣ್ಯನೆನಿಸಿದ ಉಸಮಾಲಂಕಾರನಿದು. 


ಸಿಂಗದ ಶಿಶುನಂ ಕಂಡ ಳು 

0०79 ಮಜಃಯಂತೆ ಬೆದೆ ಡೆಸೆಗೆಟ್ಟು ಕರಂ 
ಬೆಂಗೊಟ್ಟೋಡಿದನವನು 

ತ್ತುಂಗ ಕರಂಗಳ ನುರಂಗಳೆಡೆಡೆಕವುಗಳೊಳ್‌ 


ಹೀಗೆಯೆ ಅಲಂಕಾರ ಶಾಸ್ತ್ರದಲ್ಲಿ ಬರುನ ಅಲಂಕಾರೆಗಳಿಗೆಲ್ಲ ಇಲ್ಲಿ ಉದಾಹರಣೆಗಳನ್ನು ನೀಡಬಹುದು. 
ನಿಯ ವಾಂಡಿತ್ಯಕ್ಕೆ ಎಣೆಯಿಲ್ಲ, ಅತನು ಚಿತ್ರಕನಿಕೆಗೂ ಫೈ ಹಾಕಿ ಸೈ ಎನಿಸಿಕೊಂಡಿದ್ದಾನೆ. ಇಡೊಂದು 
ದ್ರ್ಯೈಕ್ಷರಿ-ಎರಡೆ ಅಕ್ಷರಗಳಲ್ಲಿ ಇಡೀ ಪದ್ಯರಚನೆ-"ಕ' ಮತ್ತು “७१, 


ಕಲಿ ಕೊಂಕಲ್ಬೇಕಕ್ಕುಂ 

ಕೆಲಕ್ಕೆ ಕೋಲಿಕ್ಕೆ ७६, छद्द 9 ३० 

ಕೆಲಿ ಕೊಲೆ ಕಲಲ್ಯಳ್ಳುಂ 

ಕುಲಕಕ್ಕುಂ ಕಲಿ ಕಲಂಕಿ ಕೊಂಕೆ ಕಲಂಕಂ ॥ (v-೫೨) 


ಇದು"ಗತಪ್ರತ್ಯಾಗತ'ನೆಂಬ ಚಿತ್ರಕನಿಕೆ. 


ಕುಂದಿನಿಂದೆಚ್ಚನದು ಬಂ | ಟಂದಮಲ್ಲಡೆ ನಿಂಮುಡೆಂ 
ದೆಂದು ನಿಂಡಲ್ಲನುದಟಂ | ಬಂದು ನಚ್ಚದೆ ನಿಂದಿಕುಂ | (vn-84) 


ಅಲಂಕಾರೆ ಶಾಸ್ತ್ರಪಂತೆ ಛಂಡೆಕ್ಯಾತ್ರ್ರದ್ಲಿಯೂ ಆತನು ಪ್ರನೀಣ.ಕನ್ನಡದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವ 
ಉತ್ಸಲ್ಯಶಾರ್ಬೂಲ; ಸ್ಪಗ್ಯಕೆ, ಮತ್ತೀಭ್ಯ, ಮಹಾಸ್ರಗ್ಸಕಿ ಚಂನಕ ಎಂಬ ಆರು ವೃತ್ತಗಳು ಮುತ್ತು ಕಂದನದ್ಯಗಳು 
ಮಾತ್ರನೇ ಅಲ್ಲದೆ "ದೃತನಿಳಂಬಿತ' (7-7,೩೪-37,99),"ವೂರ್ನ ವಿಳಂಬಿತೆ'(೫/೪-47ನೇ ನದ್ಯವಾಡ ಮೇಲಿನ 
5 ವದ್ಯಗಳು), "ಹರಿಣ (%-72) "ತರಳೆ (೪-43), "ನೃಥ್ಣಿ” -55 गरा-29 v2) शांन४क 
xin-30; xv-74)» *ಮನಿಕಾಮಾಕೆ' ([-94, I-75» iv-5» हा-94 जा-09 Xiv-]00; Xv-99» 
xvi-I7) एंफ्रैपूं (vi-25 xv-8) SO (हाव-% हाए-30 xv-80) ತ್ರೋಟಕ छाए- 
63% ಉತ್ಸವ (xiv-83; xv-54) ಮಣಿ ನಿಭೂಷಣ (4೪-34); ಪ್ರುತನದ (೩೪-45) ७०७ ಸಂಸ್ಕೃತ 
ಛಂಥೋರೊನಗಳನ್ನೂ ರಗಳೆ, (೫]/2-52) ತ್ರಿನದಿ (೫೪-55) ४०७ ದೇಶೀಯ ಛಂಡೋರೊನಗಳನ್ನೂ ತನ್ನ 
ಕಾವ್ಯದಲ್ಲಿ ಬಳಸಿದ್ದಾನೆ. 

ಭಾಷೆಯ ಬಳಕೆಯಲ್ಲಿ ७४४६७ ನೊಬ್ಬ ಸವ್ಯಸಾಚಿ. ಕನ್ನಡ, ಸಂಸ್ಕತ ನದಗಳನ್ನು ಆತನು ಸಮಸಮ 
ವಾಗಿ ಬಳಸಿದ್ದಾನೆ f ಸಂಸ್ಕೃತ ನಡೆ ಪ್ರಯೋಗ ४००४) ಹಾಗದ ತೂಕ ಹೆಚ್ಚಂಜೇ ಹೇಳಬೇಕು, ತನ್ನ ಸಂಸ್ಕೃತೆ 


ಪ್ರಸ್ತಾನನೆ : ७४४४ ६४०७ ಬೆಳಗಿರುನ ಕಾವೃಢರ್ಮ मु LXXV 


ಪಾಂಡಿತ್ಯನನ್ನು ಮೆಕೆಯುವುಸಕ್ಕಾಗಿ ಹೆಲವು ಸದ್ಯಗಳನ್ನು ಅಖಂಡ ಸಂಸ್ಕೃತದಲ್ಲಿಯೆ ರೆಚಿಸಿದ್ದಾನೆ. ಆತನ ಕನ್ನಡ 
ಪಾಂಡಿತ್ಯವೂ ಸಾಮಾಸ್ಯನಾಮುದಲ್ಲ. ನೂರಾರು ಅಮೂಲ್ಯನಾದ ಅಚ್ಚಕನ್ನಡ ನೆಡಗಳನ್ನು ತನ್ನ ಕಾವ್ಯದಲ್ಲಿ 
ಬಳಸಿರುವುದಲ್ಲಡೆ, "ಒಡೆಯರ್‌ ಹಿಂಗಿದೆ ಡೇಹಡಲ್ಲಿ ಸುಕಕಂ ಪೊಕ್ಳಂದದಿಂ' (೧-5!) 8०6० ಮೋಷೆ ಕುಳಿ 
ಯಂತೆ, (jii-nry जैकी ಕರ್ಚು ಮರ್ಡಕ್ಕುಂ' (೪-೭೧), ಕಟ್ರಲಿಸುನ ರಾಪ್ರಿಯೋಳ” ಕಾಟ್ಬಿ ಗೂಗೆ 
7४०४! हॉ-9), "ನಾಯ್‌ ನಾಯ್ಗೆಳೊಳ್‌ ಫೋರ್ವವೂಲ್‌ (೫-೧೮) ನುರುಳೆ ಕೆಯ್ಯ ಮೆಸೆಡೆಲಗಿಕಪೊಲ್‌ 
(४-६० ಬಡನಂ ನಿಧಿಗಂಡ ಮಾಲಸ್ಕಿಯಿಂ' (xu-29)} ಕಳ್ಳರ್‌ ಕಳ್ಳರೆಂ, ನಾಂಬರ್‌ ಪಾಂಬರಕೆಂ ಮುಫಿಡೆ 
ಮೂದೆಲಿಸುವಂತೆ (೫-೧೯7 “ಉರಿತಾಗಿದ ಬಿತ್ತಿಂಗೆಣೆಯೆಕ್ಕುಂ' (xtii-ne) "ಅಟ್ಟಿಗೆಲವೊ ತಲೆ ಬಿಣ್ಣಿತ್ತು' 
(೪-೬೨), "ತನ್ತಿಟನ ಸಗೆಯನೆತ್ತಿಕನುವು' (tii-nvn) ಇತ್ಯಾದಿ ಕನ್ನಡ ನುಡಿಗಟ್ಟುಗಳನ್ನು ವಿಪುಲ 
ವಾಗಿ ಬಳಸಿದ್ದಾನೆ. ಇವು ಆತನೆ ಕಾಲದ ಕನ್ನಡ ಭಾಷೆಯೆ ಸ್ವರೊಸದಮೇರೆ ಸಾಕಷ್ಟು ಬೆಳಕನ್ನು ಚಿಲ್ಬುತ್ತನೆ. 
ಆಚಣ್ಣನ ಭಾಷಾಸ್ರೌಢಿನೆಯನ್ನು, ಶಾಸ್ತ್ರಜ್ಞಾ ಫನನ್ನು ಕುರಿತು ಮುಕ್ತಕಂರರಾಗಿ ಹೊಗಳುನಂತೆ 

ಅತನ ಕನಿಶಾಶಕ್ತಿಯೆನ್ನು ಕುರಿತು ಹೇಳುವಂತಿಲ್ಲ. ನಾನು ಈ ಹಿಂದೆಯೆ ಸೂಚಿಸಿರುನಂತೆ ಆತನ ಕನಿಕಾ 
ಪ್ರನಾಹೆ ತುಂಬುನೆಕೆಯಿಂದ ಹೆರಿನ ನುಹಾನದಿಯಲ್ಲ, ಸಮಭೂನಿಯನೇಲೆ ಸಂಕುಚಿತನಾಡ ಪಾತ್ರದಲ್ಲಿ 
ತೆಳ್ಳಗೆ ಸೌಮ್ಯವಾಗಿ ಹರಿಯುತ್ತಿರುವ ಒಂದು ಜೀನನದಿ, ಅದರೆ ನುಥ್ಯದಲ್ಲಿ ಆಡ್ನಕಟ್ಟಿಯಂತೆ ಕಾಣಿಸಿಕೊಳ್ಳುವ 
ನಾಂಡಿತ್ಯದ ಬಂಡೆಗಳಿಂಷ ಅಲ್ಲಲ್ಲಿಯೆ ಅದಕೆ ಓಟಕ್ಕೆ ಭಂಗಬಂದಿಷ್ಟರೂ ಆ ಅಡೆತಡೆಗಳಿಲ್ಲದ ಕಡೆ ಅದು ಜುಳು 
ಜುಳು ನಿನಾದೆದಿಂದ ಕಿನಿಗಿಂಪಾಗುವಂತೆ, ಹೈಡೆಯಕ್ಳೆ ತಂಸಾಗುನಂತೆ ತಿಳಿಯಾಗಿ ಹೆರಿದುಕೊಂಡು ಹೋಗುತ್ತದೆ. 
ಕನಿಗೆ ನಿಪ್ರಲಂಭಕೃಂಗಾರೆದಲ್ಲಿ ನುನುಕೆ, ಸ್ವಯೆಂತ್ರಭೆಯ ಅನುರಾಗನನ್ನು ವರ್ಣಿಸುತ್ತಾ ಇಂದುವು ಹೇಳು. 
ತ್ರಾಕೆ- 

ಶ್ರೀಕಾಂತ ! ಚನೆಮ್ಲೆಣ ನಿನ | ಹಾಕರ್ಣನ ಮಾತ್ರದಿಂಡೆ ಖಗಪತಿಸುಕೆಗೆ 

ತ್ಯಾಕುಳತೆ ಮುಜನರಾಗೋ | ದ್ರೇಕಪ್ರಭನಂ ಪ್ರಘೂರ್ಣಿಸಿಕ್ತಾಕಯದೊಳ್‌ ॥ 


ಆಡುನ ಮುಗ್ಗ ಬಾಳೆಕಿಯರುಂ ನುಡಿಜಾಜೆಯೆರಾಜೆರೀಗಳಿಂ 
ಪೋಡದ ನಿನ್ನ ಮಾತುಗಳನಾಡಿಯೈೆ, ಕೇಳಿಸಲಾನ ಮುಯ್ಯೊಳೆಂ 

» ಹಾಡುನರಾಪ ಗೋನನಿಗೆನಾಡುವರೆಂ ನೃಪ ನಿನ್ನ ಗೀತಮಂ 
ಹಾಡಿಯೆ ಜೀಚರಾತ್ಮಜೆಗೆ ಭಾನಿಪೆಡಿಂತುಟಿ ನುಯ್ಮೆ ಬೇಟಿದಾ ॥ 
ಕಿನಿಯೆಂ ಬಂಚಿಸಿ ಕೇಳ್ವಳ್‌ | ಭನಡುಕ್ತಿಯನೀಕ್ಷಣಂಗಳಂ ಬಂಚಿಸಿ ನಿ 
ನ್ನವಯನಗಳ ನೋಟ್ಟಿಳ್‌' ನಾ | ಜ್ಥುನಳಕ್ಕುಂ ಕುಟಿಳ ಚನಳ ಭುನಕ್ಕನ ४० ॥ 
ಸಾರಿಕೆಯಂ ಶುಕಡೊಳ್‌' ಸಹ | ಕಾರ ಡೊಳೆಳೆಲ5ಯನಟ್ತುಯಿಂ ಕೊಡುನಳು 
ರ್ನೀೀಕಮಣ ಭನತ್ಸಂಭೋ | ಗಾರಂಭಣ ಫಳೆನುನಾಕೆ ಕಾನಿಸಿ ಮುಡಡೊಳ್‌ 


ನುನುನಂಶಮೇರುನಾನ ಕ್ರಿಸೃಷ್ಣಕನ್ನು ಮೊಟ್ಟಿನೊದಲು ಬಾರಿ ಕೆಂಡಾಗ “"ನೈಕೆಜ ಸಾಥ್ಯಸೆದಿಂ ಧಿಗಿಲೆಂದು 
ಗೂಡುನಾಯ್ದುಡು ನ್ಫನಕನ್ನೆ (ಸ್ವಯಂಪ್ರಭೆ) ಗಾಗಳೆರ್ಜಿ', ಆಕೆಯ ನರ್ಣನೆಯಿದು 


ನೆಡುಗಿ ಬೆನುರ್ಪ ಸೆಟ್ಟಿಳಿಸಿ ನೋಲ್ಪೈರ್ದೆ ಕಂಪಿಪ ತಲ್ಲಣಿಪ್ಪು ಕಾಲ್‌ 
ತಜತಡೆನಾಗೆ ಕೆಯ್ಗುಡುನಳೆಂ ನಸುನೆಮ್ಮುವ ಮೇಲುದಂ ಕುಚ 
ಕ್ಯಡಿಗಡಿಗೇಟಕಿ ಸಾರ್ಚುನಳನಟ್ಟಿರೆಯುಂ ಕೊಡವಂ ६४७७] ಸ 
ಯ್ರಿಡುವ ನಿಕಾರಮಾಕೆಗಿದಿರೊಳ್‌ ಕರೆಗಣ್ಮಿದುದಂಬುಜಾಕ್ಷನಾ | 


ಇನು ಕತ್ತಲೆಯ ನರ್ಣಕೆ-- 


ಮೃುಗನೆಲ್ಲಂ ಕೃಷ್ಣನುಗಂ | ಖಗಮೆಲ್ಲಂ ಕೋಗಿಲೆಯೆ ನದೀ ನಹನೆಲ್ಲಂ 
ಜಗುನೆಯೆ ಗಿಂಯೆಲ್ಲಂ ನೀ | ಅಗಿರಿಯೆ ಧಾರಿಣಿಯೊಳೀಗಳೆನಿಸಿಡುದಾಗಳ್‌ ॥ 


l0F 


IXRVi ನರ್ಧಮಾನ ಪುರಾಣಂ 


ಇನಿತುಣಸದೆ ಕಪ್ತುರಿ ಚೆಂ | ದನನುಂ ಕಟ್‌ ಸೆ ಆಯನಿಂದ್ರನೀಲಂ ಮುತ್ತಂ 
ನನೆಯನಳಿ ಗಂಗೆಯೆಂ ಜಗು | ನೆ ನುಂಗಿದಂತಾಯ್ತು ನುಂಗೆ ७ ७ ಬಿಳಗಂ ॥ 


ಉಜಯೆ ಜಳಾಹಿಯೆಂದೂ ಬಿನನಲ್ಲಿಯನಂಚೆ ಶಿಳೀಮುಖಂಗೆಳೆಂ 
ದಟಕೆಯೆ ಪ್ಪೂಗಳಂ ಪಟನೆ ಳೋಗಿಳೆಯೆಂದು ಪಿಕಬಳಾಕೆಯಂ 
ಬಟ ಸಲಲಾಸೆಗೆಯ್ಕೆ ಕಳಹಂಸ ಕುಟುಂಬಿನಿಯಂ ಮುಯೂರಿಯೆಂ 
ಡೆಳೆಸೆ ಶಿಖಾವಳೆಂ ವುದಿಮುನಂಥಫತನುಂ ಭುನನಾಂಶರಾಳನುಂ ॥ 


ಇಡೊಬ್ಬ ನೇಶ್ಯಿಯ ಚಿತ್ರ 
ಇಂಗದಿರಿಂಡೆ ನೆಯ್ದುಣಿಸಲಪ್ಪ ಡುಕೊಲಡ್ಯ ಕಮ್ಮನಪ್ಪ ಬೆ 
ಳ್ಲಿಂಗಳೆನಲ್ಳೆ ಬರ್ಸ ಸಿಿಖಂಡದ್ಯ ಜೊನ್ನದ ಬಿತ್ತಿನೆಂಬ ಮಾ 
ತಿಂಗೆಡೆಯಪ್ಪ ಮುಲ್ಲಿಗೆಯ ಕಾಂತಿ ಮುಸುಂಳೆ 80080, ಕಂತುಕೀ 
ರ್ಕ್ಯಂಗನೆಯಂಡದಿಂಡೆ ನಡೆತಂಡೊಡಗೂಡಿದಕೊರ್ನಳೋಸಪನೊಳ್‌, 


ಕ್ರಿನೃಷ್ಛಕು ಹಹಗ್ರೀನನೊಡನೆ ಯುದ್ಧ ಮಾಡಲಿರುನ ದಿನ ನ್ರಾತಃಕಾಲದಲ್ಲಿ ४०७, ಮುತ್ತು ನಕ್ಷತ್ರಗಳು 
ಅಸ್ತ್ರಗೊಂಡು ಸೂರ್ಯೋದಯನಾದುದರ ಚಿತ್ರ ಇದು-ನಂನಕನಿಯ ಸೂಕ್ಯೋಡಯ ಸೂರ್ಯಾಸ್ತಗಳ ವೈಶಿಷ್ಟ 
ವನ್ನು ನೆನಪಿಗೆ ತರುತ್ತೆ. 


ಇದು ಹರಿಯ ಸನುರಲಕ್ಷ್ಮಿಯ | ನುಮುನೆಯೊಳೆಡನಿತದ ಕಾಂಡನಟನೆಫಿಸಿಷ ಳೌ 
ಮುದಿ ಕೆಗೆನಿನಂ ಮುಗುಲ್ಲುಜಿನಿ | ಸಿಡತ್ತು ಮುನ್ನೀರೊಳಿಂದುಘಟಿಕಾಸಾತ್ರಂ ! 


ಧುಕೆಮೀಗಳ" ಖೇಚರ ಭೂ | ಚರರ್ಗಾಪಪ್ರದಲ್ಲಿ 8900, ಕೂಕೆಂಬುಗಳಿ 
80 ತಾಗುಗುಮೆಂಸುಳ್ಳ | ७१, ರೂಪಗಕೆನಂತಡಂಗಿದವು ತಾರಗೆಗಳ್‌ 


ಎಲೆ  ಚಕ್ರ್ರರತ್ನನನಾಯುಧ | ನಿಲಯನುನುಚದತ್ತಲೇಕೆ ಸೋಯ್ತೆನುತ ಖಗಾ 
ನಲಿ ಸಂಭ್ರಮಿಪಿನಮುವಯಾ | ಚಲಶಿಖರನುನೆಳಸಿದುದು ದಿನಾಕರಟಿೀಬಂ 


ಅಚಣ್ಣ ಕನಿಯು ಪೂರ್ನಕನಿಗಳಿಂದೆ ಉನಕೃತನಾಗಿರೆನನೆಂಬುದರಲ್ಲಿ ಯಾನ ಸಂಜೀಹವೂ ಇಲ್ಲ ಆದರೆ ಆತನು 
ಕೃತಿಚೋರನೇನೂ ಅಲ್ಲ ಪೂರ್ವಕವಿಗಳ ಕಾನ್ಯಸೆಕ್ತೃವನ್ನು ಅರಗಿಸಿಕೊಂಡು ರಕ್ತಗತನಾಗಿ ಮಾಡಿಕೊಂಡಿ 
ದಾನೆ. ತನ್ನ ತಮ್ಮನ ನುರಣನನ್ನು ಕಂಡು ಬಲರಾಮುನು ಮಾಡುನ ಪ್ರಲಾನವು ರನ್ನನ ದುಕ್ಯೋಧನನು ಕರ್ಣ 
ದುಶ್ಯಾಸನಕೆ ಕಳೇಬರವನ್ನು ಕಂಡು ಮಾಡುವ ಪ್ರಲಾನನನ್ನು ನನ್ಮು ನೆನಪಿಗೆ ತರುತ್ತಡೆ. ಕರುಳನ್ನು ಕರೆಗಿಸು 
ನಂತಹೆ-ಕರುಣರಸೆ ००३, ಹರಿಯುತ್ತಿರುವ-ಈ ನದ್ಯಗಳನ್ನು ನೋಡಿ. 


ಹಾಹಾ ಮನುಕುಲಮಂಡನ | ಹಾಹಾ ಸುರ ಖಚರ ನುನುಜ ಚೂಜಾರತ್ಸು 

ಹಾಹಾ ಗುರುಜನವತ್ಸಳ | ಹಾಹಾ ಬುಧಜಂಧುನಂದಿಕಳ್ಳನುಹೀಜಾ | (ಆ 0...४ ೬೧) 
ಮನಡೊಳ್‌' ನೀಂ ಮುಳಿಡರನಖ | ನನೊಸೆಡರೆಂ ಕಾನನೆಂಬ ನಬ್ಛಿನ ಜನನುಂ 

ನಿನಗೆ ಮಸಿಯೇ ಅಃನವನಾ | ದನೆ ತನ್ಮುನೆ ಸಿಡಿವ ಕಯ್ದುವುಂ ಪಾವಾಯ್ತೆ ॥ (೯-೬4) 
ಬಳನಂ ರಾಜ್ಯೋಚಿತನುಖ | ಡೊಳೆಲ್ಲಿಯುಂ ಹಿಂದುಗೆಯ್ಯಲ ಜಿಯದನೆಯದೇಂ 

ಗಳ ಪರಲೋಕದ ಸುಖನು | ಗ್ಲಳಮೇಂ ಬಟು ಪಿಂದೆ ಪಿಂದುಗೆಯ್ಯುದು ಗುಣನೇ ! (೯-೬೪) 


ಗರುಡಿಯೊಳಾರೊಳಿನ್ನಳನಿ ಮಾಡುನೆನಾರೊಡನೇಜು ತೊಃಉಖನೆಂ 
ಕೆಶಿತುರಗಂಗಳು ನಗುನೆ ನಾರೊಡ [ನಾರೊಡ] ನಣ್ಣ #0% ४० 

33 ಮನವಿಚ್ಛಿಯಂ ನುಡಿನೆನಾಕೊಡನಾಡುನೆನಕ್ಕಟಾ ಸಹೋ 
ಜರನನಾಥನಕಿ ಬಿಸುಟು ಕೆಮ್ಮನೆ ತಮ್ಮನೆ ಪೋಗಲಕ್ಕುನೆ Il (rtm) 


ಪ್ರಸ್ತಾನನೆ. ಆಚಣ್ಣಕಸ ४2008 ४२४६ ९४०7 IXxVi 


ಸರೆಸತಿ ನಿನ್ನು ಂಗ್ಯವರೆಯಾದುಡೆ ಹಾ ' ನಿನಕೋಲೆನಾಗ ಮೋ 
ಸರಿಸಿದೌದೇ ६४02, ! 0९, ನಿನ್ನಯ ಮೆಯ್ಬಿಂ ಸುಲ್‌ಮೋಯ್ತಿ 
ಯ್ಸಕೆಷುಡೆ ३४०३ , ನಿಸತೆಯ್ಕೆತನಂ ಬಿದಿ, ನೇರೆದಪ್ಪಿ ನಿ 
ಸ್ಯರುಣಡೆ ६४४) ಬಾಲಸ್ಕೊದಲನಕ್ಕಟಿ ! ನಂಚಿಸಿ ಕೊಂಡುನೋದನೇ ॥ 


[Y 


ಆಜೆಣ ಬಹುಶುಕನಾನ ಕನಿ. ತನಗಿಂತಲೂ ಹಿಂದಿನ ಡೊಡ್ಡ ಕನಿಗಳನ್ನೆಲ್ಲ ಆತನು ಆಮೂಲಾಗ್ರ 
थी ನರಿಚೆಯೆ ಮಾಡಿಕೊಂಫಿಪ್ಲಾನೆ. ಆತನ ಶಬ್ದಕೋಶ್ಯ ಭಾನಕೋಶಗಳು ಅತ್ಯಂತ ಶ್ರೀಮಂತವಾಗಿನೆ. 
ಆಗತ್ಯ ಸಾಗೆಲೆಲ್ಲ ಆವುಗಳನ್ನು ತನ್ನ ಕಾವ್ಯದಲ್ಲಿ ಬಳ ತ್ತಾನೆ ಸಂಸ್ಕೃತದ ಛಂದಸ್ಸನ್ನು ಲೀಲಾಜಾಲ 
ನಾಗಿ ಬಳೆಸಿರುನಂತೆ ಜೇಸೀಯೆ ಛಂಡಸ್ನೆನೊ ಸ್ವಲ್ಪಮಟ್ಟಿಗೆ ಬಳಸಿದ್ದಾನೆ ಸಂಸ್ಕೃತಭುಯಿನ್ನವಾದ ಆತನ 
ಶೈಲಿ ಆನೇಕನೇಳಿ ಓದುಗರೆ ನಾಂಡಿತ್ಯಳ್ಳೆ ಒಂಡು ಒಕೆಗಲ್ಲಾಗಿ-ಸ್ಫರ್ಧಾಕಣವಾಗಿ-ನಿಲ್ಲುತ್ತೆ. ಆದಕಿ ಆತನೆ 
ದೆ ಬಹು ಭಾಗ ಸರಳನಾಗಿ ಲಲಿಕನಾಗಿಯೆ೧ ಇಜೆ. ७४३ ಕಾವ್ಯವನ್ನು ವಿಮರ್ಶೆಗೆ ಒಳನಡಿಸುನ ಮುನ್ನ 
ಒಂದಾನೊಂದು ಕಾಲಪಲ್ಲಿ ನನ್ಮು ಜಫೆ ಪ್ರಾಕ್ಟಾವಾಕಕ್ಕಿಂತತಲೂ ನಾರಿಕೇಳನಾಕನ್ನೇ ಹೆಚು ಮಾನ್ಯತೆಯನ್ಸೀ 
ಯುತ್ತಿದ್ದರು, ಆದೇ ಹೆಚ್ಚು ಸನಿಯೆಂದು ಭಾನಿಸುತ್ತಿದ್ದೆರು-ನಿಂಬುಡೆನ್ನು ನಾವು ಮರೆಯದಿದ್ದರಿ ಸಾಕು ನನ್ನ 
್ಯನುನಾನದಲ್ಲಿಯೂ ಪ್ರಾಕ್ಸಾಪಾಕಡೆ ७०७४७) ಕಾಣ ಬರದಿದ್ದರೆ ಅದಕ್ಕೆ ಕಾರಣ ಮೂಲದ 
ಪ್ರಕಿಯೊಂದಕ್ಟೂ ಕಪ್ಪಡಿ ಅರ್ಥವನ್ನು ಅನುವಾದದಲ್ಲಿ ಕೊಡಬೇಕಾಗಿ ಬಂದುಡು, 
ಸುಧೀರ್ಧೆವಾಗಿ ಬೆಳೆದುಕೊಂಡು ಬಂದಿರುನ ಈ ಪ್ರಸ್ತಾನನೆಯನ್ನು ಮುಗಿಸುವ ಮುನ್ನ "ನಜೆನರೆಡ 
ಹಚಿ ಕುಳಿತೆಕೆಡಹುನರಿ?' ಎಂಬುದನ್ನು ನುಂತ್ರಡಂತೆ ಜಪಿಸುತ್ತಾ ಈ ಬೃಹೆದ್ಲ್ರಂಥವನ್ನು 3०3 00४ ಸೆಹಿಶನಾಗಿ 
ಸೆಂವಾದಿಸುನ ಕಾರ್ಯದಲ್ಲಿ ಫೆನಗೆ ಎಲ್ಲವಿಧನಾಪ ನೆರನನ್ನೊ ಸಹಾಯ ಸಹೆಕಾರೆಗಳನ್ನೊ 0९७४ ಹಲವು ಭವ್ಯ 
ಜೀನಿಗಳೆನು ಅತ್ಯಂತ ಕ್ಷ ತಜ್ಞ ಕೆಯಿಂದ ಸ್ಮರಿಸುವುದು ನನ, ಸನಿಶ್ರನಾಡ ६08४0, ಸಂಶೋಷಕರನಾದ ಕಾರೈ 
ವಾಗಿದೆ, ಆಂಶಹೆರೆಲ್ಲಿ ಅಗ್ರ ಪೂಜೆಗೆ ಅರ್ಹರಾಜನರು ಮೈಸೂರು ನಿಶ್ವನಿದ್ಧಾ ನಿಲಯದಲ್ಲಿ ಜೈನಶಾಸ್ತ ದ ಪ್ರಾಧ್ಯಾ 
ಪಕರಾಗಿರೆನ ಡಾ. ಆ, ನೇ. ಉಪಾಥ್ಯಿಯೆನರು. ಅಂತರರಾಷ್ಟ್ರೀಯ ಪ್ರಖ್ಯಾತಿಯನ್ನು ಪಡಿದ ಆ ಮಹನೀಯರು 
ನಿಸು, ದೊಡ ನಿಪ್ರಾಂಸಕೊಟ್ಠ ಅಷ್ಟೀ ಸೌಜನ್ಯಮೂರ್ತಿಗಳು, ಉದಾರೆ ಚೇತನರು. ಈ ಗ್ರಂಥ ಜ್ಞಾನನೀರದ 
ಮೂರ್ತಿದೇವೀ ಗೃಂಧಮಾಲೆಯೆಲ್ಲಿ ವ್ರಕಟಿವಾಗಲು ಕಾರಣಕರ್ತರಾಡವರು ಅನರೇ, ಅನರ ಸೌಜನ್ನ ಸೌಶೀಲ್ಯ 
ಗಳಿಗೆ ಮುನನೋತೇ ನಾನು ಈ ಕಾಕ್ಯನನ್ನು ಸ್ಲೆಕೊಂಡೆ, ಕೇನೆಲ ಮೂರುನಾಲ್ಲು ತಿಂಗಳುಗಳಲ್ಲಿ ಯೇ ಇದನು 
ಬರೆದೆ ಮುಗಿಸಲು ನಾಧ್ಯನಾಡುದು ಅವರ ಪ್ರೋತ್ಸಾಹದ ಬೆಂಬಲದಿಂದರೆ. ಅಗಣಿತನಾದ ಅನರ ಕಾರ್ಯಕ್ರಮಗಳ 
ಮಥ್ಯಡಲ್ಲಿಯೂ ಬಿಡುವುಮಾಡಿಕೊಂಡು ಅವರು ಕನ್ನ ಬಕಿಹೆಡ ಮೇರೆ ಕಣ್ಣಾಡಿಸಿಡ್ದಾರೆ, ಇದರ ಪ್ರಸ್ತಾನಕೆಗೆ 
ಆಗತ್ಯವಾದ ಸಾಹಿತ್ಯಸಾಮುಗ್ರಿಯನ್ನೂ ಒಡಗಿಸಿಕೊಟ್ಟಿದಾರೆ, ಅವರು "ನೀರೆಜಿಣಿಂಡೆ ಚರಿಉ'ಗೆ ವಿಸ ತನಾಗಿ 
ಬಕೆದಿರುನ ಪ್ರಸ್ತಾನನೆಯಸ್ನು ನಾನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಅನುಮುತಿಯಸ್ನಿ: ಸು, ಮಹಾವೀರ ಜಿ 
ನನ್ನು ಕುರಿತ ಅಮೂಲ್ಯವಾಡ ಸಂಗತಿಗಳು ಕನ್ನಡಿಗರಿಗೆ ನರಿಚಯವಾಗಲು ಕೆರನಾಗಿದ್ದಾಕ ಅಮೂಲ್ಯವಾದ 
ಸಲಹೆಗಳನ್ನು ನೀಡಿರುನ ಅವರಿಗೆ ನಾನು ಹೈತ್ಯೂರ್ನಕನಾಡ ನಂಡೆನೆಗಳನ್ನು ಅರ್ಪಿಸುತ್ತೇನೆ. ಅವರ ಮೂಲಕ 
ಜಿಡೆಲಿಯೆ ಭಾಕೆತೀಯೆ "ಜ್ಞಾ ನಪೀರ”ದವರಿಗೆ ನನ್ನ್ನ ನೆಂದನೆಗಳನ್ನು ಸಲ್ಲಿಸುತ್ತೇನೆ 
ಸರು ಮಹಾಭ ರೆತನನ್ನು ಬರೆಯೆ ಹೊರಟಾಗ ಗಣೇಶನ ನಹಾಯನಿಲದಿದ ಕೆ ಅಡು ಅಗುತ್ತಿತ್ಲಿ ? 
ಅಣ್ಣೆ ರ್ಧಮಾನ ವುರಾಣ?ಳ್ಳೆ ಹೊನಗನೆ ಗದ್ಯರೂನವನ್ನು ಕೊಡುವುದಕ್ಕಾಗಲಿ, ಶಬ್ಬಕೋಶನನ್ನು 
ಅಕಾರಾದಿಯಾಗಿ ನೇರ್ಪುಗೊಳಿಸುವುದಕ್ಕಾಗಲಿ, ನನ್ನ ಗೆಳೆಯ ನಾಗರಾಜಯ್ಯನವರ ಸಹಾಯನಿಲ್ಲದೆ ಆಗುತ್ತಿರಲಿಲ್ಲ. 
ಅನರು ಕೇವಲ “ಲಿಿಕಾರ'ರು ಮಾತ್ರನೇ ಅಲ್ಲ, ಸೆಂಪಾಡನಕಾರೈದಲ್ಲಿಯೂ ಅವರಿಂದ ನನೆಗಾಡ ನಹಾಯ 


cl 
[id 
ಕ 


3 
6 
छ 
ट्द्‌ ६2] 


3 तुम 
೭ 


LXXViii ವರ್ಧನಾಸ ಪುರಾಣಂ 


ಆನೂಲ್ಯನಾದುಷು. ಅನರೊ ಡಾ. ಆ. ನ. ಉನಾಧ್ಯಾಯೆರೆ ಕೊಡುಗೆಯೇ, ಅನರು ನನ್ನ ಸಹಾಯಕ ಸಂಪಾಪಕ 
ರಾದ್ವರಿಂವೆ ಅನರನ್ನು ಕುಂತು ಹೆಚ್ಚು ಹೊಗಳುವುದು ಅನಗತ್ಯ. ಅನರಿಗೆ ನನ್ನೆ ನೆಂಧನೆಗಳು, ನನ್ನೆ ಈ ಪುಸ್ತಕ 
ಪ್ರಕಟಣೆಯ ಕಾಕ್ಯದಲ್ಲಿ ನನ್ನೆ ನಿದ್ಯಾರ್ಥಿಮಿತ್ರರಿಬ್ಬರು ನನಗೆ ತುಂಬ ನೆರನನ್ನು ನೀಡಿದ್ದಾರೆ. ಮಂಡ್ಯದ 
ಸರ್ಕಾರಿ ಕಾರೇಜಿನ ಪ್ರಿನ್ಸಿನಾಲರಾದ ಡಾ. ನ. ಸುಬ್ರಹ್ಮಣ್ಯಂರನರು ಶಬ್ದಕೋಶವನ್ನು ಆಮೂಲಾಗ್ರವಾಗಿ ಪರಿ 
ಶೋಧಿಸಿ ತದ್ದಿಕೊಟ್ಟಿದ್ದಾಕೆ. ನುತ್ತೊಬ್ಬ ನಿದ್ಯಾರ್ಥಿಮಿತ್ರ ಪ್ರೊ. ರಾ. ಸತ್ಯನಾರಾಯಣರನರೆ ಕರೆಡನ್ನು ತಿದ್ದು 
ವುಡರೆಲ್ಲಿ, ನನ್ನ ಗದ್ಯರೊಸದ ತಾತ್ಸರ್ಯನನ್ನು ಮೂಲಕಾನ್ಯಡೊಡನೆ ತಾಳೆ ಹಾಕ ಹೊರಟ್ಟಿ, ಎಷ್ಟೋ ಬಿಟ್ಟು 
ಹೋಗಿದ್ದ ಭಾಗಗಳನ್ನು ಭರ್ತಿಮಾಡಿಕೊಡುವುದರಲ್ಲಿ ಸಹಾಯ ಮಾಡಿದ್ದಾಕಿ, ಈ ಗ್ರಂಧಡೆ ಸಂಪಾದೆಕರಿ 
ಗಿಂತಲೂ ಹೆಚ್ಚು ಶ್ರ್ಥಿಯಿಂದ್ಯ ಭಕ್ತಿಯಿಂದ ತಾಳ್ಮೆಯಿಂಡೆ ಅಹೋರಾತ್ರಿ ಕರಡನ್ನು ತಿದ್ದಿಕೊಟ್ಟಿದ್ದಾಕಿ , ಕಾನ್ಯ 
ದಲ್ಲಿ ನನಗೆ ಅರ್ಥವಾಗಣೆ ಹೋದ ಸಂಗೀತಸಾಸ್ವ್ರದ ವಿಷಯಗಳನ್ನು ಈ “ಸಂಗೀತ ಸರಸ್ವತಿ' ನನಗೆ ತಳಸ 
ಕೊಟ್ಟಿದ್ದಾಕಿ. "ಶಿಷ್ಯಾದಿಷ್ಛೀತ್‌ ನರಾಜಯಂ', ನನ್ನ ಆ ಇಚ್ಛೆ ಇಲ್ಲಿ ಕೆಕನೇರಿಡೆ. ನಾನು ಈ ಇಬ್ಬರಿಗೂ ನನ್ನ 
ಹೈತ್ಪೂರ್ನಕನಾದೆ ಅಭಿನಂದನೆಗಳನ್ನು ಆರ್ಫಿಸುತ್ತೀನೆ. ಅಲ್ಲಲ್ಲಿ ಇಣಿಕಿಹಾಕಿದ ಜೈನಕಾಸ್ತ್ರ ಪ್ರಕ್ರಿಯೆಗಳ 
ಅರ್ಥನನ್ನು ಒದಗಿಸಿಕೊಟ್ಟ ಶ್ರೀ ಎಂ. ಡಿ. ನಸಂತರಾಜಯ್ಯನನರಿಗೆ ನಾನು ಚಿರಯಣಿ. ಇನ್ನು ಈ ಗ್ರಂಧನನ್ನು 
ಅಚ್ಚು ಮಾಡಿಕೊಟ್ಟ ಶ್ರೀಸದಾಶಿವಮೂರ್ತಿ ಮತ್ತು ಅನರ ಚಿರಂಜೀನಿ "ವಾಸು' ಇವರಿಂದ ನನಗೆ ಡೊರಿತ ಸಹ 
ಕಾರ ಅನ್ಯಾೃಕನಾಥುಡು. ಅನರು ಅಚ್ಚುಕೂಟಿದನರು ಮಾತ್ರನೇ ಅಲ ಅನ್ನಡಾತರೂ ಆಗಿ ಎರಡು ಕಿಂಗಳಲ್ಲಿ 
ಈ ಗ್ರಂಧನನ್ನು ಸುಂದರವಾಗಿ ಅಚ್ಚುಮಾಡಿಕೊಟ್ಟಿದ್ದಾರೆ. "ಅನ್ನದಾತಾ ಸುಖೀಭನ.' ಅವರಿಗೂ ಹೆಗರಿರು 
ಕನ್ನಡಿ ಕೆಲಸಮಾಡಿ ಸಕಾಲಕ್ಕೆ ಗ್ರಂಧನನ್ನು ಹೊರತರಲು ಸಹಾಯಕರಾದ ಅಚ್ಚುಕೂಟಿದ ಕಾರ್ಯಕರ್ತರಿಗೂ 
ನಾನು ಕೃತಜ್ಞನಾಗಿ್ಟೀನೆ 7278 

ತೆ. ಸು. ಶಾನುರಾಯೆ 


ಆಜಿ ಣ್ಣ ಕವಿ ವಿರಜಿಕ 


ವರ್ಧಮಾನ ಪುರಾಣಂ 


೧ ವಿಶಾಖಭೊತಿ ರಾಜ್ಯಲೀಲೋದಯೆಂ 


ಪ್ರೀಮಜ್ಞಾನುರ ಸಿಂಹನಿಷ್ವರ ನರಚ್ಛತ್ರತ್ರಯಾಶೋಕ ದಿ 

ನ್ಯಾಮೇಯ ಥೃನಿ ಪುಷ್ಪನೃಸ್ಟಿ ಸುಕಿಚೇರೀ ಭೂರಿ ಭಾಮುಂಡಳ 

ಸ್ತೋನುಂ ಭಾಸ್ಟ್ರಷನಂತಬೋಧ ಬಳ ದೃಕ್ಸೌಖ್ಯತ್ವ ಲಕ್ಷ್ಮೀಸಮು 

ಪ್ಲಾಮಂ ನಾಟಸ್ತಿಮುಗಬ್ಳಟಃಂದೆ ಕುಭನುಂ ಪ್ರೀಪರ್ಧಮಾನಂ ಜಿನಂ ॥ ೧ 


ಆತನುನನೋವಣಪ್ಪಳಿಸಿ ಮೋಹನ ಸಾಹಸನುಂ ಕಳಲ್ವಿ ಡೆಃ 

ಕೃತ ಖಳಸೇನೆಯೆಂ ತನಿಸಿ ನಿಶ್ವಗುಣೋಜ್ಜ್ಯಳೆ ರತ್ನ ಕೋಶದೀ 

ಕತೆನಡೆಪಸ್ರಕಳ ೯ಮೆಹಿನೋಪಯನುಂ ಕಳೆದಿರ್ದೆ ಸಿದ್ನಸೆಂ A 

ಕತಿ ಕಮಗೀಗೆ ಸಿದ್ದರಪುಣೀ ರಪುಣೀಯ ನಿನಾಸೆ [ನಾಸ] ಮುಂ ॥ ೨ 
ನರೆಸಂಚಾಚಾರೆ ಚಂಚತ್ಯುಳಿಸಡೆ ಮುನೋಡ್ಯತ್ರತಾಸೊ ಚ್ವಧಾತ್ರೀ 

ಥರಸುಂ ಸುಂ ನುರ್ಚು (ನೂ)ಜಫ್ಪಿನನೊಡೆದು ತಸಃಪ್ರಾಜ್ಯ ಸಾನ್ರಾಜ್ಯ ಲಕ್ಷ್ಮೀ 

ಸರಿರಂಭ ಪ್ರಾಪ್ರಿಯಿಂದಂ ಪ್ರತಿದಿಸೆನುಧಿಕಾಸಂಡನುಂ ತಾಳ್ದಿಡಾಕಾಂ 

ಬರೆಮುಖ್ಯರ್‌' ನಾಲಸ್ಸಿ ಶುಪ್ಗಾಚರಣನುನೆನುಗಾಚಾರ್ಯರಾಚಾರನರ್ಯರ್‌ | ೩ 


ಇದು ಸಂಸಾರಸ್ವರೂಸಂ ಸರಿಕಿಪೊಡಿಡು ಮುಕ್ತಿ ಸ್ವರೂನಂ ದಲೆಂಡ 
ಗ್ಗಪ ಸೆತ್ಯಾಧಿಸ್ಠಿತ ಶ್ರೀಜಿನವಚಕದೊಳಿರ್ದಂದನುಂ ಪ್ರೀಕಿಯಿಂಠ , 


A चतनन++5 


ಕಾಂತಿಯುಕ್ತೆನಾಪ ಚಾನುರೆ ಸಿಂಹಾಸನ, ಶ್ರೇಪ್ಸನಾದ ಮುಕ್ಕೊಡೆ, ಅಶೋಕನೃಕ್ಷ್ಯ ಜೇವಕೆಗಳ 
ಸಾಷುವಾಪದ್ವನಿ ಹೊನಿನ ಮುಳೆ. ಡೀಪಡುಂದುಭಿ, ನುಹತ್ತಾಡ ಸ್ರಭಾನುಂಡಲ ; ಶುಭ್ರ ಥನಳನಾಡ ಅನಂತ 
ಜ್ಞಾನ, ಅನೆಂತನೀಕ್ಯ, ಅನಂತದರ್ಶನ, ಅನಂಶಸುಖಗಳೆಂಬ ಲಕ್ಷ್ಮಿಯರಿಂಡೆ"ನುಹಾತ್ಮನಾಗಿರುವ ಶ್ರೀ ನರ್ಧ 
ಮಾನಜಿನನು ಆಕ್ಸರೆಯಿಂಡ ನನುಗೆ ನುಂಗಳನನ್ನುಂಟುನಾಡಲಿ, [ಇಲ್ಲಿ ಕನಿಯು ಜಿನನ ಅಷ್ಟಮಹಾವ್ರಾತಿ 


ಹಾರ್ಯಗಳನ್ನೂ ७6०४ ಚತುಷ್ವಯೆಗಳನ್ನೂ ಹೇಳಿದ್ದಾನೆ] ॥0॥ ನುಕ್ಮಧನನ್ನು [ಪ್ರೀತಿಯಿಂದ ಕಕ್ಷಿಸಣೆ] 
ಅಪ್ಪಳಿಸಿ ಹೊಡೆಮು, ನೋಹನ ಸಾಹಸದ [ಕೇಲನ್ನು] ಕಳಚಿ, ದುಪ್ಫರ್ನನೆಂಬ ನೀಚಕ ಸೇನೆಯನ್ನು ನಾಕ 
ಮಾಡಿ ನಿಶ್ವಗುಣನೆಂಬ ಕಾಂಕಿಮಯವಾದ ರತ್ನ ಭಂಡಾರದ ಸ್ವಾಮಿತ್ವನನ್ನು ನಡೆದು ತರ್ಕಳ್ಳಿ ಮೀರಿದ 
ನುಹಿನೆಯ ಉಡಯೆನನ್ನು ಹೊಂದಿರುವ ಸಿದ್ಧಸಮೂಹೆನು ಸಿದ್ಧಿ ಎಂಬ ಕೆಮಣಿಯೆ ಸುಂದರೆ ಗೃಹದಲ್ಲಿ ವಾಸ 
ಮಾಡುವ ಭಾಗ್ಯನನ್ನು ಫಮಗೆ ಕರುಣಿಸಲಿ, ॥.೨॥ ಸನಿತ್ರ ಸಂಚಾಚಾರನೆಂಬ ಹೊಳೆನ ನಚ್ರಾಯುಧದಿಂದ 
ಮನ್ಮಥನ ಮುಹೋನ್ನೆತ ಪ್ರತಾನನೆಂಬ ಪರ್ಷತನನ್ನು ಸುಚ್ಛ್ಚುಸೂರಾಗುನಂತೆ ಒಡೆದುತನಸ್ಸೆಂಬ ಶ್ರೇಸ್ಯ 
ಸಾನ್ರಾಜ್ಯಲಕ್ಸ್ಮಿಯ ಸಂಭ್ರಮವನ್ನು ಪಡೆದು, ದಿನದಿನವೂ ಸುಹೆಹಾನಂದನನ್ನು ತಾಳಿರುನ, ದಿಕ್ಕುಗಳನ್ನೇ ಬಟ್ಟೆ 
ಯಾಗಿ ಥರಿಸಿರುನ (ನಗ್ನರಾಡೆ) ಮತ್ತು ತಮ್ಮ ಆಚಾರದಿಂನ ಪೂಜ್ಯರಾಗಿರುನ ಆಚಾರ್ಯಶ್ರೀಷ್ಕರು ಶುದ್ಧವಾದ 
ಆಜಾರನನ್ನು ನನುಗೆ ಉಂಟುಮಾಡಲಿ. (ದರ್ಕೆನಾಚಾಗ್ಯ ಜ್ಞಾನಾಚಾರ, ಚಾರಿತ್ರಾಚಾರೈ ತನ ಆಚಾರ 
ನಿನಯಾಜಾರ-- ಇವು ಸಂಚ ಆಚಾರಗಳು). ॥೩॥ ಇಡು ಸಂಸಾರದ ಸ್ವರೂಪ, ವಿಚಾರ ಮಾಡಿದಿ ಇಡು 


3 ವರ್ಧಮಾನ ಪ್ರರಾಜಂ 


ಪ್ರಜಿ ನಾನಾಜೀನಜಾಳಕ್ಕನುದಿನಮುಸಡೇಶಂಗೆಯುತ್ತಿರ್ನ ಸೌಜ 
ನೃದಯಾಂಭೋರಾಶಿಗಳ್‌ ಸುಶ್ರುಕಜಳಧಿಗಳಂ ಮಾಟ್ಕುಪಾಧ್ಯಾಯಕೆನ್ನುಂ | ೪ 


ಸಮೆಕಸಭಾನಭಾನನೆಯೆ ಭಾನಮನಾನರಿಸಿತ್ತು ಮುತ್ತಿ ಸಂ 

ಯೆನುಗುಣಶೀಲಸೆಂತತಿ ಸೆಮೆಂತಪಿ ಶೋಭೆಯೆನಾಂತುದಿನ್ನರಾ 

ಕಮುನು ಸನುಸ್ತ ಭೂತಳೆನೊಳೆಂಬ ಸಮಾಖ್ಯೆಗೆ (8०४ ಸಾಥುಗಳ್‌ 
ವಿನಳಯಶೋನಿಧಾನಕಿನುಗೀಗೆ ನಿಜೋತ್ತನುಸಾಧುನೃತ್ತಿಯಂ ॥ भ 


ಸಮ ಜಿನೇಂಪ್ರಬೋಧಥ ಹಿನುನನ್ನಗಜಾತೆಯನೇಕ ಭಂಗಭಂ 

ಗುರವಿಸರತ್ತೆಂಗೆಯ ನಿಯೋಗ ಸಮು (ಜ್ವ್ಯಳನೇ) ನ ಸಂತತ 

ಸುರಿತ ನಯಸ್ರಮಾಣ ಫನಘೋಷ ಲಸಸ್ವಚನಾನೃುತಾಂಬು ಸ 

ಶೃರಿತೆ ಸರೆಸ್ಫತೀಸುರತರಂಗಿಣಿ ನುನ್ಮತಿಗೀಗೆ ಸಿದ್ದಿಯೆಂ ॥ ೬ 


ಶ್ರೀ ಸಿದ್ಧಾಯಿಸಿ ಯಕ್ಷಿಸು | ರಾಸುಕ ನರೆ ಖಚರನಿಚಯಕೀರ್ಕಿತೆ ಭುನನೋ 
ದ್ಯಾಸಿತೆ ಮುತೃತಿಗತುಳ ನಿ | ಳಾಸ ನಿಕಾಸಂಗಳಂ ನಿನಿರ್ಚುಗೆ ಸತತಂ ॥ ೭ 


ಧರ್ನುನಿರೋಧಿಗಳಂ ದು | ಸ್ಫರ್ಮಸಯೋಧಿಗಳನಧಿಕಜಸತಾಧಿಗಳಂ 
ನಿರ್ಮೂಳಿಸುಗೆ ಗಜೇಂದ್ರಂ | ಫೆರ್ಮೆಯ ಯಕ್ಷಂ ಜಿನೇಂದ್ರಮತಕೈತಿ ಸಕ್ಷಂ॥ 6 


ಮುಕ್ತಿಯ ಸ್ವಕೊ-ಎಂದು [ಅರಿತು], ಕ್ರೀ್ಸವಾದ ಸತ್ಯದಲ್ಲಿ ಸ್ಥಿರನಾಗಿರುನ ತೀರ್ಥಂಕರನ ಮಾತುಗಳಲ್ಲಿ ಇರುನ 
ಸೌಂಡರ್ಯನನ್ನು ಜಗತ್ತಿನ ಬೇಕಿ ಬೇಕಿ ಜೀನಸಮುವಾಯಳ್ಕೆಲ್ಲ ದಿನ ದಿನವೂ ಪ್ರೀತಿಯಿಂದ ಉಪಜೀಶ 
ಮಾಡುತ್ತಿರುನ್ಯ ಮುತ್ತು ಸೌಜನ್ಯದಯೆಗಳಿಗೆ ಸಮುದ್ರದಂತಿರುನ ಉಪಾಧ್ಯಾಯರು ನಮ್ಮನ್ನು ಜ್ಞಾನ ಸಮುಪ್ರ 
ಗಳನ್ನಾಗಿಮಾಡಲಿ. ॥೪॥ "ಶಾಂತ ಭಾನನೆಯೆ ಹೃದಯನನ್ನೆಲ ತುಂಬಿರಲು [ಅದರೊಡನೆ ಸೇರಿದ] ಸಂಯನು 
ಗುಣ ನುತ್ತು ಶುದ್ಧ ಕೀಲಗಳ ಸಮೂಹೆವು ಕಾಂತಿಯನ್ನು ಪಡೆಯಿತು, ಅಬ್ಬ ! ಈ ಅಖಂಡ ಭೂನುಂಡಲನಲ್ಲಿ 
ಇಂತಹೆನಕು ಇನ್ನಾರಿದ್ದಾರಿ २! ಎನ್ನುವಂತಹೆ ಪ್ರಸಿದ್ಧಿಯನ್ನು ಪೆಡೆನು, ಶುದ್ಧ ಕೀರ್ತಿಯ ನಿಧಿಯಂತಿರುನ ಸಾಧುಗಳು 
ತಮ್ಮ ಶ್ರೀಸ್ಕವಾದ ಸಾಧುನೃತ್ತಿಯನ್ನು ನಮಗೆ ಅನುಗ್ರಹಿಸಲಿ. ॥ || ಸಕನು ಪೊಜ್ಯನಾಡ ತೀರ್ಥಂಕರನ 
ಜ್ಞಾನನೆಂಬ ಹಿನುವತ್‌ ಪರ್ನತದಲ್ಲಿ ಹುಟ್ಟಿದನಳೂ ಬಗೆಬಗೆಯಾದ ಕಷ್ಟಗಳನ್ನು ಸೀಳಿ ಹರಡಿಕೊಳ್ಳುವ ತರಂಗ 
ಸಮೂಹವುಳ್ಳನಳ್ಳೂ ತೀರ್ಥಂಕರನ ಅಸ್ಪಣೆಯೆಂಬ ಕಾಂತಿಯುಕ್ತನಾದ ನೊಕೆಯಿಂದ ಸದಾ ಹೊಳೆಯುತ್ತಿರುನ 
ವಳ್ಳೂ ನೀತಿ ಧರ್ಮ ಪ್ರಮಾಣವೇ ತನ್ನೆ ಗರ್ಜನೆಯಾಗಿ ಉಳ್ಳನಳೂ, ಪನಿತ್ರನಾಪ ಸುಡಿಗಳೆಂಬ ಅಮೃತದ ನೀರಿ 
ನಿಂಡ ತುಂಬಿದನಳೂ ಆದ ಸರಸ್ವತೀ ಎಂಬ ಡೇನಗಂಗೆಯು ನಮ್ಮ ಬುದ್ದಿಗೆ ಸಿದ್ದಿಯನ್ನು ನೀಡಲಿ, ॥ ६ | 
ದೇವ, ರಾಕ್ಷನ್ನ ಮಾನವ, ಗಂಧರ್ನ ಸಮೂಹದಿಂದ ಕೀರ್ತಿಕಳಾಗಿ, ಜಗತ್ತನ್ನು ಚೆಳಗುವ ಸಿದ್ಧಾಯಿಸಿ ನಿಂಬ 
ಯಕ್ಷಿಯು ನನ್ನ್ನ ಕಾನ್ಯಕ್ಳೆ ಸದಾ ಸೌಂದರ್ಯ ನಿಕಾಸಗಳನ್ನು ನಿಶೇಷವಾಗಿ ಉಂಟುಮಾಡಲಿ, ॥ «| ಜೈನ 
ಧರ್ಮವನ್ನು ಬೋಧಿಸುವ ಕಾಕ್ಯದಲ್ಲಿ ನಕ್ಷನಾತಿಯಾದ- ಗಜೇಂದ್ರ-ಮಾತಂಗ-ನೆಂಬ ಹಿರಿಯ ಯಕ್ಷನು ಧರ್ಮ 
ವಿರೋಧಿಗಳನ್ನೂ, ಸಾನನೆಂಬ ಸಮುದ್ರಗಳನ್ನೂಶ್ರೀಷ್ಟ ಜನರೆ ಆಧಿವ್ಯಾಧಿಗಳನ್ನೂ ನಿರ್ನೂಲ ಮಾಡಲಿ. ॥ ७ || 
ತನ್ನನ್ನು ನಮಸ್ಕರಿಸಿದ ಜನರೆ [ಅಜ್ಞಾನವೆಂಬ] ಕತ್ತಲೆಯನ್ನು ಹೋಗಲಾಡಿಸುನನನೂ ಸನುಸ್ತ ರೋಕಗಳ 


ld 


೧ ಪಿಶಾಖಭೂತಿ ರಾಜ್ಯಲೀಲೋದಡಯಂ 4 


ನೌತನುಸಂ ಗತನತೆಜನೆ | ಕಾತನುನಂ ಸೆಕಲಲೋಕನರ್ಕಿತೆ ಕೀರ್ತಿ 
ಪ್ರೀತನುಸೆಂ ಬಂದಿಸುನೆಂ | ಪ್ರೀತಮುಕಂ ನಿಖಿಲ ಗಣಧರೌಘೋತ್ತನುನಂ || ೯ 


ಶರಣಕ್ಳಮಗೆಂದುಂ ಭಾ | ಸುರತರೆ ಭೂಕಬಲಿ ಪುಸ್ಸುಪೆಂತಾಖ್ಯರೆ ಸ 
ಚ್ಚರೆಣಸರೆಸಿರುಹಯುಗಳಂ | ನರಭವ್ಯಮುಧುವುತೋತ್ಸರ 'ಪ್ರೀತಿಕರೆಂ ॥ ೧೦ 


ವಿಮಳಕಳಾನಿಳಾಸದಧಿಕತ್ವಮುನಾಂತು ದಿಗಂಬರ ಪ್ರತಾ 

ನೆಮೆನನುರಾಗದಿಂ ಬೆಳೆಗಿ ತಳ್ಳಿ ಕುಮಾರ್ಗ ಕಮಃಸಮೂಹನುಂ 

ಪ್ರಮದನುಸಿತ್ತು ಸತ್ಕುನಳಯ್ಳೆ ಜಗನ್ನುತ ಗೃಧ್ರಪಿಂಛ ಸಂ 
ಯಮಿನರೆನಿಂದುಮಂಡಳಡನೋರೆಸೆದಂ ನಿಸದಂ ಧರಿತ್ರಿಯೊಳ್‌ || nn 


ಕೃತಜಿನಮಾರ್ಗವಾರಿಜನಿಸಿಪ್ರನನುಜ್ಞ ४ ಕೀರ್ಶಿಭುದ್ರನೆಂ 

ನಿತತ ಪಯಾಸಮುದ್ರನನಕೇಷ ಜನಸ್ಸುತ ರೀಲಮುತ್ರೆನಂ 
ಗತಮಕರಥ್ವಜೇಭರಿಪುರೌದ್ರನನಪ್ರತಿಮಾಂಕರಾ ನಂ 

03038 ಸನುಂತಭಪ್ರನನಿಳಾ (ನಳಯಂ) ಫಲವಿಂಜಿ (9750० | ns 


ಮಫದೊಲವಿಂದೆ ಬಂದಿಸುವುವುರ್ನ್ವ್ಯಕಿ ಲಬ್ಬಜಿನಪ್ರಸಾದನಂ 
ಮುನಿವಿಹಿತಪ್ರನೋಡೆನನೆಕೀಷ ನಿಕೂತ ಕಳಾನಿನೋದನಂ 


ಲ್ಲಿಯೂ ಹರಡಿರುನ ಕೀರ್ತಿಯೆಂಬ ನುಹಡ್ಯಿಶ್ಚರ್ಯವುಳ್ಳನನೂ, ಗಣಧರರೆಲ್ಲರ ಸಮೂಹೆದಲ್ಲಿ ಉತ್ತಮನಾದನನೂ 
ಆದ ಗೌತಮನನ್ನು ಮನಃ ಪ್ರೀತನಾಗಿ ನಂದಿಸುತ್ತೀಫೆ, ॥೯॥ ಭಕ್ತರೆಂಬ ಡುಂಬಿಗಳಿಗೆ ಅತ್ಯಂತ ಪ್ರೀತ್ಯಾ 
ಸ್ಫಡರಾದ ಭೂತಬಲಿ, ಪುಷ್ಪದಂತ ಎಂಬ ಹೆಸರಿನನರ ಕಾಂಪಿಯುಕ್ತನಾದ ಪವಿತ್ರ ಸಾಡಕಮುಲಗಳಿರೆಡೂ ನಮಗೆ 
ಸಡಾ ಶರಣ್ಯ (ರಕ್ಷಕ) ವಾಗಿರಲಿ, ॥ ೧೦! [* ६ पु ಹಿಂಛಾಚಾರ್ಯರನ್ನೂ ಚಂದ್ರನನ್ನೂ ಕನಿ ಶ್ಲೇಷೆ 
ಯಿಂದ ನರ್ಣಿಸಿಷ್ದಾಕೆ]--ಶುದ್ಧವಾದ ತನ್ನ ವಿ್ಯೆಯಿಂಡ ಹಿರಿತನವನ್ನು ನಡಿದು,ದಿಗಂಬರರ ಸಮೂಹನನ್ನು ಪ್ರೀನು 
ದಿಂದ ಪ್ರಕಾಶಗೊಳಿಸಿ, ಕೆಟ್ಟ ಮಾರ್ಗನೆಂಬ ಕತ್ತಲೆಯ ಸಮೂಹವನ್ನು ಓಡಿಸಿ ಸಜ್ಜನರಿಗೆ ಸೆಂಶೋಷನನ್ನು 
ನೀಡಿ, ಜಗತ್ತಿಕೆ ಸ್ತೋತ್ರಕ್ಕೆ ಪಾತ್ರರಾದ ಗೃಧ್ರಹಿಂಭೆಕೆಂಬ ಖುಸಿ ಶ್ರೇಷ್ಠರು ಚಂದ್ರಮಂಡಲದ ಹಾಗೆ ಈ ಜಗತ್ತಿ 
ನಲ್ಲಿ ಸಡಾ ತೊಳಗಿ ಬೆಳಗಿರು. [ಶುಪ್ಳಪಾಡ ಕಲೆಯಿಂದ ಮುಹಕ್ತನ್ನು ಪಡೆದು, ದಿಕ್ಕುಗಳ ನುತ್ತು ಆಕಾಶದ 

ಮೂಹನನ್ನು ಕಾಂತಿಯುಕ್ತವಾಗಿ ಬೆಳಗುತ್ತಾ, ಭೂಮಿಯ ಮಾರ್ಗದಲ್ಲಿರುವ ಕತ್ತಲೆಯ ಸಮೂಹನನ್ನು ಓಡಿಸಿ, 
ಶ್ರೇಷ್ಠವಾದ ಕುಮುಡ ಪುನ್ಪುಗಳಿಗೆ ಸಂಶೋಸವನ್ನುಂಟುಮಾಡುವನನು ಚಂಪ್ರ] ॥೧೧॥ ಜೈನಥರ್ನುನೆಂಬ 
ಕಮಲನನ್ನು ಎಚ್ಚ್ಛರಿಸು (ಅರಳಿಸು)ನವನೂ, ಉಜ್ಜಲವಾಪ ಕೇರ್ತಿಯಿಂದ ನುಂಗಳಕರನಾದನನೂ, ದೆಯೆಯೆಂಬ 
ವಿಸ್ತಾರವಾದ ಸಮುಪ್ರನಾಗಿರುವನನೂ, ಸಮಸ್ತ ಜನರಿಂದ ಸ್ರೋತ್ರಮಾಡಲ್ಪಟ್ಟ ಚಾರಿತ್ರ್ಯವೆಂಬ ಮುಪ್ರಿಯುಳ್ಳ 
ವನೂ ಅಸದೃಶಭಯಂಕರನಾದ ನುನ್ಮಥನೆಂಬ ಶತ್ರುವಿನ ರೌದ್ರತೆಯನ್ನು ಹೋಗಲಾಡಿಸುವನನೂ, ಯತಿ 
ಶ್ರೀಷ್ಕನೂ ಆದ ಸಮಂತಭಪ್ರನನ್ನು ಭೂನುಂಡಲನೆಲ್ಲೂ ಪ್ರೀತಿಯಿಂದ ಸ್ತೋತ್ರಮಾಡುತ್ತನೆ. ॥ ೧೨ 
ತಿಃರ್ಥಂಕೆರನ ಅನುಗ್ರಹವನ್ನು ಸಡೆನನನೂ, ಮುನಿಯೋಗ್ಯವಾದ ಅಖಂಡ ಆನಂದ ಉಳ್ಳವನ್ಕೂ ಸಮಸ್ತ 
ನೂತನ ಕಲೆಗಳಿಂದ ನಿನೋದಗೊಳ್ಳುನವನೂ ಅಧರ್ಮುಸಮೊಹನನ್ನು ಕತ್ತರಿಸುನನನೂ, ವ್ಯಢಿಯನ್ನು ಹೋಗ 
ಲಾಡಿಸುವವೆನೊ, ಅಕಾರ್ಯವನ್ನು ಮಾಡದನನೂ, ರಾಜರಿಂಡ ಪೂಜಿತವಾದ ಸಾಡಗಳುಳ್ಳನನೂ ಅಖಂಡ 


೪ ವರ್ಧಮಾನ ಪುರಾಣಂ 


ಕುನಯೆನಿಕಾಯೆ ಭೀನನನವಾತ್ತ ನಿಸಾನನನಪ್ರಮಾನನಂ 


ಜನಸತಿ'ಫೊಜ್ಯವಾಡನನನೊಸ (ಗುಣಾಂ) ಬುಧಿ ಪೊಜ್ಯನಾದನಂ | ೧೩ 
ಕುನಯಾಚಳಶತೆ ಶತಧಾ | ರನ ಧೀರನೆ ಕೃತನರೋಪಕಾಕನೆ ಗತೆಶೆಂ 
ಕನ: ನೆಗಟ್ಟಕಳಂಕನೆ ಜೇ | ನನ ನಾನನ ಪಡನಯೋಜಮಾಗೆಮಗೊಳ್ಳಂ Il nv 


ಮಾನಧನಂ ವಿಳಸಿತ ನ | ವ್ಯಾಸಿಳಯಂ, ನಿಮಳಚಿತ್ತನಮಳ ಚರಿತ್ರಂ 
ಭೂನುತನೆಫಿಸುನ ಕನಿಸೆಂ | 5०8० ತಂ ಸುಪ್ರಸನ್ನಮುಕ್ಳಮಗೆಂಡುಂ | pe 


ನಿರತಿಶೆಯಾರ್ಧ ಸಾರ್ಧನಿವೆನಿಪ್ಫಿನನೊಪ್ಬುನನೇಕ ಕಾನ್ಯಮಂ 

ನರೆಹಿತಮಾಗೆ ರಾಗಣೆ ನಿನಿರ್ನಿಸಿ ನಿರ್ಮಳ 8೬ರ8ಿಯೆಂ ದಿಗಂ 

ಬರಥರೆಣೀತಳಾನಳಿಯೊಳಾದನೆ ನರ್ವಿಸಿದಾ ಕನೀಂದ್ರರೆಂ 

ನಿಕಹಿತ ಕಂದ್ರಕೆಂ ಪೊಗಟಿಸಂಗೆ ತದಾಶ್ರಿತನಾಣಿ ಕೂರ್ನಳೇ ॥ ೬ 


ಕಕನೆಸೆನ ಕಾನ್ಯಮುಕುರಡೊ | ಫಿರಡೆ ಚಿರೆಂಕನರೆನೇಗಳುಂ ತೋಟುನರೀ 
ಥಕಿಯೊಳ್‌ ಸಮರ್ಥಕೀನ | 80 ನೇಟ್‌ ಸಶ್ಯನಿಗಳನರ್ಗಳಂ ಮೆಚ್ಚದರಾರ್‌ I ೧೩ 


ಶ್ರೀನಿಜಯಂ ಗಜಾಂಕುಶನುದಾತ್ತೆಯಶಂ ಗುಣನರ್ಮನಾ ಜಗ 
ತಾನನ ನಾಗವರ್ನುನಸೆಗಂ ಕಸಿಕಾಗ್ರಣಿ ಹೆಂವನೀನನಾ 


ಭಾನಕ ಚಕ್ರಿ ಹೊನ್ನಿಗನಿಳಾನುತ ಕೆನ್ನಿಗನಗ್ಗಪಗ್ಗಳಂ 
ಧೀನಿಭು ४४७ 6000 ಕನಿಷರ್ಶಕರಿಂಜಿಸೆಡತ್ತು ಭೂತಳಂ || "೧ರ 


- 43 


ಗುಣ ಸಮುತ್ರನೂ ಆದ ಪೂಜ್ಯನಾನನ್ನು ಈ ಜಗತ್ತು ಪ್ರೀತಿಯಿಂದ ನಮಸ್ಯರಿಸುತ್ತರೆ. ॥೧೩॥ ಅಥರ್ನು 
ನೆಂಬ ನೊರು ಪರ್ನತಗಳಿಗೆ ನಜ್ರಧಾರಿಯಾಗಿರುನನನೂ, ಧೀರನೂ ನರೋನಕಾರಿಯ್ಯೂ ಸಂದೇಹೆಗಳಿಲ್ಲದನನೊ 
ಆಡ ಸುವ್ರಸಿದ್ಧನಾದ ಅಕಲಂಕಡೇನನೆ ನನಿತ್ರ ಪಾಡಕಮಲಗಳು ನಮಗೆ ಒಳಿತನ್ನು ನೀಡಲಿ. ॥೧೪॥ ಮಾನಥೆ 
ನರೂ, ಕ್ರೀಷ್ಕವಾದ ನಿ್ಯಿಗೆ ವಾಸಸ್ನಾನವಾಗಿರುವವರೊ, ಶುದ್ಧಮನಸ್ಸುಳ್ಳನರೂ, ವರಿಶುಶ್ಗವಾದ ಚಾರಿತ್ರ ವುಳ್ಳ 
ವರೂ, ಜಗತ್ತಿನಿಂದ ಹೊಗಳಲ್ಪಟ್ಟಿನರೂ ಆದ ಕವಿ ಸಮೂಹವು ನಮಗೆ ಯಾನಾಗಲೂ ಸುಪ್ರಸನ್ನವಾಗಿರೆಲಿ.॥ ೧೫ ॥ 
ಅತಿಶೆಯನಾದ ಅರ್ಧದಿಂದ ಸಾರ್ಧಕನೆನಿಸುನಂತೆ ನುನೋಹಕನಾದ ಅನೇಕ ಕಾವ್ಯಗಳನ್ನು ಇತರರ ಹಿತಕ್ಕಾಗಿ 
ಸೆಂತೋಷದಿಂಡೆ ಸೃಷ್ಟಿಮಾಡಿ, ಶುದ್ಧವಾದ ಕೀರ್ತಿಯನ್ನು ದಿಕ್ಕಿನ ಕೊನೆಯೆನಕೆಗೂ ಇರುನ ಭೂಮಂಡಲದಲ್ಲೆ ಲ್ಲ 
ನಿಶೇಷನಾಗಿ ಹೆಬ್ಬಿಸಿದಂತಹೆ ಮತ್ತು ಜಡತನದಿಂದ ಮೊಕರಾಪಂತಹೆ ಕವಿಕ್ರೀಸ್ಕರನ್ನು ಹೊಗಳದನನನ್ನು ಆಕನಿ 
ಗಳಿಗೆ ಆಶ್ರೆಯಳಾಗಿರುನ ಸರಸ್ವತಿಯು ಪ್ರೇಮಿಸುತ್ತಾಳೆಯೆ? ೧೬ ನಿಶೇಷನಾಗಿ ಶೋಭಿಸುವ ಕಾವ್ಯದೆ 
ಕನ್ನಡಿಯಲ್ಲಿ ವುರಾತನಕನ್ನು (ಕ್ರಿಸಸ್ಠಿಕಲಾಕಾವುಸುಸಕನ್ನು) ತೋರಿಸುವ 'ಸತ್ಯವಿಗಳು ಜಗತ್ತಿನಲ್ಲಿ ನುಹಾ 
ಸೆನರ್ಥರೆಲ್ಲನೆ ? ಅವರನ್ನು ಮೆಚ್ಚದನರಾರು? ॥೧೭॥ ಶ್ರೀವಿಜಯ,ಗಜಾಂಕುಶ, ನಿಶೀನ ಕೀರ್ತಿಶಾಲಿಯಾದ 
ಗುಣವರ್ನು, ಜಗತ್ತನ್ನು ನನಿತ್ರನಾಗಿ ಮಾಢಿರುನ ನಾಗನರ್ಮ, ಅಸಗ್ಯ ರೆಸಿಕರಲ್ಲಿ ಅಗ್ರಗಣ್ಯನಾಡ ನಂಸಡೀನ, 
ಭಾನಾನೇಶದಲ್ಲಿ ಚಕ್ರನರ್ತಿಯಂತಿಸುವ ಸೊನ್ನ, ಜಗತ್ತಿನ್ಲೆ ५ ಕೀರ್ತಿತನಾದ ಕನ್ನೆ, ಶ್ರೀಷ್ಕನಾನ ಅಗ್ಗಳ. ಬುದ್ಧಿ 
ಯಲ್ಲಿ ಪ್ರಭುನಿಸಂತಿರುನ ಬೊನ್ಸಣ.-ಇಂತಹೆ ಕವಿದಾರ್ಶನಿಕರಿಂತ ಈ ಭೂನುಂಡಲವು ಶೋಭಿಸೆತ್ತಿತ್ತು. ॥ ೧೫ ॥ 





೧ 859909%0038 029७, 2€8/96880300 ೫ 


ನಚಕರುಚಿನಿಚಯೆದಿಂದಂ | ಸುಚತುರೆ ಕನಿರನಿಗಳಖಿಳ ಚೀತೋಗಗನ 
ಪ್ರಚುರ ತಮಸ್ತಿಮಿರಮುಸಳ | ७३ ಚಳಿಯಿಸಲ್‌ ನೆಟ್‌ಗುಮುಟಿಷನರ್‌ ನೆಟೌಡನರೀ | ೧೯ 


ಖಳತತಿಯೊಳಿತರ चूं 3898 | ಗಳನಾರಯ್ವಂಡಮೆಂತುಟಿಂದಸನಿತತೋ 
ಸಳಡೊಳ ನಿಕಸಿತಮೆನಿಸುವ | ನಳಿಕಮುನಾರೆಯ್ತ 3७6 ನೆಅತಾಡಪುಜೀ ॥ 30 


ಸೆದಳೆಂಕಾರದಗಾರನುದ್ದರೆಸ ಭಾವಾನೀಕಡೋಕಂ ಸದೆ 
ರಡ ಸಾರ್ಧಂ ನರಶಬ್ಬವೃಂದದೆ ವಿರಾಜನ್ಮಂದಿರೆಂ ನಾಡೆಯುಂ 
ಡುಸಂಪರ್ಭದ ಗರ್ಭನಿಂಕಿಣೆನಿಸಲ್‌ ಸಾಲ್ಡಿರ್ದ ಕಾವ್ಯಂ ಸಭಾ 
ಸವರೆಂತಃ ತರಣಕ್ಕಡೀಂ ಕಟ್‌ಯದೇ ಸೌಖ್ಯಾಮೃುತಾಸಾರನುಂ | ೨೧ 


ಶ್ರೀ ಕರಣಾಗ್ರಗಣ್ಯನಳಿಮಾನಿ ಜಿನೇಂಪ್ರನುತಾಬ್ಬ[ಭಾ]ನು ಪು 

ಸ್ಯಾಕರನರ್ಧಿಕಲ್ಪತರು ಭೋಗವುಕಂದರನಂಗಜೋಪನುಂ 

ಭೀಕರನೈರಿನಾರಣವಿದಾರಣಕೇಸರಿ ಸತ್ಯಳಾಢೈನ 

ಸ್ತೋಕಯಶೋರ್ಥಿ ಕೇಚನಿಭು ರಂಜಿಸಿದಂ ವಸುಫ್ಛಕಬಾಂಧನಂ ॥ 33 


ಮಿಕೃಸುಡಾನಿ ರೇಚಣ ಚಸೂಸಶಿಯತಿಣ್ಣನೆ ಫೇರಿರಾಜನಾ 
ತೆಕ್ಕಣ ಚಾನಣರ್‌ ಬೆರಸುಸಕ್ರಮಿಸಿರ್ಮದನೆಯ್ದೆ ನೇಟ್ತು ಲೋ 


ಶಮ್ಮು ಮಾತುಗಳ ಕಾಂತಿ ಸಮೂಹದಿಂದ ಸಮಸ್ತ ಜನರ ಮನಸ್ಸೆಂಬ ಆಕಾಶದಲ್ಲಿ ತುಂಬಿರುನ ತನೋಗುಣನೆಂಬ 
ಕತ್ವರೆಯನ್ನು ಹೆದರಿಸಿ ಓಡಿಸಲು ಜಾಣರಾದ ಕನಿಸೂರ್ಯರಿ ಶಕ್ಟರಾಗುತ್ತಾಕೆ , ಉಳಿದನರು [ಹಾಗೆ] ಶಕ್ತ 
ರಾಗುತ್ತಾಕೆಯೆ? ॥೧೯॥ ನೀಚರ ಸಮೂಹದಲ್ಲಿ ಬೇಕೆಯನರ ಕಾನ್ಯಸ್ತೋತ್ರನನ್ನು ನಿರೀಕ್ಷಿಸುನ ರೀತಿ 
“ಎಂತಹುದು ००४० ಸಣ್ಣ ಕಲ್ಲಿನ ರಾಶಿಯಲ್ಲಿ ಅರಳಿರುವ ಕಮುಲನನ್ನು ನಿರೀಕ್ಷಿಸುನ ರೀತಿಯೇ ಸರಿ; छक्क छहह 
ರೀತಿಯಾಗುತ್ತಜೆಯೆ ? (ಕನುಲ ಅರಳುವುದು ನೀರಿಸಲ್ಲಿ.ಅದು ಕಲ್ಲು ಹರಳುಗಳಲ್ಲಿ ಅರಳುನುಡೆಂದು ನಿರೀಕ್ಷಿಸುವುದು 
ಅಸಾಧ್ಯ. ಹಾಗೆಯೇ ನೀಚರಿಂದ ಕಾವ್ಯಪ್ರಶಂಸೆಯನ್ನು ನಡೆಯುವುದೂ ಅಸಾಧ್ಯ.) ॥.30॥ ಶ್ರೇಷ್ಠನಾದ 
ಅಲಂಕಾರಗಳ ನುನೆ ಮಹತ್ತಾದ ಕೆಸ ಭಾನ ಸಮೂಹದ ವಾಸಸ್ಥಾನ, ಒಳ್ಳೆಯ ಅರ್ಭದೆ ಹೆಗ್ಗುರಿಿ ಸುಷ್ಕುವಾದೆ 
ಶಬ್ದಸಮೂಹದ ಹೊಳೆನ ಮಂದಿರ, ವಿಶೇಷವಾಗಿ ಮೃದು ಸಂಪರ್ಭಗಳನ್ನೊಳಗೊಂಡ ಒಂದು ಗರ್ಭ--ಹಿೀಗೆಂದು 
ಕೀರ್ತಿತನಾಗಲು ಯೋ ಗ್ಯವಾದ ಕಾವ್ಯವು ವಿಷ್ವತ್‌ ಸಭೆಯಲ್ಲಿರುವನರ ಅಂತಃಕರಣ್ಳೆ ಸಂತೋಷನೆಂಬ ಅಮೃತದ 
ಮಳೆಯನ್ನು ಕಕಿಯದೆ ಇರುತ್ತದೆಯೆ ? ७०७७ ಕಕಿಡೀ ಕಕೆಯುತ್ತಜಿ ॥ 9೧ ಸಂನಡ್ಯುಕ್ತರಾದ ಕರಣಿಕರೆಲ್ಲಿ 
ಅಗ್ರಗಣ್ಯನೂ,ಆತ್ಮಾಭಿಮಾನಿಯ್ಯೂಜಿನನುತನೆಂಬ ಕಮಲಕ್ಕೆ ಸೂರ್ಯಸ್ವರೂನನ್ಯೂಪುಣ್ಯಕ್ಕೆ ಆಶ್ರಯದಾತನೂ, 
, ಜೇಡುನವರಿಗೆ ಕಲ್ಪವೃಕ್ಷ ಸ್ಫರೊಸನೂ, ಭೋಗದಲ್ಲಿ ದೇನೇಂತ್ರಸಮಾನನೂ, [ಸೌಂದಕ್ಯದಲ್ಲಿ] ನುನ್ಮಧನನ್ನು 

ಹೋಲುನನನೂ, ಭಯಂಕರರಾದ ನೈರಿಗಳೆಂಬ ಆನೆಗಳನ್ನು ಸೀಳುನ ನಿಂಹಸ್ವರೂನನ್ಕೂ ಶ್ರೀಷ್ಕ ಕಲೆಗಳಲ್ಲಿ 
ಶೆಕ್ಟನಾದವನೂ, ವಿಸ್ತಾರವಾದ ಕೀರ್ತಿಯನ್ನು ಸೆಂಪಾದಿಸಿದನನೂ 'ಜಗತ್ತಿಗೆಲ್ಲ ಏಕೈಕ ಬಾಂಧನನೂ ಆದ ಕೇಚ 
ಪ್ರಭುವು ಜನ ನುನೋರಂಜಕನಾಗಿದ್ದನು." ॥.೨॥ ಮಹಾ ಪಾನಿಯಾದ ಕೇಚಣ ಸೇನಾಪತಿಯು ಪ್ರಾರ್ಥಿಸೆ 
ಲಾಗಿ, ಕೇಶಿರಾಜ ಕವಿಯು ತೆಕ್ಕಣ ಚಾನಣಕೊಡನೆ ಪ್ರಾರಂಭಿಸಿದ್ದ ನೀರಜಿನೇಶ್ವರನ ಸುಂದರೆ ಕಾನ್ಯನನ್ನು 
[ನೀತು ಮೆಸೆಂದುನಂಸ] ಹೇಳಿ ಲೋಕೆಕ್ಸಿ ಸಂತೋಷವನ್ನುಂಟುಮಾಡು ಎಂದು ಪ್ರಸಿದ್ಧ ವಿದ್ವಾಂಸರು ಬಲ 


೬ ಪರ್ಧಮಾನ ವುರಾಣಂ 


ಕಕ್ಕನುರಾಗಮಂ ಜನಿಯಿಸೆಣ್ಣಿ ನುಷೋಮುದದಿಂದನೆಂದು ಸೆಂ 
ದಕ್ಕರಜಾಣರಾಗ್ರಹಿನೆ ನೀರಜಿನೇಶ್ವರೆ ಚಾರುಕಾನ್ಯನುಂ | CR 


ಭಾರದ್ವಾಜ ಸನಿತ್ರಗೋತ್ರತಿಳಕಂ ಶ್ರೀ ಕೇಶಿರಾಜಾತ್ಮಜಂ 

ಸಾರೋವಾಕ ವನಿತ್ರತಾದಿ ಗುಣಭ್ಯನ್ಮೆಲ್ಲಾಂಬಿಕಾಸಂಪಸಂ 

ತಾರೇಶೋಜ್ಜಳ ಕೀರ್ತಿ ಜೈನರುಚಿ ನಾಣೇನಲ್ಲಭಂ ನಿರ್ಮಳಾ 

ಚಾರ ನಿರ್ಮಿಸಿ ನೆರ್ಮೆನೆತ್ರನೊಲನಿಂದಾಚಣ್ಣ ನೀ ಥಾತ್ರಿಯೊಳ | 39 


ಗಣತರೆರಿಂ ಬಹುಶ್ರುತರಿನಾನನೆ ನರ್ಣಿತಮಾದುದಂದಾ ಜಗ 

ಶೃಣುತನಸೊಲ್ಪ ವೀರಜಿನಚಾರುಚರಿತ್ರಮನಾತ್ಮಶಕ್ತಿಯಂ 
ಗಣಿಯಿಸಪಲ್ಪಧೀಥನನೆನಾನಭಿನರ್ಜಿಸಿದಪ್ಸೆನಾ ಜಿನಾ 

ಗ್ರಣೆಯ ನಡಾರವಿಂದಯುಗಳಕ್ತಿಭನೋತ್ಸಶಕ್ಷಿಯಿಂ ॥ 3 


ನುತಜಿನನಾಧ ದಿವ್ಯರನನಂದನಜಂ ಪ್ರತಕಲ್ಪಭೂರುಹಂ 

ಚತುರನುಯೋಗ ಚಾರುಚತುರುನ್ನತ ಶಾಖೆಗಳಿಂ ನಿರಾಜಿಕುಂ 

ಪ್ರತಿನಿನನಲ್ಲಿ;ಸನ್ಮತಿಯ ಸತ್ಯಥೆ ತಾಂ ಪ್ರಥಮಾನುಯೋಗನೆಂ 

ಬತಿಶೆಯ ಕಾಖೆಗಾದುದುನಕಾಖೆ ನಿಬುಧೀತ್ಛಸಲಸ್ರದಾಯಕಂ ॥ 3 


ಆಜೆಂತೆನೆ 


ಜಿನಟೋಧಾಗಾರ ತೋಯಾಶಯದ ನಡುನೆ ಸರ್ವ್ಯಾಂತರಿಸ್ಯಂ ಸಕೋಜಾ 
ತನಿಭಂ ನಿಭ್ರಾಜಿಕುಂ ಮತ್ತದಟ ನಡುನೆ ಸೆತ್ಛರ್ಣಿಕಾಕಾರನುಂ ನೆ 


ನಂತ ಮಾಡಲಾಗಿ ಸನಿತ್ರನಾದ ಭಾರದ್ವಾಜ ಗೋತ್ರಕ್ಕೆ ತಿಲಕ ಪ್ರಾಯಸ್ಕೂ ಕೇತಿರಾಜನ ಔರಸಫುತ್ರನೂ 
ಸಾರವತ್ತಾದ ಔದಾಕ್ಕ ನಾನಿತ್ರ್ಯಾದಿ ಗುಣಗಳಿಂದ ಕೂಡಿದ ಮಲ್ಲಾಂಬಿಕೆಯ ಮುಗನ್ಕೂ ಚಂದ್ರನೆಂಕೆ ಉಜ್ಜಲ 
ನಾಡ ಕೀರ್ತಿಶಾಲಿಯಾಡವನ್ಕೂ ಜೈನಥರ್ಮಾಸಕ್ತಿಯೆಂಬ ಸರಸ್ವತಿಗೆ ಪ್ರಿಯನಾನನನೂ, ಶುಭ್ರವಾದ ಆಜಾರ 
ವೈಳ್ಳನನೂ ಆದ ಆಚಟ್ಣನು छः ಕಾವ್ಯವನ್ನು ರಚಿಸ್ಸಿ ಈ ಭೂನುಂಡಲದಲ್ಲಿ [ಜನರೆ] ಪ್ರೇನುದಿಂದ ಹಿರಿಯ 
ಹೆಸರನ್ನು ನಡೆದನು, | ०.०] ಮಹಾಜ್ಞಾನಿಗಳಾದ ಗಣಧರೆರಿಂಡ ನರ್ಣಿತವಾಗಿ ಜಗತ್‌ ಫೂಜ್ಯನಾಗಿರುವ 
ವೀರಜಿನೆನ ಮನೋಹರಚರಿತ್ರೆಯನ್ನು [ನನ್ನೆ ಅತ್ಮ ಶಕ್ತಿಯನ್ನು 0३70] ಅತ್ಯಲ್ಪಪಾದ ಬುದ್ಧಿಸಂಸತ್ತನ್ನು ನಡೆ 
ನಾನು ಕೇವಲ ಆ ಜನಶ್ರೀಷ್ಮನ ವಾವನದ್ಮದ್ವಯದಲ್ಲಿರುನ ಭಕ್ತಿಯಿಂದ ಹುಟ್ಟಿದ ಉನ್ನತ ಶಕ್ತಿಯಿಂದ [ಮಾತ್ರ] 
ಇದನ್ನು ನರ್ಣಿಸುತ್ತಿದ್ದೀನೆ. ॥.೨9೫॥ ಸ್ತುತ್ಯನಾದ ತೀರರೂಕರ ಸ್ವಾನಿಯ ದಿನ್ಯ ಥ್ವನಿ ಎಂಬ ನಂದನನನದಲ್ಲಿ 
ಶೃತನಂಬ ಕಲ್ಪನೃಕ್ಷವು ಚತುರನುಯೋಗನೆಂಬ ಸುಂಡರವಾದ ನಾಲ್ಕು ಉನ್ನತ ಶಾಖೆಗಳಿಂದ ರಾರಾಜಿಸುತ್ತಿನೆ.. 
ಅಲ್ಲಿ ಪ್ರತಿದಿನವೂ ಸಡ್ಸುದ್ದಿಯನ್ನು ಕೊಡುನ, ಸತ್ಯಧೆಗಳನ್ನೊಳಗೊಂಡ ಪ್ರಥಮಾನುಯೋಗನೆಂಬ ಅಸದ್ಯಶವಾದ 
ಒಂದು ಕೊಂಬೆಗೆ ವಿಷ್ವಜ್ಞನರ ಇ್ವಫಲನನ್ನು ಫೀಡುನ ನುತ್ತೊಂಡು ಸಣ್ಣ ಕೊಂಜೆ ಹುಟ್ಟಿಕೊಂಡಿತು. [ಪ್ರಧಮಾನು- 
ಯೋಗ್ಯ ಕರಣಾನುಯೋಗ, ಚರಣಾನುಯೋಗ, ಪ್ರವ್ಯಾನುಯೋಗಇನೇ ನಾಲ್ಕು ಅನುಯೋಗಗಳು] ॥ ೨೬ | 
ಅದು ಹೇಗೆಂದೆ-ಸನವಸರಣದ ಸಕೋನರದ ನುಥ್ಯದಲ್ಲಿ ಸರ್ನವ್ಯಾಪಕನಾಡ ಆಕಾಶವು (ರೋಕಾರೋಕ). 


೧ ವಿಶಾಖಭೊತಿ ರಾಜ್ಕಲೀಲೋಷೆಯೆಂ ೭ 


96 ತಾಳ್ಗಿರ್ಕುಂ ಕ್ರಿಳೋಕಂ ತ್ರಿಸವನಸುಸರಾಗಾನೃತಂ ಜೇತನಾಜೇ 
ತನಸತ್ಸ್ರನ್ಯೋರುಬೀಜಂ ಸೆಹೆಜನರಿಣತಿ ಸ್ಟಾ [ರಬಂ]ಧಾಸುಬಂಧಂ ॥ ೨೭ 


ಆ ರೋಕತ್ರಯ ಲಕ್ಸಿಗಾದ ನಿಳಸಕ್ಕಧ್ಯಪ್ರಡೇಶೆಂಬೊಲೇಂ 
ಲೀಲಾಲಂಬನನಾಯ್ತೊ ಕಿರ್ಯಗಭಿಧಾನೆಂ ಲೋಕನುಸ್ತೋಕ ಸ 
ಪ್ವೀಳಾಲಂಕೃತ ವಾರಿರಾಶಿವಿಪುಳ ದ್ವೀಪಾನಳೀವೃತ್ತ ಶೋ 

ಭಾಲಕ್ಷ್ಮಂ ನಯನ ಪ್ರನೋದಕರ ಜಂಬೂದ್ವೀಪನಾಭೀಸ್ಥಳಂ | 33 


ಅಂತಾಶ್ಚರ್ಯಕರನಾದ ಕಿರ್ಯಗ್ಲೋಕಷ ನೆಡುನೆ_. 


ಮಡನನನೋಲ್‌' ಮಕರಾಂಕಂ | ಶ್ರಿಷಶಾಧೀಶ್ವರನನೋಲ್‌ ಸನಜ್ರಂ 8५,९४४ 
ಕಡನೋಲ್‌ ಸಸಯೋಧರನೆನಿ | ಪುದು ಲನಣಸಮುದ್ರಮುಚ್ಛಳಪ್ರನರೌದ್ರಂ | ರ್ತಿ 


ನೆಗಲ್ಬಾ ಜಳನಿಧಿ ಬಳಸಿರಿ | ಸೊಗಯಿಸುಗುಂ ಸುಪ್ರಸಿದ್ಧ ಜಂಬೂದ್ವೀಸಂ 
ಸ್ವಗತಾಶೇಷಕುಳಾಚಳ | ಸುಗಭೀರೆ ಮಹಾನದೀ ಬಹುಕ್ಷೇತ್ರಕುಳಂ ॥| ೩೦ 


ಶನ್ಮಧ್ಯದೊಳಿರ್ಪುಡು ವಿಳ | ಸನ್ಮಣಿಮಯ ಶಿಖರಚುಂಬಿತಾವ್ಯತ್ರಿನಿನಂ 
ನುನ್ನಥಮುಡಭಂಜನ ಜಿನ | ಜನ್ಮಾಭಿಸನಾನುಕೂಲನುನಿಮಿಸಸ್ಕಿಳಂ ॥| ೩೧ 


ಸಮಲ 78,४०४ ಜೆಳಗುತ್ತಿಡೆ, ७४ ಮತ್ಯದನ್ಲಿ ಮೂರು ಕೋಕಗಳೂ ಕರ್ಣಿಕೆಯ ಆಕಾರನನ್ನುನಡೆದಿರುತ್ತನೆ; 
ಅಡು (ಆ ತ್ರಿರೋಕವು) ಮೂರ ಗಾಳಿಗಳೆಂಬ (ತನುವಾತ್ತ ಫನನಾತ್ಯ ಘನೋದಧಿನಾತ) ಸರಾಗದಿಂಜೆ 
30०४७; ಅಪರಲ್ಲಿ ಚೇತನ ಅಹೇತನನೆಂಬ ಆಕಿ ಪ್ರವ್ಯಗಳು (ಜೀನ, ಪುನ್ನಲ, ಧರ್ಮ, ಅಫರ್ಮು, ಆಕಾಶ, 
ಕಾಲ) ಇನೆ ; ಅದು ಸ್ವಾಭಾನಿಕವಾಣೆ ಸರಿನಕ್ಕತೆಯುಳ್ಳ 9७ ಸ್ಥಾಸಕ ಶಕ್ತಿಗಳ ಬಂಧಾನುಬಂಥಗಳಿಂದೆ 
ಕೂಡಿದೆ, ೨೭ ಆ ಮೂರು ಲೋಕನೆಂಬ ಲಕ್ಷ್ಮಿಯ ಕಟಿತ್ರಜೀಶಡಂತೆ ಇರುನ ತಿರ್ಯಕ್‌ ಎಂಬ ಹೆಸೆರಿಫ 
ಲೋಕವು ಆಕೆಯ ಲೀರೆಗೆ ಎಂತಹೆ [ಸುಂಪರವಾದೆ] ಅಶ್ರಯೆಸ್ಸಾನವಾಯಿತೊ! ನಿಸ್ತಾರನಾದ ಸುಂದರೆ ತೀರದಿಂದ 
ಅಲಂಕೃತನಾಗಿ ಸಮು್ರದಲ್ಲಿರುನೆ ಅನೇಕ ದ್ವೀಸಸ್ರೋಮಗಳಿಂದ ಮಂಡಾಗಿರುನ ಜಂಬೂದ್ವೀಪನೆಂಬ ಆಕೆಯೆ 
(ಶ್ರಿಕೋಕ ಲಕ್ಷ್ಮಿಯ) ಹೈಡಯ ಪ್ರಜೇಶವು ಸೌಂಡಕ್ಯದ ಗುರುತಾಗಿ ಕಣ್ಣಿಗೆ ಅನಂಪನನ್ನುಂಟುನಾಡುತ್ತಿನೆ.! 90 
ಹೀಗೆ ಆಶ್ಚರ್ಯಕರವಾದ ತಿರ್ಯಕ್‌ಲೋಕವ ನುಧ್ಯದಲ್ಲಿ-ಎತ್ವರವಾದ ಅಲೆಗಳಿಂದ ಕೂಡಿ ಭಯಂಕರವಾಗಿರುವೆ 
७8४७ ಸಮುತ್ರವು ಮನ್ಮಥನ ಹಾಗೆ ಮೊಸಳೆಗಳ ಗುರುತುಳ್ಳುದು (ಮನ್ಮಥನ ಬಾನುಟವು ಮೀನಕೇತನ. 
ಮೀನನ್ನು ನೊಸಳೆಯೆಂದೂ ನರಿಭಾನಿಸಿ ಹೇಳುವುದುಂಟು, ಮೊಸಳೆಯಿಂದ ಕೂಡಿದ ಸಮುದ್ರವು ಮನ್ಕೆಥನನ್ನು 
ಹೋಲುತ್ತಿದೆ); ದೇನೇಂದ್ರಸಂತೆ ನಚ್ಚಸಹಿತವಾದುಡು (ಇಂದ್ರನು ನಜ್ರಾಯುಧ ಉಳ್ಳವನು, ಸಮುದ್ರದಲ್ಲಿ ವಜ್ರ 
ಗಳಿಪೈ, ಹೆಣ್ಣಿನ ಎಡೆಯಂತೆ ಸಯೋಧರ ಸಹಿತವಾದುದು (ಸ್ತ್ರೀಯ ಎಣೆಯಲ್ಲಿ ನೊರೆಗಳಿರುತ್ತನೆ. ಸಮುದ್ರವು 
ನೀರನ್ನು ಹೊಂದಿರುವುಡಾಗಿಡಿ) ಎನಿಸಿಕೊಳ್ಳುತ್ತದೆ |]. ಸುಪ್ರಸಿದ್ಧವಾದ ಸಮುದ್ರದಿಂದ ಸುತ್ತುನರಿಯೆ 
ಲಟ್ಟು ಹೆಸರಾಂತ ಜಂಬೂದ್ವೀಸವು ಮನೋಷಹೆರನಾಗಿದೆ. ಅದು ಎಲ್ಲ ಕುಲನರ್ನತಗಳನ್ನೂ ಗಂಭೀರನಾದ ಮುಹಾ 
ನದಿಗಳನ್ನೂ ಅನೇಕ ತೀರ್ಥಕ್ಷೇತ್ರಗಳನ್ನೂ ಒಳಗೊಂಡಿದೆ, ॥೩೦॥ ಅದರ ಮಧ್ಯದಲ್ಲಿ ರತ್ನಖಚಿತನಾದ ಶಿಖರೆ 
ಬಿಂಡೆ ಸ್ಫರ್ಗನನ್ನು ಮುತ್ತಿಡು (ಮುಟ್ಟುತ್ತಾ, ಮನ್ಮಥನ ಅಹೆಂಕಾರನೆನ್ನು ಖಂಡಿಸುನ ಜಿನನ ಜನ್ಮಾಭಿಸೇಕಳ್ಳೆ 


ಲ ನರ್ಧಮುನ ನೃರಾಣಂ 
ಆ ಶ್ಲೋಣಿಢರನರದ ಪಕ್ಷಿಣದಿತಾಭಾಗದಲ್ಲಿ 


ಭರತ ಮುಹೀಕಾಂತೆಯೆ ಭಾ | ಸುರಮುಖಸರಸೀರುಹೆನೆಸಿಸಿ ಕಂಜಿಸುಕಿರ್ಕುಂ 
ನರನಿಷಯಂ ನುಗಥಾಖ್ಯಂ | ಸಕವಿಷಯಂ ಸಕಳನುಂಗಳೋತ್ಸರ ನಿಷಯೆಂ || ೩೨ 


ಅಪನೇನಣಿ ನೆನೆನ್ಲಿನೋಡಿಡೊಡನುಡ್ಯಾನಂಗಳಿಕ್ಸ ತ್ತ ನೋ 

ಡಿಡೊಡಂ ಕೆಣ್ಣುಳಿಲೆಲ್ಲಿ ನೋಡಿಡೊಡಮಾನಾಳಂಗಳೆತ್ಲಿತ ನೋ 

ಡಿಡೊಡಂ ನುಂಗೊಳಣೆಲಿನೋಡಿದೊಡು ತ್ರಮಿತ್ತಿಕ್ತ ನೋ 

ಡಿಡೊಡಂ ಶಾಲಿನನಂಗಳಿಲ್ಲದೆ ನೆಲಂ ಬೇಟ್‌ಲ್ಲ ಕಾಲೂಲ್‌ರಲ್‌ || ಮ್‌ 85% 


ನಮುತ್ತಂ 


ಕರಿನದನ ಗುಹೋರಗ ಬಂ | ಧುರ ಕಟಿಕ ಕಿವಾಸ್ಟಿತಂಗಳಾನುಡಳಂ ತ ' 
ದ್ಲಿರಿನಿಕರಂಗಳ್‌ ಭಾನಿಸೆ | ಗಿರೀತತೆಯೆನಾಂತುನೆಂಬುದೊಂದಚ್ಚರಿಯೇ I 8.४ 


96309 0 8१३ए | ನೆನುತೆಯ್ತೆಂಡನೃುತನಾರ್ಥ್ದಿ ಬಹುನುಖದಿಂ ಭೋ 
ಕೆನೆ ನರಿಯುತ್ತಿರ್ದನುಣೆಂ | ಬಿನನುನುಳಿನ ನದಿಗಳೆಸೆವುನಪಟಸೊಳ್‌ ನಲನುಂ॥ - ೩೫ 


ಅಮರಾವತಿ ತದ್ಲೂತಳೆ | ಷನ ಮೇಲೆ ಸಲ್ಲೀಲೆನೆತ್ತು ಪಲವುಂ ರೂಪಿಂ 
ದೆನೆ ನಿಂದುನೆಂಬ ಕೆಳದಿಂ | ಪಮೆಸೆವುನೆಂಶಲ್ಲಿ ಸಂತತಂ ನೆಗರಂಗಳ್‌ | - ೩೬ 


ws 


ಅಸುಕೂಲನಾದ ದೇನನರ್ನತ್ಗನುಂದಿರ ನರ್ನತ್ಳುನಿದೆ ೩೧ ಆ ಶ್ರೀಸ್ಸಸರ್ನತದ ದಕ್ಷಿಣ ದಿಗ್‌ಭಾಗದಲ್ಲಿ_. 
ಭಾರತ ಭೂದೇವಿಯ ಹೊಳೆನ ಮುಖಕನುಲನೆನಿಸಿಕೊಂಡ್ಕು ನುಗಧೆ ಎಂಬ ಹೆಸರುಳ್ಳ ಶ್ರೇಷ್ಠನಾದ ರಾಜ್ಯವ 
ಕಾನು ಭೋಗಕ್ಟೂ ಸಕಲನುಂಗಲಗಳಿಗೂ ವಿಳಿಗೆಯನ್ನುಳ್ಳ ಪ್ರದೇಶವಾಗಿಡೆ. ॥೩೨॥ ಅವನ್ನು (ಆ ರಾಜ್ಯ 
ನನ್ನು) 0600) ತಾನೇ ನರ್ಣಿಸಲಿ! ಎಲಿ ನೋಡಿದರೂ ಉಪ್ಯಾನನನಗಳು, ಯಾನಕಡೆ ನೋಡಿದರೂ 
ತಂನಾದ ನುರಳರಾಶಿ, ಎಲ್ಲೆಲ್ಲಿ ನೋಡಿದರೂ 8९06 ನಾತಿಗಳ ಯಾನ ಯಾನ ದಿಕ್ಕಿನಲ್ಲಿ ನೋಡಿದರೊ 
ಹೊನಿನ ಕೊಳಗಳು ಎಲ್ಲಿ ನೋಡಿದರೂ ಕಬ್ಬಿನ ತೋಟಿಗಳು, ಯಾವಕಡೆನೋಡಿದರೂ ಭತ್ತದೆ ಗಜಿಗಳು-ಇನು 
ಗಳಲ್ಲದೆ ಕಾಲಿಡಲು ಬೇಕಿಯ' ನೆಲನೇ ಇಲ. ॥೩೩॥ ನುತ್ತು ಅಲ್ಲಿನ ನರ್ನತಸನೂಹೆಗಳು ಕರಿನನನ 
(ಗಣೇಶ ಆನೆಯಮುಖ) ದಿಂದಲೂ, ಗುಹೋರಗ (ಸಣ್ಮುಖ-ಸರ್ನ; ಗುಹೆ, ಸರ್ನ) ದಿಂದಲ್ಲೂ ನುಹೋಹರೆ 
ವಾಡ ಕಟಕ (ಕಡೆಗ್ಯ ನರ್ನತವ್ರದೇಶ) ಗಳಿಂಡಲೂ [ಸೇರಿ] ಶಿನ (ಈಶ್ವರ, ಮುಂಗಳವಾರೃನಿಗೆ ಅನ್ವಯನಾಗು 
ವುಣರಿಂಡ ಆ ನರ್ನತಸಮೂಹೆಗಳು ಗಿರೀಕತ್ವ ( ಯಜನಾಸಿಕನನ್ನು ನಣೆದುನೆಂಬುದು ಒಂದು 
ಆಶ್ಲರ್ಯನೆ? ೩೪ ॥ ನೇಶಡ ಸೌಂದರ್ಯನನ್ನು ನೋಡುತ್ತೇನೆಂದು ಅನ್ಯುತನಮುದ್ರವು ಇಲಿಗೆ ಬಂದು 
ಅನೇಕಮುಖದಿಂದ ಭಜೋರ್ಗಕೆಯುತ್ತಾ ಹರಿಯುತ್ತಿಡೆಯೋ ಎನ್ನುನಂತೆ ನರಿಶುದ್ದನಾದ ಹಲನು ನೆದಿಗಳು ಅಲ್ಲಿ 
(ಜಂಬೂಡದ್ವೀಪದಲ್ಲಿ) ನುನೋಷಕೆವಾಗಿ ಹರಿಯುತ್ತಿವೆ 89 ॥ - ನೇವೇಂದ್ರಕ ಅನುರಾನಕಿ ಪಟ್ಟಣವು ಆ 
ಭೂನುಂಡಳದ ಮೇರೆ ಅತ್ಯಂತ ನಿನೋಪದಿಂದ ಹೆಲವು ಕೊಸನ್ನು ತಾಳಿ ನಿಂತುಕೊಂಡಿತೊ ಎಂಬ ರೀತಿಯಲ್ಲಿ 
ಅಲ್ಲಿನ ಪೆಟ್ಟಿಣಗಳು ಸದಾ ಸುಂದರವಾಗಿ ಪ್ರಕಾಶಿಸುತ್ತಿನೆ. ೩೬ ಅಸ್ಟ್ರೇಅಲ್ಲಕೆ-ಆಧಾರವಿಲ್ಲದೆ ಇರುವ ದೇನ 


೧ ಪಿಕಾಬಭೂಕಿ ರಾಜ್ಯಲೀಲೋದೆಯಂ [3 
ಅಂತುನುಲ್ಲಡಿ_... 


ಥಾರಿಣಿಗೆ ದಿನಂಗಳನಾ | ಧಾರಂಗಳ್‌ ಗಗನದಿಂಜೆ ಬಿಟುನೆನಿಪ್ಪಂ 
ತಾ ರುಚಿರೆ ದೇಶಡೊರ್ಗಳ್‌ | ಭೂರಿತರೆ ಶ್ರೀಯೆನಾಂತು ನಿಂಡುನು 79:8० ॥ ೭ 


ಮತ್ತವಲ್ಲಿ 


ಬಳೆಯಂ ಪರ್ನಿದ ನಿಷಯಾ | ಧೃಳಶಿಕೆಗಲ್ಲಲ್ಲಿಗೊಗೆದ ಫಳಮೆಸಿಸಿದುನಾ 
ಕುಳ ಸುರಭಿನುಯ ರಸಾನ್ಯುತ | ಕಳಿತಂಗಳ್‌ ಕಾಂಚನಪ್ರನಾಕೂಟಿಂ [ಗಳ್‌] ॥ ಲಿ 


ಕಳೆಕನುನಾಗಳೆತ್ತುವುದುನಾರ್ದಿಸೆ 300४ ४१४० ನುನೋಜನಾ 

ಗಳೆ ಜಳೆಧಾಕೆಗೆತ್ತು ನಖದೀಧಿತಿಕೇಖೆಗೆ ಕೆಯ್ಯೆನೊಡ್ಡುವಾ 

ಕುಳತೆಯನಾ ಪ್ರನಾಂಗಕೆಯರೀಕ್ಷಿಸಿ ಸಾಂಢರಮೇಲೆ ರೋಚನಾಂ 

ಚಳದೊಳೆ [ಬೀಸು]ತುಂ ತಳಿನಕುಚ್ಛಳಿತ ಸ್ಥಿತವಾರಿಬಿಂದುನಂ || ರ೯ 


ನುಶ್ತಮಾ ನಿಷಯದೊಳ್‌.. 


ಫೈಶನನಾರಿಜಂಗಳಲರಂ ಕಿಜ್‌ದಾಡುನ ಭ್ಲಂಗಮಾಲೆಯೆಂ 

ಬಾರಿಸಿ ಕಾಲಕರ್ಮಡುಗಳೊಳ್‌ ನೆಲನಂ ನಡೆ ನೋಟ್ಬ ಭೂಷಿಕಾ 

ಸಾರೆನೆ ಸಾರೀನಿತರಿ ಸ ರ್ಪೊಳಿನೀಕ್ಷಣದಿಂ ನಿಜಾಸ್ಥ [ನುಂ] 

ತೋರಗುರುಳ್ಗೆ 9० ಪಡೆವುಜೊಪ್ಪಮನಲ್ಲಿಗೆ ಮುನ್ನಿನೆಂದದಿಂ ॥ ೪೦ 





ಲೋಕಗಳು ಆಕಾಶದಿಂದ ಭೂಮಿಗೆ ಬಿದ್ದು ಹೋದುವೊ ಎನ್ನುನಂತೆ ಆ ಸುಂಡರ ದೇಶಡ ಊರುಗಳು ಹಲವು ನುಹೆ 
ತ್ರಾದ ಐಶ್ವರ್ಯವನ್ನು ಸಡೆದಿದ್ದುವು. ॥೩೭॥ ಇದೂ ಅಲ್ಲಡೆ ಅಲ್ಲಿ-ಭೂನಿಯಲ್ಲೆಲ್ಲಾ ಹಬ್ಬಿರುನ ರಾಜಮಾರ್ಗ 
ನೆಂಬ ಬಳ್ಳಿಗೆ ಅಲ್ಲಲ್ಲಿಯೇ ಮೂಡಿರುವ ಫಲಗಳೊ ಎಂಬಂತೆ ಅನ್ಫುತಮುಯನಾದ ಜಲದಿಂದ ಕೂಡಿದ ಬಂಗಾರಡ 
ಅರವಟಗೆಗಳು ७७ ಕಾಣಿಸುತ್ತಿದ್ದುವು, ॥೩೮॥ ಅಲ್ಲಿನ ಹೆಣ್ಣುಗಳು ನೀರನ್ನು ಹೊಯ್ಯುವುದಕ್ಟಾಗಿ ಕಳಶವನ್ನು 
ಮೇಲಕ್ಕೆ ಎತ್ತಿಜೊಡನೆಯೇ ಮನ್ಮಥನು ಅನರ ಶೋಳ ಮೂಲದಿಂದ ಆರ್ಭಟಿಸಿ ಬಾಣಪ್ರಯೋಗಮಾಡಲು, 
ಆ ಕ್ಷಣದಲ್ಲಿಯೇ [ಬಾಯಾರಿದ ದಾರಿಹೋಕರು ಆ ರಮುಣಿಯರ] ಉಗುರಕಾಂಕಿಯೆನ್ನು ನೀರಿನ ಧಾರೆಯೆಂದು 
ಭ್ರಮಿಸಿ ಕೈಯನ್ನೊಡ್ಡುತ್ತಿರುನ ಸಡಗರನನ್ನು ಕಂಡು, ಆ ನೀರನಟಿಗೆಯ ಹೆಣ್ಣುಗಳು ಆ ಮಾರ್ಗಸ್ಥಕಮೇರೆ 
ತಮ್ಮ ಕಣ್ಣುಗಳಂಬ ಸೆರಗಿನಿಂದ ಗಾಳಿ ಬೀಸುತ್ತಾ, ತಮ್ಮಲ್ಲಿ ಮೂಡಿದ ಮುಗುಳ್‌ನಗೆಯ ತುಂತುರು ಹನಿಯನ್ನು 

ಅನರಿಗೆ ಜುಮುಕಿಸುತ್ತಾಕೆ ॥86॥ ಪುತ್ತು ಆ ಜೀಶದಲ್ಲಿ -... ಕನ್ನೈದಿರೆ ನುತ್ತು ಕಮಲಪುಷ್ಟಗಳನ್ನು ಸುತ್ತು 

3,0५४ ಹುಂಬಿಗಳ ಸಮೂಹನನ್ನು ನಿವಾರಿಸಿ ಕಪ್ಪಾದ ನುಡುಗಳಲ್ಲಿ ನೆಲ (ತಳೆ) ನನ್ನು ದಿಟ್ಟಿಸಿ ನೋಡುನ ಸುಂಡ 
ರಿಯರಾದ ನಾನುರಿ (ಜೇಡಿತಿ) ಯರ ಸಮೂಹವು ತನ್ಮುಮುಖಗಳ ಪ್ರತಿಬಿಂಬನನ್ನು ನೋಡಿ, ದಟ್ಟನಾದ 
ಮುಂಗುರುಳುಗಳನ್ನು ಮೊಡಲಂತೆಯೇ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುತ್ತಾಕೆ (ನೀಕನ್ನು ಕನ್ನಡಿಯಂತೆ ಬಳಸಿ 
ಕೊಂಡು, ತನ್ಮು ಮುಂಗುರುಳನ್ನು ಸರಿನಡಿಸಿಕೊಳ್ಳುತ್ತಾರಿ), ॥०९०॥ ಚೊನಾಪ ಎಲೆಗಳ ಅಲಗಿಕ ನೊಕೆಗೆ 
ಕಣ್ಣುಕೋರಯಿಸಿ ಮುತ್ತಿಕೊಂಡಿರುನ ಹಾಗೆ ಹರಿಯುನ ಕಾಲುನೆಗಳ ಕಮಲಪ ಥೂಳಿನ್ಲಿ ನ್ಯಾಪಿಸಿಕೊಂಡು 


ಐಂ ವರ್ಭನಾನ ನುರಾಣಂ 


ಕೊರೆಲೆಗಳ ಬಾಯ್ದಾಕೆಗೆ | 8 ಮುಸುಂಕಿಷಂತೆ ಪರಿಕಾಲ್ಲಳ ಫಂ 
ಕೇರುಹ ಕಜನೊಳ್‌ ವೊಕೆದು ನ | 9090० ನನಗಂಸಶಾಳಿ ನನಡೊಳ್‌ ನುಟೀಗುಂ || ೪೧ 


ಮಿಳಿರ್ನೆಕೆನಕ್ಕದಂತರುಣಿನುತ್ತೃದಿಸೊಳ್ಳಿನೆ ಕುಂಸಂತೆ ಕ 

ಣ್ಲೊಳೆ ಗಿಳಿನೆಣ್ಟೊಲಿರ್ದ ಕಳಮಸ್ತ್ರಬಕಾಗ್ರಮನೇಟ್‌ ಪಾಲುಣ 

ಲೈಳಸುವ ರಾಜಕೀರನುನಿನೋನನಳೊಳ್‌ ಫೆಕೆಪ್ಬುಪಾಗದೀ 

ಗಿಳಿಯನಗಲ್ಪರೆಂಪಬರೆ ವಾನುರಿ ಸೋಯನಿ ನೋಡಿ ಪಿಂಗುನಳ್‌ ॥ ೪೫ 


ಮುತ್ತನಲ್ಲಿ- 


ಎಲರ್ನೊಯ್ಲಿಂಪೊಸರ್ನಿಕ್ಷುಕಾಂತರಸದಿಂ [ನಾಂ]ದಿತ್ಸಿ ತಮ್ಮೊಳ್‌ ನಳಂ 

ಚೆವೊಳ್ಳೊಂಚಲ ಕಾಯೊಳುರ್ಕುವೆಳನೀರಿಂವೆಂ ಬನಂಗಳ್ಳ ಗುಂ 

ಪರೆ ನೀರೂಟನಿಣೇಕೆ ಕೆಮ್ಮನೆ ತೊಳಲ್ಯುತ್ತಿರ್ನರಿಂಕೆಮ್ಮನೆಂ 

ಧುಲಿನಂತಿರ್ಫ್ಪನು ರಾಟಿಣಂಗಳಸೆಕೃದ್ವೂ $ಥಾಕ್ಷ ಚೇತ್ಪಾರೆದಿಂ || ೪೩ 


ಅಲರ್ದಂಚೋರುಹನೆಂಬ ಕಣ್ಮಲರಿನಾದಂ ನೋಡಿ ನೀಡುಂ ತೃಷಾ 
ಕುಲಿತಶ್ರಾಂತಿ ಸಮೇತ ನಾಂಧತತಿಯೆಂ ಕೇಳೀಮರಾಳಾಳಿ ಕೋ हे 
ನುಲನಾದಂಗಳಿನಾತ್ಮನಿರ್ಮಳತರಾಂಭಃನಾನನುಂ ಮಾಡಿ ಮಿಂ ' 


ದೊಲನಿಂದಂ ಕೆನಂತೆ ಕಣ್ಣೊಳಿಪುನೆಂುಂ ತತ್ಸರೆಸ್ನಂಕುಳಂ ॥ | 


ಕಳೆಮಕ್ಷೇತ್ರಂಗಳ ನರಿ | ಮಳಕ್ಕೆ ಮಂಡಳಿಸುನಳಿಗಳಿಂಜಿಸಿನ ನಿಯ 
ತ್ವಳನುಸಿತ ಬಳಾಹಕನುಂ | ತಳೆದುನಕಾಲದೊಳನೆಂಬ ಶಂಕೆಯನೀಗುಂ ॥ ೪ಜಿ 


\ 


ತಂಗಾಳಿಯು ಭತ್ತಷ गए 008 ಬೀಸುತ್ತಿದೆ. ॥ ೪೧॥ ಅಲುಗಾಡುತ್ತಿರುವ ಎಲೆಯ ಸಕ್ಕದಲ್ಲಿ ನಿಶೇಷನಾದ 
ಕೆಂಬಣ್ಣದಿಂದೆ ಕೂಡಿದ ತುಂಬುತೆನೆಯು ನೀರಿನ ಕುಂಟಔಿಯಂತೆ ಕಾಣಿಸುತ್ತಿರಲಾಗ್ಯಿ ಹೆಣ್ಣು ಗಿಳಿಯಂತಿದ್ದ 
ಭತ್ತದ ಕೆನೆಯ ಮೇಲ್ಳಾಗಕ್ಕೆ ಹತ್ತಿ ಅದರ ಹಾಲನ್ನು ಹೀಕಲು ಬಯಸುನ ಆರಗಿಳಿಯನ್ನು ಕಂಡ ವಾನುರಿಯು 
“ಇದು ತನ್ನ ಪ್ರಿಯೆಯಲ್ಲಿ ಕೂಡುತ್ತಿದೆ ಈ ಗಿಳಿಯನ್ನು ಅಗಲಿಸಬಾರದು' ಎಂದು ಅದನ್ನು ಓಡಿಸಜೆ, ಅದನ್ನು 
ನೋಡುತ್ತಾ ಸುಮ್ಮನಿರುನಳು. ॥೪೨॥ ಇಡಲ್ಲಡೆ ಅಲ್ಲಿ-“ಗಾಳಿಯ ಹೊಡೆತದಿಂದ ಒಸರುತ್ತಿರುವ ಕಬ್ಬಿನ 
03800 ಜಾರಿಯೆಲ್ಲವೂ ನೆನೆಮ ಹೋಗಿರಲ್ಳು ನರಿಸ್ಸರ ತಿಶ್ಚಿದುದರಿಂಪ ಗೊಂಚಲಿನಲ್ಲಿಸುವ ಎಳೆಗಾಯಿ ಳಿಂದ ಉಳ್ಳಿ 
ಬರುವ ಎಳನೀರಿನಿಂದ ನನಗಳೆಲ್ಲಕ್ಕೂ ಅತಿಶಯವಾದ ನಿಶೇಸವಾನ-ನೀರೂಟಿವಾಗುತ್ತಿರಲು ಇದೇಕೆ ವ್ಯರ್ಧನಾಗಿ 
ಫನ್ಮುನ್ನು ಹಿಂಸಿಸುತ್ತಿದ್ದಾಕಿ?' ನಿಂಬುಪಾಗಿ ಹೇಳುತ್ತಿರುನಂತೆ ಕಫಿರೆಯ ರಾಟಗಳಿಂದ ಬರುನ ४9३ ಮೇಲಿಂದ 
ಮೇಕೆ ಕೇಳಿಸುತ್ತಿತ್ತು. ೪೩ ॥ ಆ ಜೀಕದಲ್ಲಿದ್ದೆ ಸರೋವರ ಸಮೂಹಗಳು ಅಳಿದ ಕನುಲಳೆಂಬ ತನ್ಮು , 
ಕಣ್ಣುಗಳಿಂದ ದಾರಿಹೋಕರ ಸಮೂಹನನ್ನು ಪ್ರೀತಿಪೊರ್ನೆಕನಾಗಿ ನೋವ್ಕಿ ನಿಶೇಷ ಬಾಯಾರಿಕೆಯಿಂದ ಕೂಡಿ 
ಪೆಣಿನಿಹಿನ ದಾರಿಗರ ಸಮೂಹನನ್ನು ತಮ್ಮಲ್ಲಿ ಆಟವಾಡುತ್ತಿರುವ ಹೆಂಸನಕ್ಷಿಗಳ ಕೋಮಲ ಧ್ವನಿಯ ಮೂಲಕ 
“ಫೆಮ್ಮ ನಿರ್ಮಲವಾದ ನೀರಿನಲ್ಲಿ ಸ್ನಾನಮಾಡಿ ನೀರನ್ನು ಪಾನಮಾಡಿ' ಎಂಸು ಪ್ರೀತಿಯಿಂದ ಕಕಿಯುನ ಹಾಗೆ 
ಕಂಗೊಳಿಸುತ್ತಿದ್ದುವು. ॥೪೪ ॥ ಭತ್ತದ ಗಜ್ಜಿಗಳ ಸುವಾಸಕೆಗೆ ಸುತ್ತ..ನುತ್ತುತ್ತಿ ಸಿವ ದುಂಬಿಗಳಿಂದ ಪ್ರಕಾಶಿ 


೧ ಪಿಠಾಖಭೂಕಿ ರಾಜ್ಯಲೀಲೋದೆಯಂ ೧m 


ವರಿಕಿಪೊಡಂತಾವಿಷೆಯಂ [ ನಿರೆಂತರೆಂ ಬಂಥುರಾಗರೆನುಣೀಯಕರೆಂ 
ನರಿವಾಳಿತ ಫಘೆನಶೋಭಾ | ಕರೆಂಡಕಂ ಬಂಡುರಾಗರನುಣೀಯಿಕರೆಂ || ೪೬ 


ಮತ್ತಮಾ ನಿಷಯಂ ವಿಯಸ್ಮಂಡಲದಂತೆ ನಿತ್ಯಮಪತ್ಪೋವೇತಮುಂ, ನಿರ್ನಾಣನದನಿಯಂತೆ ನಿರ್ನಾದನೌ 
ಖ್ಯಾಭಿರಾಮಮುಂ, ಸಿತನನ್ಷಪ್ರಚಾರದಂತೆ ಪ್ರವರ್ಧನಮಾಕ ನೋಮೋವಡೆಯೆಮುಂ, ಸುರುಚಿರ ನರಸೀನೆಂತಕಿಯೆಂತೆ 
ವಿಕಸತ್ಳಮಳಾನಭಾಸಿತಮುಂ ಸಂವತ್ಸರಪ್ತ ಕರಪೆಂತೆ ವಿಜಯ ವಿಕ್ರಮ ವಿಭವ ಪ್ರಭನ ವಾರ್ಕೀನಾಯತ್ವಮುಂ, 
ವಲ್ಮೀಕಾನೀಕಪಂತೆ ಭಾಸ್ಟಬ್ಯೋಗಿಸಮಾಜನಿರಾಜಿತಮಂ, ಪ್ರಸಿದ್ಧ ಕವಿಕೃತಶ್ರವ್ಯಕಾನ್ಯದಂತೆ ಮಾಹಿತಾಶೇಷ 
ಸರಸನಡಾರ್ಧ ನಾರ್ಧಾಳಂಕಾರಮುಂ, ಸಮಾಸತ್ರಕರಣವಂತೆ ಬಹುವ್ರೀಹಿ ವಿಭ್ರಾಜಿತಮುಂ, ನಿಳಿಪನಾಯಕಹೆಸ್ತ್ಯ 
ದಂತೆ ನಿಭಾಸ್ಟ್ರಷ್ದಂಭೋಳೀನಿಳಾಸಮುಂ, ನರ್ನಾಕಾಲೋದೆಯಪಂತೆ ಕನುಫನೀಯೆಕರಕಾನನೆಮುಂ, ಸಮುದ್ಯ್ಧಡು 
ದ್ಯಾನದಂತೆ ನಿವಿಢನಗಕನಾರಂಜಿತಮುಂ, ಮಾರ್ತಂಡನುಂಡಳದಂತೆ ಗೋರಾಜಿರಾಜಿತಮುಂ, ಸೆರಿಸ್ನಾಢಸೆಂತತಿ 
ಯಂತೆ ನಾನಾರತ್ನ್ನ ನ್ಯ ವಹಾರೋನಕೋಟಿತಷುಂ, ಗ್ರಹಸಮೂಹೆಪಂತೆ ಭಾಸ್ವ್ರನ್ಮಂಗಳಸಂಗತಮುಂ, ಭಾನುರ 
ವಾನವನನಿನಾಸೆದೆಂತ ಸುಥರ್ಮೂನಭಾನಿತಮುನೆನಿವುವಂತುನುಲ್ಲದೆಯುಂ- 


ಕರಪೀಡನನುರುಕುಚದೂಳ್‌ | ತರುಣೀಜನ ಮಥ್ಯದೊಳ್‌ ಡರಿದ್ರತೆ ಚಿಂತಾ 
ವರತೆ ಮುನೀಶ್ವರಕೊಳ್‌ ತಾಂ | ಹೊರೆಕೊಳ್ಳುಮದಲ್ಲದಿಲ್ಲ ತಜ್ಜನನಡಡೊಳ್‌ ॥ ೪೭ 





ಸುನ ಆಕಾಶವು ಆಕಾಲವಲ್ಲಿಯೇ ಕಪ್ಪಾಡೆ ನೋಡಗಳನ್ನು ಸಡೆಯಿತೊ ಎಂಬ ಸಂಜೀಹನನ್ನು ನೀಡುತ್ತಾ 
ಇತ್ತು. ॥೪೫ ಆಲೋಚಿಸಿ ನೋಗಿ*3 ಆ ದೇಶವು ಸದಾ ಬಂಧುರಾಗರನುಣೀಯೆನಾಗಿಡೆ. (ಎಂದರೆ 
ಬಂಧುಪ್ರೇಮದಿಂಡ ಕೂಡಿ ಮನೋಹರವಾಗಿದೆ.) ಅಂತೆಯೆ ಸಡಾ ರಕ್ಷಿಸಲ್ಪಟ್ಟ ಬೊಡ್ಡ ಸೌಂಪಕ್ಯದ ಕೈಬುಟ್ಟಿಯೆಂತೆ 
ನುಕೋಹರೆನಾದ ಬೆಟ್ಟಿಗಳಿಂದ ಕೊಡಿ ಹೈಡಯಂಗನುವಾಗಿದೆ. [४६ || ಇಷ್ಟೇ ಅಲ್ಲದೆ, ಆ ರಾಜ್ಯವು 
ಆಕಾಶ ಮುಂಡಲದ ಹಾಗೆ (ಶಾಶ್ವತವಾದ ಮಹದ್ಧನ್ಸುಗಳಿಂದ ಕೂಡಿದುದು) ದಿನ ದಿನವೂ ನುಹತ್ವನಾದೆ 
ಘಟಿನೆಗಳಿಂಷ ಕೂಡಿಡುನು ; ನೋಕ್ಷನಡನಿಯಂತೆ (ನಿರ್ವಿನಾವನಾದ ಸೌಖ್ಯದಿಂದ ಮನೋಷಹರನಾದುದು) 
ನಿಶೇಷ ವಿದ್ವತ್‌ಪೂರ್ಣ ವಾದಗಳ ಸೌಖ್ಯದಿಂದ ಮನೋಹೆಕನಾದುದು . ಶುಕ್ಷನಕ್ರಡ ಬೆಳವಣಿಗೆಯ ಹಾಗೆ 
(ಬೆಳೆಯುತ್ತಾ ಹೋಗುನ ಚಂದ್ರೋಪಡಯದಿಂಡ ಕೂಡಿಡುವು) ದಿನ ದಿನಕ್ಟೂ ಬೆಳೆಯುತ್ತಿರುನ ನುಂಗಳ 
ಗಳುಳ್ಳುವು ; ನುನೋಹರನಾದ ಸರೋವರಗಳ ಸಮೂಹಡಂತೆ (७०३४४ ಕನುಲಗಳಿಂದ ಕಾಂತಿಯುಕ್ತನಾದುಡು) 
ನೃದ್ಧಿ ಗೊಳ್ಳುವ ಲಕ್ಷ್ಮಿ ಅಥವಾ ಇಶ್ಚರ್ಯದಿಂದ ತೊಳಗಿ ಬೆಳಗುತ್ತಿರುವುದು, ಸಂವತ್ಸರ ಸಮೂಹದಂತೆ (ನಿಜಯ, 
ನಿಕ್ರಮ್ಯ ವಿಭನ್ಯ ಪ್ರಭೆನ್ಯ ನ್ರಾರ್ಥ್ಧಿನ ಇತ್ಯಾದಿ ನರ್ನನಾನುಗಳಿಂದ ವಿಸ್ತಾರನಾದುದು) ದಿಗ್ವಿಜಯೆದಿಂಡ 
ಕೂಡಿದ ಮತ್ತು ಪರಾಕ್ರಮಪ ನೈಭನದಿಂಡ ಹುಟ್ಟಿದೆ ಕ್ಷತ್ರಿಯರ ಮಹೆತ್ತನ್ನುಳ್ಳುದು, ಹುತ್ತಗಳ ಸಮೂಹಸಂತೆ 
(ಕಾಂತಿಯುಕ್ತವಾಡ ಹಾವುಗಳ ಸಮೂಹೆದಿಂದ ಪ್ರಕಾಕಿಸುತ್ತಿರುವುದು) ತುಂಬುಕಾಂತಿಯಿಂದ ಕೂಡಿದೆ 
ಭೋಗಿ ಜನರೆ ಸಮಾಜದಿಂಡ ರಾರಾಜಿಸುತ್ತಿರುವುಡು; ಸುಪ್ರಸಿದ್ಧ ಕನಿಯಿಂದ ರಚಿತವಾದ ಶ್ರವ್ಯಕಾವ್ಯದ ಹಾಗೆ 
(ರಸವತ್ತಾದ ನಡ ಮುತ್ತು ಅರ್ಧಗಳು; ಅರ್ಥವೂರ್ಣವಾಪ ಆಲಂಕಾರೆಗಳು-ಇವುಗಳಿಂದ ಆಖಂಡನಾದುದು) 
ಆಖಂಡವಾಡ ರೆಪಿಕತಿಗೆ ಅಗತ್ಯವಾಡೆ ನದಾರ್ಧಗಳಿಂದ ಸಾರ್ಧಕವಾಗುನಂತೆ ಆಲಂಕರಿಸಿಕೊಳ್ಳುವ ನಸ್ತುಗಳಿಂದ 
ಕೂಡಿದುದು; (ವ್ಯಾಕರಣದಲ್ಲಿ ಬರುವ ಸಮಾಸ ಪ್ರಕರೆಣಡ ಹಾಗೆ ಬಹುವ್ರೀಹಿ ಸಮಾಸೆದಿಂಡ ಪ್ರಕಾಶಿಸು 
ವುದು) ನಿಶೇಷನಾಗಿ ಅಶ್ಸಿಯಿಂಡೆ ತುಂಬಿ ಪ್ರಕಾಶಿಸುವುದು, ಹೇವತೆಗಳ ಒಡೆಯ ಜೇವೇಂದ್ರ)ನ ಕೈಯ 
ಹಾಗೆ (ಹೊಳೆಯುವ ನಜ್ರಾಯುಧದ ವಿಳಾಸವುಳ್ಳುದು) ಶಕೋಭಾಯೆಮಾನನಾದೆ ದೆರ್ನಾದಿ ಗುಣಗಳ ರೀನಿ 


'ಬಿತಿ ನರ್ಧನಖಾನ ಪುರಾಣಂ 


ಸರಿಕಿಸುಪೊಡನಗ್ರ ಹಮು | ಮ್ಛರೆ ಸಿಂಥುರೆಬಂಧುರಾಂಗದೊಳ್‌ ಗುಣಲೋಸಂ 
ನರಶಬ್ದ ಶಾಸ್ತ್ರಹೊಳ್‌ ತಾಂ [ ದೊರಿಕೊಳ್ಳುನುಡಲ್ಲದಿಲ್ಲ ತಜ್ಚನನದಗೊಳ್‌ ॥ ೪೮ 


ಅಂತತಿಸ್ರಸಿದ್ಧಮುಂ ಶೋಭಾಸಮೃದ್ಧಮುಮೆನಿನ ಮಗಥೆಮುಹೀಭಾಗಡೊಳ್‌- 


ಕರಮೆಸೆವುದು ರಾಜಗೃಹೆಂ | ಫುಕಮುರುತರ ವಿಭನನಿಜತ ಸುರರಾಜಗೃಹೆಂ 
ಸುರುಚಿರ ರಾಜಗೃಹೆಂ ರಾ | ಜರಾಜ ಗೃಹಸೆದೃಶೆ ನರಪಣಿಗ್ರಾಜಗೃಹಂ ॥ ೪೯ 


ಇರೆ ತರತರೆದಿಂ ತುಟುಗಿಡ | ಸರಿಗೆಗಳಿಡೆ ವಕ್ಷಿಕೋತ್ತರಾಯಣ ಗಪಿಯೊಳ್‌ 
ನರನ ರನಿರಫಡ ಗಾಲಿಯ | ಸಂಕಣಿಯೆಸೆ ಪೊನ್ನಕೋಂಟಿ ಸೊಗಯಿಸಿ ಕೋಕುಂ | ಇಂ 


ಆ ಮುಹೋದಾರೆ ಪ್ರಾಕಾರನುಂ ಪರಿನೇಸ್ಟಿಸಿ- 


ಯುಳ್ಳುದು, ನುಳೆಗಾಲನೆ ಆರಂಭಡಂತೆ (ಸುನೋಹರನಾದ ಆಲಿಕಲ್ಲುಗಳ ಪ್ರಾನರ್ಭಾನನ್ಸಳ್ಳುದು;) ಮನೋ 
ಹೆರೆನಾದ ಅರೆಣ್ಯಗಳುಳ್ಳುದು, ಹೊಳೆಯುನ ಉದ್ಯಾಸನನಡಂತೆ (ಅನೇಕ ಪರ್ನತಗಳ ಕಾಂಕಿಯೆನ್ನು ಕೆಂಜಕನಾಗಿ 
ಮಾಡುವುದು) ಅನೇಕ ನಗರಗಳಿಂದ ಹೊಳೆಯುತ್ತಿರುವುದು, ಸೂರ್ಯನುಂಡಲಪಂತೆ (ಕಿರಣಸನೂಹೆದಿಂಡೆ 
ಕೂಡಿ ಹೊಳೆಯುವುದು ,) ಆಕಳುಗಳ ಸಮೂಹೆದಿಂದ ಪ್ರಕಾಶಿಸುತ್ತಿರುವುಡು, ಸಮುಪ್ರ ಸನೂಹೆನೆ ಹಾಗೆ 
(ಅನೇಕ ಬಗೆಯ ರತ್ನಗಳ ರಾಶಿಯಿಂದ ತುಂಬಿ ಶೋಿಸುವುದು,) ಅನೇಕ ಬಗೆಯಾದ ರತ್ನಗಳ ವ್ಯಾಪಾರದಿಂದ 
ಶೋಭಿಸುತ್ತಿರುವುದು; ಗ್ರಹೆಗಳ ಸಮೂಹೆಡ ಹಾಗೆ (ಹೊಳೆಯುನ ಮುಂಗಳಗ್ರಹೆದಿಂಡ ಕೂಡಿರುವುದು) ಮಂಗಳೆ 
ಕರೆನಾದ ಕಾರ್ಯಗಳಿಂದ ಕೂಡಿದುದು, ದೇವೇಂದ್ರನ ಹೊಳೆ ಹೊಳೆನ ನಾಸಸ್ನಳದಂತೆ (ಜೇವೇಂಪ್ರನ ಅರಮನೆ 
ಯಾಡ ಸುಢರ್ಮದಂತೆ ಹೊಳೆಯುತ್ತಿಡಿವುದು,) ಒಳ್ಳೆಯ ಧರ್ನುದಿಂಡ ಕೂಡಿ ಪ್ರಕಾಶಿಸುತ್ತಿರುವುಡು-ಎಸಿಸಿ 
ಕೊಳ್ಳುತ್ತದೆ. ಹಾಗಿರುವುವು ಮಾತ್ರನೇ ಅಲ್ಲಡೆ--ಆ ದೇಶದಲ್ಲಿ ಕರಪೀಡಕ (ತೆರಿಗೆಯಹಿಂಸ್ಯೆ ಕೈಯಿಂಡ 
ಹಿಚುಕು) ಎಂಬುಡು ಮೊರೆಗಳಲ್ಲಿ ಮಾತ್ರ ಕಾಣಬರುತ್ತಡೆ, ದರಿದ್ರತೆ (ಬಡತನ ಸಣ್ಣನಾಗಿರುನಿಕೆ) ಎಂಬುಮು 
ಪ್ರೀ ಜನರ ನೊಂಟಿದಲ್ಲಿ ಮಾತ್ರ ಕಾಣಬರುತ್ತಡ್ಕ; ಚಿಂತಾನರತೆ (ವ್ಯಥೆ, ಆಳನಾಗಿ ಆಲೋಚಿಸುವುಡು) ಎಂಬುದು 
ಪುಸಿಶ್ರೀಸ್ಕರಲ್ಲಿ ಮಾತ್ರ ಕಾಣಬರುತ್ತದೆ; ७६९१ ಹೊರತು ಆ ರಾಜ್ಯದಲ್ಲಿ ಬೇಕಿಯಾಗಿ ಕಂಡು ಬರುವುದಿಲ್ಲ. 
(೪೭ ನರೀಕ್ಷಿಸಿ ನೋಡಿದರೆ ಅನಗ್ರಹೆ (ರೇವನ, ಅಗಲಿಕೆ ಎಂಬುವು ಚಂದ್ರನನ್ನು ०0४४ ಮುನೋಹರೆ 
ದೇಹನಲ್ಲಿ ಮಾತ್ರ ಕಾಣಬರುತ್ತದೆ, ಗುಣರೋಸ (ಸದ್ಗುಣಗಳ ಲೋಪ, ಗುಣ-ಲೋನ ಸಂಧಿಗಳು) ಎಂಬುದು 
ಕೇವಲ ವ್ಯಾಕರಣ ಶಾಸ್ತ್ರದಲ್ಲಿ ಮಾತ್ರ ಕಾಣಬರುತ್ತದೆ. ಅಷ್ಟೇ ಹೊರತು ಇವು ಆ ದೇಶದಲ್ಲಿ ಮತ್ತೆಲ್ಲಿಯೂ ಕಾಣ 
ಬರುವುದಿಲ್ಲ ॥ ೪೫॥ ಹೀಗೆ ಅತಿ ವ್ರಸಿಷ್ಕವೂ ಸೌಂದರ್ಯದಿಂದ ತುಂಬಿದುಡೂ ०३१७ ನುಗಥಧೆ ಭೂಭಾಗದಲ್ಲಿ 
ತನ್ನೆ ವಿಶೇಷನಾದ ವೈಭನದಿಂದ ಜೇವೇಂದ್ರಕ ಅರಮನೆಯನ್ನು ಗೆದ್ದ (ಮೀರಿಸಿದ) ರಾಜಗೃಹೆ ನಟ್ಟಿಣನು 
ಮನೋಹೆರವಾಡ ಅರನುನೆಯಿಂದಲೂ, ಚಕ್ರವರ್ತಿಯ ಅರಮಸೆಗಳಿಗೆ ಸಮಾನವಾದ ಶ್ರೇಷ್ಠವ್ಯಾನಾರಿಗಳ ४०७ 0 
ಗೆಯ ಮುಕೆಗಳಿಂದಲೂ ಕೂಡಿ ನಿಶೇಷನಾಗಿ ಕಂಗೊಳಿಸುತ್ತಿದೆ. ॥೪೯॥ ಬಗೆಬಗೆಯಾಗಿ ತುಂಬಿದ ಅಭರಣ 
ಗಳನ್ನು ದಕ್ಷಿಕಾಯೆನ-ಉತ್ತರಾಯಸ ಮಾರ್ಗಕ್ರಮದಲ್ಲಿ ಇಟ್ಟಿರೆಲಾಗಿ, ಅದರೆ ಮೇಕೆ ಹರಿದುಹೋಗುವ 
ಸೂಕೈನ ಕೆಥಡೆ ಗಾಲಿಯ ಸುತ್ತುವ ಜಾಗನೋ ಎಂಬಂತೆ ಅಲ್ಲಿನ ಬಂಗಾರದ ಕೋಟಿಯು ನುನೋಹರೆನಾಗಿ 
ಕಾಣಿಸುತ್ತಿನೆ, ॥೫೦॥ ಆ ಬಹು ಜೊಡ್ಡ ಕೋಟಿಯ ಗೋಡೆಯನ್ನು ಸುತ್ತುವರಿದು  ಲಸ್ಷ್ಮೀದೇನಿಯ 


೧ ನಿಶಾಬಖಭೂತಿ ರಾಜೃಲೀಲೋವೆಯಂ १4९ 


ಶ್ರೀತರುಣೀ ಗೃಹೆಂ | ಭೂತ;ನಿಭ್ರಾ ಜಿತಂ ಲಸೆಜೀ 
ಖ್ಯಾತಂ ತಾಫೆಸೆತುಮು ನರಿ | ಖಾತಂಸ್ರ ಭುಪುಕುಸನಂಡದಿಂಡನನಕೆತಂ || ೫n 


ನರೆಯೋಸಿಚ್ನಸನುಂ 35० ಪುಕಸುನೊಳ್ಳೊಂಗೋಂಟಿ ಪೆೊಂಗೋಂಟಿಯೆಂ 
ತರುಸಂಡಂ ತಥುಸಂಡನುಂ ಬಹೆತಟಾಕಂಗಳ್‌ ತಟಾಕಂಗಳಂ 
ಪರಿಕಾಲ್ಲಳ್‌ 896०४ ४० ಬೆಳೆಡ 03) ४" ಕೆಯ್ಗೆಳಂ ಸುತ್ತಿ ವಾ 


ನುರಿಯರ್‌ ತಳ್ತೊಳಕೆಯ್ಯೆ ಜೆಲ್ಪನೊಳಕೊಂಡಿರ್ಕುಂ ತಮರ್ನೀತಳೆಂ || ೫೨ 
ಫೆಳಿತ ನೆನನಾನು, ಸನ್ನಾ | ತುರಂಗ ಡಾಡಿನು ಶಮಾಳ ಮಾಹಿ: ಕೆಡೆಳೀ 
ಬು Ne) &, 
ಕಿಳೆಕಾಕೋಕಾನೋಕಹೆ | ಕುಂಗಳಿಂಬಿನೆವುವದಠ ಬಿಸುದ್ಕಾನೆಂ ॥ ೫೩ 
3 
ಆಂತುನುಲ್ಲಡೆಯುಂ 


ವಿಕ್ಲಾನಿಪಿಯರ್‌ ६०७० | ಪಕ್ಸುಂ ಕಣ್ಣೆಂಜಲೆಂದು ಧಾತ್ರಿಪುರ್ರೀ ॥ 


#$ ಪತ್ನಿಯ ಜನನಿಕೆ | ಯಕ್ಸುಮಿಸೆನಿಿಸುವು ಬಳನಿಷುನವನೆಸಂಡಂ ॥ 9 


ಸಫ ಳಾಳಿಭಾರನುನುರಾಗಸಮುಪ್ವಿತ ಕೇತಮಾತ್ಮ ಬಂ 
ಧುರ ಹಿಕವಾರಸುವ್ಯ ಪುಶುಲಿಟ್ಟಿರಿಪಾ ಮುಶೀಷ ಸೆತ್ವವೀೀ 
ಶ್ವಕಕುಕಿನಾಕನಾಶ್ರಿತ ನಿಯೋಗಿಕುರಾರಮಸಾರೆತಂ ಸುನೋ 
ಹರನೆನಿಕುಂ ವಿಶಾಲ ಸಹಕಾರನೆಹೀರುಹೆಸೌ ನನಾಂತರೊಳ್‌ ॥ un 


pS ———— 


ಆಟಿದ ಮುನೆಯೆಂತೆ (७०४०५ ಅನೇಕ ಕನುಲಗಳಿರುವುಡರಿಂದ) ಭೂನುಂಡಲದೆಕ್ಲೆಲ್ಲಾ ಹೊಳೆಯನುದಾಗಿಯೂ, 
ಶುಡ್ಗವಾದೆ ಜೀನನ(ನೀಕು)ದಿಂಡ ಸುತ್ರಸಿದ್ಧವಾಗಿಯೂ ಇರುವ ಆ ಕಂದಕವು ಸ್ವಾಮಿಯಾದ ಶ್ರೀಮನ್ನಾರಾಯಣ 
ನೆಂತೆ ಸಡಾ ಸ್ರಕಾಕಿಸುತ್ತದೆ. ॥ ೫೧ ಶ್ರೀಷ್ಕರಾಪ ಪ್ರೀಜನರನ್ನು ಟ್ರಿ ವಟ್ಟಿಣವೂ, ಆ ನಟ್ಟಿಣನನ್ನು ಬಂಗಾ 
ಕಡೆ ಕೋಟಯ್ಯೊ ಆ ಬಂಗಾರೆದೆ ಕೋಟೆಯನ್ನು ಮೆರೆಗಳಸೆಮೂಹೆವೂ, ಮುರೆಗಳ ಸಮೂಹೆನನ್ನು ಥೊಡ್ಡ ಸಕೋ 
ನಕೆಗಳ್ಳೊ ಸರೋವರಗಳನ್ನು ಹರಿಯುವ ಕಾಲುನೆಗಳೂ, ಆ ಕಾಲುನೆಗಳನ್ನು ಬೆಳೆದ ಭತ್ತದ ಗಡ್ಡಿಗಳೂ, 

ಭೆಕ್ರೆಡೆ ಗಡ್ಗೆ ಗಳೆನ್ನು ಬಳಸಿ ಗಡ್ನೆಯೆನ್ನು ಕಾಯೆನ ಹೆಣ್ಣು ಗಳ್ಳೂ ಸೇರಿರೆಲಾಗಿ, ಆ ಭೂನುಂಡಲನು ಸೌಂದರ್ಯ 
ನನ್ನು ಒಳೆಕೊಂಡುಡಾಗಿತ್ತು. ॥೫೨॥ ಆ ಊರಿನ ಹೊರೆಗಡೆಯ ಉದ್ಯಾನನನವು ಹೆಣ್ಣು ಬಿಟಿ ಹೆಲನ್ನು 
ಮಾವ್ಯ ಒಳ್ಳೆಯ ಮಾಣೆ ವಾಳಿಂಬೆ, ಹೊಂಗೆ, 5990, ಬಾಳೆ, ७0७६, ಆಶೋಕ ಇತ್ಯಾದಿ ವೃಕ್ಷ ಸಮೂಹ 
00०४ ಪ್ರಕಾಶಿಸುತ್ತದೆ ॥ ೪. ॥ ಹಾಗೂ ಅಲ್ಲಡಿ-ದಿಕ್‌ ಎಂಬ ಹೆಣ್ಣುಗಳು ಕಂಡಾಗ ಇದ್ಲಿ ಕಣ್‌ದಿಟ್ಟಯಾ 
ಗುವುಡೆಂಡು ಭೂದೇವಿಯ ಆ ನಟ್ಟಿಣಲಕಿ ಒಗೆ ಅಷ್ನ ಹಿಡಿದಿರುವ ತೆರೆಯೇ ಇಡು ಎನ್ನುವಂತೆ ಆ ಊರನ್ನ 
ಸುತ್ತಿದ ಉಸೂನೆನವು ಕಾಣಿಸುತ್ತದೆ | ೫೪ ॥ ಆ ವನವಲ್ಲಿರುನ ನಿಸ್ತಾರೆನಾಡ ಮಾನಿ ನುಕವು ರೆಸೆಪೂರ್ಣ 
ನಾಡೆ ಹೆಣ್ಣುಗಳ ಭಾರದಿಂಡಲೂ, ಪ್ರೀಪುದಿಂಪ ಕೂಡಿದ ಗಿಳಿಗಳಿಂದಲೂ ಬಂದು ಸೇರಿಹಿನ ನುನೋಜೆರವಾಡ 
ಕೋಗಿರೆಗಳಿಂಡಲೂ, ಶ್ರೇಷ್ನವಾಷ ದುಂಬಿಗಳ ಸಮೂಹದಿಂಡಲೂ ಎಲ್ಲಾ ಶ್ರೇಷ್ನಕನಿಗಳ ಕೀರ್ತನೆಯ 
ಸಾರೆದಿಂಡೆಲೂ ತನ್ನನ್ನು ಆಶ್ರಯಿಸಿರುವ ನಿರಹಿಗಳಿಗೆ ಕೊಡಲಿಯೆಂತೆ ಇರುವುದರಿಂದಲೂ ಸೆಣಾ ಕಾಲನಲಿಯೂ 
ನುನೋಣೆರೆನೆನಿಸಿಕೊಂಡಿಜೆ. ॥ भरत ಸನಾಂಗನೆಯೆ ತಾಸು ಹಬ್ಬಿ ಹರಡುವುದಕ್ಕೆ ಪೂರ್ವದಲ್ಲಿ ಅನಕಾಶೆ 


೧೪ ವರ್ಧಮಾನ ಪೈರಾಣಂ 4 


ಸೆನೆದು ತನತ್ತು ಸರ್ನುಗೆಗೆ ಮುನ್ನೆಡೆಗೊಟ್ಟುಪಕಾರಮಂ ದಿನೇ 

ಶನ ಘನತೀವ್ರರಶ್ಮಿನಿಚಯಂಗಳಿನಾದಮೆ ಬೆಂದ ತನ್ನಭೊಂ 

ಗನೆಯೆತಿತಾನ ಡಿಸಲೆಂಮ ನುದಾಕಳಶಂಗಳೆಂ ನೆನಾಂ 

ಗನೆ ಕೊಡುವಂತೆ ಕಣ್ಣೆಸೆವುನಲ್ಲಿ ಫಳಾಪಳಿ ನಾಳಿಕೇಕದಾ || ೫೬ 
ವಿಕಹಿಗೆ ಶೋಕಭಾರನುಕನಾರನುಸಿತ್ತುಮುಶೋಕನಾಮುಮಂ 

ಢರಿಯಿನ ವಾಂಗಿಪಾನೆ ತಡುಗುಂಟು ನಿಯೋಗಿಜನನ್ನ ರಾಗನುಂ 

ನೆರದೆತಿರಾಗನುಂ:ತಳೆಡ ನಲ್ಲವಮಾನನುಕಕ್ಸಡುಂಟಿ 


ತ್ಹುರುಮುವೆದಿಂಡೆ ಕಂತು ಸರಿಕೀರ್ತಿಪೋಕನುಹೀಜನೊಪ್ಪುಗುಂ ॥ ೫೭. 

ಸೆಮಳಿಸನುಳಿಕುಳಮೆಂದಾ | ಡನೆ ತತ್ಸಂಗತಿಯೆನುಟ್‌ದು ಸುಮಕಸ್ಸಂತಾ 

ನಮನೆಯ್ಲಿ ಸತತಮತ್ಯು | ತ್ರಮಕೆಂಪದಿಸೆಸೆವುನನ್ಲಿ ಚಂಸಕನಿಕರೆಂ ॥ ಜಲ 
ಮತ್ತಮಾ ನಗರಿಯೊಳ್‌ 


ಬಿನುಗದಿರಥ ಬೆಂಠೆಗೆ ಸು | ರಿಸಜಿ ಕಭೋಂಗಣದಿನಿಚಿದು ತಾರೆಗೆಗೆಳ್‌ ಪುಂ 
ಜಿಸಿದಾ ಮುಣಿಗಾಜನಸರಣೆ | ಪೊಸಮುತ್ತಿನ ಫೆನದಿನಿರ್ವುವಿರುಳಪ್ಟಿನೆಗಂ | ಜ್ಜ 


ನರಿಹರಿಸಿ ಜಹಾಕೃತಿಯಂ | ಪುರಲಕ್ಷ್ಮಿಗೆ ಮೆಟ್‌ಡು ತನ್ನೆ ಸಿರಿಯೆಂ ಕತ್ನಾ 
ಕರನೋತಿರ್ಶವುಣಿನೆ 0 | ತ್ನ್ನ ರಾಶಿಯಿಂ ನಿಸಣಿನೀಧಿ ಸೊಗೆಯಿಸಿ ಫೋರ್ಕುಂ ೬೦ 


ಡಕೊಟ್ಟಿ ಉಪಕಾರನನ್ನು ನೆನೆದುಕೊಂಡು ಸೂರ್ಯನ ಬಹುಘೋರನಾದ ರ್ಕಿ ಸೆಮೂಹೆಗಳಿಂದೆ ಸುಟ್ಟು, 
ಹೋಗುತ್ತಿರುನ ಆಕಾಶ ಕೆಮಣಿಯ ನೊಡ ಕಸ್ನನನು ಹೋಗಲಾಡಿಸೆಬೇಕೆಂದು ಅಷ್ಕುತದ ಕಲಶೆಗಳನ್ನು ಆಕೆಗೆ 
ಕೊಡುತ್ತಿದ್ಲಾ ಳೆಯೊ ಎನ್ನುನಂತೆ ತೆಂಗಿನ ನುರೆದೆ ಫಲಗಳ ಗೊಂಚೆಲುಗಳು ಅಲ್ಲಿ ನುನೋಷಕೆವಾಗಿನೆ. || ೫೬ ॥ ನಿರ 
ಹಿಗೆ ಅನಾರನಾಡೆ ಮಃಖನನು, ಕೊಟ್ಟಿರ ಕೂಡ "ಅಕೋಕ' ಎಂಬ ಹೆಸರನ್ನು ತಾಳುನ ಈ ರೀತಿ (ಜಾಹ್ಮೆ)ಿಯು 
ಮತ್ತಾನೆ ಮರಕ್ಸುಂಟು? ನಿರಿ ಜಕರಲಿರುವ ಅನುರಾಗನನ್ನು ತುಂಬಿಕೊಂಡು ಗಾಢೆನಾದೆ ಕೆಂಸನ್ನು 
ಪಣಿದ ಚಿಗುರಿ ನುತ್ತಾನ ಮುಕೆಕ್ಟುಂಟು? ಎಂಬುದಾಗಿ छड ०४ ಸಂತೋಷದಿಂದ ಮನ್ಮಥನು ನಿಕೇನನಾಗಿ 
ಕೀರ್ತಿಸುನ ಅಶೋಕ ನೃಕ್ಷವು ಅಲ್ಲಿ ಶೋಭಿಸುತ್ತಿಡಿ ॥೫೭॥ ಮಂಬಿಗಳ ಸಮೂಹವು (ನೀಚರ ಸಮೂಹ 
ಮಲಿನನಾಣುಡು ಎಂಡು ಅವುಗಳ ಸೆಹೆವಾಸನನ್ನು ಮೊರೆಮಾಡಿಕೊಂಡು ಸುಮಕಸೆಗಳ ಸಂತಾನ (ಜೀನತೆಗಳ 
ಪೀಳಿಗೆ) ವನ್ನ- ಹೂವಿನ ಸಮೂಹವನ್ನು ನಡೆಮ್ಯ ಸಡಾ ಆತ್ಯುತ್ತಮಕರೆಂತೆ ಇರುವ ಸೆಂಪಿಗೆಯೆ ನುರೆಗಳು ಅಲ್ಲಿ 
ಶೋಭಿಸುತ್ತಿನೆ. ॥೫5॥ ಸುತ್ತು ನೆಗರೆದಲ್ಲಿ - ಸೊರ್ಯನ ಬೆಂಕಿಗೆ ಸಓಸಲಾಕಣೆ ಕಕ್ಷತ್ರಗಳು ಭೊನಿಗೆ. 
ಇಳಿದು ಬಂದು (ರತ್ನಗಳ) ರಾಶಿ ಹಾಕಿರುವ ऐंड, ನ್ಯಾನಾರಿಯ ಅಂಗಡಿಯಲ್ಲಿ ಹೊಸ ಮುತ್ತುಗಳ ನೆನ (ನೇ) 
ದಿಂಪ ರಾತ್ರಿಯಾಗುನನಕಿಗೂ *ಅಲ್ಲಿರುತ್ತವೆ. ॥ ೫೯ ॥ ತನ್ನೆ ಜಡಾಕ್ನತಿ (ನೀಂಕ ಆಕಾಶೆ) ಯನ್ನು ಹೋಗೆ 
ಲಾಢಿಸಿಕೊಂಡೆ ತನ್ನ ಐಶ್ತರ್ಯವನ್ನೆಲ ಆ ವುಕಲಕ್ಷಿ Ni ಪ್ರದರ್ಶಿಸುತ್ತಾ, ಸಮುದ್ರವು ಅನಳನ್ನು ಮೆಚ್ಚಿಕೊಂಡು 
ಇಯುತ್ತಿದ್ದಿತು ಎಸ್ಸುನೆಂತೆ ನ್ಯಾನಾರಿಗಳ ಬೀದಿಯು ರತ್ನಗಳ ರಾತಿಯಿಂಡ ಮುಣೋಷೆೆನಾಗಿ ಕಾಣಿಸುತ್ತಿಜೆ. ॥೬ಂ೦॥ 
ಸ್ಫಟಿಕದ ನೆಲೆಗಟ್ಟಿನಲ್ಲಿ ತನ್ಮು ಉಗುರುಗಳ ಪ್ರತಿಬಿಂಬವನ್ನು ಕಾಣಿ ಚಿರಳುಗಳು ಅನನ್ನು ಹುಡುಕಿ ಕರೆಯುತ್ತಿ, 


೧ ವಿಶಾಖಭೂತಿ ರಾಜ್ಯಲೀರೋದಯಂ ಎ೫ 


ಪಳಿಕಿನ ಕುಟ್ಟಿಮುಡೊಳ” ನಖ | ನಿಳೋಕಮಂ ಕಾಣಡಟಸಿ ಕಕೆಡಪುವು ತದಾಂ 
ಗುಳಿಗಳೆನಿಸಿದುವು ಸಕಿಯರ | ಸಳಂಚಿನುಂಗುರಡ 0008 ವುರನೀಧಿಗಳೊಳ್‌ ॥ ೬೧ 


ನಿನಸಂಗಳಿಂಡಮೊಗೆನಗು | ಕುನ ಪೊಗೆ ನಾರಜಕೆ ಮೇಲೆ ಮುಸುಟೀವ ಭಂಗೀ 
ನಿನಹೆಷ ಗಟ್‌ ಗಲಃಃ ಣೆಯೆನೆ | ಗನಾಕಮುಂಗಜನ ದೊಣೆಗೆ ಕೊಣೆಯೆನಿಸಿರ್ಕುಂ ॥ ೬s 


ನಕೆಗೆಟನ ಕುಂಬಿ ಗಲ್‌ಯೆಸೆ | ಕೊನೆನೆಳಗಿಂ ನಿಮಿರ್ನ ಬಳ್ಳಿವೆಳಗುರ್ದಿವ ಕಾ 
ಕೆನೆ ಗಳಿಗಟ್ಟುವುವತನುಗೆ | ನನೆಗಟ್ಟುನ ಫೆನಡಿ ಪುಷ್ಟಲಾನೀನಿನಹಂ | ೬೩ 


ಮುಗುಳ್ಳಳ ಸಾರೆ ಸುಯ್ಯೆ ನಜುಗಂಸಿಕೊಳಿರ್ನಡಿ ಗಂಸುನಾಗೆ ಸೆ 

ಳ್ಬುಗುರ್ನೆಳಗಿಂಪರೆಲ್ಲಳ ಪಳಂ ಳನೇಜ್‌ ಮಡಾಳಿ ಮೆಲ್ಲ ಮೆ 

ಲ್ಲಗೆ ಸುತಿಗೂಡೆ ಕಂತಣಪ ನುಣ್ಣಕಡೊಳ್‌ ಮನೆಗಟ್ಟಿ ಕಂತು ಕಾ 

ಮಿಗಳ ಮನಂಗಳೊಲ್‌ ಗಡೆಣದಿಂಸಲರ್ಗಟ್ಟುವುಸಂಗನಾಜನಂ'॥ ೬೪ 


ಚಳನುಣಿಪಾಕಡೊಳ್‌ ತೊಡರ್ಮ ಶೂಗಿ ನುಗುಬ್ಬುನ ಕಂಡು ಕಂತುಗಿಂ 

ಹೊಳಡೆ ನಿನೋಷನುಂ ಕುಡೆ ನುನೋಜನಿಸಾದಿಯ ಕುಂಭಿಕುಂಭೆನೊಲ್‌ 

ಶೊಳಗುವ ಪೂನಿನಡ್ನಣಮನೇಟ್‌ಸೆ ಮೌಕ್ತಿಕಕುಂಡಳಂ ಕುಚಂ 

ಗಳೊಳೊಲೆಡಾಡೆ ಲೀಲೆಯೊಳೆ ಘಟ್ಟಿನುಗುಟ್ಟುವುವಂಗನಾಜಸಂ | ೬೫ 





ನೆಯೊ ನಿನ್ನುವಂತೆ ಊರಿನ ಬೀದಿಯಲ್ಲಿ [ಓಡಾಡುತ್ತ ರುವ] ರನುಣಿಯರ ಗೆಷ್ನಯ ಕಾಲುಂಗುರೆಗಳ ಧ್ವನಿಯು 
ಳೇಳಿಸುತ್ತಿತ್ತು. ॥೬೧॥ [ನುಕೆಯ] ಗವಾಕ್ಷಗಳ ಸಂದಿನಿಂದ ಮೇಲಕ್ಕೆ ಹೋಗುನ ಅಗರುವಿಕ ಹೊಗೆಯು 
ಬಿಲ್ಲಿನಹೆಗ್ಗಕ್ಟೂ, ಅವರ ಮೇಲೆ ಮುಸುರಿಕೊಡಿರುನ ಮಂಬಿಗಳ ನಸನೂಹೆಡ ಗರಿಯ ಬಾಣವ ಗರಿಗೂ 
ಸೆಮಾಸವಾಗಿರಲು ಗವಾಕ್ಷಿಯು ನುನ್ಮಧನ ದೊಣೆ (ಬತ್ತಳಿಕೆ)ಗೆ ಸಮಾನವಾಗಿತ್ತು, ॥೬೨॥ 'ನೊಗ್ಗಿಗೆ ಬಂದು 
ಎರೆಗುವ ದುಂಬಿಯು ಗರಿಯಾಗಿರಲ್ಳು ಚೆಗುರಿಕೆ ಬಳುಕೆನಿಂದೆ ಹೊರೆಹೊನ್ಮುನ ಬಳ್ಳಿಯೆ ಬೆಳಕು ಚೆನ್ನಾಗಿ 
ಉಜ್ಜಿ ತೊಳೆದ ಕಾರೆನ್ನುವಂತಿರಲಾಗ್ಯಿ ಹೊಗಳಿಂದ ತುಂಬಿದ ಗೊಂಚಲು ಮೊಗ್ಗನ್ನು ಕಟ್ಟುವ ನೆನದಿಂಡ ಮನ್ಮಥ 
ನಿಗೆ ಗರಿಗಟ್ಟುತ್ತಾ ಇದೆ, ॥೬೩॥ ಮೊಗ್ಗುಗಳ 5०0३ ತನ್ಮು ನಿಃಶ್ವಾಸದ ಸುವಾಸನೆಯಿಂದ ಇನ್ಮುಡಿಯಾಗಿ 
ಸುವಾಸನೆಗೊಳ್ಳಲು, ತನ್ಮು ಚೊನಾಡ ಉಗುರುಗಳ ಬೆಳಕಿನಿಂದ ಹೊಗಳ ರೇಕು(ದಳೆ)ಗಳು ಹೆಚ್ಚು ಕಾಂತಿ 
ಯುಕ್ತವಾಗಲ್ಯು, ಳ್ಳ ಕಡಗಷ ನುಣ್ಣನಿಯಲ್ಲಿ ಮದಿಸಿದ ಮಂಬಿಗಳ ಮೃಮ ನುಮುನಾಷೆ ವನಿಯು ಶ್ರುತಿಗೂಡಿ 
ಕೊಳ್ಳಲ್ಲು ಮನ್ಮಥನು ಕಾಮಿಗಳ ಮನಸ್ಸಿನಲ್ಲಿ ನುನೆಯಸ್ಸು ಕಟ್ಟುತ್ತಾ ಇರಲಾಗಿ ಸ್ರೀ ಜನರು ಒಟ್ಟಾಗಿ 
ಹೊನನ್ನು ಕಟ್ಟುತ್ತಾ ಇದ್ದಾರೆ. ॥೬೪॥ ಚಲಿಸುವ ರತ್ನಹಾರೆದಲ್ಲಿ ಸೇರಿಕೊಂಡು ತೂಗಾಡುತ್ತಾ ಹಿಂದಕ್ಕೆ 
ಬರುನ ಗಂಥಡ ಚೆಕ್ಕೆಯು ಮ್ಕೆಧನಿಗೆ ಉಯ್ಯಾಲೆಯ ನಿನೋವನನ್ನು ಕೊಡುತ್ತಾ ಇರಲಾಗಿ, ಮಥ್ಮವನೆಂಬ 
ಬೇಡನ ಆನೆಯ ಕುಂಭನ್ನ ಳದಲ್ಲಿ ಕೊಳಗಿ ಬೆಳಗುವ ಹೊವಿನ ಗುರಾಣಿಯನ್ನು ಹೆಂಗಸರೆ ಮುತ್ತಿನ ಕರ್ಣಾ 
ಭರಣಗಳು ಹೀಯಾಳಿಸುನಂತೆ ಮೊಲೆಗಳ ಮೇಲೆ ಅಲ್ಲಾಡುತ್ತಾ ಇರಲಾಗಿ ಆ ಹೆಂಗನೆಸು ನಿನೋವನಾಗಿ ಶ್ರೀ 
ಗೆಂಥವನ್ನು ತಯಾರುಮಾಡುತ್ತಿದ್ದಾರಿ ॥೬೫॥ ಆಗರುವಿನ ಥೂನನ ಹೊಗೆಯಿಂದ ದಿಕ್ಕನ್ನು ಕಾಣಿ 
ಹೋದ ತಂಗಾಳಿಯು ನಟ್ಟಣದ ಕಾನಿಜನಗಳ ಕೆನ್ನೆ, ಕುತ್ತಿಗೆ ಮತ್ತು ಕಿನಿಗಳ ಸೆಂದುಗಳಲ್ಲಿ ಹೆಡರಿದಂತೆ ಮೆಲ 
ಮೆಲ್ಲನೆ ನಡೆದು ಬರುತ್ತಾ, ಅಲ್ಲಾಡುನ ಗೊನೆಗಳಿಂದ ಸುಶಿಯುತ್ತಿರುನ ಅಂಗಳನೆ ಎಳನೀರಿನ ಥಾಕೆಗಳು ಚಂದ 


೧೬ ನೆರ್ಧೆಮಾನ ವುರಾಣಂ 


ಆಗುರುನ ಧೂಸಥೂಮುಜೊಡನಿಂ ಜೆಸೆಗಾಣದೆ ಸೆಕ್ಸು ಮೌಕಕಾ 

ಮಿಗಳೆ ಕೋಳ ಕಂರ ಕಟಕಂಟಿಕ ಜಾಳೆಡೊಳಟ್ಕ್‌ದಂತೆ ಮೆ 

ಲ್ಲಗೆ ನಡೆದವ್ಬುವಳ್ಗೊನೆಗಳಿಂ ಸುರಿನಂಗಣನಾರಿಕೇಳಥಾ 

ಕೆಗಳ ನವೇಂಡುಕಾಂತದನಳಂಬನಯಸ್ಟಿಗಳಾಗೆ ಕೆಂಬೆಲರ್‌ ॥ ೬೬ 


ಪ್ರತಿಹರ್ಮ್ಯಂ ಕಾಂತಕಾಂಶಾರತಿಕಲಹೆದೊಳಾಂದೋಳ ಕೇಳಿಕ್ಟಿಯಾ ಸಂ 

ಗತಿಯೊಳ್‌ ಸಂಗೀತ ರೆಂಗಾಂತರಡೊಳವುತಹೋಚಿಃ ಕರಾಳಂಬನಂ ಸು 

ಕ್ರಿ ತೊಳಲ್ಲಲ್ಲಿ ಸಬ್ರಿಂ ಕಳೆವುದು ಗಣಿಕಾಡ್ವಾಕ ಘಂಟಾರನವ್ಯಾ 

ಹತನಿಡ್ರಂ ವಕ್ಷಿಕಾಶಾವಿರಹಿ ರಜನಿಯೊಳ್‌ ಮುಂಪಚಾರೆಂ ಸಮಾರಂ | ೬೭ 


ಕೋನುಳ ಚಂದ್ರ ಕನ್ಯಜಸಚಿಹ್ನೆನುಧಿ್ಟಿತ ವರ್ನ್ಷಣನ್ರಭಾ 

ಕೌಮುದಿ ನುಂಚಕಾಂಟ್ರಮಣಿಪೀರವಿಳೆಂಬಿತ ಹಾಕತಾರಕಂ 

ಕಾಸುಕ ಲೋಚನೋತ್ಸಳ ನಿಳಾಸನುನೀನುಶು ತದ್ವಿಳಾಸಿನೀ 

ಒನುಡೊಳಾಗಳುಂ ಧನಳತಳ್ಳತಳಾನುಳ ಚೆಂದ್ರಮುಂಡಳಂ ॥ ೬೮ 


ಅಳಕಾಸಕ್ಟೈಕಹಸ್ತಂ ಹಿಕ ಶುಕ ಸರಿಹಾಸ ಪ್ರಫುಲ್ಲೈಕಗಂಡ | 
ಳಮಾದರ್ಶಾರ್ಕಿತ್ಯಿಕೇಕ್ಷಣಮುಚಿತಸಖೀನಾಗ್ವಿಕೇರ್ಸೈಕ ಕರ್ಣಂ 
ಳವೀಣಾಳಂಬಿತೈಕಸ್ತನಮೆಸಿವುದು ಕಾಂತಾಜನಂ ऐड ०९0० 

ಗಳೊಳೇಳ್ಳೈಕಾಂಗ ರೀಲಾಬಲನುೆ ರೆತಿನಾಥಂಗೆ ಕೊೋಪರದದಿಂದಂ ॥ ೬೯ 


कल 


ಕಾಂತದ ಊಕಿಗೋಲುಗಳಾಗಿರಲಾಗಿ ಮೆಲ್ಲಮೆಲ್ಲನೆ ನಡೆದು ಬರುತ್ತಿಜಿ (ತಂಗಾಳಿಗೆ ಫೈತ್ಯ, ಮಾಂದ್ಯ, ನಾಥು 
ರ್ಯಗಳಿರೆಬೇಕು, ಅಗರುನಿಸ ಘೂಸದಿಂದ ಸುನಾಸನೆಯನ್ನೂ, ಕಾಮಿಗಳ ಕಿನಿಕಂರಾದಿಗಳಿಂದ ಮಾಂದ್ಯನನ್ನೂ, 
ಎಳನಿೀರಿಫಿಂಡ ಕೈತ್ಯನನ್ನೂ, ಇಲ್ಲಿನ ತಂಗಾಳಿಯು ಪಡೆಡು ಬರುತ್ತಿದೆ ಎಂದು ಕನಿಯ ಕಲ್ಪನೆ. ॥೬೬॥ ಗಣಿಕೆ 
ಯರ ಮನೆಯ ಬಾಗಿಲುಗಳಲ್ಲಿರುನ ಘಂಟಿಯ 30. 0०४ 88,000 ಹಾರಿ ಹೋದ ಸಮೀರನು(ಗಾಳಿಯು) ದಕ್ಟಿಣ 
ದಿಕ್‌ಕಾಂತೆಯ ವಿರಹದಿಂದ ರಾಶ್ರಿಯಲ್ಲಿ ಪ್ರತಿಯೊಂಪು ಉನ್ಸರಿಗೆಯಲ್ಲಿಯೂ [ನೆನ] ಕಾಂತ-ಕಾಂತೆಯರ ರತಿ 
ಕಲಹಡಲ್ಲಿಯ, ಉಯ್ಯಾಲೆಯೊಟಿನ ಗತಿಯ ಚೊತಿಯಲ್ಲಿಯ್ಯೂ ಸಂಗೀತವ ಕೆಂಗಸ್ನಳಷ ಒಳಗಡೆಯಲ್ಲಿಯೂ 
ಚಂದ್ರನ ಕಿರಣಗಳನ್ನು ಅವಲಂಬಿಸಿಕೊಂಡು ಎತ್ತಿತ್ತಲ ಸುತ್ತಿ ತೊಳಲುತ್ತಾ ಹೊತ್ತನ್ನು ಕಳೆಯುತ್ತಾನೆ. ॥ ೬೭ | 
ಆ ಗಣಿಕೆಯೆಕ ಮನೆಗಳಲ್ಲಿ ಯಾನಾಗಲೂ ಕುಭ್ರಢನಳನಾಷ ಹಾಸಿಗೆ ಎಂಬ ಚಂಪ್ರಮಂಡಳವು ಕೋನುಲನಾದ 
ಸನಿಲುಗರಿಯಿಂಸ ಮಾಡಿದ ಬೀಸಣಿಗೆಯ ಚಿಣ್ನೆಯಿಂಪ ಸ್ಥಾಪಿತನಾಪುವಾಗಿ, ಮಂಚನ ಕಾಲುಗಳ ರತ್ನಗಳೂ 
ಪೀೀರದಲ್ಲಿ ನೇತು ಹಾಕಿರುವ ಮುಕ್ತಿನ ಹಾಕವೂ ಸೇರಿ ಕನ್ನಡಿಯ ಕಾಂತಿಯು ಬೆಳುದಿಂಗಳನ್ನು ಚೆಲ್ಲುತ್ತಾ, ಕಾಮು 
ಕರೆ ಕಣ್ಣುಗಳೆಂಬ ಕನ್ನೈದಿಲೆಯ ಸೌಂದೆರ್ಯಿನನ್ನು ನೂಸುತ್ತನೆ, [ಇಲ್ಲಿ ಹಾಸಿಗೆಯ ಚಂದ್ರಮಂಡಲ, ನನಿಲು 
ಗರಿಯ ಬೀಸಣಿಗೆ ಚಂಪ್ರನಲ್ಲಿರುನ ಕಳಂಕ ; ಮಂಚವ ಕಾಲಿಗೆ ಹಾಕಿರುನ ರತ್ನಗಳ್ಳೂ ಪೀರದಲ್ಲಿ ತೂಗುಹಾಕಿರುವ 
ಮುತ್ತಿನ ಹಾಕವೂ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿ ಬರುನ ಬೆಳಕೇ ಬೆಳುದಿಂಗಳು; ಕಾಮಿಗಳ ಕಣ್ಣುಗಳು ಕನ್ನೈದಿರೆ; 
ಆ ಬೆಳುದಿಂಗಳಲ್ಲಿ ಈ ಕನ್ನೈವಿಕೆಗಳು ಆರಳುತ್ತನೆ.] | ೬೮॥ ಮುಂಗುಕುಳಿಗಳಲ್ಲಿ ಸಹಾ ಸೇರಿರುವ ಒಂದು ಕೈ, 


ಕೋಗಿಲೆ ಗಿಳಿಗಳ ನರಿಹಾಸದಿಂಡ ಅರಳಿದ ಒಂದು है ५ ಕನ್ನಡಿಗೆ ಅರ್ಪಿಸಿರುವ ಒಂದು ಕಣ್ಣು, ಯೋಗ್ಯಳಾದ 


೧ ಪಿಠಾಖಭೂತಿ ರಾಜ್ಯಲೀಲೋಪಯಂ ೧ಕಿ 


ಸಕಳೆಸಂ ನಿಜ ನಂದೆನೆಯಿಂಜಿ ನೆ | ರ್ದಿಕುನಿಭಾಜನಕೆಂಬ ನುಹತ್ವದಿಂ 
ಸಕಳ ಸಂ ಮುಣಿಭರ್ಮುಮುಯಂ ನಿರಾ | ಜಿಕುಮುನಾರತನಾರ್ಹೆತ ಮುಂದಿರಂ | ೭೦ 


ಪಡಗತಿ ಪಾರದಕ್ಳರಮನುಗ್ವಡಿನಂತಿಕೆ ತೂಕದೋಲೆ ಗೀ 

ಕದ ಲಅಯಮಾನನುಂ ಸನಣಿಸಂತಿಕೆ ಭಾನರಸೆಂ ನಿಜಾಂತರಂ 

ಗದೆ ಮಥುರತ್ವನುಂ ಪ್ರಕಟನಂಕಿಕೆ ರಂಜಿಸಿ ನೃತ್ಯಗೀತ ವಾ 

ದ್ಯದ ಸುಖಮೇಕರೂನನುಯನಾಯ್ತೆಕೆ ನರ್ಕಿನರಲ್ಲಿ ಕಾಂತೆಯರ್‌ || ೬೧ 


ಮತ್ಸಂ- 


pe) 


ಉದಧಿಗೆ ಮೇರುಗೆ ಗಾಂಭೀ | ರ್ಯಡೊಳುತ್ನೆತಿಕೆಯೊಳನೆಡುಗುಂ ತದ್ರಾಜಾ 
ಸ್ಫಷದಗಂ ಮುದಿಲುಮನಿ | ಲ್ಲಸಂು ಸಜ್ಜನಕೆಗೆಂತು ನೆಲೆಯಾಡಪುಜೋ || ೭s 


ವ್ರತಿಹಾಕನೇತ್ರಪುತ್ರಿಕ | ನುತಿವಿಪುಳ ಕನಾಟಿ ನಕ್ಷ್ಮನೆಸೆವುದು ರಾಜಾ 
ಯತಸಕ್ಳೆ ನೊಸಲ ಕಣ್ಣೆನಿ | ಸಿ ಕೇಜಮಂ ಕೆಆ್‌ಯೆ ಮೆಟ್‌ನ ಪುರ್ನಡ್ವಾರಂ ॥ ೬ 


ಕ್ರಮನಿಕ್ಷೇಸ ಕ್ವಣನ್ನೂಸಪುರ 908 ಪುರಸ್ಸಾರಿ ಸೆಜ್ವಸ್ಮರೆಂ ಸ್ಕ್ರೇ 

ರೆ ಮುಖೇಂಡುಹ್ಯೋತ ಜಾತದ್ಯುತಿ ಮಿಲಿತ ನವಾಲಕ್ತ ರೆಕ್ತೀಭನ (59) 

ದ್ರಮಸಗ್ರಾನಾಂಗಣಂ ಭಂಗುರತರಳ ಕಟಾಕ್ಷಾಂಚಳೋದೀರ್ಣ ನಿದ್ಯು 

ಥೃ)ಮನಿಭ್ರಾನ್ಯುನ್ಮರಾಳಂ ಸುವುದು ನೃಷತಿಪ್ರೇಷ್ಯ ಯೋಷಿತ್ಸದಂಬಂ ॥ ೭೪ 


ಸಖಿಯ ಮಾತುಗಳಿಗೆ ಕೊಟ್ಟಿರುನ ಒಂದು 00, ನುನೋಹೆರದ್ವನಿಯುಳ್ಳ ನೀಣೆಗೆ ಆಶ್ರಯನಾದ ಒಂದು 
ಮೊರೆ-ಇನುಗಳಿಂಡ ಕೂಡಿದ ಕನುಣಿಯರು ರತ್ನಪೀರಗಳಲ್ಲಿ ಕುಳಿತು ಮನ್ಕಧನಿಗೆ ತಾವು ಏಕೈಕಲೀಲಾಬಲನೆಂಡು 
ತೋರುವ ರೀತಿಯಲ್ಲಿ ಪ್ರಕಾಸಿಸುತ್ತಿದ್ದಾರೆ. ॥ ೬೯ ತನ್ನನ್ನು ನಂದಿಸುವುಡೆರಿಂಡ ಜಗತ್ತಿನ ಜನಕ್ಕೆ ಎಲ್ಲ ಶ್ರೀಸ್ಕ 
ವಾಡ ಉದ್ಭಾರೆವೂ ಡೊಕೆಯುತ್ತದೆ ಎಂಬ ನುಹೆತ್ವದಿಂದ ಕೂಡಿದ ಕಲಶಬೊಡನೆ ಸಂಪೂರ್ಣವಾಗಿ ರತ್ನಖಚಿತವಾದ 
ಬಂಗಾರೆದಿಂಡ ನಿರ್ನಿತನಾಗಿರುನ ಜಿನನುಂದಿಕವು ಸದಾ ತೊಳಗಿ ಬೆಳಗುತ್ತದೆ, ॥ ೭೦ ॥ ಅನರನಣೆ ನಿರಿಗೆಯು 
ಸಂಗೀತದ ಅಕ್ಷರಗಳನ್ನು ಘೋಷಿಸಿ ಹೇಳುನಂಶಿರಲಾಗಿ, ತೂಕನಾಡಿದಂತೆ ಇದ್ದ ಅನರ ಒಲೆದಾಟಿವು ಸಂಗೀತದ 
ಲಯೆದ ಅಳತೆಯನ್ನು ಹೆನಣಿಸುನಂತಿಕಲಾಗಿ, ಅನರ ಭಾನ_ರಸಗಳು ತಮ್ಮ ಅಂತರಂಗದ ಮಾಧುರ್ಯನನ್ನು 
ಪ್ರದರ್ಶಿಸುವಂತೆ ನುನೋಷಹಕನಾಗಿರಲಾಗಿ ನೃತ್ಯ-ಗೀತ-ವಾದ್ಯಗಳ ಸುಖನೆಲ್ಲವೂ ಒಂಡೇ ರೊಪದಲ್ಲಿ ತುಂಬಿ 
ಹೋಗಿಡೆಯೊ ಎನ್ನುನಂತೆ ಸುಂದರಿಯರು ಅಲ್ಲಿ ನರ್ತಿಸುತ್ತಿದ್ದರು. ॥&0॥ ಮುತ್ತು ರಾಜನಿಗೆ ಸೇರಿದ 
ಕಂಡಕವೂ ಕೋಟಿಯೂ ತಮ್ಮ ಗಾಂಭೀರ್ಯ ಮತ್ತು ಉನ್ನತಿಗಳಲ್ಲಿ ಕ್ರಮನಾಗಿ ಸಮುತ್ರನನ್ನೊ, ಮೇರು 
ನರ್ನತನನ್ನೂ ಸ್ಪರ್ಧಿಸುತ್ತವೆ. ಹಾಗಿಲ್ಲದಿದ್ದರೆ ಸಜ್ಜನತೆಗೆ [४ ಊರು]ಹೇಗೆ ತಾನೆ ವಾನಸ್ಥಾನವಾದೀತು tall 
ಪೂರ್ವದ ಹೆಬ್ಬಾಗಿಲಿನಲ್ಲಿ ಬಾಗಿಲು ಕಾಯುನನಕ ಕಣ್ಣವಾನೆಯ ನಿಸ್ತಾರನಾಡ ಕದದಂತಿರುವ ಕೆಪ್ಟಿಗಳು ಅರ 
ಮನೆಯ ಹೆಣೆಗಣ್ಣೊಎನ್ನುನಂತೆ ತೇಜಸ್ಸನ್ನು ಚೆಲ್ಲುತ್ತಾ ಪ್ರಕಾಶಿಸುತ್ತವೆ, ॥ ೩೩ ॥ ಶ್ರೀಷ್ಕನಾನ ರಾಜನೆ ಕೆನುಣೀ 
ಸನೂಹದ ನಡಿಗೆಯಿಂದ ಕಾಲ್ಗೆಜ್ಞೆಗಳ ಧ್ವನಿಯು ಮುಂಡಿಹೋಗಿ ಮನ್ಮಥನು ಸಿದ್ಧನಾಗುವಂತೆ ಮಾಡುತ್ತದೆ. 
ಸುಂಡಕನಾಡ ಅನರ ಮುಖಚಂದ್ರಕ ಕಾಂಕಿಯಿಂದ ಹುಟ್ಟಿದ ಕರಣಗಳು ಸೇರಿಕೊಂಡು ಅನರೆ ನಾಡಗಳಿಗೆ 


3 


ಬಿರ ನರ್ಧಮಾನ ವುರಾಣಂ 


ಎಳವುಲ್ಗೆತ್ತು ಹರಿ್ಕಣಿ | ವಳೆಯಾಂಶುಗೆ ಸಾರ್ನ ದೀಣಿಕರೆಗೆ ಶಶಿನಂ 


ಡಳನಿರರೆಯೆ ಪದವಿಯನಾಕುಳ | ವಳಿತ ಕಟಾಕ್ಷರಿಟಿಯಿನಬಕೆಯೆರೀವರ್‌ ॥ ೭ 
ಆರಸಿಯರೆ ವಿಶಕಭನನೋ | ಶೃರಂಗಳಂತದೆಳ ಬಳಿಸಿಯೋಲಗಿಸಲ್‌ ಬಂ 

ದುರು ಫೈಳಂಗಳವೋಲಿಕೆ | ಸಿರೀಂದ್ರಮೆಂಬಂತಿರಿರ್ದದಾ ನೃಪಭನನಂ ॥ FIN 
ಅಭಿನಾಫಿ ಸೆತ್ಯಭಾಷಣ | ಕೆಳಿ [ಯಾತಿನಿಭೀ]ನಣಂ ಯೆಶೋಭೂಸಣನ _ 

9,३०० ನಯನಿಕ್ರಮಿ 9 | ಶ್ವಭೂತಿ ವಿಶ್ವಂಭರಾಧಿಸಕಿಯಡನಾಳ್ವಂ ॥ ೭೩ 
ದಿವಸೇಂದ್ರನಂತೆ ಸತತಂ | ಭುವಕನ್ಯಾಪ್ರಪ್ರತಾಸನಂಭೋನಿಧಿಯಂ 

ಶವಿಕಳ ಗಾಂಭೀರ್ಯಯೆತಂ | ಕುನಳಯಸಖನಂತೆ ಮುತ್ತೆ ಸೆನ್ನುತನೃತ್ವಂ ॥ ೬೮ 


ದೆಳಿತ ಲಸತ್ಯುಂದದ್ಯುತಿ | ಯಳಂಕೃತಾಶೇಷಭುನನಮಾ ನೃನನ ಯೆಶೆಂ 
ಬಳಯಿಫುದರಿನೃನ ನನಿತೋ | ಜ್ಞ್ವ್ಯಳಮುಖಚಂಪ್ರಂಗೆ ನುಳಿನತೆಯನಿದು ಚಿತ್ರಂ ॥ ೯ 


ನಿತಕಾಶಾಚಕ್ರಮನ | ದ್ವಿತೀಯತೇಜದೊಳೆ ಸತತಮಾಕ್ರಮಿನಾ ಭೂ 
ನತಿಯೊಳ್‌ ಸಹೆಸ್ರತೇಜಃ | ಪ್ರತಾನದಿಂ ವ್ಯಾಪಿನರ್ಕನೆಣೆಯೆನಿಸುನನೇ ॥ ೮೦ 


ಅರಿಬಾಂಥನದಾನಾರ್ಧಂ | ನಕಕೋಶವಿಸೆಸೆನ 2४ ರತ್ನಂಗಳನಾ 
ಡೆರೆದಿಂ ತೆಗೆಡು ನರೇಂದ್ರಂ | ನಿರಿತಂ ಕೋಪಪ್ರಸಾದೆ ಸಿದ್ಧಿಯನಾಂನಂ ॥ ೮೧ 


ಕೊಡೆದಿರುನ ಅರಗಿನ ಕಸವು ಕೆಂಪಾಗಿ ಅಂಗಣದಲ್ಲಿರುವೆ ಕಲ್ಲುಗಳು ಪ್ರನನನ್ನು ಪಜಿಯುತ್ತನೆ, ಮುರಿದ ಅನರೆ 
ಕಡೆಗಣ್ಣ ನೋಟಿನನ್ನು ಭಯೆಂಕರನಾದ ನಿಂಜೆಂದು ಭ್ರಮಿಸಿ ಹಂಸಗಳು ಓಡಿಹೋಗುತ್ತನೆ, ॥ ೭೪ ಸುತ್ತಲೂ 
ಎರಚಿದ ಮರಕತರತ್ನದ ಕಾಂತಿಯನ್ನು ಎಳೆಯ ಹುಲ್ಲೆಂಡು ಭ್ರಮಿಸಿ ಅಲ್ಲಿಗೆ ಬರುನ ಪಳಗಿದ ಜಿಂಕೆಗೆ ಅಲ್ಲಿನ 
ರಾಣಿಯರು ಸಂಭ್ರಮದಿಂದ ಮುನೋಹೆಕೆನಾದ ತನ್ಮು ಕಡೆಗಣ್ಣ ನೋಟದಿಂದ ಚಂದ್ರನುಂಡಳದಲ್ಲಿರುವ ಜಿಂಕೆಯ 
ವಡನಿಯನ್ನು [ಅಡಕ್ಕೆ] ನೀಡುತ್ತಾರೆ. ॥ 2४॥ ನುಹಾರಾಣಿಯನರ ಎತ್ತರನಾಡ ಅರಮನೆಗಳು ಸುತ್ತಲೂ 
ಬಳಸಿ ಓಲಗಿಸುವುದಕ್ಕಾಗಿ ಬಂದ ಶ್ರೇಷ್ಠನಾದ ನರ್ನತಗಳಂತಿಕೆಲಾಗಿ, ರಾಜನೆ ಅರನುನೆಯೆು ನರ್ನತಗಳ ರಾಜ 
ನಾದ-ಮೇರು-ಸರ್ನತಡಂತಿದ್ದಿತು. ೭೬ ॥ ಆತ್ಮಾಭಿಮಾನಿಯೂ ಸತ್ಯವನ್ನೇ ನುಡಿಯುನನನೂ, ಶತ್ರುನಾಡ 
ನನಿಗೆ ಭಯಂಕಕನಾದನನೂ, ಕೀರ್ತಿಯೇ ಆಭರೆಣನಾಗಿ ಉಳ್ಳವನೂ, ಭಯೆಡೂರನಾಧೆನನೂ ಧರ್ಮ 
ನರಾಕ್ರಮಿಯಾದನನೂ ಜಗತ್ತಿನ ಇಶ್ವರ್ಯದಂಕಿರುನನನೂ ಆದ ವಿಶ್ವಂಭರೆರಾಜನು ಅದನ್ನು ಆಳು 
ತ್ತಿದ್ದನು. ೭೭॥ ಆತನು ಸೂರ್ಯನಂತೆ ಬ್ರಹ್ಮಾಂಡನನ್ನೆಲ್ಲ ಸದಾ ವ್ಯಾಪಿಸಿದ ನರಾಕ್ರಮವುಳ್ಳವನು, ಸಮುದ್ರ 
ದಂತೆ ಅಆಖಂಡನಾದ ಗಾಂಭೀರ್ಯವುಳ್ಳವನ್ನು ಚೆಂದ್ರನಂತೆ ಸ್ತುತ್ಯವಾದ ನಡನಳಿಕೆಯುಳ್ಳವನು. asl 
ಆರಳಿದ ಮಲ್ಲಿಗೆಯೆಂತಿರುವ ಕಾಂತಿಯಿಂದ ಆ ರಾಜನ ಕೀರ್ತಿಯು ಭೂಮಂಡಲನನ್ನು ಅಲಂಕರಿಸಿದೆ. [ಆದೆ] 
ಅದು ಶತ್ರು ರಾಜರ ರಾಣಿಯರೆ ಕಾಂತಿಯುಕ್ತವಾನ ಮುಖಚಂದ್ರನಿಗೆ ನುಲಿನಕೆಯನ್ನು ಬೆಳೆಸುತ್ತಿದೆ. ಇವು ನಿಜ 
ವಾಗಿಯೂ ನಿಚಿತ್ರ. ॥೩೯॥ ನಿಸ್ತಾರವಾದ ದಿಕ್‌ಚಕ್ರವನ್ನೆಲ್ಲಾ ತನ್ನ ಅದ್ವಿತೀಯನಾದ ४९४४ 8०४ ಸದಾ 
ಆಕ್ರಮಿಸುನ ಆ ನುಹಾರಾಜನಿಗೆ ಕೇವಲ ಸಹಸ್ರ ಕಿರಣಗಳ ಸಮೂಹದಿಂದ [ದಿಕ್‌ ಚಕ್ರವನ್ನು] ವ್ಯಾಸ್ಸಿಸುನ 
ಸೂಢ್ಯನು ಸಮಾನನೆನಿಸಿಯಾನೆ? ॥೮೦ ॥ ಶೆತ್ರುಗಳಿಗೂ ಮುತ್ತು ಬಂಧುಗಳಿಗೂ ನೀಡುವುದಕ್ಕಾಗಿ ಆ ರಾಜನು 


೧ ವಿಶಾಖಭೂತಿ ರಾಜ್ಯಲೀಲೋಷೆಯಂ or 


ಆತನಮಳಾಂಕಮಾರೆಯ | ನೋತಚ್ಛರಸಿಯಕೆ ನಾಡೆ ಕೇಳ್ವವಸೆರಡೊಳ್‌ 
ಮಾತೇನಿಂತ್ರಂ ತನ್ನೈಹ | ಜಾತಪ್ರತಿಫಿನಡತತಿಗೆ ಕರಮೆ ಕನಲ್ವಂ ॥ 6.9 


ಅನುಳತರ ಸ್ನಭಾನನಕಳಂಕಚರಿತ್ರನಿರಾಜಿತಂ ಜಿನೇಂ 

ದ್ರಮತಸರೋಜಿನೀ ವಿನುತ ಕೇಳಿಸುರಾಳನಶೇಷಸಂಸ್ಪುಕೋ 

ಪ್ರಮು ಮಹಿನಾನಳಂಬನವದಾತಯೆಶೋನಿಧಿ ನೀತನುತ್ಸರಂ 

ನಿಮಳಗುಣಾಂಬುರಾರಿಯೆಸೆದೆಂ ७४०४० ಕುಸುಮಾಸ್ತ್ರಸನ್ನಿಭಂ Il ೮೩ 


ಪ್ರಜೆಗಳ ನೆರ್ಚುಗೆಗೆಂದವಿ | ಳೆಹನಾರ್ಧಿತಫಳದ ನಯಸುರದ್ರುಮುಮಂ 9 
ಶ್ವಜಗನ್ನುತನನುಳಿನ ಬು | है. ४४७ ಬಳೆಯಿಸಿದನೇನುದಾರನೊ ಭೂನಂ | ೮೪ 


ಆ ನಿಶ್ವಭೂತಿ ಭೂನನೆ | ಜೇನಿ ನಲಂ ಚೃನೆಯೆಂಬಳಾನಧು 9००४ 
ವ್ಯಾನರ್ಣನೀಯರೊನ ಗು | ಣಾನಳಿಗಳ ಸಿರಿಯ ಸೊಬಗಿನಾಗರಮೆಸಿನಳ್‌ || ೮ಜಿ 


ನಗೆಯಲರ್ದಿರ್ನ್ಹ ४०४४४ ಕಣ್ನೆಳಗಂತದು ಜೊನ್ನ ಮಾನಗಂ 

ಸೊಗಯಿನ 5६४0 है, ४४ ತೆಂಕಣ ತಣ್ಣೆಲರಿಂಚಕಂ ಕರಂ 

ಬಗೆಗೊಳಿಸಿರ್ದ್ಧ ಕೋಗಿಟೆಯ ನುಣ್ಣನಿಯಾಗೆ ಜಗಜ್ಞ ಯಕ್ಕೆ 38० \ 
ಮಿಗೆ ನೆಕಮೆಂಬನಾ ಸೆಕಿಯ ಜವ್ವನಮೆಂಬ ನಸೆಂತನುಂ ಸ್ಮಕಂ | 68. 


ತನ್ನ ಕೋಶದಿಂದ [ಕ್ರಮನಾಗಿ] ಖಡ್ನಗಳನ್ನೂ ರತ್ನಗಳನ್ನೂ ಆಪರೆದಿಂ ತೆಗೆದು, ಸದಾ ತನ್ನೆ ಕೋನ ನುತ್ತು 
ಕರೆಣೆಗಳ ಸಿದ್ದಿಯನ್ನು ಪಡೆಯುತ್ತಾನೆ. ॥೮೧॥ ಆತನ ಶ್ರೀಷವಾದ ನರಾಕ್ಸನುದ ಸು ತಿಯನ್ನು ಅಕ್ಕರೆ 
ಯಿಂದ ಅಪ್ಸರೆಯರು ಹಾಡುತ್ತಿರಲಾಗಿ, ಅವನ್ನು ಕೇಳುವ ಸಮಯದಲ್ಲಿ. ಹೆಚ್ಚು ಮಾತಿನಿಂದೇನು ಪ್ರಯೋಜನ 
ಆ ರಾಜನ ಮನೆಯಿಂದ ಹುಟ್ಟದ ಪ್ರಕಿಶ್ವನಿಯ ಸಮೂಹಳ್ಳೆ ಇಂಪ್ರನೂ ನಿಶೇಷವಾಗಿ ಕೊ ₹ಥಾಸ್ವಿತನಾಗು 

ಫೆ. ॥ ५3 कबप,फु०उ ४,४९०, ಕಳಂಕರೆಹಿತವಾನ ನಡವಳಿಕೆಯಿಂದ ಪ್ರಕಾಶಿಸುನನನು, ಜಿನ 
ಮತನೆಂಬ ಕ ಸ ಸ್ತೋತ್ರವಾತ್ರನಾಷ ಕಳಹಂಸನು , ಅಖಂಡವಾದ ಸ್ತೋತ್ರವುಳ್ಳ ಶ್ರೇಸ್ಕಫುರುಸನು, 
ಮಹಿನೆಯ್ನನಲಂಬಿಸಿ ಬಂದಿರುನ ಕೀರ್ಕಿನಿಧಿಯಾಗಿರುವನನು, ಅಸೂಯೆಯಿಂದ ದೂರನಾದನನು, ಸದ್ಗುಣ 
ಗಳೆ ಸಮುತ್ರಪಂಕಿರುನನನ್ನು ನುನ್ನಧಸಮಾನನು-ಆದ ಆ ರಾಜನು ಪ್ರಕಾಶಿಸುತ್ತಿದ ನು. ೮. ಪ್ರಜೆಗಳ 
ಬಿಳಿಗೆಗಾಗಿ ಕೇಳಿಡನರಿಗೆ ಕೇಳಿದುದವನ್ನು ಕೊಡುನ ಧರ್ನುನೆಂಬ ಕಲ್ಬವೃಕ್ಷನನ್ನು ಆ ಜಗತ್ತೂಜ್ಯನಾದ ಆ 
ರಾಜನು ತನ್ನ ಶುದ್ದ ಬುದ್ದಿಯೆಂಬ ನೀರಿನಿಂದ ಬೆಳೆಸಿಕನುು ಆ ರಾಜನು ಎಂತಹ ಉಡಾರಿಯೊ ! ೮೪ 
ಆ ವಿಶ್ವಭೂತಿರಾಜನ ರಾಣಿ ಜೈನೆ ವಿಂಬನಳು ಕನಿಗಳು ನರ್ಣಿಸುವ ರೂಪ-ಗುಣ ಸನೊಹೆಗಳಿಗೂ ಐಶ್ಲರ್ಯ- 
ಸೌಂಡರ್ಯಗಳಿಗೂ ವಾಸಸ್ಥಾನ ನಿನ್ನಿಸಿದ್ದಳು. ॥ ೮೫ ಆಕೆಯ ಮುಗಳ್‌ನಗೆಯು ಅರಳಿದ ಹೂ ಆಕೆಯ 
ಕಣ್ಣಕಾಂತಿ ಎಂಬುದು ಬೆಳುದಿಂಗಳು ಆಕೆಯ ಸುನಾಸನಾಯುತನಾಡ ಉಸಿರು ದಕ್ಷಿಣದ ತಂಗಾಳಿ, ಆಕೆಯೆ 
ಇಂನಾದ ಧ್ವನಿ ಅತ್ಯಂತ ನುನೋಹೆಕೆನಾನ ಕೋಗಿಲೆಯ ಮೃಶುದ್ವನಿ ಆ ಹೆಣ್ಣಿನ ಯೌನನನೆಂಬುಡು 
ವಸೆಂತಕಾಲ-ಇನು ಜಗತ್ತನ್ಸೆಲ್ಲ ಗೆಲ್ಲುವುವಕ್ಸೆ ತನಗೆ ನೆರವಾಗುವುನೆಂದು ಮನ್ಮಧನು ಹೇಳುತ್ತಾನೆ. ॥೮೬॥ 


30 ಪ್ರರ್ವ್ಧಮಾನ ಪುರಾಣಂ 


ಆ ಲಲನೆಯ ರೊನಮ ಜನ | ತಾ ಲೋಚನನುಧುನತತಿಗೆ ನೆಂದಾರದ ನೂ 
ಮಾಲೆಯನೋಲಕನರತಂ | ಲೀಲೆಯೆನಾಗಿಸುವುಜೆಂದೊಡಾರ್‌ ಪೊಗಟಡನರ್‌ | ೮೭ 


ತನಗಿಂದ್ರಾಣಿಯೆ ಸರಿ ಗೋ | ನಿಫಿಯೆ ಸಮಾನಂ ಸೆರಸ್ಯತೀದೀನಿಯೆ हैं 
छूते ಪಡ ಕತಿಕನುಣಿಯೆ ಕೊಣೆ | ಯೆನೆ ರೂಢಿಯನಾಂತ ನಥುನನ್ನಿನ್ನೇಪೊಗಂ್ವಿಂ ॥ ೮೮ 


ರತಿಸತಿಯುಂ ಕತಿಯುಂ ಸುರ | ನಕಿಯುಂ ತತ್ಸತಿಯುಮಿರ್ನವೊಲಂತಾ ಭೂ 
ನತಿಯುಂ ತತ್ಸುವತಿಯುಮು | ಕ್ಲೆತಿವಔೆಪತಿಶೆಯಸುಖಾಸ್ವಿತರ್‌ ಚಿರಮಿರ್ನರ್‌ ರ್ರ 


ಇಂದುಗೆ ನಾರಿಜಾತನೊಡವುಟ್ಟಿದವೋಲೊಡನ್ಪಟ್ಟಿದಂ ನುಹಾ 

ನಂದೆ ನಿಶ್ವಭೂತಿಗೆ ನಿನೇಕನಿಭೂತಿ ನಿಶಾಖಭೂಕಿಯೆಂ 

ಬಂ ದಿನಸಪ್ರತಾನನಬಳಾಜಕಲೋಚನ ರ ನಕ 

ಸೆಂದಿತ ಥೈರ್ಯಸಂನನೆನರಾತಿ ನೃನಾಳಕಜಾಳ ಕಂನದಂ | ೯0 


ಎಸೆನ ನಿಕಾಖಭೂತಿಗೆ ನಿಜಾನರಜಂಗೆ ಸನುಸ್ತಧಾತ್ರಿ ಕೀ 

ರ್ತಿಸೆ ಯುನರಾಜಸಂನವನುನಿತ್ತು 73%, ००४७३) | 03/0४7 

ಫಿಸೆಡಮೆ ವಿಶ್ವಭೂತಿ ನಸುಧಾನತಿ ತಾನೊಲನಿಂನಿರ್ನು ಭೋ 
ಗಿಸಿದನತೇಷಚೋಗನುನುಪಾರ್ಜಿಸಿದಂ ನಿರವವ್ಯಕೀರ್ತಿಯೆಂ ॥ ೯೧ 


ಆ ನಿಶ್ವಭೂತಿಗಂ ಜೈ | ನೀನನಿತೆಗಮಂಡು ನಿಶ್ಚಸಂದಿಕುಮಾರಂ 
ಭಾನಭನಭಾನುರಾಂಗಂ | ಭೊನಿನುತಗಭೀಕೆನಾಡನಾತ್ಮಜನಾನಂ || ೯೨ 


8 ಹೆಣ್ಣಿನ ರೂಸೆಂಬುನು ಜಗತ್ತಿನ ಕಣ್ಣೆಂಬ ದುಂಬಿಗಳ ಸಮೂಹಕ್ಕೆ ನುಂಪಾರಪ ಪುಸ್ಟ್ರಮಾಲೆಯ ಹಾಗೆ ಸದಾ 
ಸಂತೋಷನನ್ನು ಒದಗಿಸುತ್ತದೆ ; ಎಂಪನೇಲೆ ಆಡನ್ನು ಯಾರು ತಾಸೆ ಹೊಗಳುನುದಿಲ್ಲ? ॥೮೭ ॥ ತಳೆಗೆ ಅಂಪ್ರಫೆ 
ರಾಣಿಯಾದ ಶಚೇಜೀನಿಯೊಬ್ಬಳೇ ಸೆಮಾನಳು ಗೋನಿಂಡನೆ ನುಡದಿಯಾದ ಲಸ್ಷ್ಮಿಯೊಬ್ಬಳೇ ಸಮಾನಳು, 
ಸರೆನ್ಯತಿಯೊಬ್ಬಳೆ ಸಮಾನಳು, ರತಿಯೊಬ್ಬಳೆ ಸೆಮಾನಳು ಎಂಡು ರೋಕನೆಲ್ಲ ರೂಢಿಯಾಗಿ ಹೇಳುವ ಆ ಹೆಣ್ಣನ್ನು 
ಇನ್ನು ಹೇಗೆತಾನೆ ಹೊಗಳಲಿ? ७5॥ ಮುಸ್ಮಧನೂ ರತಿಯೂ, ದೇನೇಂತ್ರನೂ ಅನನ ಹೆಂಡತಿಯಾದ ಶಚಿಯೂ 
ಇರುನ ಹಾಗೆ ಆ ರಾಜನೂ ಆತನ ನುಡದಿಯೂ ಮುಹೋನ್ನತನಾಪ ಅತಿಶಯಸುಖನನ್ನು ನಡೆನನರಾಗಿ ಬಹುಕಾಲ 
ಇದ್ದರು. ॥೮೯॥ ಚಂದ್ರನಿಗೆ ನಾರಿಜಾತ ಒಡಹುಟ್ಟಿದಂತೆ ವಿಶ್ವಭೂಕಿಗೆ ನಿವೇಕಸಂನನ್ನನಾವ ನಿಕಾಖಭೊತಿ 
ನಿಂಬುನನು ಮಹೆದಾಕಂಪ ನನ್ನುಂಟುಮಾಡುನನನಾಗಿ ಒಡಹುಟ್ಟಿದನು.ಅತನು ಸೂಕೈನಂತೆ ನರಾಕ್ರಮಿ, ಸ್ತ್ರೀಜನರ 
ಕಣ್ಣಿಗೆ ಆಕರ್ನಕನಾಡ ಕೂಪುಳ್ಯನನು, ಸ್ಥಿರವಾದ ಫೈಕ್ಯಸಂತ್ತನ್ನುಳ್ಳವನು, ಶತ್ರುರಾಜರ ಸಮೂಹಕ್ಕೆ ನಡುಕನನ್ನು 
ಹುಟ್ಟಿಸುವವನು. ॥೯೦॥ ತನ್ನೆ ತಮ್ಮನಾಗಿ ಪ್ರಕಾಶಿಸುತ್ತಿರುನೆ ನಿಕಾಖಭೂತಿಗೆ ನಿಶ್ವಭೂತಿ ಮಹಾರಾಜನು 
ಜಗತ್ತೆಲ್ಲ ಹೊಗಳುನಂತೆ ಯುನರಾಜ ಪದವಿಯನ್ನು ಕೊಟ್ಟು, ತಾಸು ನಿನ್ತಾರನಾಡೆ ನುಹಾರಾಜ್ಯಲಕ್ಷ್ಮಿಯಲ್ಲಿ 
ಪ್ರೇಮದಿಂದಿರುತ್ತಾ ಅಖಂಡ ಸುಖಭೋಗಗಳನ್ನು ಭೋಗಿಸಿದನು ; ಶಾಶ್ವತವಾವ ಕೀರ್ತಿಯನ್ನು ಸೆಂವಾದಿಸಿ 
ಧನು. ॥80॥ ಆ ನಿಶ್ಚಭೂತಿಗೂ ಚೈನೆ ಕನುಣಿಗೂ ಮನ್ಕಧನಂಕೆ ಸುಂದರನೂ ಜಗಕ್ತಿಲ್ಲ ಹೊಗಳುನಂತಹೆ 
ಗಂಭೀರನೂ ಆದ ನಿಶ್ವನಂದಿಕುಮಾರನೆಂಬ ನುಗನು ಹುಟ್ಟಿದನು ॥೯೨॥ ಇದೂ ಅಲ್ಲದೆ, ನಿಶಾಖಭೊತಿಗೂ 


೧ ವಿಶಾಖಭೂಕಿ ರಾಜ್ಯಲೀಲೋದಯಂ ೨೧ 


ನುತ್ತಂ ನಿಕಾಖಭೂತಿಗ | ಮುತ್ತುಂಗಸ್ತೆನ ನಿತಂಬ ಬಿಂಬಡ್ವಯೆ ಕೋ 
ಕೋತ್ತನೆ ಸುಂರಿಗಂ ಫೆಸೆ | ರ್ವೆಕ್ತಿರ ನಿಕಾಖನಂದಿ ನಂಡನನಾಡಂ ॥ ೯೩ 


ವಿಶ್ವನಂದಿ ವಿಶಾಖನಂದಿಗಳಿರ್ನರುಂ ಗತಫೈಶನರ್‌ 

ವಿಶ್ವನಿಶ್ರುಶ ಶಾಸ್ತ್ರ, ಶಸ್ತ್ರಕಳಾಕಳಾಸನಿಶಾರದರ್‌ 

ನಿಶ್ವಭೂತಳನೂತ ನೂತನ ಯಾನನೋದೆಯೆರಿತ್ರರಾ 

ವಿಶ್ವಭೂತಿ ನಿಶಾಖಭೂತಿಗಳಾಶಯಕ್ಕನುರಾಗಮಂ ॥ ೯೪ 


ನಿಕಯಾಳಂಕರಣಂ ನಾ | ನನಚರಿತಂ ನೀತಿನಿವುೆಣನನರಿನಿತ ಯೆಶಂ 
ಫನಕೇಜಂ ಕೌರ್ಯಾಂಬುಧಿ | 0536 ನೆಗಲ್ಬಿಂ ನಿಶ್ವಸಂದಿ ನಂದಿತಭುನನಂ ॥ [2 


ಒಂದು ದಿಪಸಮಾ ನಿಶ್ವಭೂತಿ ವಿಶ್ವಂಭರಾಧೀಶ್ವರಂ ಸುರೇಶ್ವರನಂತೆ ನಿತತ ನಿಭನನಿಭ್ರಾಜಿತ, ನಿಜ 
ಸಭಾಸಡನನುಕಳಂಕರಿಸಿರ್ದ್ಮ._. 


ನಡಿಯೆಟನೊರ್ನನುರ್ನಿಡ ಜರಾರುಷಯಿಂ ಶ್ಲ ಜೀರ್ಣಮುಸ್ಫೊಡಲ್‌ 

ಕೆಥಿನನೊಲಾಗೆ ಬಾಗಿ ನಿಗೆ ಕೆನ್ಮಿ ಬಟಲ್ಲಡಿಗೊರ್ನೆ ನಿಂಡು ಬಿ 

ಟ್ಲ್‌ಡೆಯಿದು ತನ್ನ ಮುಸ್ನೆಸೆನ ಜವ್ವನಮೆಂದಆಸುತ್ತುಮಿರ್ನವೊಲ್‌ 
ನಡುಗುತುಮಾನತೋನ್ನೆತಮುಖಂ ಬರುತಿರ್ವುಷುಮಾಗಳಾತನಂ ॥ ೬ 


ಎಮೆಯಿಕೃಡೆ ನೀಡುಂ ನೋ | ಡಿ ನುಸೆಡೊಳಿಂತೆಂಪನಕಟಿ ನಂಚೇಂದ್ರಿಯ ನೌ 
ಖ್ಯಮನಭಿಲಾಸಿಸ ಜೀನಂ | ಭ್ರಮಿಯಿಸುಗುನುನಾರ ಘೋರ ಜನ್ಮಾಟಿನಿಯೊಳ್‌ | ೯೭ 


ಗುರುಕುಚ ನಿತಂಬಗಳೆಂಬ ಎರಡು ಬಿಂಬಗಳನ್ನುಳ್ಳ ರೋಕೋತ್ತರಳಾವ ಸುಂಡರಿ ಎಂಬನಳಿಗೂ ಸುನ್ರಸಿದ್ನನಾದ 
ವಿಶಾಖನಂದಿ ಎಂಬುನನು ಮಗನಾದನು. ॥ ೯೩ ॥ ನಿಶ್ವನಂದಿ ವಿತಾಖನಂದಿಗಳಿಬ್ಬರೂ ಶೈಶನನನ್ನುಕಳೆದನರಾಗಿ 
ಜಗದ್ಧಿಖ್ಯಾತನಾದ 7०३, ಸ್ವಾದಿ ಕಲೆಗಳಲ್ಲಿ ನಿಶಾರದೆರಾಗಿ,ಬ್ರಹ್ಮಾಂಡದಲ್ಲಿಯೇ ಚಿರನೂತನವಾಡ ಯೌನನನನ್ನು 
ನೆಡೆದನರಾಗಿ [ತನ್ಮು ತಂಡೆಗಳಾದ] ನಿಶ್ವಭೂಕಿ-ನಿಶಾಖಭೂತಿಗಳಿಬ್ಬರ ಅನೇಕ್ಷೆಗೆ ಅನುರಾಗನನ್ನು ನೀಡಿದರು. 
೯೪ ನಿನೆಯೆದಿಂಡ ಅಲಂಕೃತನಾನನನೂ, ಪವಿತ್ರವಾದ ಚರಿತ್ರೆಯುಳ್ಳನಕನೂ, ರಾಜನೀತಿಯಲ್ಲಿ ನಿವುಣನಾದ 
ವನೂ, ನಿಶೇಷವಾಷ ಕೇರ್ತಿಯುಳ್ಳವನೂ, ಹೊಡ್ಡ ತೇಜಸ್ಸಿನಿಂದ ಕೂಡಿದನನೂ, ನರಾಕ್ರಮದಲ್ಲಿ ಸಮುಪ್ರವಂತಿರುವ 
ನನೂ ಎನ್ನಿಸಿಕೊಂಡ ವಿಶ್ವನಂದಿಯು ಲೋಕಕ್ಕೆಲ್ಲ ಆನಂದನನ್ನುಂಟುಮಾಡುನನನಾಗಿ ಪ್ರಸಿದ್ಧನಾವನು. full 
[ಹೀಗಿರಲು] ಒಂಡು ದಿನೆ ಜಗತ್ತಿಗೆ ರಾಜನಾದ ನಿಶ್ವಭೂತಿಯು ದೇನೇಂಪ್ರನಂತೆ ಬಹು ನೈಭನದಿಂನ ತೊಳಗಿ 
ಜೆಳಗುತ್ತಾ ತನ್ನ ಸಭಾಭನನನನ್ನು ಅಲಂಕರಿಸುವಾಗ ಬಾಗಿಲು ಕಾಯುನನನೊಬ್ಬಸು ವಿಶೇಷನಾವ 803 - 
ऐ७(॥7960ं ಕೆಟ್ಟು ಜೀರ್ಣವಾಗಿರುವ ಜೇಹವುಳ್ಳವನಾಗಿ, ಕೆಳಕ್ಕೆ ಬೀಳುನನನಂತೆ ಬಗ್ಗಿ ಕೊಂಡು, ನಿಶೇಷನಾಗಿ 
ಕೆಮ್ಮುತ್ತಾ, ಬಳಲಿಡನನಾಗಿ ಹೆಜ್ಜೆಗೊಂದು ಸಲ ನಿಲ್ಲುತ್ತಾ, ತನ್ನ ಫೊರ್ನಪ ಯೌನನವು ಇಳ್ಲೆಲ್ಲೊ ಬಿದ್ದ ಸ್ಥಳವಿದು 
ಎಂದು ಹುಡುಕುತ್ತಿರುನನನಂತೆ ನಡುಗುತ್ತಾ, ಮುಖತಗ್ಗಿಸಿಕೊಂಡು ಬರುತ್ತಿರಲು, [ರಾಜನು]ಆತನನ್ನುಕೆಸ್ಸೆ ಬಡಿಯಜಿ 
ದೀರ್ಫೆವಾಗಿ ನೋಡಿ, [ಕ್ಕ] ಮನಸ್ಸಿನಲ್ಲಿ ಹೀಗೆಂಪುಕೊಂತನು-"ಅಯ್ಯೊ | ನಂಜೆೇಂದ್ರಿಯಗಳ ಸೌಖ್ಯವನ್ನು 
ಅನೇಕ್ಷಿಸುವ ಜೀನನು ಕೊನೆಯಿಲ್ಲದ ಭಯಂಕರವಾದ ಜನ್ಮನೆಂಬ ಅಡನಿಯಲ್ಲಿ ಸುತ್ತುತ್ತಜೆ. ॥ ೯೬-೭ 


ಪಿ೨ ~  ವರ್ಧೆನಾನ ಪುರಾಣಂ 


ಭೂರಿಕ್ಸೇಶಾನ್ಟಿತನುನಿ | ಚಾರಿತ ರಮುಣೀಯನುಚಿಕನೃತ್ತಿಯನೇಕಾ 
ಕಾರೆ ಘನ ದುಃಖದಾಯಿಯೆ | 5०00 ಸಂಸಾರೆಸೌಖ್ಯಮೆಂತಿದು ಭೋಗ್ಯಂ ॥ ೯ 


ಜನನ ಜಳನಿಧಿಯೊಳುವೆಯಿನ | ಘನತರೆ ಪುಃಖಂಗಳಿಣಿಕೆಯಂ ಮಾಟ್ಟನದಾ 
ನನೊ ಸಾಕಲ್ಯದಿನಾಗಸ | ಡೆ ನಿೀಳನುಂ ಗಟ್‌ಯೊಳಳೆಯಲೇಂ ಬಂದಪುಣೇ || ೯೯ 


ನಿಷಯಾಭಿಲೌಾಸೆಯೆಂಬೀ | ನಿಷಯ ನುಹಾನದಿಯ ಸುಚ್‌ಯೊಳೊಯ್ದಿಕ್ಕುವ है 
ಲ್ಮಸವತಿಯಂ ನೋಹೆ ಮಹಾ | ನಿಷಧರಂ ಗೆಲ್ಲಪಂಗಮೆಲ್ಲಿತ್ತೊ ಸುಖಂ | ೧೦೦ 


ಉರಗನ ದಾಡೆಯೊಳನೃುತನು | ಕುರಿನಗ್ನಿಯೊಳಧಿಕ ಶೈತ್ಯಮಂ ಮೂರ್ಬಸೆಭಾಂ 
ತರಡೊಳಿ್‌ ವಿವೇಕಮಂ ಭವ | ಶರನಿಧಿಯೊಳ್‌ ಸಾಕಸುಖನುಕೇನಜಸುನುದೇ ॥ ೧೦೧ 


ಎಂತೆಂತೀಕ್ಷಿಪೊಡಂ ಸಮಂತು ನಿನಿಧ ಕ್ಲೇಶಂಗಳಂ ಜಂತುಗ 

ತೃಂತಂ ಸೆಂತಕಬಾನುಡಾನ ತೆಳದಿಂದಾರೆಯ್ಬೊಡಂ ನೌಖ್ಯರೇ 

ಶಂ ತನ್ನೊಳ್‌ ತಲೆಡೋಟಲಾಜದೆನಿಪೀ ನಿಸ್ಸಾರೆಸಂಸಾರದಿಂ 

ಭ್ರಾಂಕೇಂ ಪಿಂಗುಗುಮುಂಗಜಾರಿ ಜಿನನಾಪಾಂಭೋಜ ಸೇವಾರತಂ ॥ ೧೦.೫ 


ನಿಂಡು ಫಿಸ್ಸಾರಸೆಂಸಾಕೋಡ್ವಿಗ್ನನುಂ, ಭೂರಿನೈರಾಗ್ಯ ಸುಢಾವಾರಿ ನಿನುಗ್ನನುಮಾಗಿ- 


ತನ್ನ ಸೆಹೋದರೆಂಗೆ ನರನೋತ್ಸನದಿಂಣಿ ನಿಶಾಖಭೂತಿಗಾ 
ಸನ್ನುತ ನಿಶ್ವಭೂತಿಯಧಿರಾಜನಿಭೂತಿಯಸಿತ್ತು ಮುತ್ತೆ ರೋ 


"ಸಂಸಾರ ಸೌಖ್ಯನೆಂಬುದು ನುಹತ್ತಾದ ದುಃಖದಿಂದ ಕೂಡಿಡುದು | ವಿಚಾರಹೀನತೆಯಿಂದ ಮಾತ್ರ ನುನೋ 
ಹಕವಾಗಿ ಕಾಣುವುದು ! ಇದು ಕ್ಷಣಿಕನಾಡುನು | ಅನೇಕರೂನಗಳಿಂಪ ಡೊಡ್ಡ ದುಃಖನನ್ನು ಕೊಡತಕ್ಕುದು [ 
ಈ ಸುಖವು ಅಸಾರವಾಡುದು. ಇಡು ಹೇಗೆ ತಾನೆ ಭೋಗಕ್ಕೆ ಅರ್ಹವಾದುಶು? ॥ ह७॥ *“ಹುಟ್ಟು' ಎಂಬ 
ಸಾಗರದಲ್ಲಿ ಹುಟ್ಟುನ ನುಹೆತ್ಮಾನ ದುಃಖಗಳನು ಯಾನನು ತಾನೆ ಲೆಕ್ಕ ಹಾಕುತ್ಕಾನೆ ? ಆಕಾಶದೆ ವಿಸ್ತಾರ 
ನನ್ನು ಬಿದಿರುಗಣೆಯಿಂಡ ಸಂಪೂರ್ಣವಾಗಿ ಅಳೆಯಲು ಆಗುತ್ತದೆಯೆ? ॥66॥ ವಿಷಯಾನೇಕ್ಷೆಯೆಂಬ ಈ 
ನಿಷಯಸುಖದ ಮಹಾನದಿಯಲ್ಲಿ ಎಳೆದುಕೊಂಡು ಹೋಗಿ ಅದ್ದುವ ನಾನರಾಜನಾದ ನೋಹೆನೆಂಬ ನುಹಾ 
ಸರ್ನವನ್ನು ಗೆಲ್ಲನನನಿಗೆ ಸುಖ ಎಲ್ಲಿಯದು? ॥೧೦೦॥ "ಹಾನಿನ ಹಲ್ಲಿನಲ್ಲಿ ಅನೃುತನನ್ನೂ, ಉರಿಯುನ 
ಬೆಂಕಿಯಲ್ಲಿ ನಿಶೇಷನಾದ ತಂಸನ್ನೂ, ಮೂರ್ಬರ ಸಭೆಯಲ್ಲಿ ನಿವೇಕನನ್ನೂ, ಜನ್ಮ ಸಾಗರೆದಲ್ಲಿ ಸಾರನತ್ತಾದ 
ಸುಖನನ್ನೊ [ಎಲ್ಲಿಯಾದರೂ] ಹುಡುಕಬಹುದೆ? ೧೦೧ “ಹೇಗೆ ಹೇಗೆ ನೋಡಿದರೂ [ಈ ಸೆಂಸಾರ] 
ಬಗೆಬಗೆಯ ದುಃಖಗಳನ್ನು ಪ್ರಾಣಿಗಳಿಗೆ ನೇಕನಾಗಿ ಸದಾ ಕೊಡುತ್ತಣಿ, ಯಾನ ರೀತಿಯಿಂದ ನಿಜಾರಿಸಿಷರೂ 
ಅತ್ಕಲ್ಪ ಸುಖವು ಕೂಡ ತನ್ನಲ್ಲಿ ಕಾಣಿಸಿಕೊಳ್ಳಲಾರದು_.ಹೀಗೆ ಎನಿಸಿಕೊಳ್ಳುವಂತಹ ನಿಸ್ಫಾರವಾಪ ಸಂಸಾರೆದಿಂದ 
[ದೂರನಾಗಿ] ಮನ್ಮಥನ ಶತ್ರುವಾದ ಜಿನನ ಪಾಡನದ್ಮಗಳನ್ನು ಸೇನಿಸುವುಡರಲ್ಲಿ ಉದ್ಯುಕ್ತನಾಗುನವನು 
[ಸಂಸಾರದಿಂದ] ಹಿಮ್ಮೆಟ್ಟುತ್ತಾನೆ ॥೧೦೨॥ ಹೀಗೆಂದು ನಿಸ್ಸಾರನಾನ ಸಂಸಾರದಲ್ಲಿ ಕಳವಳಗೊಂಡನನಾಗಿ, 
हे [ನುತ್ತು ] ಮುಹಾನೈರಾಗ್ಯನೆಂಬ ಅಮೃತದ್ಲಿ ಮುಳುಗಿದವನಾಗಿ ಎ ಮಾನನ ಶ್ರೇಷ್ಠನಾಗಿ ಸ್ತೋತ್ರವಾತ್ರನಾದ 
ವಿಶ್ವಭೂಕಿಯು ತನ್ನ ಸಹೋದರನಾದ ನಿಶಾಖಭೂತಿಗೆ" ಅತ್ಯಂತ ಸಂಭ್ರಮದಿಂದ ಚಕ್ರವರ್ತಿ ನೆಟ್ಟ ನನ್ನೂ 


೧ ನಿಶಾಖಭೂಶಿ ರಾಜ್ಯಲೀಲೋದೆಯಂ 34 


ಕೋನ್ನತ ವಿಶ್ವನಂದಿಗೆ ನಿಜೋರ್ಜಿತ ಸೂಸುಗೆ ಯೆಕೌನರಾಜ್ಯಮಂ 
ತಾನ್ಸಿಖಿಳನ್ರಧಾನ ನರಿವಾರೆ ಸನುಸ್ವಿತನಿತ್ವನುತ್ತನುಂ | ೧೦೩ 


ಅಂತು ಸಂಡಿತಪುರುಸಸರಿಸಕ್ಟೂಜ್ಯಂ ನಿಜರಾಜ್ಯಭಾರದಿಂ ಸಿಂಗಿ 


ನರವೈರಾಗ್ಯ ರೆಸಪ್ರ ಪೂರ್ಣಹೃಡಯರ್‌ ಭೂಸೇಂದ್ರರೆಯ್ದೂರ್ನೆರಾ 

ದೆರೆದಿಂಡಂ ಬಕಿ ತನ್ನ ಕೂಡೆ ವಿಬುಧಸ್ತುತ್ಯಂ ಧರಾಧೀಶ್ವೆರಂ 

ಪುರೆದಿಂದಂ ಪೊಳಮಟ್ಟನೆಂದು ವಿಳಸೆಶ್ಟೌರಾಂಗನಾನೀಕ ಭಾ 

700 ನೇತ್ರೋಶ್ಸಳ ಮುಕ್ಕಕಚ್ಚಳ ४४०७, ४६४४४ ವೀಧೀಚಯಂ ॥ ೧೦೪ 


ಅಂತು ತನ್ನಗಲ್ಟೆಯಂ ನಿಕ್ಕುನಂ ಸೈರಿಸದ ಮೌರೆಜನೆದ ಮುನದ ಬಳಗಂ ಬಟಃಸಲುತ್ತುಮಿಕೆ ನರಿತೃಕ್ತ ನರಿ 
ಗ್ರಹೆಂ ನರನಾನಂದದಿಂ ಪೋಗಿ. 


ಬ್ರತಸಮಿತಿ ಸುಗುಸ್ತಿ ಶ್ರೀಥರ ಶ್ರೀಢವಾಖ್ಯ | ಬ್ರತಿಸತಿ ಪಡನದ್ಮದ್ವಂಡ್ವನುಂ ಭಕ್ತಿಯಿಂಪಂ 
ಿತಸತಿಕೃತಪುಣ್ಯಂ ವರ್ದಿ ಜೈನೇಂಪ್ರದೀಕ್ಷಾ | ವಿತತವಿಭನನೊಳ್ಳಂ ನೆತ್ತನುತ್ಯಸ್ವಚಿತ್ತಂ॥ ೧೦೫ 


ಅಂತಾ ನಿಶ್ವಭೂತಿ ಭೂತಳಾಧಿಸಂ ಭೂತಳವ್ರಣೂತ ಜಿನನುತಪ್ರಣೀತ ನುಹಾತನೋನುಸ್ಕಾನ ನ್ರಾಜ್ಯ 
ರಾಜ್ಯಭಾರಡೊಡೆಯನಾದನಿತ್ತಲ್‌ ವಿಕಾಖಭೂತಿ ಮುಹಾರಾಜಂ- 


ಜನತಾಜಂಗನುನಾರಿಜಾತನನನದ್ಯಾಚಾರಪೂತಂ ಲಸೆ 

ದ್ವನಿತಾ ಸಂಕುಳಚಿತ್ತಜಾತನನನೀ ಚಕ್ರಪ್ರಣೂತಂ ಪದಾ > 
ನನಕಾಶೀಷ ನಿಕೋಧಿಜಾತಕಭಿಮಾನಾಯತ್ತಚಿತ್ತಂ ದಯಾ 
ಘೆನತಾಕೇಕನೆನಾದನಾರ್ಹತನುತಾಂಭೋರಾಶಿ ತಾರಾಧಿಸಂ || ೧೦೬ 


ಅಲ್ಲಡಿ ಮಹೋನ್ನತೆನಾಗಿ ಪ್ರನರ್ಥಮಾನನಾಗಿರುನ ತನ್ನ ಮುಗ ನಿಶ್ವನಂದಿಗೆ ಯುನರಾಜಸಟ್ಟನನ್ನೂ 
ಸಮಸ್ತ ಮುಂತ್ರಿರಿವಾರಗಳೊಡನೆ ಕೂಡಿಕೊಂಡನನಾಗಿ ಒಪ್ಪಿಸಿಕೊಟ್ಟಿನು. ॥೧೦೩॥ ಹೀಗೆ ನಂಡಿತ 
ಜನರೆ ಸೆನೂಹದಲ್ಲಿ ಪೊಜ್ಯನಾದ [ನಿಶ್ವಭೂತಿಯ] ತನ್ನ ರಾಜ್ಯಭಾರದಿಂಡ ಹಿಮ್ಮೆಟ್ಟಿದನನಾಗಿ - ನಿದ್ವಾಂಸೆ 
ರಿಂಡೆ ಸ್ತೋತ್ರನಾತ್ರನಾಡ ಆ ನುಹಾರಾಜನು ಕ್ರೀಸ್ಕವಾದ ನೈರಾಗ್ಯರಸದಿಂಡ ತುಂಬಿಡ ಹೈಡಯೆನ್ಸಳ್ಳ 
ಐಡುನೂರು ರಾಜಕ್ರೇಷ್ಠರು ತನ್ನ ಜೊತೆಯಲ್ಲಿಯೇ ನಿಶ್ವಾಸದಿಂಡ ಬರಲಾಗಿ, ನಿದ್ವಾಂಸರಿಂದ ಸ್ತೋತ್ರ 
ವಾತ್ರನಾಡ ಆ ನುಹಾರಾಜನು ಆ ನೆಟ್ಟಿಣದಿಂದ ಹೊರಹೊರಟನು ಆಗ ಸುಂಡರಿಯರಾನ ವುರಾಂಗನೆಯರ 
ಸೆಮೂಹೆನು ಕಾಂತಿಯೆಕ್ತನಾಡ ಕಣ್ಣಿನ ಕನ್ನೈದಿರೆಯಿಂದ ಸುರಿಸುತ್ತಿರುವ ಕಾಡಿಗೆಯ ನೀರಿನಿಂದ ಬೀದಿಗಳನ್ನೆಲ್ಲ 
ತೋಯಿಸಿತು. ॥ ೧೦೪ ॥ ಹೀಗೆ ತನ್ನ ಅಗಲಿಕೆಯನ್ನು ಸ್ವಲ್ಪವೂ ಸೆಹಿಸಲಾರಡ ನುನಸ್ಸಿನ ವುರಜನ 
ಸಮೂಹವು ತನ್ನ ಹಿಂದೆಯೇ ಬರುತ್ತಿರಲಾಗಿ, ನರಿಗ್ರಹೆನನ್ನು ತ್ಯಜಿಸಿರುವ [७ ರಾಜನು] ಆನಂದದಿಂದ ಮುಂಜಿ 
हे), ಕೃತಕೃತ್ಯನಾದ ಆ ರಾಜನು ನಂಚನುಹಾವ್ರತಗಳ ಸಮೂಹೆನನ್ಯೂತ್ರಿಗುಪ್ತಿಗಳ ಸಂನತ್ತನ್ನೂ ಥರಿಸಿರುವ 
ಶ್ರೀಥನೆ ಎಂಬ ಹೆಸೆರಿಫ ಮುಸಿಕ್ರೀಷ್ಕನ ಪಾಡಕಮಲದ್ವಯಗಳನ್ನು ಭೆಕ್ತಿಯಿಂಡ ಸಮೀಪಿಸಿ, ಶ್ರೀಷ್ಕಚಿತ್ರನಾಪ 
ಆತನು ಜಿನಧರ್ಮದೀಕ್ಷೆ ಎಂಬ ವಿಸ್ತಾರ ವೈಭನಡ ವುಣ್ಯನನ್ನು ಸಡೆನನನಾದನು. || ೧೦೫ | ಹೀಗೆ ವಿಶ್ವಭೂತಿ 
ಮಹಾರಾಜನು ಜಗಕ್ತಿಲ್ಲ ಕೀರ್ತಿಸುನೆಂತಹೆ ಜೈನಮತಾನುಸಾರನಾಡ ನುಹಾ ತಪೋನುಸ್ಕಾಸನೆಂಬ ಶ್ರೇಷ್ಠ 


ತಿ೪ ನರ್ಧವಾನ ಪುರಾಣಂ 


ಎಳಿಗಿಸಿ ತನ್ನ ಜಾರುಚರಣಾಂಬುರುಹೆದ್ವಿತಯಕ್ಳೆ ಮಿಕ್ಕ ನಾ 

ಜಿಟಿಯಕನೆಲ್ಲರೆಂ ನಿಬುಥೆ ನಂದಿಜನಂಗಳ ನಾಂಭಿತಾರ್ಥಮುಂ 

ಕಲರಿನ ಕರನ್ಸಿಶಾಕರ ಕಕೋತ್ಯರಣೆಂತೆ ಕರಂ ಕೊಳವ್ಪ ತ 

ನಟಕೆಯ ಕೀರ್ತಿಯಿಂ ಬೆಳಗಿದೆಂ ಜಗಮೆಂ ವಸುಫ್ಛಿಕಬಾಂಥನಂ ॥ ೧೦೭ 


ಇದು ನಿಖಿಳಭುನನಜನನಿನೂತ ಸ್ಟೀತನುಹಿಮಾನದಾತ ನೀತರಾಗ ಸರ್ನೆಜ್ನತಾ ಸನೇತ 
ಖ್ಯಾತಜಿನಸಮುಯ ಮುಳಿನೀಕಳಹೆಂಸಾಯೆನಾನ ಮಾನಿತ 
ಶ್ರೀನೆಂದಿಯೋಗೀಂಪ್ರವ್ರಸಾಡ ನಾಚಾನುಹಿತ 
ಕೇಶನರಾಜಾನಂದನಂದನ ನಾಣೀನಲ್ಲಭ ನಿಸ್ತಾರಿತನುವ್ಪ 
ನಸುಥ್ಛಿಕಬಾಂಥನ ಶ್ರೀ ವರ್ಧಮಾನ ಪುರಾಣದೊಳ್‌ 
ನಿಕಾಖಭೂತಿರಾಜ್ಯಲೀಶೋದಯ ನರ್ಣನಂ. 


ಪ್ರಥಮಾಶ್ವಾಸಂ. 





ರಾಜ್ಯಭಾರಕ್ಕೆ ಸ್ವಾಮಿಯಾದನು. ಈ ಕಡೆ ನಿಶ್ಚಭೂತಿ ನುಹಾರಾಜನು, ಜನರಿಗೆ ನಡೆಡಾಡುನ ಕಲ್ಪನೃಕ್ಷನಾದ 
ನನೂ, ಶ್ರೇಷ್ಠನಾದ ಆಜಾರೆದಿಂದ ನನಿತ್ರನಾಡನನೂ ಸುಂದರಿಯರಾದ ಸ್ತ್ರೀಯರ ಸಮೂಹೆಕ್ಸೆ ಮನ್ಮಥ 
ಸ್ವೈರೊನನಾವನೂ, ಭೂಮಂಡಲದಿಂಡ ನಮಸ್ಯೆರಿಸಲ್ಬಟ್ಟಿನನೊ, ತನ್ನ ಪಾದಗಳಿಗೆ ನಮಸ್ಕರಿಸುವ ಶತ್ರುಗಳು 
ಳ್ಳುವನಾಗಿ ಜಗತ್ತೂಜ್ಯನಾದನನೂ, ಆತ್ಮಾಭಿಮಾನದಿಂದ ತುಂಬಿದ ಮನಸ್ಸುಳ್ಳವನೂ, ಡಯೆಯೆಂಬ ದೊಡ್ಡ 
ಬಾವುಟಿ ಸ್ವರೊನನೂ ಆಗಿ ಜಿನಮುತನೆಂಬ ಸಮುದ್ರಕ್ಕೆ ಚೆಂದ್ರನಾದನು. || ೧೦೬ || ಲೋಕಕ್ಕೆಲ್ಲ ಏಕೈಕ ಬಂಧು 
ವಾಗಿರೆನ [ನಿಶಾಖಭೂಕಿಯು] ಸುಂದರವಾದ ತನ್ನ ನಾದನದ್ಮಗಳಿಗೆ ಹೊಡ್ಡರಾಜರುಗಳೆಲ್ಲರಿಂದ ನಮಸ್ಕಾರ 
ಮಾಡಿಸಿಕೊಂಡು, ವಿಪ್ಲಾಂಸರೊ ನಂದಿಮಾಗದಧರೂ ಬೇಡಿದುವನ್ನು ಮಳಿಗರಿದು ಶರತ್ಕಾಲದ ಚಂದ್ರನ 
ಬೆಳುದಿಂಗಳಂತೆ ನಿಶೇಷನಾಗಿ ಕೊಳಗಿ ಬೆಳಗುನ ತನ್ನ ಜ್ಞಾ ನದೆ ಕೇರ್ತಿಯಿಂದೆ ಜಗತ್ತನ್ಷೆಲ ಬೆಳಗಿದನು. ॥ ೧೦೭! 

ಇನು ಸೆಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊನೆಕಾಡ ನೊಡ ಮುಹಿನೆಯನ್ನು ನೀಡುನುಮೂ, 
ನೈರಾಗ್ಗ ಸೆರ್ನಜ ಕೆಗಳೊಡನೆ ಸೇರಿ ನ ಖ್ಯಾತವಾದ ಜಿನಧರ್ಮನೆಂಬ ಕಮಲಕ್ಕೆ ಕಾಜಹಂಸಡಂತಿರೆವುದೊ 
ಮಾನ್ಯನಾದ ಶ್ರೀ ನಂದಿಯೋಗೀಂದ್ರನಿಂದ ಪ್ರಸಾದರೂನನಾಗಿ ಬಂದ ಶಬ್ದಮಹಿನೆಯುಳ್ಳದೂ ಕೇಶನ 
ರಾಜನಿಗೆ ಆನಂದನನ್ನುಂಟುಮಾಡುನ ಮಗನಾಗಿ ನಾಣೀನಲ್ಲಭನೆಂಬ ಬಿರುವನ್ನು ನಡೆದೆ [ಆಚಣ್ಣ] ನಿಂದ 
ವಿಸ್ತಾರವಾಗಿ ಹೇಳಲ್ಪಟ್ಟುದೂ ಆದ ಲೋಫೈಕಬಂಥು ಶ್ರೀ ನರ್ಧಮಾನನ ವುರಾಣದಲ್ಲಿ ನಿಕಾಖಭೂಕಿ ರಾಜ್ಯ 
ಲೀಲೋಡೆಯ ನರ್ಣನೆ ಎಂಬ ನೊದಲನೆಯೆ ಆತ್ವಾಸವು [ಮುಗಿದುದು.] 


__ अननममभमक. न्‍मममक. 


೨ ನಿಶೈನಂದಿಕುಮಾರ ಮಾರನಿಜಯಂ 


ಶ್ರೀ ನಿಕೆಯಾದಿ ಗುಣಪ್ರಭ | ನಾನನಿಯೆಸಿಸಿಡುವು ಬಗೆಯೆ ನಿಜಚೆರಿತಮೆಸಿ 
ಪ್ರೀ ವಿಖ್ಯಾಕಿಗೆ ಸಂದಂ | ಸಾನನನುತಿ ಸಂಚನರನುಗುರುವಡನಿನಕಂ ॥ ೧ 


ಅಂತಾ ವಿಶಾಖಭೂತಿ ಭೂತಳೇಶ್ವರಂ ನಿನತ್ಳನಿಶ್ವನಂದಿಯುನರಾಜ ಸಮೇತಂ ಸಾಕಿಶಯ ಲಕ್ಟ್ಮೀಥೋಗ. 
ಭಾಗಿಯಾಗಿರ್ಪುಡುಂ_. 


ನಂಪನಡಂದದಿಂಜಿಸೆನಿಸಂ ಬನನುಂ ४087० ४१०७ ಸೆಂ 
ಕ್ರಂಪಸಸಸ್ನಿಭಂ ತ್ರಿದಿವಸನ್ನಿಭ ತತ್ಪುರನಾರ್ಶೈದೊಳ್‌ ಯಶೋ 
ನಂದಿತ ವಿಶ್ವನಂದಿವಿಭು ನಾಡಿಸಿಷಂ ನಿಜಕೇಳಿಗೆಂದುಮಾ 
ಸಂಪನ ನುಂಪಗಂಫನಹ ಚೈತ್ರ ನಿಚಿತ್ರ ನಿನಾಸಮಪ್ಸುದಂ ॥ 


le 


ಅಲ್ಲಿ 


ಆನಗನುಬ್ಬಜಂ ಮುಣಿಕರಂಡಕನಾಲೆಯನಿಲ್ಲಿ ನೇಜ*ಪಂ 

ಕೀವಿ ರಸಂಗಳಾಲುನುಸೆನಿಪುವು ಬಿಣ್ನೊನೆ ಕೊಂಬುಗೊಂಬಿನೊಳ್‌ 

3९98 ತೆಂಗು ಶಾಟು” ಬವರಿ ಡಾಡಿನುಮುನ್ಮುಥೆ ಮಾತುಳಂಗನಿ 

ಮ್ಯಾನರನೇಟೀಲಿಂಚಡಕೆ ಬಾಟ್‌ (६३७० ಹಲಸೀಟಿ ಕಮ್ಮರಂ ॥ ೩ 


ನನಿತ್ರನಾದ ಮನಸ್ಸುಳ್ಳವನಾಗಿ ಐದು ಜನ ನರನುಗುರುಗಳ (ಅರ್ಹೆತ್‌, ಸಿದ್ಧ, ಆಚಾರ್ಯ, ಉಪಾಧ್ಯಾಯ 
ಮತ್ತು ಸಾಫು) ವಾಡಕ್ಸಿ ನಮಸ್ಕರಿಸು ತನ್ನ ಚರಿತ್ರೆಯೆಂಬುವು ನುಂಗಳಕಕೆವಾಡ ನಿನಯನೇ ಮೊಡಲಾಡ 
ಸದ್ಗುಣಗಳು ಹುಟ್ಟುವಂತಹ ನನಿತ್ರಕ್ಷೇತ್ರ-ನಿಂಬ ಕೀರ್ತಿಗೆ [ನಿಪಾಖಭೂತಿಯ] ಪಾತ್ರನಾಡನು. (ಗ 
ಹೀಗೆ ಆ ನಿಶಾಖಭೂತಿ ಮಹಾರಾಜನು ನಿನೀತನಾಗಿರುನ ವಿಶ್ವಸಂದಿಯೆಂಬ ಯುನರಾಜನ ಜೊತೆಯಲ್ಲಿ 
ಅತಿಕೆಯನಾದ ಶ್ರೀಮಂತಿಕೆಯ ಭೋಗದಲ್ಲಿ ಭಾಗಿಯಾಗುತ್ತಿರಲು (ಶ್ರೀಮಂತವಾದ ಭೋಗಗಳನ್ನು ಅತಿಶಯ 
ವಾಗಿ ಅನುಭನಿಸುತ್ತಿರೆಲು) ಜೀನೇಂದ್ರ ಸದ್ಯಶನಾಗಿ, ತನ್ನ ಕೀರ್ತಿಯಿಂದ ಜಗತ್ತನ್ನು ಆನಂದಗೊಳಿಸುನ ನಿಶ್ವನಂದಿ 
ಮಹಾರಾಜನು ಸ್ವರ್ಗಸದೃಶನಾಗಿರುನ ತನ್ನ ನಟ್ಟಿಣಪ ಪಕ್ಕದಲ್ಲಿ [ದೇವೇಂದ್ರನ] ನಂದನವನದಂತೆ ಪ್ರಕಾಶಿಸುತ್ತಾ 
ಆನಂದಕರನಾದ ಮಂದನಮಾರುತದಿಂದ ಕೂಡಿ, ನಸಂತನ ವಿಚಿತ್ರವಾದ ವಾಸಸ್ಸಾನವಾಗಿರುವಂತಹೆ 
ಉಪ್ಯಾಸನನವೊಂದನ್ನು ತನ್ನ ನಿನೋಡಕ್ಕೆಂಡು ಮಾಡಿಸಿದನು. ॥ 3 ಅಲ್ಲಿ ತೆಂಗು ತಾಳೆ, ಬದರಿ (ಎಲಚಿ), 
ದಾಳಿಂಬೆ ಅಮಟೆ ಮಾದಳ, ಸಿಹಿಮಾವು, ಅಕನೇರಿಲು, ಸೊಗಸಾದ ಅಡಕೆ, ಬಾಳೆ, ಬೇಲ, ಹಲಸು, ಕಿತ್ತಳೆ 
ಮೊಡಲಾದ ಸೊಗಸಾದ ಮರೆಗಳ ಕೊಂಬೆಕೊಂಬೆಯಲ್ಲಿಯೊ ಭಾರವಾದ ಗೊಂಚಲುಗಳು ತುಂಬಿರೆಲಾಗಿ 
ಬ್ರಹ್ಮನು ಆರು ರಸೆಗಳನ್ನೂ ತುಂಬಿ ತನ್ನ ರತ್ನದ ಜನನರ ("४ ಮಾಲೆಯನ್ನು ಇಲ್ಲಿ ನೋಣಿಸುತ್ತಿದ್ದಾನೊ ಎನ್ನು 
ನಂತೆ ಕಾಣಿಸುತ್ತನೆ ॥೩॥ ಕೆಂನಾಡ ಬೀಜಗಳನ್ನು ಕುಕ್ಳುತ್ತಾ ದಾಳಿಂಬೆಹಣ್ಣಿನ ಬಿರುಕಿನಲ್ಲಿ 
ಕೊಕ್ಕು ಸಿಕ್ಕಿಸಿಕೊಂಡು ಕೀರ್‌ ಕೇರ್‌ ಎಂದು ಶಬ್ದಮಾಡುವ ಮರಿಗಿಳಿಗಳಿಂದ ಪ್ರೀಯರು ಮುಖಕ್ಯೆ 


4 


3೬ ವರ್ಧಮಾನ ಪುರಾಣಂ 


ಕೆಂಬಿತ್ತನುಗಿಯುತುಂ ಪಾ | ಡಿಂಬದ ಬೀಡೆಯೊಳೆ ಸಿಲ್ಫಿತುಂಡಂ ಕೀರ್‌ಕೀ 


ಕೆಂಬ ನುಟೀಗಿಳಿಗಳೊಳ್‌ ಮುಖ | ಚುಂಬನ ಸಿೀತೃತಮನೆಬರೆಯರ್‌ ಕಲುಕಿರ್ನರ್‌ | ೪ 

ಬಿಡಡೆಳಗಿ ಕೊಂಬುಗೊಂಬಿನೊ | ಳೆಡಿಗಿಆದರೆಗಿಳಿಯೆ ಗಟ್‌ಯ ತುಂಡದೆ ಪುಡುನಿಂ 

ಸಡೆನುದು ಸಣ್ತಾಲನಿಜಿಕೆ | ಜಿಡಂಗನನಿರಳಿತೆ ಸಲಸರೀತಂ ಚೊಕೆಂ || » 
ನುತ್ತಮತಿನಾನನೆದೊಳಾ ನನಡೊಳ್‌ 


ಸಲ್ಲನದಿಂೆ 0088 ಕುಜಂ ಸೆಜತಾಸ್ರಡೊ ಭಾನಿಸಂಮ ಕಂ 
ಕೆಲ್ಲಿವೊರೆಂದು ನೆಚ್ಚಿಯೆನಲಸೊಳೆಳಿರೆಂ ಕಡುಖಿಲ್ಬುನೆತ್ತ ಸ 
ತ್ಸುಲ್ಲಶರಕ್ಕೆ ಮಿಕ್ಟ ಗಟ*ಯಾಗೆ ನಿನಿರ್ನಿಸಿ ಕರ್ನ್ರವಿಲ್ಲಡೇಂ 
ನಲ್ಲನೆ ಕಂತು ಮಾಡಿನನೆ ಕೋಮಸಪುಪ್ಪರನಟ್ಟಿಡೊಸ್ಸಮಂ ॥ ೬ 


ನುತ್ತಂ 


ನೆಕುಕೆಂ ಸನರಿನುಳಪ್ರಸೆ | ನ ಕುಳೆಂ ಸೌರೆಭಸಮಾಗತ ಭ್ರನುರಾರಾ 
ನಕುಳಂ ಸೊಗಯಿಸಿದಕ್ತಿಸೆ | ನೆಕುಳಂಬಿತ ನಿಟಿಸಮನನಿಸಂಸ್ಥಾನಕುಳಂ ॥ ೭ 


ತಿಳಕೆಂ ವರನನಲಕ್ಷ್ಮೀ | ತಿಳಕಂ ಪತ್ತಪ್ರಿಯಾಸನುಸ್ವಿತ ಜನ ಸ 
ತ್ಪುಳಕಂ 70088 ಕಳೆನುಂ | ಜುಳೆಕೆಂ ಕಾನಾನುಡಕನು ಕೀರ್ಕ್ಯುಜ್ಛೃಳೆಕಂ ॥ ७ 


ಪಾದರಿ ಪೂಗಂಪಿಂಗೆಳ | ನಾವರಿಸಳಿಗಳ ಕುಳಳಕ್ಳೆ ಸಿತನಧಿರಾಗೊಳ 
ತ್ರಾಪನಟುನಾಯ್ತು ನಿಳಸೆ | ತ್ರಾಪನ ಜಾತಿಯೊಳದೊಂಣೆ ಸುಂಡಕನುಕ್ತ ॥ ೯ 


ಮುನ್ನುಕೊಡುವುನನ್ನೂ ಪ್ರಣಯನ್ರಸಂಗದ್ಲಿ ಸಿೀತ್ಯಾರಳೆಬ್ಬಮಾಡುವುಪನ್ನೂ ಕಲಿಯುತ್ತಿದ್ದಾರೆ. ॥೪ 

ೆಟ್ಟಿವಾಗಿ ಫಲಭೆರಿತವಾಗಿರುನ ಮಾನಿನೆ ನುಕಪನೇಲೆ ಸದಾ ಎರೆಗಿ ಕೊಂಬೆ ಕೊಂಬೆಯೆನ್ಲಿಯೂ ದೆಟ್ಟವಾಗಿ 
ತುಂಬಿರುವ ಅರೆಗಿಳಿಗೆಳ ಕಿಕ್ಳೆ ಮುತ್ತು ಕೊಕ್ಳುಗಳ ಸನೂಹೆದಿಂದೆ ಆಮ (ಮಾನಿನನುಕ ಹೆಣ್ಬುಬಿಟ್ಟ ಆಲದ 
ನುರಫೋ ಎಂಬ ಆಶ್ಚರ್ಯನನ್ನು ನಡೆಯುತ್ತದೆ, ॥೫॥ ಮುತ್ತು ನನಿತ್ರನಾದ ७ ವನದಲ್ಲಿ ಚಿಗುರಿಸಿಂಡ 
ಪ್ರಕಾಶಿಸುವ ಮರಗಳಲ್ಲಿ ಅಹೋಕವಂತೆ ಬೇರಾನುಧುಂಟು ಎಂಡು [ಅದನ್ನು] ನೆಚ್ಚಿ, ಮನ್ಮಥನು ಅದರೆ ಸೊಗ 
ಸಾದ ಚಿಗುರನ್ನು ಅತ್ಯಂತ ಸುಂದರನಾದ ತನ್ನೆ ಹೊ ಬಾಣಕ್ಕೂ, ಕಬ್ಬಿನ ಬಿಲ್ದಿಗೂ ಗರಿಯಾಗಿ ಕಯಾಕುನಾಡಿ, 
ಅಸ್ಫಕ್ಕೇ 89४४ 900) ಎತ್ತರೆನಾಡೆ ಧ್ವಜನಟದೆ ಹೊದಿಕೆಯನ್ನೂ [ಅದೆರಿಂಪಲೆ] ಅಜೀನು ಮಾಡಿವೆನೊ, 
ಏನೊ! ॥೬॥ ಮುತ್ತು ಸುಂಪಸನಾನ ಭೂಮಿಯಲ್ಲಿ ನಟ್ಟಿನಾಗಿ ಹರಡಿರುವ ಮರಗಳ ನು್ಯದಲ್ಲಿ ನಿಂತಿರುವ 
ಬಕುಳನೃಕ್ಷವು ಸುವಾಸನೆಯಿಂದ ಕೂಡಿದ ಹೊಗಳಿಂದ ತುಂಬಿ, (ಆ ಹೂಗಳ ಸುಫಾಸನೆಗಾಗಿ ಬಂಡ ದುಂಬಿಗಳ 
ಕುಂಕಾರೆದಿಂದೆ ತುಂಬಿ) ನುನೋಷೆರನಾಗಿಡೆ, ॥ ೭ ॥ 3६ ४०४ ನನಲಕ್ಷ್ಮಿಯ ಹಣೆಯ ತಿಲಕವಂಕಿರು 
ಪುಡಾಗಿಯ್ಯೂಕನ್ನನ್ನು ಒಪ್ಬಿಸಿಕೊಂಡಿರುನ ಪ್ರಿಯೆಯಿಂದ ಕೂಡಿರುವ ಜನರಿಗೆ ಒಳ್ಳೆಯ ಕೋಮಾಂಚನನನ್ನುಂಟು 
ಮಾಡುವುದಾಗಿಯೂನಿದ್ವಾಂಸೆಕೆ ಕೀರ್ತಿಯಿಂಡ ಮುನೋಹರನಾದುಪಾಗಿಯೂ ಇರುನ ಕಿಲಕನೃಕ್ಷವು ಸುನ್ಮಧನ 
ಉಜ್ಜಲ ಕೀರ್ತಿಗೂ ತಾಕೆ ಕಾರಣನಾಯಿತು, ॥ ೮ ॥ ಹೊನಿನೆ ಸುನಾಸನೆಗೆ ಮೇಲೆಬಿದ್ದು ಅದರಿಸುವ ದುಂಬಿಗಳೆ 


೨ ವಿಶ್ವನೆಂದಿಕುಮಾರ ಮಾರನಿಜಯಂ ತಿ೭ 


ಅಲರ್ಜೊಪ್ಸಂಬೆತ್ತುಜಿತ್ತಂ ಕೊಸಗು ಮಿಗೆ ತಮಾಳಂ ತಳಿರ್ತಾನಗಂ ಕ 

ಟ್ರಿಲಿಸುತ್ತಿರ್ಹತ್ತು ಮುತ್ತಂ ಮುಗಳ ಬಳಗನುಂ ನೇಟಃ ತೋರುತ್ತು ಸತ್ಯು 

ಟ್ಮಲನುಂ ಕೆಯ್ಫೊಂಡುಡಾಡಂ ಸರಳತರು ಶಿರೀಷಾಳಿ ಚೆಲ್ವಾಯ್ತೆ ಪೂಗೊಂ 

ಚಲನಾಂತೇಂ ಕಣ್ಣೆ ನೆಂದಿರ್ಮಜಿೊ ಕೃಷತಕಯೋಡ್ಯಾನಮಾಶ್ವರ್ಯತಾನೆಂ ॥ ೧೦ 


ಫೆರ್ನೊರೆಗಳ್‌ ಕೆಧಾಂಗಮಿದ್ದುಸಂಗಳನಾನನೆನುಂಬುಜಾತಮಂ 

ನಿರ್ನಳಿನಾಂಗಕೋಚಿ ಜಳನುಂ ಲುಳಿತಾಳೆಕೆಮುಣ್ಮದಾಳಿಯೆಂ 

ಭರ್ಪುನಿಭೂಸಣದ್ಯುಕಿ ಫರಾಗಮುನಾಡನೆ ಪೋರೆ ಸುತ್ತಿ ಬ 

छः ರ್ಮ್ಯಗನೇತ್ರೆಯರ್‌ ಸರಸಿಗಳ್‌ ಸುಚೀ*ವಂತೆ ನನಂತರಾಳೆದೊಳ್‌ || ೧೧ 


ಅಂತುಮಲ್ಲದಿಯುಂ -... 


ಸೆಳಹಂಸೆಂಗಳ ಯಾಕನುಂ ಫೆಗಟ್ಟ ಯಾನಂ ಕೋಕಿಳಧ್ವಾನನುಂ 

ವಿಳಸೆಡ್ಸ್ಯಾನಮನೂನ ಬರ್ಹಿಗಳ ಬರ್ಹಾನಿಕಕನುಂ ಸತ್ಯಚಾ 

४४ ಕಂಕೆಲ್ಲಿ ದಳೆಂಗಳೆಂ ನದೆತಳೆಂ ಪ್ರೋವ್ಯಲ್ಲತಾಜಾಳೆನುಂ 

ಲಳಿತಾಂಗೆಂ ನೆಟ್‌ ಪೋಲೆ ತದ್ವನದಪೋಲ್‌ ಕಣ್ಣೊಪ್ಪುವರ್‌ ಕಾಂಕೆಯೆರ್‌ || ೧೨ 


ನುತ್ತಮಲ್ಲಿ- 


ತರುಣೀಥ್ಕರ್ಯಧರಿತ್ರ ಬಾಯ್ತಿಡುನಿಸೆಂ ನಾರಾಂಗನಾರಾಗ ಸಾ 
ಗರೆಪೂರೆಂ ಕದಡೇಟಸ್ವಿನೆಂ ನುಡನತೀ ನಾನಾನಳೇನಾಚಳೆಂ 


ಸೆಮೊಹಕ್ಳೆ ನನಾ ಪ್ರಣಯಸುಖನನ್ನುಂಟುಪಾಡುವುಪರಲ್ಲಿ ನಾಡರಿ ವೃಕ್ಷವು ಶಕ್ತನಾಯಿತು. ಮನೋಹರ 
ನಾಡ ವೃಕ್ಷಗಳ ಜಾತಿಯಲ್ಲಿ ಅಡೊಂಡೇ ಸುಂದರನಾದುದಲ್ಲನೆ? ॥ ೯ ॥ ಬೆಟ್ಟಿದಾನಕಿಯು ಹೂಬಿಟ್ಟು 
ನಿಶ್ತತ್ರಲೂ ನುನೋಹಕನಾಗಿತ್ತು ; ಹೊಂಗೆಯ ನಮುಕವು ಜೆನ್ನಾಗ ಚಿಗುರಿ ಸೆದಾ ನೆಕಳ (ಕತ್ತೆಲ)ನ್ನುಂಟು 
ಮಾಡುತ್ತಿತ್ತು, ಮೆತ್ತುಗಡೆ ಪುರವು ಮೊಗ್ಗುಗಳ ಸನೂಹನನ್ನು ಹೇರಿಕೊಂಡು ಕಾಣಿಸಿಕೊಳ್ಳುತ್ತಾ ನೊಗನಾಡ 
ಅಂಕುರೆಗಳೆನ್ನು ಹೊಂದಿತ್ತು, ತುಂಬ ಸರಳ ನೃಕ್ಷನಾಪ ರೀರಿಷಸಮೊಹವು ಹೊಗೊಂಚಲನ್ನು ಹೊಂದಿ 
ನುಕೋಹರೆನಾಗಿತ್ತು, ಆ ರಾಜಕುಮಾರನ ಉದ್ಯಾಸನನವು ಅಶ್ಚಕೈವಾಡ ಸ್ನಳನಾಗಿ ಕಣ್ಣಿಗೆ ಏನು 
ಮುನೋಹೆನಾಗಿದ್ದಿಕೊ ! ॥ ೧೦ ॥ ತಮ್ಮ ಡೊಡ್ಡ ನೊಲೆಗಳು ಚಕ್ರವಾಕ ವಕ್ಷಿಗಳ ಜೋ ಡಿಯೆನ್ಸೂ, ಮುಖವು 
ಕನುಲನನ್ನೂ ಶುದ್ಧವಾದ ಜೇಹೆಕಾಂತಿಯು ನೀರನ್ನೂ ಗುಂಗುರಾದೆ ಮುಂಗುರುಳು ಮದನೆದ್ದ ದುಂಬಿಗಳನ್ನೂ 
ಬಂಗಾರದ ಆಭರಣಗಳ ಕಾಂತಿಯು ಹೊನಿಫ ನರಾಗನನ್ನೂ ವಿಶೇಷವಾಗಿ ಹೋಲುತ್ತಿರೆಲಾಗಿ [७ ಪನದಲ್ಲಿ] ಸುತ್ತಿ 
ಬರಿತ್ತಿರುಪೆ ಜಿಂಕೆಯ ಕಣ್ಣಿನ ಹೆಣ್ಣುಗಳು ಸಹೋವರಗಳು ಸುಳಿಡಾಡುನ ಹಾಗೆ [ಕಾಣಿಸುತ್ತಿದ್ದರು] ॥ ಗಗ ॥ 
ಆವ್ಯೇ ७६४ ತಮ್ಮ ಶ್ರೀಷ್ಕವಾದ ನಡಿಗೆಯು ರಾಜಹಂಸಗಳ ನಡಿಗೆಯೆನ್ನೂ, ತಮ್ಮ ನುನೋಹರನಾದ ಧ್ವನಿಯು 
ಕೋಗಿಲೆಗಳ ಥೃನಿಯನ್ನೂ, ಸುಂಪರೆನಾಡ ಕೂದಲ ಸಮೂಹವು ನನಿಲುಗಳ ಅಖಂಡವಾದ ಗರಿಗಳ ಸಮೂಹ 
ನನ್ನೂ ಅಂಗಾಲು ಆಶೋಕದ ಚಿಗುರನ್ನೂ ಕೋನುಲನಾಡ ಜೇಷೆವು ಹೊಳೆಯುನ ಬಳ್ಳಿಗಳ ಸಮೂಹೆನನ್ನೂ 
ವಿಶೇಷವಾಗಿ ಹೊಲುತ್ತಿರೆಲು, ಆ ಸುಂದರಿಯರು ನನದ ಹಾಗೆ ನುನೋಹಕೆನಾಗಿ ಕಾಣುತ್ತಾಕಿ. ॥೧೨॥ 


उ8 ವರ್ಧನಾನ ಪುರಾಣಂ 


ಬಿರಿನನ್ನೆಂ ಬಧಿರೀಭನತ್ವಧಿಕರೋಕಂ ಬಾಳಚೂಕೋದ್ಗತಾಂ 
ಕುರಕೋಣನ್ಷುಭಿತಂ ಪೊದಟ್ಟುದು ಪಿಕವ್ಯಾಹಾರ ಭೇರೀರನಂ ॥ ೧೩ 


ಅಳಿನಿಯೆ ಚುಂಬನಂಗಳಿನರೆಲ್ವಲರೆಂ ಗಿಳಿನೆ ನಲ್ಮೆಯಿಂ 

ಬಳೆಯಿಪ ಸಣ್ಣಳಂ ಲತೆಗಳಪ್ಪಿ ನೊಳಿರ್ಸ ಮರೆಂಗಳಂ ಹಿಕಾ 

ನಳಿಯೆ ನಖಾಂಕನುಂ ನೆಟ್‌ನ ಕೋಕೆಕನುಂ ನಜಿನೋಡಿ ಲೋಚನಾಂ 

ಜಳಿಪುಟಿದಿಂ ನನಕ್ಕೆ ಮಿಗೆ ನೀರೆಟನರ್‌ ನಧಿಕರ್‌ ನಿರಂತರಂ ॥ ೧೪ 


ಉರಿಗೊಡ್ಡಿದರಗಿದೆಂಬಿನ | ನರಗಿಳಿಗಳ ಚೆಂಚು ತಾಗಲೊಡನೊಜೆದೋರಕೆಂ 
80 ಸುರಿವ ಸಣ್ಣಳಿಂದನೆ | ಯರನೇಟಲ ನುರಗಳಲ್ಲಿ ಸೊಗಯಿಸಿ ಶೋರ್ಕುಂ || जि 


ಸನಿ ತನದಂತು ಬೇರ್ನಿಡಿಮು ಸಣ್ಣರೆಗಂ ನನನೆಯ್ದೆ ಸೇ ವ್ಯಮಾ 

ಯ್ರನನಿಗೆ ಕೂಡೆ ಬೇರ್‌ಸರಿವ ಸಾಲ್ಕಡಲಿಟ್ಟಿ ಕರ್ನ ಪ 

ಲ್ಲವಿಸಿಕೋಕಮುಳ್ಳಲರ್ದ ನುಲ್ಲಿಗೆ ಕಾಯ್ದೆಳಡಿಂಗು ಪ್ರಾಬ 

ರ್ಕೆನಲಸು ಕನ್ಮುಕನ್ಮೆನಿನ ನೆಯ್ಸೆರಿಯೆಂ ಸಲೆ ಬೀಜುತಿರ್ಸಿನೆಂ ॥ nk 


७ ನನದಂತರ್ಭಾಗಡೊ | ಛಾನನೆದಂ ನೋಡಿ ಪಿಂಗುನವನೆಸಿಸಿವ ಕೊ 
ಭಾನಿಭನದ ಸುಣಿನುಯ ಕೃತ | ಕಾನನಿಧರನರದ ಕೆಲಡ ತಿಳಿಗೊಳನೆಸೆಗುಂ ॥ ೧೭ 


ನುತ್ತೂ ಅಲ್ಲಿ- ಸ್ರ್ರೀಯರೆ ಫೈರ್ಯನೆಂಬ ಭೂಮಿ ಬಿರಿಯುನಂಕಿ, ನೇಪ್ಯಿಯರ ಪ್ರಣಯಸೆನುದ್ರದ 
ಪ್ರವಾಹವು ಕವಡಿ [ಕೆಸರು] ಮೇಲೇಳುನಂತೆ, ನುದಿಸಿದ ಹೆಣ್ಣಿನ ಮುರ್ಯಾಜಿಯ ಬೆಟ್ಟಿವು ४000 ಹೋಗುನಂಕೆ, 
ಪ್ರಯಾಣಿಕರ ಸಮೂಹವು ಕಿಪುಡಾಗುಪಂತ, ಎಳೆ ಮಾನಿನ ಎತ್ತಕನಾದ ಚಿಗುರಿನ ಕೊನೆಯು ಕ್ಟೋಭಿಗೊಳ್ಳು 
ನೆಂಕೆ ಕೋಗಿಲೆಗಳ ಥ್ವನಿಯೆಂಬ ನೆಗಾರಿಯ ಶಬ್ದವು [७३] ಹೊಸಹೊನ್ಮುತು. as I ಹೆಣ್ಣು ದುಂಬಿಯ 
ಮುತ್ತಿನಿಂಡ ७0808 ಹೂಗಳನ್ನೂ; ಹೆಣ್ಣುಗಿಳಿಯ ಪ್ರೇಮದಿಂಪ ಸಕ್ಟವಾಗುನ ಹಣ್ಣುಗಳನ್ನೂ ಬಳ್ಳಿಗಳ ಆ 
ರಿಂಗನಲ್ಲಿರುವ ಸುರಗಳೆನ್ನೂ ಕೋಗಿಲೆಗಳ ಉಗುಸಗುರುತನ್ನು ಪ್ರದರ್ಶಿಸುವ ನೊಗ್ಗುಗಳನ್ನೂ ದಿಟ್ಟಿಸಿ ನೋಡಿ 
ಪ್ರಯಾಣಿಕರು ತನ್ಮು ಕಣ್ಣುಗಳೆಂಬ ಬೊಗನೆಗಳಿಂದ ಸದಾ ಆ ನನಕ್ಕೆ ಯಥೇಚ್ಛವಾಗಿ ನೀರನ್ನು ಎರೆಯುತ್ತಾರೆ. 
೧೪ ಆರಗಳಿಗಳ ಕೊಕ್ಕು ತಾಗುತ್ತಲೆ ಒಡೆದು ಉರಿಗೆ ಸಿಶ್ಚಿಷ ಅರಗೋ ಇಷು ಎನ್ನುನಂತೆ,ಒಂಡೇ ಸಮನಾಗಿ ರಸ 
ನನ್ನು ಸುರಿಸುತ್ತಿರುವ ಹೆಣ್ಣುಗಳಿಂದ ಕೂಡಿ ಅರನೇರಿಲ ಸುರಗಳು ಅಲ್ಲಿ ನುನೋಹಕನಾಗಿ ಕಾಣುತ್ತಿವೆ. ॥ ೧೭ | 
ಆಳವಾಗಿ ಬೇರು ಬಿಟ್ಟಿ ಸಾಲವೃಕ್ಷ್ಯ ದಟ್ಟಿನಾಗಿರುನೆ ಕಟ್ಟು,ಚೆಗುರರುನ ಅಶೋಕವೃಕ್ಷ ಅರಳು ನೊಗ್ಗಾವ ನುಲ್ಲಿಗೆ, 
ಫೆಲಬಿಟ್ಟಿರುಪ ಎಳೆಯ ತೆಂಗುಹೆಣ್ಣು ಬಿಟ್ಟಿರುವ ಬಕ್ಕೆ ಹಲಸು-ಇವು ಸುವಾಸನೆಯನ್ನು ಚೆಲ್ಲುತ್ತಾ,ನುತ್ತು ಸೌಂದರ್ಯ 
ನನ್ನು ನಿಶೇಷವಾಗಿ ಬೀರುತ್ತಾ ಬೇರಿನಿಂದ ಹಿಡಿದು ಹೆಣ್ಣಿಸನಕೆಗೂ ಸುಖಾನುಭನವು ಕ್ಷೀಣಿಸಣೆಂತೆ [ಇರಲು] 
ಆ ನಕವು ಜಗತ್ತಿಗೆ ಸೇನಾರ್ಹನಾಯಿತು, ॥ 0४ || ಆ ಉದ್ಯಾನವನದ ಒಳಗಡೆಯಲ್ಲಿ "ಯಾನನು ತಾನೇ ಅಪನ್ನು 
ಸೋಡಿ ಹಿಂದಿರುಗುತ್ತಾನೆ” ಎನ್ನುನಂತಹೆ ನೌಂಡರ್ಯೆ ವೈಭದಿಂದ ಕೂಡದ एंड ಖಚೆತವಾದ್ಯಕೃತಕ ನರ್ನತಷ 
ಪಕ್ಕದೆಲ್ಲಿ ತಿಳಿನೀರಿನ ಕೊಳವು ಪ್ರಕಾತಿಸುತ್ತಿದೆ. ॥೧೭॥ ಅಡು (ಆ ಸರೋವರವು) ಸುವಾಸನಾಯುಕ್ತನಾದ 
ಕುಮುದ ಪುಷ್ಪಗಳ ವಾಸನೆಯುಳ್ಳದ್ದು , ನೀರಿನಲ್ಲಿ ವಾಸಿಸುತ್ತಾ ಚರಿಸುತ್ತಿರುನ ಹಕ್ಕಿಗಳ ಪ್ರಣಯಕಲಹದಿಂದ 


3 ವಿಶೈನಂದಿಕುಮಾರ ಮಾಕವಿಜಯೆಂ ರ್ತಿ 


ಅಡು ಸುರಭಿ ಕುಮುವನಾಸಿತ | ಮುವವಾಸಿತರದ್ವಿಹೆಂಗ ಸನ್ಕುಡ ಕಲಹಂ 


ಮಡ ಕಲಹೆಂಸೆದ ಫಿಳಯೆಂ | ಸವನಿಳೆಯಂತ್ರಿತ ನರಾಗಪಿಂಜರಕೀರಂ || ಗಿರಿ 

ಕಂಜನುಲರ್ಡೊಫ್ಟಿತಿನ್ನೇ | ಕಂಜನೊ ಹಣೆಕೆಗೆನುತ್ತೆ ನರ ನುಕರೆಸಕಾ 

ಕಂ ಜಡಿದು ನುಡಿನನೊಲ್‌ ಕೋ | ಕಂ ಜಳಜಾಕರೆದ ಕೆಲದೊಳುಲಿನುವು ನಲನಿಂ | ೧೯ 

ಅಂಬುಜ ನಿಚಯಡೊಳಳಿಯಲ | ರಿಂ ಬಂಡುಗೆ ಸೆಣೆನು ನೆನೆಯಿವುವು ಬಾಯ್ತಾಯೊಳ್‌ 

ತಂಬುಲನುನಿಕ್ಕುತುಂ ಪ್ರಿಯೆ | ಚುಂಬಿಪುದಂ ಸಧಿಕಜನಕೆ ಸಪ್ಮಾಕರಜೊಳ್‌ || 30 
ಮತ್ತಂ 


ನೀಳಮುಣಿಸ್ಸಲಿಯೊಳ್‌ ನೀ | ಳಾಳಕಮುಂ ನೆಟರೊಳಿನಿಸುಕಾಣದಿ ತಲೆಯೆಂ 
ಬಾಳೆಕಿಯರಂಟುತುಂ ನೃಪ | ಬಾಳನನಾ ನಗಡ ರತ್ನಗುಹೆಯೊಳ್‌ ನೆಗಿಸರ್‌ ॥ 3೧ 


ಕ್ರೀಡಾಸರಸಿಯೊಳಳಿಗಳ್‌ | ಪಾಡುವ ಲಯಗತಿಗೆ ಕೃತಕ ಗಿರಿಯೊಳ್‌ ನನಿಶೆ 
ಳ್ಹಾಡುವುನಂ ನಧಿಕರ್‌ ನೆಡಿ | ನೋಡುವಕೆರ್ಜಿಥೆಕ್ಸೆ ವಾಜಿಸುತ್ತಿರ್ಸಿನೆಗಂ ॥ 23೨ 


ಇಂತು ಕೃತಕ 50३१४ ಕೇಳೀ ಸರಸ್ಸಂತಕಿಗಳಿಂ ಸಮಂತು ಶೋಭಾ ನಿಶಾಂತನಾದ 


ನೆನವನನನತಲತೋಜ್ಜೀ | ನನನನನನಪೆತನು ಸಿಖಿಗಿದೆಂದು ಜಗತ್ತಾ 
ವನ ನನವಕಳಿನಿಳಾಸೆ ಭ | ವನವನನನಜಾತಪೂರ್ನನಮೆನೆ ಮಾಡಿಸಿದಂ ॥ 3 


ಕೂಡಿದುಡು ; ನುದಿಸಿದ ರಾಜಹೆಂಸಗಳೆ ವಾಸಸ್ಥಾನ, ಗಾಳಿಯಿಂದ ನಿಯಂತ್ರಿಕವಾಡ ಹೂವಿನ ಧೂಳಿನಿಂದ 
ಬಂಗಾರದ ಬಣ್ಣವನ್ನು ತಳೆದಿರುವ ಗಿಳಿಗಳೆನ್ನುಳ್ಳುವು. ೧ಆ॥ "ಕನುಲನು ಅರಳಿ ನುನೋಷರನಾಗಿನೆ, ಇನ್ನು 
ಫಶ್ಛಕನು ನನಗೆ ಏಕೆ ಹೆದರುವುದಿಲ್ಲ ?' ಎಂಬುದಾಗಿ ತೇಷ್ಕನಾದ ನುನ್ಮಧನು ಗದರಿಸಿ ನುಡಿಯುತ್ತಿರುನನೋ 
ಎನ್ನುವೆ ಹಾಗೆ ಚಕ್ರವಾಕನಕ್ಷಿಗಳು ಸರೋವರದ ಪಕ್ಕವಲ್ಲಿ ಪ್ರೇಮದಿಂದ ಫ್ವನಿಮಾಡುತ್ತಿನೆ. ॥೧೯॥ ಆ 
ಸರೋವರವಲ್ಲಿನ ಕಮುಲಸಮೂಹದಲ್ಲಿ ಮಂಬಿಗಳು ಹೂವಿನಿಂತ ಸರಾಗಕ್ಕೆ ಹೆಣೆದುಕೊಂಡಿರುತ್ತಾ, ಬಾಯಿಂದೆ 
ಬಾಯಿಗೆ ತಾಂಬೂಲನನ್ನಿಡುತ್ತಾ ಪ್ರಿಯನು ಸುತ್ತಿಡುವುದನ್ನು ಅಲ್ಲಿನ ದಾರಿಜೋಕರಿಗೆ ಜ್ಞಾಪಿಸಿಕೊಡುತ್ತನೆ. 
೨0 ಸುತ್ತು ಅಲ್ಲಿನ [ಕೃತಕ] ನರ್ನತದ ರತ್ನದ ಗುಹೆಯಲ್ಲಿ ನೀಲ ರತ್ನಗಳಿಂದ ಮಾಡಿದ ನೆಲಗಟ್ಟಿನೊಳಗಿನ 
ತಮ್ಮ ಪ್ರಶಿಬಿಂಬದ್ಲಿ ತನ್ಮು ಕನ್ಫಾವ ಮುಂಗುರೆಸುಗಳನ್ನು ಸ್ವಲ್ಪವೂ ಕಾಣದನರಾಗಿ, ಬಾಲೆಯರು ತ 

ತರೆಯನ್ನು ಮುಟ್ಟಿ ನೋಡಿಕೊಂಡು, ರಾಜಕುಮಾರನನ್ನು ನಗಿಸುತ್ತಾರೆ. ೨೧ ಆ ७४३४ ಸರೋವರದಲ್ಲಿ 
ದುಂಬಿಗಳು ಹಾಡುವೆ ಲಯಕ್ಕೆ ಸರಿಯಾಗಿ ಕೃತಕನರ್ನತದಲ್ಲಿರುವ ನವಿಲುಗಳು ನೆಗೆದು ನರ್ತಿಸುತ್ತಿಕಲಾಗಿ, ಹಾದಿ 
ಹೋಕರು ತನ್ಮು ०६०३७ ಢಕ್ಕೈಯನ್ನು ಬಾರಿಸುತ್ತಿರುವಷ್ಟು [ಹೆಡರಿ] ದಿಟ್ಟಿಸಿ ನೋಡುವರು. ॥.೨೨॥ ಹೀಗೆ 
ಕೃತಕ ವರ್ನತ ಮೆತ್ತು ಆಟಿದ ಸಕೋನರೆಗಳ ಸಮೂಹೆಗಳಿಂದೆ ವಿಶೇಷನಾಗಿ ನೌಂದರ್ಯದಿಂಡ ತುಂಬಿರುವುದಾಗಿ 
ಬಾಗಿಡೆ ಬಳ್ಳಿಗಳಿಂದ ಕೂಡಿದೆ ಈ ನನವು ಮನ್ಮಥ ಬಾಣಾಗ್ನಿಗೆ [ಸಿಕ್ಕಿಬಿದ್ದವರಿಗೆ] ಮುತ್ತೆ ಜೀನನಾಯೆಕವಾದುದ್ದು; 
ಮೆಂಬಿಗಳ ನಿಲಾಸಕ್ಕೆ ಇದು ಕೆಲೆನನೆ-ಎನ್ನುನಂತಹೆ ರೋಕವಾನನವಾದ ಈ ನನನನ್ನು, ಹಿಂಡೆಂಡೂ ಇಂತಹೆಡು 
ಹುಟ್ಟಿರಲಿಲ್ಲ ಎನ್ನುವಸ್ಟು ಸುಂದರವಾಗಿ [ಆ ರಾಜಕುಮಾರ] ಮಾಡಿಸಿಷನು, | .॥ ಹೀಗೆ ಸದಾ ಪ್ರಣಯ 


ಸಿಂ ವರ್ಧಮಾನ ಪುರಾಣಂ 


कु 
ಅಂತು ಫಿರೆಂತರಂ ಕಂತುಕಾಂತಸ್ವ್ರಾಂತ ಸಂತರ್ಷಣ ಸನುರ್ಥಮುಂ, ಸರ್ವರ್ತು ಸಾರಸರ್ನಸ್ಯಸಾರ್ಥಮುಂ, 
ನಿರತಿಶಯ ನರಿಮಳಾಕಳಿತ ಶೀತಳೀಭೂತ ಮುಂದನುಂದ ನಿಚಳನ್ಮಳಯಾನಿಳನಿಕಯನುಂ, ವ್ಯಾಪ್ತ್ರಗಗನ ದಿಗನನೀ 
ವೆಳಯಮುನೆಸಿಸಿ ವಿರಚಿಸಿ ಸುಖಾನಳಂಬಫನಾವ ಬಸಯೊಳನುದಿನಂ ನಿಶ್ವಸಂದಿಕುನಾರಂ ಮಾರನೈಭನಂ 
ಸ್ಕೇಕನದನಾರನಿಂಡೋದಾರೆ ನಿದಗೃನಾರೀಜನ ಸನುಸ್ವಿತಂ, ಸಂಸಾರಸಾರೆ ಸುಖಕ್ಷೀರನೀರಾಕರೆ ತರಂಗಿತಾಂತರೆಂಗ 
ನಾಗಿ ರಾಗದಿಂದಿರ್ಷಿನನೊಂದು ಜಿನಸೆಂ.- 


ಒನನಿಷ ಗರ್ನದಿಂಜೆಆಗಡೊರ್ನನೆ ದೋರ್ವಳಕಾಳಿ ಕಾನುರೂ | 

ನಡೆ ಢರಣೀಶನಿರ್ನೊಡನೆನೆಂ:ಜನನಾನಕಕಾಸೆನಾಂಕರಾ 

ಳಮೊಳಿರದಿಕ್ಸಿ ಮಿಕ್ಕ ನಿಜವಿಕ್ರಮಲಸ್ಸ್ಮಿಗೆ ಭೂಕಳಸ್ತುತಾ 

ಭ್ಯುಡಯಮನೀನೆಕೆಂಬ ಬಗೆಯಂ ಬಗೆದಂ ಜಗತೀತಳೇಶ್ವರಂ ॥ 39 


8030 ಕೋಷಾನೇಕಮುಂ ತಳೆಮು ಬಳನದ್ದಿಕೋಧಿ ನಗರೇ ನಿರೀಧಯೋಧನಾನರೋಧ ನಧೂನೈಥನ್ಯನೆ 
ನಿಧಾನತನ್ಯನೆಂದು ನುಂತ್ರಿಸೆಂತತಿಯೊಳ್‌" ನಿತಾಂತಂ ९६०७४ ९१४ ಸರಾಕ್ರಮುಭಾಜನಂ ನಿಶ್ವನಂದಿ ಯುನ 
ರಾಜನಂ ಬರಿಸಿ ನಿಕಾಖಭೂಕಿ ಇಭೂತಳೇಶ್ವೆರೆಂ ನಿಕೆಯೆನಿಕಕನಂ ನಿಜನಿಕಟಾವಿಕೆಟಿ ನುಣಿನುಯಾಸಕಜೊಳ್‌ 
ಕುಳ್ಳಿ ರಸ 


ಮಗನೆ ಮಹಾಜ್ಞಯೆಂ ಕೊಳೆದಪ್ಪಲ್ಲೆ ನಲಂ ಸೆರಿಗಂಡು ತನ್ನೆಮಿ 
ಗೆಡೆ ನುಹಾನುನಂ*ಮದಿಕೆಯಂಡಔಿ ಸೊರ್ಕಿನೆ ಶೌರ್ಯದುನ್ನಕಿ 
ಕೈಗೆ ನಿಗೆ ಕಾಮರೊನದ ನೈನಂ ಬೆಟಕಿರ್ದನನೆಂಡು ಸೇಟ್‌ ಜಾ 
ರೆಗಣನುಗಣ್ಯಕೋಷರಸಡೊಳ್‌ ಮುಟುಗಿತ್ತು ಸುದೀಯ ಮಾನಸಂ ॥ sn 


ಸುಖದಿಂಡ ತುಂಬಿಪ ಮನಸ್ಸಿಗೆ ತೃಪ್ತಿಯನ್ನು ನೀಡಲು ಸನುರ್ಧನಾಡುದಾಗಿಯೂ, ಎಲ್ಲ ಖುತುಗಳಲ್ಲಿಯೊ 
ಸಾರನಸ್ತುಗಳಿಂದ ಕೂಡಿದುವಾಗಿಯೂ, ಅತಿಶಯನಾಷ ಸುನಾಸನೆಯಿಂದ ಕೂಡಿ ತಂನಾಗಿ ನುಂಡನುಂದನಾಗಿ 
ಚಲಿಸುನ ನುಲಯ ಮಾರುತನಿಗೆ ನುನೆಯಾಗಿಯ್ಕೂ ಆಕಾಶ-ದಿಕ್ಕು-ಭೂನುಂಡಲನನ್ನೆಲ್ಲಾ ವ್ಯಾಪಿಸಿದುದಾಗಿಯೂ 
ಇರುನುಡಿಂಬಂತೆ ಸೈಸ್ಟಿಸಿ, ಸುಖಕ್ಕೆ ಆಧಾರನೆನಿಸಿರುನ ಆ ವನದಲ್ಲಿ ಮನ್ಮಥನ ನೈಭನನೃಳ್ಳನನೂ, ಸುಂದರೆ 
ಮುಖಕಮಲಗಳಿಂಡ ಕೂಡಿಡ ಪ್ರೌಢ ನಾರಿಯರಿಂಪ ಸುತ್ತುನರಿಯಲ್ಪಟ್ಟನನೊ ಆಡ ನಿಶ್ವನಂದಿ ಕುಮಾರನು 
ದಿಕದಿನವೂ ಸಂಸಾರ ಸುಖದ ನಾರೆನೆನಿಸಿಸಂತಹೆ ಸುಖಾನೃುತ ಸರೋವಕಡ ತಕೆಕೆಗಳಿದೆ ಕೂಡಿವೆ 
ಅಂತರಂಗವುಳ್ಯವನಾಗಿ ಕೇನಲ ಸಂತೊೋಸದಿಂದ ಇರುತ್ತಿರಲಾಗಿ ತಾನೊಬ್ಬನೇ ಬಾಹೆಬಲಸಾಲಿ ಎಂದು 
ಮುಹಾಗರ್ನದಿಂದ ಕಾನುಕೊನದ ರಾಜನು ತನಗೆ ಬಾಗಡೆ ಇರಲಾಗಿ, ರಾಜನಾನ ವಿಶಾಖಭೂತಿಯೆ ಅವನನ್ನು 
ಯೆನುಕ ಮುಖನೆಂಬ ಅರ್ಯ ಮಧ್ಯದಲ್ಲಿ ಹೊಡೆದುರುಳಿಸ್ಸಿ ಅಕಿಶೆಯೆನಾಪೆ ತನ್ನೆ ನರಾಕ್ರನು ಲಕ್ಷ್ಮಿಗೆ ಜಗತ್ತಿನ 
ಸ್ತೋತ್ರದ ಏಳಿಗೆಯನ್ನು ನೊಡುನೆಕೆಂಬುಡಾಗಿ ४०8४ 68 ಯೋಟಿಸಿಡಕು. ॥ ೨9 || ಹೀಗ ರೋಷಾನೇಶನನ್ನು 
ತಾಳಿ ಶೂರನಾದ ಶತ್ರುವಿನ ಪಟ್ಟಿಣನನ್ನು [ಪ್ರವೇಶಿಸಲು] ಅಡ್ಡಿಯಾದ ಯುತ್ಛಪ್ರತಿಭಟಿನೆಯೆಂಬ ಹೆಣ್ಣಿನ 
ವೈಧವ್ಯವೇ ತಾವು ಮಾಡಬೇಕಾದ ಕೆಲಸ ಎಂದು ನುಂತ್ರಿನಮೂಹಾಲೋಚನೆಯಿಂದೆ ನಿಶ್ಚಯಿಸಿ ನುಹಾ 
ಪರಾಕ್ರಮಿಯಾದ ವಿಶ್ವನಂದಿ ಯುನರಾಜನನ್ನು [ಅಲ್ಲಿಗೆ] ಬರಸಿ, ನಿಕಾಖಭೂತಿ ಮಹಾರಾಜನು ನಿನೆಯದಿಂದ 
ತನಗೆ ಸಮಸ್ಯರಿಸಿಷ ಆತನನ್ನು ಕನ್ನ ಹತ್ತಿರದಲ್ಲಿಯೇ ಇದ್ನ ಶ್ರೇಸ್ಸನಾದ एड, ಸಿಂಹಾಸನದಲ್ಲಿ ಕುಳ್ಳಿರಿಸಿ-ಎಲ್ಕೆ 


3 ವಿಶ್ವನಂದಿಕುನಾರ ನಾರೆನಿಜಯಂ 4० 


ಆಮ ಕಾರಣದಿಂ ಕಣದಿಂ | ತಷುಪ್ನತನ ಡುಷ್ಯಚೇಷ್ಛೆಯೆಂ ಮಟ್ಲಿಸಿ ಬ 
ರ್ಫುಜಿ ಕಾರ್ಯನೆಕಗೆ ಕಾದಿ | ರ್ಪುಷಿ ಕಾರ್ಯಂ ನೆಟಗೆ ನಿನಗಮಾ ವುಕೆನಕೆನುಂ ॥ 3 


ನಿಂಬುಡುನುಡಂ ಕೇಳ್ಳು ಯುಪರಾಜಕಂರೀಕನಂ ನೀಕನಂ ಮೆಟ್‌ನ ನಪನಿಡಾದುಣಿಂದು ರಾಗರಸೆನ್ರನಾಹಾ 
ನಗಾಹನಾನ ಮಾನಸನಾಗಿ ಮುಕುಳಿತ ಕರಕಮುಳೆಯನುಳನಿಂಕೆಂಖು ಬಿನ್ನಸಂಗೆಯ್ದೆಂ-. 


ಜೀನ ನೀಂ ನಡೆನಲ್ಲಿವರಂ ಸೇಟ್‌ನ್ನನೊ ನಿನ್ನೆಯ ನೈರಿಯಾರ್‌ 

ಕಾನೊಡಂ ಕಡಿಕೆಯ್ದಿದಿರಾಂತಂಡಾತನನಾಜಿಯೊಳಂತಕಂ 

ಗೀನೆನೋವದಡೆ ಭೀತಿಯೊಳೆಯ್ದೆಂದಾಸತನಾದೊಡೆ ಕಾದು ತಂ 

ಹಾನಗಂ ನಿನೆಗೊಪ್ಬಿಸುನೆಂ ಕೂರ್ತೀಯೆಕೆಗೀ ಬೆಸೆನೊಂಡುಮಂ ॥ ೨೭ 


ಎಂಡು ಪೂಣ್ಣು ನಿಶ್ವಸಂದಿಯೆಂನು ತಂಡೆಯೊಳ” ಸಿರ್ವಂಪದಿಂಜೆ ४28० ಬೇಡಿ हक ಬೀಟಸ್ಕೊಂಡು 
ಮೌಹೊರ್ತಿಕಪ್ರಕಾಂಡ ಪ್ರಡಕ್ತ ಶುಭಾಯುತ್ತ ಮುಹೊರ್ತದೊಳ್‌ ಜಿನರಾಜವಾಡಪಯೋಜನೊಜಾನಿಬದ್ಗ ಸಿ 
ಶೇಷಾಕ್ಷತ ನಿಕರೆ ತಾರಶಾರಕಿತ ನಿಜೋತ್ತಮಾಂಗನಭೋಕೆಂಗನುಂ ಸನ್ನಾಹ ಭೇರೀಭೂರಿೋಷ ಹೇಷಾಕ್ಲೀಷ 
ಬಧಿರಿಶಾಕಾಂಕರೆಂಗನುನಾಗಿ ನುಹಾನಿಭೂತಿಯಿಂ ನೊಟಲಂ ಪಟನುಟ್ಟು 


ಕುಮರೆಗಳಾಳ್ಗೆ ಳಾನೆಗಳುಡಗ್ರ ಕಥಂಗಳಿನಿಕ್ತಿನಿತ್ತಿನೆಂ 

ಪೊದನಿದ ರಾಗದಿಂಡೆ ಗಣಿಯಿಪ್ಸನವಾನನೆನಿವ್ಪು ಭೂರಿ ಭಾ 

008 ಚತುಕಂಗಸೇನೆನೆರೆಸಾ ನರನಾಥಢತನೊಭನಂ ಪ್ರತಾ 

ನಡ ನಿಧಿಯೆಯ್ಸಿಡಂ ಪ್ರಿದಿನಕಾಶನುನಾ ರಿಪುನಿರ್ನ ಜೀಶಮಂ ॥ ೨ರ 


ನುಗೆ ನನ್ನೆ ಅಫ್ಸಣಿಯನ್ನು ಕೊಳೆತ ಹುಲ್ಲಿಗೆ ಸಮಾನವಾಗಿ ಕಂಡು, ನುಹೆತ್ತಾಗಿ ಬೆಳೆಡ ತನ್ನ ಗರ್ನವು 
ಹೆಂಡದಂತೆ ಮೈಮರಸಲಾಗಿ, ಕಾಮುರೂನದ ಡೊಕೆಯು ತನ್ನೆ ನರಾಕ್ರನುಡ ಅಧಿಕ್ಯದಿಂದ ನಿಕೇಸವಾಗಿ 
ಕೊಬ್ಬಿದ್ದಾನೆ ಎಂದು ಸೇನಕರಿ ಹೇಳಲಾಗಿ ನನ್ನೆ ನುನಸ್ಪು ಕೋಷನೆಂಬ ಕಸದಲ್ಲಿ ಮುಳುಗಿಹೋಗಿಕೆ. 
ಗತ ಆ ಕಾರೆಣದಿಂಡ ಆ ಅಹೆಂಕಾರಿಯ ಕೆಟ್ಟಜೇನೈಯನ್ನು ಯುಡ್ಕದಿಂದೆ ನಾಶನಡಿಸಿ ಬರುವುಜೇ 
[ಈಗ] ನನ್ನ ಕರ್ತವ್ಯ, [ನಾನು ಹೋದಾಗ ನನ್ನ] ४०४ ಈ ಕ್ರೀಷ್ಕವಾದ ನಟ್ಟಣನನ್ನು ಕಿಕ್ಷಿಸು 
ವುಜೀ ನಿನ್ನೆ ಕರ್ತವ್ಯ. [3೬ ಹೀಗೆಂದು ಹೇಳಲು ಅದನ್ನು ಕೇಳಿದೆ ಯುನೆರಾಜಸಿಂಹೆಸು ನರಾಕ್ರಮನನ್ನು 
ಪ್ರದರ್ಶಿಸಲು ಇದು ಒಳ್ಳೆಯ ಸಂಡರ್ಭ ಎಂಡು ಸಂತೋನರಸಪ್ರವಾಹದಲ್ಲಿ ಮುಳುಗಿದ ಮನಸ್ಸುಳ್ಳನನಾಗಿ, 
ಕನುಲಡೆಂಕಿಕುವೆ ಎರೆಡು ಕೈಗಳನ್ನೂ ಮುಗಿದುಕೊಂಡನನಾಗಿ [bef] ವಿಜ್ಞಾನನೆಮಾಡಿಕೊಂಡನು $ ಸ್ವಾಮಿ 
ನಿನ್ನೆ ಶತ್ರುವು ನೀನು ದಂತೆತ್ತಿಹೋಗುನಂತಹ [ಗೊಡ್ಡ]ನನೆ? ಹೇಳು. ಉತ್ಸಾಹದಿಂದ [ನಾನು] ಅವನನ್ನು 
ಇದಿರುಗೊಂಡಾಗ [ಅನನನ್ನು] ರಕ್ಷಿಸುವುಪಳ್ಳೆಂಡು ಯಾಕೇ ಬಂದರೂ [ಬಿಡಡೆ] ಯುದ್ಧದಲ್ಲಿ ನಿರ್ದಯನಾಗಿ ಅನ 
ನನ್ನು ಯನುನಿಗೆ ಒಪ್ಪಿಸುತ್ತೀನೆ. ಭಯದಿಂದ ಓಡಿಬಂದು ಶರೆಣಾಗಕನಾದರಿ [ಅನನನ್ನು] 090 ಕರೆತಂದು 
ನಿನಗೆ ಒಪ್ತಿಸುತ್ತೀನೆ. ನೀನು ಪ್ರೀತಿಯಿಂದ ಈ ಕಾರ್ಯನೊಂದನ್ನು ನನಗೆ ಒಪ್ಬಿಸಿಕೊಡು. ॥೨೭॥ 
ಹೀಗೆಂದು ಪ್ರತಿಜ್ನೆಮಾಡಿ ಹೇಳಿದ ನಿಶ್ವಸೆಂದಿಯು, ಹಿಂಜೆ ತಂದೆಯಿಂದ ಪಡೆಯುತ್ತಿದ್ದಂತೆ [ಕಃಗ ಚಿಕ್ಕಪ್ಪನಿಂದ] 
ಅಫ್ಸಣೆಯೆನ್ನು ಪ್ರಾರ್ಥಿಸಿ ನಡೆದನನಾಗಿ [ಅತನನ್ನು] ಬಿಟ್ಟು ಹೊರಟು ದಕ್ಷರಾದ ಜೋಯಿಸರು ನಿಶ್ಚಯಿಸಿದೆ 


चै ನರ್ಥಮಾನ ಪುರಾಣಂ 


ಅಂತು ಸಂತತಪ್ರಯಾಣದಿಂ ಸಕಳಸಂತತ್ತಿಢಾನೆಸಿಸಿದ ಕಾನುರೊಪ ನಾಮಥೇಯ ಜೀಕನುಂ ಪ್ರವೇಶಿಸು 
ವೈಡುಂ. 


ನುವನದರಾತಿಸುಂಡಳಿಕ ನುಂಡಳೆನುಂಡನ ಮುರ್ಗನರ್ಗನೊ 
ರ್ನೋಪಕೆಳೆ ಥಂ ಢಗನ್ನಗಿ ಥೆಗಪ್ಸಗಿಯೆಂದುರಿಸಂತು ಸುಟ್ಟು ಭೇ 
ಗಜ ಕೆಟ್‌ ಸೂಆಕ್‌ಗೊಂಡು ನಸನಾಹೆೆ ನಸ್ತುಸಮೂಹನುಂ ಸನುಂ 
ಕೊಡನಿದ ಶನ್ನ ಳಂ ನಿಳೆಯೆನುಂ ವಿಷಯಕ್ಸಿಕದಿತ್ತುಜಿತ್ತಲುಂ i 


L 
"ಸಿ 


8 ಪ್ರಸ್ತಾನಡೊಳ್‌. 


ನಡು 
ಕೃತನುಂ | ೩6 


ಚೆರೆಜಾಳಂ ಜಂಘಾಳೆಂ | ನರಿಣಾವಿಷಯೆಕ್ಕೆ ಸೆನುಫಿಸಿವ ವಿ 
ಬೃರೆಮುಂ ತತ್ಪತಿಗಜಃಸಿಡು | ಪರಾತಿನಿರ್ಭೀತ ಬಹುನಡಾತಿ 


६. 3८. 


cf 


ಆಗಳವಂ ಕೇಳ್ದು ಕಾಸುಶೂಸಭೂನಂ ಸಾಟೋನನುರ್ನಿ ನಿಜದೋರ್ನೆಳೌರ್ನಾನಳನನಳೆನಳಿತೆ ಶಿಖಾ 
ಜಾಳನೆನೆಕನುನಸೆಡಳಂ ಪಸರಿಸಿ ಕೋರ್ಸಂತಿ ಕೋಪೋದ್ದೀಪನಕಲುಸಕೆಯಿಂ ಕೆಂಸಡರ್ನ ಕೆಣ್ಣಳಿಂ ಪುರ್ಕಿರೀಕ್ಷಣ 
ಡಾರುಹಾರುಣನನನನನಜನಾಗಿ ಕಡಸಕೇಳೀಲೋಳತೆಯಿಂ ಸಭಾನನುಕ್ಷಡೊಳಾಕ್ಷೇಸರೊಕ್ಷನಚನ ರಚನಾ 
ವಿಚಕ್ಷಣನುಂ ಬಿತಥಿ ಸಡೆಗರಿಸುಪುನನಥರಿಸಿ ಸೆಂಪ್ರಾಪ್ತ ಸನುಸ್ತ್ರ ನೀತಿಶಾಸ್ತ್ರ ನ್ರಾನಿೀಣ್ಯರುಂ, ದೀರ್ಫ್ಥರರ್ಕಿ 
ವಕೇಣ್ಯರುಂ, ಬು ಸಮೃದ್ಧರುನುನ್ವಯಾಗತ 9808 00४, ಮುಂತ್ರಿಗಳಿಂತೆಂಡರ್‌..... 


ನಿಜಗತಿ ನೀತಿಸೈವುಣನವಾರರಥಾಶ್ವನದಾತಿಕುಂಜರೆ 
ಪ್ರಜನಖಿಳಾಯುಧಾತಿಕುಶಲಂ ಫಕನಿಶ್ರಮಹೀಶನುಂಡಳಂ 


ಶುಭೆನುಹೂರ್ತವಲ್ಲಿ ತೀರ್ಥಂಕರನ ನಾವಸೂಜಿಯ ಮುಂಗಳಕಕನಾಡ ನುಂತ್ರಾಕ್ಷತೆಗಳೆಂಬ ನಕ್ಷತ್ರಗಳನ್ನು 
ತನ್ನ ತಲೆಯೆಂಬ ಆಕಾಶದಲ್ಲಿ ಥರಿಸಿಪನೆನಾಗಿ, ಯುವ್ಧಸಿದ್ಧತಯನ್ನು ಸೂಚಿಸುನ ನಗಾರಿಯ ಹೊಡ್ಡವ್ವನಿಯಿಂಡ 
ಕೂಡಿ, ದಿಕ್ಕುಗಳ ಬಳಗನನ್ನೆಲ್ಲಾ ಕಿಪ್ಪಡಾಗಿ ಮಾಡುತ್ತಾ ಮುಹಾವೈಭನದಿಂದ ಊರನ್ನು ಬಿಟ್ಟುಹೊರಟು... 
ಕುದುರೆಗಳು ಯೋಧರು ಆನೆಗಳು, ಕ್ರೀಸ್ಕನಾಡ ರಥಗಳು. ಇಷ್ಟಿಷ್ಟೇ ಇನೆ ನಂಬ ಉತ್ಸಾಹೆದಿಂಸೆ ಲೆಕ್ಕ 
ಹಾಕುನನಾನನು? ಎನ್ನುಪಂತಹ ಮೊಡ್ಡ ಚತುಕಂಗಸೇನೆಯೊಡನೆ ಕೂಡಿ ಪರಾಕ್ರನುನಿಧಿಯಾಡನ ಆ ರಾಜ 
ಕುಮಾರನು ಸ್ಫರ್ಗಪಂತೆ ಹೊಳೆಯುನ ಆ ಶತ್ರುಡೀಶಷನ್ನು ಸಮೀಪಿಸಿಷಸು. | .35॥ ಹೀಗೆ ಒಂದೇಸಮನಾಗಿ 
ಪ್ರಯಾಣಮಾಡಿ, ಎಲ್ಲ ಸೆಂಪತ್ತುಗಳಿಗೂ ನಾಸಸ್ನಾಫನೆನಿಸಿದೆ ಕಾನುರೂನನೆಂಬ ಹೆಸರಿನ ಡೇಶನನ್ನು ४४९३४ 
ಲಾಗಿ-ಮುಧಿಸಿದ ಕತ್ರುರಾಜನೆ ರಾಜ್ಯಕ್ಕೆ ಅಲಂಕಾಕನಾಗಿದ್ದ ಕೋಟಿಗಳ ಸಮೂಹೆನನ್ನು ಒಂದೇ ಸೆಲಕ್ಳೆ ಧಗ 
ಧಗ ಬಂಡು ಉರಿಷು ಹೋಗುವ ಹಾಗೆ ಸುಟ್ಟುಹಾಕಿ, [४४४] ಸಾಹಸ ಸುತ್ತು ಪಸ್ತುಗಳ ಸನೂಹನನ್ನು ಸೂರೆ 
ಮಾಡಿ, ವಿಜಯನನ್ನು ಗಳಿಸಿದ ७ ಸೈನವು ಎಲ್ಲೆ ನ್ಲಿಯೂ ಆ ರಾಜ್ಯಕ್ಕೆ ಪ್ರಳಯನನ್ನುಂಟುಮಾಡಿತು. ॥ ೨೯ ॥ 
ಆ ಸಂದರ್ಭವಲ್ಲಿ--ನಿರ್ಭಯನಾದೆ ಶತ್ರುಗಳ ಹೊಡ್ಡ ಪದಾಕಿಸೈನ್ಯದಿಂಐ ಆ ರಾಜ್ಯಕ್ಳೆ ಪ್ರಾಪ್ರವಾಡ ನುಹಾ 
ಪ್ರಳಯವನ್ನು [ಕಂತ] ಪೂತಕೆ ಸಮೂಹವು ನೇಗವಾಗಿ ಓಡಿಹೋಗಿ ತನ್ಮು ರಾಜನಿಗೆ [ಅನನ್ನು] ತಿಳಿಸಿತು. 
aol ef ಅಡನ್ನು ಕೇಳಿ ಕಾಮುರೂನಮಹಾರಾಜನು ಅಹಂಕಾರದಿಂದ ಉಬ್ಬಿದನನಾಗಿ, ತನ್ನೆ ಭುಜ 
ಬಲನೆಂಬ ಬಡಬಾಗ್ನಿಯಿಂಡ ಮೇರೆದ್ದ ಜ್ವಾರೆಗಳ ಕಾರ್ಯನನ್ನು ಅಸಶೈಶ್ಯವಾಗಿ ವಿಸ್ತರಿಸಿ ತೋರುವಂತೆ ಕೋನ 


है। 
3 0६ ನಂದಿಕುಸಖರ :००२४४०५७० ಕಕ್ಕಿ 


ವಿಜಯದಡಲೆತ್ರಿಬಂಡನನನೆಂ ರಣದೊಳ್‌ಗೆಲಲಾಟಕಿನಂತಆಸಂ 
ಪ್ರಜೆಗಳ ಕೆಕ್ಷಣಾರ್ಧವಿದಿರ್ಪೋಗಿಯೆ ಕಾಣ್ಬುದು ಕಾರ್ಯನುಲ್ಲಣ ॥ ೩೧ 


ನಿಂದು ನುತ್ತನುಸೇಕ ಯಕ್ರಿನ್ಯಕ್ತಸೂಕ್ತಿ ನುಂತ್ರಂಗಳಿಂ ನಿಜನುಹೀಶನ ಮನದ ನಿಗ್ರಹನುರಾಗ್ರಹೆನುಂ 
ಫಿಗ್ರಹಿಸುವುದುಮಿನೆ ಕರಣೀಯನಮೆಂದು ಮನಜಿಗೊಂಡು 


ಇನಲಂಡುತ್ತಮಖಮಿಲ್ಲೆ ನಿಪ್ಪ ನಿಳಸನ್ಮಾಶಂಗಜಾತಂಗಳಂ 

ಜನಸಂಪಕ್ತಿಯ ನಾಜಿರಾಜಿಗಳೆನುಡ್ಯತ್ಯಾಂಕಿಸುನ್ನೂತ್ಸಕ ; 

ತ್ನನಿಕೇಸಂಗಳನೆಂಗಜಾಸ್ತ್ರ ನರನಾರಸ್ರ್ರೀಯರಂ ಸುತ್ತಮು 

ಸೃನಿಶಿಷ್ಟಾರ್ಥಚಯಂಗಳಂ ನೆರಿ ಮುಂದಿಟ್ಟಿಂದು ಬಂದಂ ನೃಷಂ I ೩೨ 


ಅಂತು ಬಂತು ಜರಾಚರಸಾರತಕೆನಸ್ತುಗಳೆಂ ನಿಜಾನರಾಥ ನಿಷೇಧಾರ್ಥಮಾ ನಾರ್ಥಿನಂ ನಿಶ್ವಸಂದಿಗಿತ್ತು 
ನುತ್ತಂ ಪ್ರಾಣಕಕ್ಷಣಯಾಚನೋಚಿತ ವ್ಯಾಹಾರಪೂರ್ನಕಂ ನಾಡಪೀಕರೋವಾಂತಪ್ರಜೀಶ ಸರ್ನಾಂಗಪ್ರಣತ 
ನಾಗಿ ತದೀಯೆಜೇಕೋನಿಕೇಶನದಿಂ ಕ್ರೋಧಸ್ಯಾಢನಂ ಸೊೆೊಅನೆಢಿಸಿ ಕಳೆಯ 


ಅಭ್ಛಯನುಸಿತ್ತಂ ಮುನ್ನಿನ | ನಿಭನನುನಿತ್ತಂ ಪ್ರತಾಸಜಳನಿಧಿ ಜಯೆದುಂ 
ಡುಭಿತನ ಬಧಿರಿತ ದಿಗನನಿ | ನಭಸ್ಥೆಳಂ ಕಾಮುರೂನಭೂನಂಗೆ ನೃಪಂ ॥ 88. 


ದಿಂದ ಹೊತ್ತಿನ ರೋಷದಿಂದ ಕೆಂಸೇರಿದ ಕಣ್ಣುಗಳುಳ್ಳವನಾಗಿ, ನೋಡಲಸಾಧ್ಯನಾಗುನಂತೆ ಭಯೆಂಕರನಾಡೆ 
ಕೆಂಪುಮುಖಕನುಲದನನಾಗಿ, ಯುದ್ಧ ಕೇಳಿಯಲ್ಲಿ ಆಸಕ್ತನಾಡನನಾಗಿ,ಸಭೆಯ ಇದಿರಿನಲ್ಲಿ ಆಕ್ಷೇಪಕರವಾಡ ಒರಟು 
ಮಾತನ್ನು ಬಳನುನ ನಿಚಕ್ಷಣತೆಯನ್ನು ಬಿಡಡಿ ಸದಗರಸಡುತ್ತಿರುವುದನ್ನು ನೋಡಿ, ಎಲ್ಲ ನೀತಿಶಾಸ್ತ್ರಗಳನ್ಲಿಯೂ 
ಪ್ರನೀಣರಾಡನರೂ ಡೂರವೃಪ್ವಿಯ 5,08६ 00 ಅನಾರನಾಪ ಬುದ್ಧಿಶಾಲಿಗಳೂ, ಸಂಶ ಪರೆಂಸರಾಗವಾಗಿ 
ಶುಡ್ಧರಾಡನರೊ ಆಪ ನುಂತ್ರಿಗಳು ಹೀಗೆ ಹೇಳಿಡರು. ತನ್ನ ನಡೆ, ನೀತಿಗಳಲ್ಲಿ ನಿವುಣನಾದನನೂ, ಅವಾರವಾದ 
ರೆಢ್ಯ ಕುಡುಕ, ಕಾಲಾಳು, ಆನೆ ಇವುಗಳ ಸಮೂಹನ್ಸಳ್ಳನನೂ, ಎಲ್ಲ ಆಯುಧಗಳ ಬಳಕೆಯಲ್ಲಿ ಕುಶಲ 
ನಾಡನನೂ, ಜಗಕ್ತಿನ ರಾಜ ಸನುೂಹೆದಿಂಡೆ ನಮಸ್ಯರಿಸಲ್ಬಟ್ಟನನೂ [ಆದವನು] [ಈಗ] ದಿಗ್ವಿಜಯಕ್ಕಾಗಿ 
ದಂಡೆತ್ತಿಬಂದಿದ್ದಾನೆ. ಆತನನ್ನು ಯುದ್ಧದಲ್ಲಿ [ನಾವು] ಗೆಲ್ಲಲಾಕಿವು. ಆಡ್ನರಿಂಡ ಪ್ರಜೆಗಳ ಸಂರಕ್ಷಣೆಗಾಗಿ 
ಅತನನ್ನು ಇದಿರುಗೊಂಡು [ಗೌಕನದಿಂದ] ನೋಡುವುಮು ನಮ್ಮಕರ್ತವ್ಯನಲ್ಲನೆ ? ೩೧ ಹೀಗೆಂಬುದಾಗಿಯೊ 
ಇನ್ನೂ ಅನೇಕ ಯುಕ್ತಿಯುಕ್ತವಾದ ಬುದ್ಧಿಯ ಮಾತುಗಳೆಂಬ ಮುಂತ್ರಗಳಿಂದಲೂ ತನ್ಮು ರಾಜನ ಮನಸ್ಸಿನಲ್ಲಿದ್ದ 
ಯುದ್ಧದ ಹೆರನನ್ನು ಹೋಗಲಾಡಿಸಲಾಗಿ, [४ ಕಾನುರೊನರಾಜನು] ಇದೇ ತನ್ನ ಕರ್ತವ್ಯನೆಂದು ४०४४ 69 
ಗ್ರಹಿಸಿ ಇವ್ಪುಗಳಿಗಿಂತಲೂ ಕ್ರೇಷ್ಮವಾದುವು ಇನ್ನಿಲ್ಲ ಎನ್ನುವಂತಹ ನುನೋಹರನಾಡೆ ನುತಂಗನರ್ನತದಲ್ಲಿ 
ಹುಟ್ಟಿದ ಆನೆಗಳನ್ನೊ, ನೇಗಪ ಸಂಸತ್ತುಳ್ಳ ಸುಡುರೆಗಳ ಸೆಮೂಹನನ್ನೂ, ಹೊಳಿನೆ ಕಾಂತಿಯುಳ್ಳ ಶ್ರೀಷ್ಕಕತ್ನ 
ಗಳನ್ನೋ ಮಣ್ಮನನೆ ಬಾಣದಂತಿರುನ ಸುಂಡರ ನೇಶೈಯರನ್ನೂ, ಇನ್ನೂ ಅನೇಕ ಬೇಕಿ ಬೇಕಿ 98४ ७90 
ಪ್ರೀಸುಂತನಸ್ತುಗಳನ್ನೂ ಒಟ್ಟುಗೂಡಿಸಿ ಮುಂದಿಟ್ಟುಕೊಂಡು, ಆ ರಾಜನು ಬಂಡನನಾದನು, ||8.5 || 
ಹಾಗೆ ಬಂದು ಜಂಗನು ನುತ್ತು ಸ್ಥಿರನಾಡ ಸಾರನಸ್ತುಗಳನ್ನು ತನ್ನೆ ತಪ್ಪಿನ ನಿನಾರಣೆಗಾಗಿ ಆ 
8308: ನಿಶ್ವಸಂದಿಗೆ ಕೊಟ್ಟು ಜೀವ ರಕ್ಷಣೆಯನ್ನು ಬೇಡುನುಡಕ್ಕೆ ಯೋಗ್ಯವಾದ ತನ್ನೆ ಮಾತು 
ಗಳಿಂದ ಆ ರಾಜಕುಮಾರನ ಕಾಲುಮಣೆಯ ಸಮೀನಡಲ್ಲಿ ದೀರ್ಫೆದಂಡ ಸಮಸ್ಸಾರ ನಾಡಿ, ಆತನ 
5 


4೪ ಸರ್ಧಮುನ ಪುರಾಣಂ 


ಅನಂತರನುಲ್ಲಿಂ ತಳರ್ಮ ಮತ್ತನುನಂತ ಜನಶಾಧೀಶರೆಂ ತನತು ನಪನಯೋಜಳ್ಳೆ ಆಗಿಸುವ ಬಗೆಯಿ 
'ನಲ್ಲಲ್ಲಿಗೆ ನಿಜ ನಿಜಯೆವೈಜಯೆಂತೀನಿರಾಜನಾನೆ ನೀರಭಟಿಕೋಟಿಯಂ ಕಳಿಪಿ ಭೀತಿಚಕಿತ ಕರಣಾಯಾಶರೆಂ 
ಪ್ರೀತಿಪೂರ್ನಕಂ ಕಾಣಿಸಿಕೊಳುತ್ತುಮುಭಯನುಂ ಕೊಡುತ್ತುಮಾ ನರೆಡನಾಧಿಯಿಂ ಶಾರ್ನರೆಔಿ ನೆರೆದು ಬರ್ನ 
ನಿಬುಧನಂದಿನೃಂಪಡ ನುನೋಮುವನುನೊದನಿಸುತ್ತುಮಿರ್ಶನನ್ನೆ ಗಮಿತ್ವಲ್‌... 


ಸಿರಿಯ ತೆರಳ್ಳಿ ಜನ್ವನನ ನೆರ್ಚುಗೆ ಕೊಸನಿಳಾಸನೀಟ್ಸ್‌ ಸುಂ 

ದರಿಯೆರ ಸೊೋಲನುಂ ಜನಿಯಿಸೊಳ್ಳೊಬಗಾಳ್ತನಷೊಂದಳುರ್ಕೆಯು 

ಬೃಕದ ಸುವಕ್ಳಿನಾಗೆ ಮಿಗೆ ಕಾರೆಣನುಂದು ನಿಸಾಖನಂದಿ ಮ 

ಶ್ವರಿತಮೆ ಮೂರ್ತಿನೆತ್ತುವಿನೆ ನರ್ತಿಸಿದಂ ಗಡ ಮೆಚ್ಚಿದಿಚ್ಚೆಯಿಂ ॥ ೩೪ 


ಬನೆನ್ಸಿಗಳೆ ಗೊಟ್ಟಿ ತನಗಾ | ಗಿಸೆ ಸೆಂತಸಡೊವನನುತ್ತನುಕ ಗೊಟ್ಟಿ ಕರಂ 
ಕನೆಅಸಿದುಜಿರ್ನಿಯೆನೇಂ ಸೊಗ | ಯಿಸುಗುಮೆ ಚೋರೆಂಗೆ ಚಂದ್ರಿಕಾನಿಸ್ತಾರಂ || ೩೫ 


ನುತ್ತಮಾ ಖಳಂ ಪಿಳಭೂತಳವಂತೆ ನಿಕೃಷ್ವಯೋಗ್ಯನುಂ, ಕಪಿಳಶಾಸನಾನಭಾಷಿತಾಶ್ಮನಂತೆ ಗುಣನಿರೆಹ 
ತನುಂ, ನರೇತನನದಂತೆ ಕಲ್ಮಸರಕ್ಸಾಲಕ್ಷಿಕನುಂ ಸೂರ್ಪಕಾರಾಕಿಯಂತಿ ನಿಸನುಬಾಣನುಂ, ದೆಗ್ಗಸನೆದಂತೆ 
ನಿಜಾರಶೂನ್ಯನುಂ ಸರ್ನತನಿತಂಬದಂತೆ ಕುಜಕಕುಲನರೀತನುಂ, ಸರೆಚಕ್ರಾಕ್ರನುಣಸೀಲಸಂತೆ ಬಹೆ ನಿಸಯಾ 
ಸಕ್ತನುಂ ಭಾಕತಕಧಾನ್ರಸಕೆಪಂತೆ ದುತ್ಯಾಸನೆ ಭೀಮಾಚರಣನುಂ, ಚರನುನ್ರಸ್ತಾರಿತನೃತ್ವದಂಕಿ ಅಕಿಕ್ರಾಂತ 
ಗುಕೊನಡೇಶನುಂ, ಪ್ರಧಾಜನಿತಜೀಮೂತಜಾತದಂತನಾರ್ರ್ರಷೈಡಯನುನೆನಿಸನಂತುನುಲ್ಲದಿಯುಂ. 


ಪ್ರಾಣಗೃಹೆದಿಂಡ ಕೋಸದ ಬೇಡನನ್ನು ಹೊರಹೊರೆಡಿಸಿ ಕಳೆಯಲಾಗಿ--ನರಾಕ್ರನು ಸಮುಪ್ರನೂ, ಕನ್ನ 
ಜಯೆಭೇರಿಯ 20 0०0 ದಿಕ್ಕು, ಭೂಮಿ, ಆಕಾಶಗಳನ್ನು ಕಿವುಡುಗೊಳಿಸಿದನನೂ ४४ ರಾಜ [ಕುನೂಾರೆ]ನು 
ಕಾನುರೂನ ರಾಜನಿಗೆ ಅಭಯನನ್ನು ಕೊಟ್ಟಿನು ; [ಅನನ] ಪೂರ್ನವ ವೈಭನನನ್ನೆಲ್ಲಾ ಕೊಟ್ಟನು. 
೩೩ ಆಸೇರೆ ಅಲ್ಲಿಂದ ಹೊರಟು, ಅನೇಕ ರಾಜರನ್ನು ತನ್ನ ನಾಷಕನುಲಕ್ಕೆ ಅಡ್ಡ ಬೀಳಿಸಿಕೊಳ್ಳುನ ಮಸಸ್ಸಿ 
ನಿಂದೆ ಅಲ್ಲಲ್ಲಿಗೆ ತನ್ನ ನಿಜಯದ್ವಜದಿಂದ ಹೊಳೆಯುನ ಅಸೆಂಖ್ಯಾತರಾಪ ಶೂಕೆಯೋಧರನ್ನು ಕಳುಹಿಸಿ ಭಯ 
ದಿಂದ ನಡುಗಿ ಶರಣಾಗಿ ಬಂದನರನ್ನು--ನಿಶ್ಚಾಸೆದಿಂದ ಕಾಣಿಸಿಕೊಳ್ಳುತ್ತಲ್ಲೂ ಅಭಯೆನನ್ನು ಕೊಡುತ್ತಲ್ಲೂ, 
ನರದಾಯಕನಾಡ[ಆ ರಾಜಕುಮಾರೆನು] ಜೀನನಡ ಕಷ್ಟದಿಂದ ಗುಂಪು ಗುಂನಾಗಿ ತನ್ನೆ ಬಳಿಗೆ ಬರುನ ನಿಡ್ವಾಂಸ 
ಕೆನ್ಸೂನಂದಿ ಸಮೂಹೆನನ್ನೊ [ಕೈ ತುಂಬ ದಾನಮಾಡುವುವರೆ ಮೂಲಕ] ಸುಸಸ್ಸಂತೋಷಗೊಳಿಸುತ್ತಾ ಇದ್ದನು. 
ಅಷ್ಟರಲ್ಲಿ ಈ ಕಡೆ-.-ಏಶ್ವಠೃದ ಅಧಿಕ್ಯ, ಯೌನನದ ಏರಿಕೆ, ಕೊನ ಸೌಂದೆರ್ಯದ ಏಳಿಗೆ ಸುಂದರಿಯರಲ್ಲಿ ಕಾಮ 
ನನ್ನು ಕೆರಳಿಸುವ ನೊಗಸಾದ ಅಲಂಕಾರ, ನೌರುಸಪ ಒಂದು ಆಧಿಕ್ಯ-ಇವು [ತನ್ನ] ದೊಡ್ಡ ಅಹೆಂಕಾರಳ್ಳೆ 
ನಿಕೀಷ ಕಾರಣಗಳಾಗಿಕೆಲಾಗಿ ವಿಶಾಖನಂದಿಯು ನಾನಕಾರ್ಯನೇ ನೀಹಧಾರಿಯಾಯಿಕೊ ಎನ್ನುನಂತೆ ತನ್ನ 
ಮನಬಂದಹಾಗೆ ನಡೆಯುತ್ತಿದ್ದನು. ॥೩೪॥ ಇಂದ್ರಿಯ ಸುಖಷ್ಯಸನಿಗಳ ಗೆಳೆತನವು ತನಗೆ ಸಂಶೋಷನನ್ನೊದ 
ಗಿಸುತ್ತಾ ಇರಲು ಉತ್ತನುರ ಗೆಳೆತನವು ಆತನ ನುನಸ್ಸಿಗೆ ಬಹು ಅಸಹೈಕರನಾಯಿತು. ವಿಸ್ತಾರವಾದ ಬೆಳು 
ದಿಂಗಳು ಕಳ್ಳನಿಗೆ ಸೊಗಸಾಗುತ್ತಡೆಯೆ? ॥೩೫॥ ಇನ್ಟೇ ಅಲ್ಲದಿ ಆ ಮರ್ಮಾರ್ಗನು ಪಿಲನಾಗಿಹೋದ 
ರಾಜ್ಯ (ವೈನಸಾಯಕ್ಕೆ ಅಯೋಗ್ಯನಾಗುನಂತೆ) ದೆಂತೆ ಅನನು ನೀಚರಿಗೆ ಯೋಗ್ಯನಾಗಿದ್ದನು ; ಕಪಿಲ ಖುಸಿಯ 
ಸಾಂಖ್ಯಶಾಸ್ತ್ರಲ್ಲಿ ಹೇಳಿರುವ ಅತ್ಮನಹಾಗೆ (ಸಾಂಖ್ಯುತಾಸ್ತ್ರವಲ್ಲಿ ಆತ್ಮನು ನಿರ್ಗಣನಾಗಿರುನಂತೆ) ಅನನು 


{ 


೨ ನಿಶ್ಚನಂದಿಕುನಖರ ಮಾರನಿಜಯಂ ೩೫ 


ಅಹಿವೊಲ್‌ ಸನಕ್ರಗಮೆಸಂ | ಮಹಿವೊಲ್‌ ಸತತಂ ರೆಜೋನ್ವಿತಂ ಗಿರಿಗುಹೆಪೋಲ್‌ 
ಬಹಳಕನುಂ ಹಿನುರುಚಿಪೋಲ್‌ | ಗೃಹೀತನಿಕ್ಕೆ (ಷಡೋಸಣೆನಿಸಿಷನಾತಂ || ೩೬ 


ಅಂತು ದಮಸ್ಲೀಲ ಮರಾಜಾರ ಮರ್ಯೆಶೋಕಂದಿಯಾದ ನಿಕಾಖಸಂದಿಯಂದಂದಿಂಗೆ ಕುನಿಟಿಪೇಟಿಕ 
ಫ್ರೇರಿಕಂ ಸ್ಟೈಕನಿಹಾರೆನಿೋದಾರ್ಥಂ ಪುರನರಾಂತರ್ಬಹಿರ್ಭಾಗಸರಿಭ್ರಮಣನರಿಣತನಾಗಿ ಕೊಟಲ್ವೊ 
ನೊಂದುಜಿನಸಂ- 


ವಿಫಮುನ್ಮನನುಥುಕರಸೇ | ನನನುಂ ನರನಿಶ್ವಸಂದಿಯಂತರ್ಧನಮಂ 
ಘೆನನುಂ ಬನನುಂ ಕಂಡಂ | ನುಸನುಂ ನೋಹಿಸುನ ಶೋಜೆಯಂ ತಾಳ್ದಿದುದೆಂ || 8.2. 


ಅಂತು ಭೋಂಣೆನೆ ಕಂಡು ಕೌತುಕಾತಿರೇಕವ್ಯಾಕುಳತೆಯಿಂ छंडे 7०४३ ನಿಸಟೆಂಬರಿನ ನಿಜನಿಲೋಚನಂಗ 
ಳ್ಲೊಡಕೆ ನುಚ್ಚರಿಸಿಷಂತೆ ಮುಸಗಿ ಬಳೆಸಿಗಂ ಪರಿದು ನಸಂತಲಕ್ತಿ , ९४000, ಯಪ್ಪ ನನಲಕ್ಷ್ಮಿಯ ಬೆಡಂಗಿನೊಡನೆ 





ಸಡ್ಗುಣರಹಿತನಾಗಿದ್ದ ನು ಸ್ಕತಾಸನಹಾಗೆ (ಬೂದಿಯನ್ನು ಚಚ್ಚರದಿಂದೆ ಕೆಕ್ಷಿಸುನಂತೆ)ನಾನದ ನೋಷಣೆಯಲಿಯೇ 
ಸಡಾ ವೃಸ್ಟಿಯುಳ್ಳನನಾಗಿದ್ದನು ; ಮನ್ಮಧನಂತೆ (ಜೆಸ ಂಖೈಯ [೫] ಬಾಣನುಳ್ಳನನಾಗಿದ್ದನು) ಕಕರೋರ 
ಪಾಡ ಬಾಣನುಳ್ಳಿನನಾಗಿದ್ದನು , ಸುಟ್ಟಿ ಅಡನಿಯಹಾಗೆ (ಕಿರುಗಾಡುನನರಿಲ್ಲದೆ) ಯೋಗ್ಯಾಯೋಗ್ಯ ನಿಚಾರ 
ವಿಲ್ಲದವನಾಗಿಡ್ನನು , ಸರ್ನತಡೆ ಸಾನುಪ್ರಜೀಶದಂತೆ (ವೃಕ್ಷ ಸಮೂಹೆಗಳಿಂದ ಕೂಡಿದುಡು) ಕೆಟ್ಟಿಜನೆರ ಸಮೂಹೆ 
ದಿಂಡ ಸುತ್ತುನರಿಯಲ್ಪಟ್ಟಿನನು $ ಸಕೆರಾಜ್ಯನನ್ನು ಆಕ್ರನುಣಮಾಡುನ ಸ್ವಭಾನನ್ಪಳ್ಳವನಂತೆ (ಬಹು ರಾಜ್ಯಗಳಲ್ಲಿ 
ಆಕಿಯುಳ್ಳನನು) ನಿಶೇಷವಾದ ನಿಷಯಸುಖದಲ್ಲಿ ಆಸಕ್ತನಾದನನು, ಮಹಾಭಾರತದ ಕಥೆಯ ನಿಸ್ತಾರಣಂತೆ 
(ಹುಶ್ಚಾಸಫೆ ಮತ್ತು ಭೀಮುರ ಕಾರ್ಯದಿಂದ ಕೂಡಿದುದು) ಕೆಟ್ಟಿ ಶಾಸನಗಳನ್ನೂ ಭಯಂಕರನಾದ 
ಆಚರಣೆಗಳನ್ನೂ ಉಳ್ಳನನು , ಕಡೆಯಲ್ಲಿ ಪ್ರಸ್ತಾರಹಾಕಿಡ ವೃತ್ತದಹಾಗೆ (ಆಗನು ನುತ್ತು ಪ್ರತ್ಯಾಜೇಶಗಳನ್ನು 
ಮೀರಿರುವುದು ) ಗುರುಗಳ ಉಸಡೇಶನನ್ನು ನೀರಿದನನು ; ವ್ಯರ್ಧವಾಗಿ 508 003 ನೋಡದ ಆನಿರ್ಭಾನದಂಕೆ 
(ಒಳಗೆ ತಂಪಿಲ್ಲಮವು) ಕರುಣೆಯಿಲ್ಲದ ಹೃಷಯನುಳ್ಳನನು ಎನಿಸಿಕೊಂಡಿದ್ದನು. ಆಸ್ಟ್ರೇ ಅಲ್ಲದೆ, ಹಾನಿನ ಹಾಗೆ 
(ನಕ್ರ ಗಮನೆನಳ್ಳ ನನು) ನೀತಿ ನಿಯಮನನ್ನು ಮೀರುನನನು ; ಭೂಮಿಯ ಹಾಗೆ (ಸಜಾ ಥೊಳಿನಿಂಡ ಕುಂಬಿ 
ದುವು) ರಜೋಗುಣದಿಂಡ ಕೂಡಿದನನು , ಬೆಟ್ಟದ ಗುಹೆಯಂತೆ (ಕಗ್ಗ ತ್ತಲಿನಿಂದ ತುಂಬಿಡುಷು) ದಟ್ಟಿವಾದ 
ತನೋಗುಣನುಳ್ಳನನು , ಏಿಮನ ಕಾಂತಿಯಹಾಗೆ (ಸುತ್ತು ಮುತ್ತಿನ ಕತ್ತರೆ ಎಲ್ಲವನ್ನು ಸ್ವೀಕರಿಸಿದುವು) ಆಖಂಡ 
ಜೋಷಗಳನ್ನು ಸ್ವೀಕರಿಸಿದನನು ಎಂಬುದಾಗಿ ಆತನು ಪ್ರಸಿದ್ದನಾನನು. ೩೬ ಹೀಗೆಮುಶ್ಲೀಲ, ದುರಾಚಾರೆ 
ನುತ್ತು ಅನಕೀರ್ತಿಗಳಿಂದ ಸಂತೋಷಗೊಂಡ ನಿಶಾಖನಂದಿಯು ಆಯಾ ದಿಸ್ಲಿ [ತಕ್ಕಂತೆ] ಕೆಟ್ಟ ನಿಟ 
ಸಮೂಹದಿಂದ ಪ್ರೇರಿತನಾಗಿ ನುಬಂದಂತೆ ನಿಹರಿಸುತ್ತಾ ವಿನೋದಕ್ಕಾಗಿ ನಟ್ಟಿಣಡ ಒಳಹೊರೆ ಭಾಗಗಳನ್ನು 
ಸುತ್ತುವುಷರೆಲ್ಲಿ ನರಿಣತನಾಗಿ, ಹಾಗೆ ಕೊಳಲುತ್ತಾ ಒಂದು 06, ಸುತ್ತಲೂ ಸುತ್ತಿ ಎರೆಗುತ್ತಿರುನ ನುದಿಸಿದ 
ದೆಂಬಿಗಳಿಂದ ಸೇನಿಸಲ್ಪಟ್ಟು ದೂ ಶ್ರೇಸ್ನನಾದ # 6०0५७) 8030-7० ७-४४ ರ್ಯಡಂತಿರುನುದೂ 
ನುನನ್ನನ್ನು ಆಕರ್ಷಿಸುವಂತಹೆ ಸೌಂದರ್ಯನನ್ನು ತಾಳಿದೆದೂ ಆದ ಡೊಡ್ಡ ನನನನ್ನು ಕಂಡನು. ॥೩೭॥ 
ಹೀಗೆ ಥಟ್ಟನೆ ಕಂಡು ಆಶ್ಚರ್ಯದಿಂದ ಕೂಡಿದ ನಿತೇಷ ಸಂಭ್ರಮದಿಂದ [ಅದರ] ಹೆತ್ತಿಕಕ್ಕೆ ಜೋಗಿ, ते (४ 
ಯಾಗಿ [ಅದರಲ್ಲಿ] ತಿರೆಗುತ್ತಿರುವ" ತನ್ನ ಕಣ್ಣುಗಳೊಡನೆ ನುತ್ಸರಗೊಂಡನನಂತೆ ಉದ್ರಿಕ್ರನಾಗಿ, ಸಮೀನಳ್ಳೆ 
ಓಡಿಹೋಗಿ, ವಸಂತಲಕ್ಷಿಯೆ ಗೆಳತಿಯಾದ ನನಲಕ್ಷ್ಮಿಯ ಬೆಡಗಿನೊಡನೆ ಒಂದಾಗಿ ಸೇರುನ ಕಾತರದ ಕನ್ನ 


१] ವರ್ಧಮಾನ ४0069 


ಗಡಣನುನೊಡರಿಸುವೆ ಕಾತರೆತೇತನುನೇತೆಜದೊಳಂ ನಿಯನಿಸಲ್‌ ನೆಆ್‌ಯದೆ ತದೀಯ ಲಾಭರೋಭಂ 
“ತನ್ನೊಳ್‌ ಕಿಣ್ಣಮಾಗೆ ಮೇಗಆಿಯನೆ ಕನುನಾಯಕೋಟಗಳಂ ನೆನೆನೆನೆದು ಕೋಟಿಲೆಗೆೊಂಡು ನಿಣಾಖನಂದಿ 
ನಿಲೂನ ನೈಶಾಖಕಂದ[ರಿ]ಯೆಂಪದಿಂಪಂದು ಕರನಮೆ ಕೊರೆಗಿ- 


ಇನಿನಿರಿಯ ಸಿರಿಯುಮಿಫಿನಿರಿ | ಯೆನಿಚಿಕ ಯೌನನಮುಖಿನಿವಿಂಿಯೆ ಜೋಗಮುಮಾ 
ನನೆನಿಲ್ಲಡಂಜೆನಗೆ ಜೀ | ನನಮಿಲ್ಲದೆ ತನುನಿನಂಡಮೇನಾಗಡಿ ಪೇಟ್‌ ॥ ೩೮ 


ಎಂದು ತನ್ನೊಳೆ ಸರಿಭಾನಿಸಿಯೆಜೇಯ ಭುಜಸರಾಕ್ರನುನೆಸ್ಪ ನಿಜಪಾಯಾಡನಾನನೆ ದೊರಣೇಶೆಸ್ಲಾಯಿ 
ಯಾದೀ ಸದದೊಳೆ ಹ್ಲದಯೆ ह0006 ಸುಖಾನಳೆಂಬನನ.ಂ ಬನನುನಿಷನೆನಗೆ ಬಲಾತ್ನಾರದಿಂ ಬಸೆಡಾಗಿ ನಾಡಿ 
ಕೊಳ್ಳುದೆ ಕಾರ್ಯನೆಂಡು ४83, 8, ०0४० ಫಿಕ್ಷಯಿಸಿ ನೃಶ್ಲಿಕವಿಸನುಕೆಸಿಸ ಮೆಶ್ಚೆರಿತ ಸೆರಿನಾಕೆಜನೆಂಗಳೆಂ ಕೂಡಿ 
ಕೊಂಡು ಫೂರ್ತಂ ಸಾರ್ತಂಶು ನನರೆಕ್ಟಾಪಕ್ಷರೊಳೇನಾಣುನೊಂಡು ನೆನನುನವಳೆಂಬಿಸಿ ಬಂದು ಭಾನಪ್ರಭಾನ 
ನುನಾನಗಂ ನೆಜಕೆಡು ಕೆಟಯಿಸಿ ಬನದ ಬಾಗಿಲಂ ಬೇಗೆದಿಂ ಸೊಕ್ಕು ರೆಕ್ಸೆಯಾಳ್ಗಳಂ ರೆಕ್ಬಿಸಿ ನೋಡಿ ಕೆಲಂಬ 
ಕೆಂಬುನನೆಕದು ನಾಡಿಯುಂ ನಲಿದು ನೆಲ್ಲನೆಲ್ಲನೆ ತನ್ನೆ ಬಲನುಂ ಬಲಿತು 


४ ४58 | ನಾವಾತ್ಮಂ ಕಾದಿ ಬಹಳಬನಪ್ಸುದಜ!ಂ 
ಲೋಪಿಸಿದಂ ಬಚ್‌ಕನುನಂ | ನ್ಯಾನಿಸಿದಂ ಬನನುನುರ್ನೆರಾ ಸಾನನನುಂ || ೩೯ 


ಆನನ ಕಣ್ಣಿಸೆಯಜಿ ನಿ | ಸ್ಫಾನನನಾ ನಿಭುನಿಯೋಗ ಸಪಪೊಳ್‌ ಕೊಡಟ್‌ೇಂ 
ಕಾಸಲಸಿಕೆನಿಂಗಾಪುವು | ಸೋಸತನೇ ನೇಟ್ಟುವೆಣ್ಣ ನಿಧಿನಿಸನನುಂ | ೪೦ 


ನುನನ್ಸೆನ್ನು ಯಾನ ರೀಕಿಯಲ್ಲಿಯೊ ಸಂಯನುನೂಾಡಿಕೊಳ್ಳಲು ಶಕ್ತನಾಗಜಿ ಅಪನ್ನು ನಡೆಯಬೇಕೆಂಬ 
ಅನೆಯು ತನ್ನೆ ನುನಸ್ಸಿನಲ್ಲಿ ಬಹುಭಾರನಾಗಲು, ಮುಂಜೀನು ಮಾಡಟೇಕಂದು ಕಿಳಿಯನೆ ಅಡಕ್ಟಾಗಿ ನೂರಾರು 
ಉಪಾಯಗಳನ್ನು ಆರೋಟಿಸ್ಸಿ ಮನಸ್ಸಿನಲ್ಲಿ ನೃಢೆಸಪುತ್ತಾ, ನಿವಾಖನಂದಿಯು ಕತ್ತರಸಬ್ಬಟ್ಟಿ ಬೇಸಿಗೆಯ 
ಬಾಳೆಯಂತೆ ನಿಕೇಸಷನಾಗಿ ಕೊರೆಗಿ ನನ್ನ ಇಸ್ಕು ಡೊಡ್ಡ ಭಾಗ್ಯವೂ ಇನ್ನು ದೊಡ್ಡ ಸಿಕೆ ಯೌವನ 

ಇಸ್ಟುದೊಡ್ಡ ಭೋಗವೊ ಈ ನನನಿಲ್ಲನಿ ಹೋಪಾಗ ಜೀನನನಿಲ್ಲಪ ದೇಹೆಡಂಕೆ ನ್ಯರ್ಧವಾಗುವುದಿಲ್ಲನೆ (?) 
ಹೇಳು, ॥೩೮॥ ಎಂಬುಪಾಗಿ ತನ್ನಲ್ಲಿ ತಾನೇ ಆಅಳನಾಗಿ ಆಲೋಚಿಸಿ, ಜಯಿಸಲಸಾಧ್ಯನಾಪ ಭುಜಬಲನ್ಯಳ್ಳೆ 
ತನ್ನ ದಾಯಾದಿಯಾಡನನು ಬಹುಮೂಕೆಶಕ್ಲಿರುನೆ ಈ ಸಂಪರ್ಭದಲ್ಲಿಯೇ ಹೃಡಯಕ್ಕೂ ಕಣ್ಣಿಗೂ ಸುಖನನ್ನು 
ನೀಡುನ ಈ ನೆನನನ್ನು ಬಲಾತ್ಛಾರನಾಗಿ ನ್ನ ನಕಮಾತಿಕೊಳ್ಳುವುಡೇ ಸರಿಯಾನ ಕಾರ್ಯ ಎಂಬುವಾಗಿ, 
ಆಮೇರೆ ಏಿನಾಗುನುಜಿಂಬುಸನ್ನು [ಯೋಚಿಸಲು] ತಿರಸ್ಕರಿಸಿಷನನಾಗ್ಯಿ ಸಿಶ್ವಯಿಸ್ಸಿ ಚೇಳಿನಂತೆ ನೀಚರೆನಿಸಿವ 
ಡೆರ್ಮಾರ್ಗರಾದ ತನ್ನ ನರಿನಾರದೆ ಜನಗಳನ್ನು ಕೂಡಿಕೊಂಡು ಧೂರ್ತನಾದ ಆ [ನಿಣಾಖನಂದಿ]ಿಯು ಹೆತ್ತಿಕಕ್ಸೆ 
ಬಂದು ಶಕ್ತರಾದ ಆ ವನರೆಕ್ಷಕರಲ್ಲಿ ಯಾವುದೊ ಫೆಸವನ್ಸೆತ್ರಿಕೊಂಡು, ತನ್ನ ಭಾನನನ್ನೂ ಪ್ರಭಾನನನ್ನೂ 
ಪ್ರದರ್ಕಿಸಿ, ಆ ಉಪ್ಯಾನೆನನವ ಬಾಗಿಲನ್ನು ಕೆಕೆಯಿಸಿ, ಬೇಗ ७४४), ಪ್ರವೇಶಿಸಿ ರಕ್ಷಣೆಯ ನೇನಕಸಂಖ್ಯೆಯನ್ನು 
ಗಮನಿಸಿ, ಅನರು ಕೇವಲ ಕೆಲವರು ಮಾತ್ರಕಿಂಬುವನ್ನು ತಿಳಿದು ನಿಕೇಷ ಸಂತೋಷದಿಂದ ನೆಲ್ಲನೆಲ್ಲಗೆ ತನ್ನ 
ಬಲನನ್ನು ಬೆಳೆಸಿಕೊಂಡು ಆ ನಾಪಿಯು ಕಾನರಿನೆ ಶೂಕಕೊಡನೆ ಹೋರಾಡಿ ತಾನು ಬಹೆಳ ಶಕ್ತಿನಂತನಾದುದ 
ರಿಂದ ಅವರನ್ನು ಇಲ್ಲದಂತೆ ಮಾಡಿವನು. ಆನೇಕೆ ಜಗತ್‌ಸವಿತ್ರವಾವ ಆ ನನವನ್ನೆಲ್ಲಾ ಆಕ್ರಮಿಸಿದನು. ॥ ೩೯ 
ಯಾಕ ಕಣ್ಣಿಗೆ ಕಾಣನೆ ಹೋಡಕೆ ಅದು ಅವವಿತ್ರವಾಗುತ್ತಿದ್ದಿತೊ [ಅಂತಹ ಅಡರೆ] ಸ್ವಾಮಿಯು ಅಗಲಿ ಹೋಗಿ 


~ 


೨ ನಿಶ್ಕನಂದಿಕುಮಾಕೆ ಮಾರನಿಜಯಂ ६ 
ಆನಂತರೆಂ 


ಅಡಟಸೊಳ” ಸಂತತಮಾ ಖೆಳಂ ಪ್ರನುಡದಿಂ ಸುಕ್ತಾನ್ಯುಹಾಣೋರುಹಾ 

ರೆಡ ಕಲ್ಲಾರದ ಕರ್ಣಪೂರನ ಲಸದ್ವಾರಾಂಗನಾಗೀತಪೂ 

ಕಡೆ ಕರ್ನೂರದ ಜಾರುಚಂಪನದ ಕಸ್ತೂರೀಕದಂಬಾನುಲೇ 

ಫಡ ತಾಂಬೂಲದ ಕಾಮಿಫೀರತದ ಭಚೋಗಾಭೋಗದಿಂದಿರ್ಪಿನಂ | शत 


ಅತ್ತಲಾ ನಿಶ್ವನಂದಿ ಯುನರಾಜನ್ಯುಗರಾಜಂ- 


' ಅನಶೋರ್ನೀನಾಳರಂ ಕಾಳೆಗೆಡೊಳಿ ವಿರಥರ್‌ಮಾಡಿ ನಷ್ಟಸ್ತು ಸಡ್ವಾ 
ಹನ ಸತ್ಯನ್ಯಾನಿಕಾಯಂಗಳನೆ 38०9 ಡೋರ್ಡಂಡದೊಳ್‌ ವೀರಸದ್ಗೊ ( 
ಮಿಫಿಯಂ ತಾಂ ಸುಸ್ಲೆಯೆಪ್ಪಂತಿರಿಸಿ ಮಗುಟ್ಟು ಸೆಪ್ರಾಗದಿಂ ಬಂದು ನಿಶ್ವಾ 
ನನಿನಿಖ್ಯಾತಂ ಸೃಕೀಯೋರ್ಜಿತವುಕನರನುಂ ಪೊಕ್ಳನುದ್ಯದ್ಭಟಾರ್ಕಂ I ೪೨ 


ಆ ಪ್ರನ್ವಾನಡೊಳ್‌ 


ಪೌರಸ್ಮೇರಕಮುಖಾರನಿಂಪ ನೆನಿತಾಸಂಡೋಹನೆಯ್ತೆಂದು ತ 
ನ್ಯಾರಾಕಾಕನನತ್ಯುದಾರನನಿಳಾರೋಕೈಕ ಸೆದ್ವೀಕನಂ 

ನಾರಾನಾರಗಭೀರನೆಂ ಸಮುಚಿತಪ್ರೋದ್ಸಾಸಿ ಶೃಂಗಾರನಂ 

ಚಾರೂಡ್ಯನ್ನೆಯನಾಂಶುಚಂದ್ರಿ ಫೆಗಳಿಂ ನೀರಾಜಿಸುತ್ತಿತ್ತಲುಂ ॥ ೪೩ 


ಅಂತು ವುಕೆನರಡೊಳುರತರ ಕೌತುಕಾಕಿಪ್ರಮೋಡಂಗಳನುಶ್ಚಾದಿಸುತ್ತುಂ ಬಂದು ಪ್ರಶಂಸಾಲಾಲಸೆ ಭುನ 
ನೆನುಂ ಭೂನಶಿಭನನನುಂ ಪೊಕ್ಕು 





ಡ್ಹಾಗೆ ಕಾನರಿದ್ದನರಿಗೆ ಹೀಗಾದುದು ನಿಧಿಯೊಡ್ಡಿದ ಒಂದು ಬಲೇಯೇ ಸರಿ. ನಿಧಿ ನಿಳಾಸವನ್ನು ಏನು 
ಹೇಳೋಣ? ॥೪೦॥ ಅನಂತರದಲ್ಲಿ ಮುತ್ತಿನ ನುಣಿಗಳಿಂಡ ಕೂಡಿದ ಹಾರೆಗಳನ್ನೂ ರತ್ನದ ಕರ್ಣಾಭರೆಣ 
ಗಳನ್ನೂ ಥೆರಿಸಿಡೆ ಸುಂಡರೆ ನೇಶ್ಯಯರ ಸಂಗೀತದಿಂದ ತುಂಬಿದ ७७09 ಸದಾ ಸಂಶೋಷದಿಂದಿರುತ್ತಾ, 
ಆ 'ಪಾಪಿಯು ಕರ್ಪೂರ, ಶ್ರೀಗಂಧ, ಕಸ್ತೂರಿಗಳನ್ನು ಲೇಪಿಸಿಕೊಂಡು, ತಾಂಬೂಲನನ್ನು ಸವಿಯುತ್ತಿರುನ 
ಸುಂಡರಿಯರೊಡನೆ ರತಿಕೇಳಿಯಲ್ಲಿ ಭೋಗಾನುಭೋಗಗಳನ್ನು ಅನುಭನಿಸುತ್ತಿಕಲಾಗಿ ॥೪೧॥ ಅತ್ತ ಆ 
ನಿಶ್ವನಂದಿಯು ತನಗೆ ಶರೆಣಾಗದ ರಾಜರನ್ನು ಯುದ್ಧದಲ್ಲಿ ನಿರಧರೆಣ್ನಾಗಿ ಮಾಡಿ, ಒಳ್ಳೆಯೆ ವಸ್ತುಗಳು 
ಒಳ್ಳೆಯ ನಾಹನಗಳು, ಒಳ್ಳೆಯ ಕನ್ಯಾಮಣಿಗಳು--ಇವುಗಳನ್ನು ನೆಡೆಜು ತನ್ನ ಭುಜದಂಡದಿಂದ 
ಶೌರ್ಯಲಕ್ಷ್ಮಿಯನ್ನು ಸುಸ್ಲಿಕಳಾಗುನಂತೆ ಸ್ಥಾಪಿಸಿ ಹಿಂದಿರುಗಿ ಸಂತೋಷದಿಂದ ಬಂದು ಜಗತ್‌ 
ಪ್ರಸಿದ್ಸನಾಗಿ ಕೊಳಗಿಬೆಳುವನ ಆ ಯೋಧಸೂರ್ಯನು (ನಿಶ್ಚನಂದಿಯು) ತನ್ನಿಂದ ಮೇಲ್ಮೆಯನ್ನು 
ಹೊಂದಿದೆ ರಾಜಧಾನಿ (5९६ ७०४ ಪಟ್ಟಿಣ) ಯನ್ನು ಪ್ರವೇಶಿಸಿದನು. ॥४७॥ ಆ ಸಂದರ್ಭದಲ್ಲಿ 
ಆ ನಟಣದೆ ನಗುಮುಖಕನುಲಡ ಸ್ರೀ ಸಮೂಹವು ಬಂಸು ಮನ್ಮಥಾಕಾರನೂ, ಅತ್ಯಂತ ಉಹಾರನೂ, ಲೋಕ 
ಫೈಲ್ಲ ಏಶೈಕನೀರನೂ, ಸೆಮುಪ್ರೆಡೆಂತೆ ಗಂಭೀಕೆನೊ/ ಉಚಿತವಾದ ಕಾಂತಿಯಿಂದೆ ಸಿಂಗಾರೆಗೊಂಡನನೂ, 
[ಆಡ ರಾಜಕುನಾರನನ್ನು] ಕನ್ಮು ಸುಂದರನಾದ ಕಣ್ಣ ಬೆಳಕಿನ ಚೆಳುದಿಂಗಳಿಂದ ಎತ್ರಿತ್ವಲೂ ७०४४४), 


ಕಿಲ ನರ್ಥ್ಧಮಾನ ಪುರಾಜಂ 


ವರನೃದ್ವೀಪಾಳರಂ ಸಾಧಿಸಿ ನಡೆಡ ಸಮಸ್ತ ಪ್ರತನ್ರಾರ್ಥ ನಾಹೋ 

ड 0000 ಮುಂದಿಟ್ಟು ಕಂರಾಭರಣ ಕಿರಣ ಸೆಕ್ಟುಪ್ಫುಹಾನುಂಗಳಿಂದಂ 

ಚರೆಣಾಂಭೋಜಾತನುಂ ವೊಜಿಸಿಷ ತನಯೆನಂ ತತ್ಪಿತೃವ್ಯಂ ಥರಾಧೀ 

ಶ್ವಕೆನಾಶೀರ್ನಾಕ್ಸಮೇತಂ ಕೆಗೆಡು ಬಿಗಿದು ತಟ್ರ್ಯಸಿದಂ ಪ್ರೀತಿಯಿಂದಂ || ೪೪ 


ತಣನಂತರೆಂ.... p 


ಮಗೆ ನುಡನ್ವಯಕ್ಕೆ ಮಣಿವರ್ನಣನೈ ಮವಪುಣಗ್ರ ನುಣ್ಯನಾ 
ರಿಗೆ ಮೃಗಲ್ಷ್ಯ್ಯನ್ಸೆ ನುವಭಿನಾಂಛಿತ ಕಾರ್ಯನಸಳ್ಳಿ ಚೈತ್ರನೈ 
ನೆಗಟ ಮದಂಬಕದ್ವೆಯಕಳಾಸಿಗೆ ಚಾಸಳನೇಧಿಜಾಳನೈ 
ಜಗದಧಿಕವ್ರತಾನ ನಿನಗಾರ್‌ ಜೊಕಿ ಮಾನನರೀ ಥರಿತ್ರಿಯೊಳ್‌ || ೪ 


ನಿಂದಾನಂದೆದಿಂ ನೊಗಲ್ಲು ನಂಡನನಂದು ತಂದು ತನ್ನ ವಾಪಾರೆನಿಂದ ದೈಂದೃಡೊಳ್‌ ಎಜಗಿನೆ ತುಟುಗಿ 
ಮೆಟ್‌ನ ಭೂನಿಕೊಢಕಾನುರೊಸನ್ನನುಖಭೂಪರೆಂ ಗಳಿತಾವಳೇನರೆಂ ಭೂರಿಕಾರುಣ್ಯನೀಕ್ಷಣದಿನೀಕ್ಷಿಸಿ ನುಹಾ 
ವಿಭನನಿಭುತ್ವಭೂಸಿತನಾಗಳನಕೆಸಭಯದಾನಮಾನಿತರ್ಮಾಡಿ ನಿಜ ನಿಜ ನಗರಿಗಳ್ಗಿ ಕಳಿಪಿ ಕುಳನಕಾಕನಂ 
ಯುನೆರಾಜನ್ರನೇಕನಂ ಸಮುಚಿತ ಪ್ರತಿಸತ್ತಿಪೊರ್ನಕಂ ನಿಜನಿಳಯನುನಳಂಕರಿಸೆಂದು ಬೀಟಸ್ಕೊಳರೊಡಂ. 


ನಾಸನರೀಕೆಯಿಂ ನಿಜನಿನಾಸಮನಾ ನಿಭು ಪೊಕ್ಕು ಕೇಳ್ದು ನಿ 

ಕ್ವಾಸಿಗಳೆಲ್ಲರೆಂ ಮಡಿಸಿ ನೀಕ್ಷಿಸ ಮಂದಿ ನಿಶಾಖನಂದಿ ಶೋ 

ಭಾಸಮುನೇತನುವ್ಪು ಬಸನುಂ ತನಗಾಗಿಸಿ ರಾಗದಿಂಡಿ ಕೇ 

ಳೀಸೆಖನೆಂಗತೆಂ ತಳರದಿರ್ದನನೆಂದುಸಿರ್ನಾಪ್ಪರುಕ್ಕಿಯೆಂ ॥ ೪೬ 


पूं00, ೪೩ ಹೀಗೆ ಆ ಶ್ರೀಸ್ಕವಾಡ ನೆಟ್ಟಿಣದಲ್ಲಿ ನಿಶೇಷನಾದ ಸಂಭ್ರಮದಿಂದ ಕೂಡಿದ ಅನಂದನನ್ನುಂಟು 
ಮಾಡುತ್ತಾ ಬಂದು, ಹೊಗಳಿಕೆಗೆ ಯೋಗ್ಯನಾದ ಮನೆಯಾಗಿರುವ ಅರಮನೆಯನ್ನು ಹೊಕ್ಕು-.-ಶೆತ್ರುರಾಜ 
ಕೆನ್ನು ಗೆದ್ದು ನಡೆದ ಕ್ರೀಸ್ಕನಾದೆ ನಶ್ಚರ್ಯನನ್ನೂ ನಾಹನ ನಿಶೇಷಗಳನ್ನೂ ತನ್ನ ಚಿಕ್ಕಪ್ಪನ ಮುಂದಿಟ್ಟು, 
ತನ್ನ ಕಂರಾಭರಣದ ಕೆರಣಗಳೆಂಬ ಹೊಹಾರಗಳಿಂದೆ ಆತನ ಷಾಪಸದ್ಮಗಳನ್ನು ಪೊಜಿಸಲಾಗಿ, ಆ ರಾಜನು ಮುಗ. 
ನನ್ನು ಆಶೀರ್ನಾದ ಪೊರ್ನಕನಾಗಿ ಪ್ರೀತಿಯಿಂದೆ ಬಿಗಿದು ಅಲಿಂಗಿಸಿಕೊಂಡನು. ॥೪೪॥ ಅನಂತರ. ಎಳ್ಳ 
ಮಗನೆ, ನೀನು ನನ್ಮು ವಂಶಕ್ಕೆ ರತ್ನದ ಕನ್ನಡಿಯನ್ಸ ! ನನ್ನ್ನ ನುಹತ್ತಾಡ ವುಣ್ಯ ಸೆಮು್ರಕ್ಳೆ ४०७6७, ! ನನ್ನೆ 
-ಅನೇಕ್ಷಿತಕಾರ್ಯನೆಂಬ ನನಕ್ಳೆ ನೀನು ವಸಂತನನ್ಪಾ ! ನನ್ನ್ನ ಎರೆಡು ಕಣ್ಣುಗಳೆಂಬ ನವಿಲುಗಳಿಗೆ ನೀನು ಚಲಿಸು 
ತ್ರಿರುನ ನೇಘಸೆನೂಹನನ್ಸಾ ! ಜಗತ್ತಿನಲ್ಲಿಲ್ಲಾ ಅತ್ಯಂತ ಪ್ರತಾನಶಾಲಿಯಾದ ನಿನಗೆ ಸೆಮಾನರಾದನರಾ 
009 0 १ | शी ಎಂದು ಆಸಂದೆದಿಂದೆ ಹೊಗಳಿ, ಆ ತನ್ನ ನುಗನು ಅಂಡು ತಂದು ತನ್ನ ವಾಡಕನುಲ 
ಪ್ವೈಯೆದಲ್ಲಿ ನೆಮಸ್ಕಾರೆಮಾಡಿಸಲಾಗಿ, ಗುಂವಾಗಿ 8०300 ಅಹಂಕಾರ ದೊರರಾಗಿರುವ ಜಗತ್ತಸಿದ್ಧ ಕಾನುರೂವ; 
ರಾಜನೇ ಮೊನಲಾಡ ಮುಖ್ಯರಾಜರುಗಳನ್ನು ಮಹತ್ತಾದ ಕರುಣೆಯಿಂದ ತುಂಬಿದ ಕಣ್ಣುಗಳಿಂದ ನೋಡಿ. 
ಮಹಾನೈಭನವೂರಿತನಾದ ಸ್ವಾಮಿತ್ವದಿಂದ ಅಲಂಕೃತನಾಪ ಆ ರಾಜನು ಅನರನ್ನು ಅಭಯಸ್ರದಾನದಿಂದ 
ಮಾನ್ಯಕೆನ್ನಾಗಿ ಮಾಡಿ, ಅವರವರೆ ನಟ್ಟಿಣಗಳಿಗೆ ಅನರನ್ನು ಕಳುಹಿಸಿ ತನ್ನ ನಂಶಕ್ಳೆ ಬಾವುಟಿದಂತಿರುನ ಯುನ 
ರಾಜಕುಮಾಕೆಕನು ಉಚಿತನಾದ ಬಹುಮಾಸಪೊರ್ನಕನಾಗಿ "ನಿನ್ನ ನಮುನೆಯನ್ನು ಆಲಂಕರಿಸು ಹೋಗು. 


೨ 9६/४०७६४४२5०४ ಮಾರನಿಜಯಂ ೩೯ 


ತೊಟ್ಟಿನೆ ಕೋಸಜ್ಜಲನಂ | ವುಟ್ಟಿ ಭುಗಿಲ್‌ ಭುಗಿಕೆನುತ್ತೆ ಮನಡೊಳ್‌ ಕುನರಂ 
ಕಟ್ಲಾಳ್‌ ಕಡುಕೆಯ್ದೆಯ್ದಿಷ | ನೆಂಟ್ಟಿಜೆಯಿಂ ಬನಕೆ ಜನಕೆ ಜನಿಯಿಸೆ ರಾಗಂ ॥ 92. 


ಅಂತು ಮುಸಗಿಂಕಕನೆಂತೆ ನಾರದಾರುನುಂ ಭೋಕಿನೆ 8073 ಪಂನೇಸ್ಟಿಸಿ ಬನನುನನುದಿನಂ ಕಾದಿರ್ನ್ಹ 
ಪರ್ಸಿನ್ನ ಚಟುಳಭಟಿರೆ ಮೂರ್ಥಂಬಿಡಿದುವಾಟಕ ಕರತಳ ಕರಾಳಕರೆನಾಳದಿಂ ತಜ್‌ಡು ತುಜುಗಿ ನೆಜ?ನ ಬನನು 
ನೊಳೆಪೊಕ್ತು ರಕ್ಕ ०४ ಫಿಬ್ರನೆಯ್ತರ್ನ ನಿಶ್ವೆಂದಿಯೆಂ ನುಂದೀಕೃತ ಮುಖನುಯೊಖಂ ನಿಶಾಖನೆಂದಿ ಸುಂದ 
ಭಾಗಥೇಯನಂದು ಮುಂಡೆ ಭೋಂಕೆನೆ ಕಂಡು 


ಸಿಂಗಿದೆ 38030 ಕಂಡಕು | ರೆಂಗಡ ನುಜಯೆಂತೆ ಜೆಡಜಃ ಡಿನಗೆಟ್ಟುಕರೆಂ 
ಬೆಂಗೊಟ್ಟೋಡಿಡನನನು | ತ್ಲುಂಗ ಕರೆಂಗಳ ಮುರೆಂಗಕಿಡೆನೆಆವುಗೆಳೊಲ್‌ ॥ ಛಲ 


ಅಂತು ತಲ್ಲಣಿಸಿ ನಿರ್ಲಜ್ನನೆನ್ಲಿಯುಂ ನಿಲ್ಲದೆ ನಲ್ಲೀನೇಲ್ಲಿತನಲ್ಲನೋಲ್ಲಸಿತ ಕಂಕೆಲ್ಲಿ ಸಲ್ಲಕಿೀ ಸಂಪುಲ್ಲನುಲ್ಲಿಕಾ 
ಸಲಲಿಕನನಡೊಳೋಡು ಸ್ರಹೆರಣಪ್ರಹಕನಿಖಿ? ಸರಿಜನನೆನ್ಲಿಯುನುಡಂಗಲೆಡೆನಔೆಯದಿ ನಾಯುನೇಗದಿಂ 
ಸರಿಯೆ ನರಿಕಿಸಿ ನರಥಢನ ಹೆರೆಣನ ಹೆರಣನುಂ ಹೆರಿಯಿಸ ಸಂಣತೆಯಿನುರಸಣಿಸಿ ಬೆನ್ನೊ ೆಸರಿದು ಬಿಡಔಿ ಜಡಿದಡಸಿ 
ಪೊಡೆನನಪಡೊಳ್‌ ಕರ್ಕಶಮುಫ್ಟೇನಾನುನುಂ ನೆಕ್ಸನೆತಾಗಿತರ್ಕಿಟಃವಂತೆ ಮುರ್ಕುವೋದ ಭೆಯಂಕರೆಡಕರಡ ಕರ 
ನಾಳುಮಂ ನರಿಕಿಸಿ ಸರಿಹೆರಿಸಿ ಸರಸೀಸರಿಸರಡೊಳ್‌ ನಟ್ಟುಮುಗಿಲಂ ನೆಟ್ಟುನಂತೆ ಮುಂತಿರ ಕಲ್ಲತೊರಗಂಬನುಂ 
ಸ್ವಂಬೇಕನುಮಂಬುಜಮಂ ಕೀಟ್ವಿಂಕೆ ಕಿಟ್ಟು ಕಿಟ್ಪಲೆಯನೆಟ್ಟುವುವಯಾದಿತ್ಯ ಪ್ರಕಾಶದಂದದಿನಟ್ಟಿಸುಟ್ಟಿ ನೊಯ್ಯೆ 


ಪೊಯ್ಯೆ: 
ಎಸೆನ ತಟಿಲ್ಲತೆ ಮೇಘ | ಪ್ರಸರಡೊಳಂತಿಂತು ಪ್ರೆಂಳೆಡಂಗುನತೆಜದಿಂ 
ಮಿಸುನ ನನಾಂತರಡೊಳ್‌ ನಂ | ಚಿಸಿ ನೊೊಯ್ದೆಂ ಪೊಳೆದು ತಶ್ಸಳಂ ಮಿಗೆನೋಣೆಂ ॥ ೪೯ 


ಎಂಡು ಬೀಳ್ಕೊಡಲಾಗಿ, ಆ ರಾಜಕುಮಾರನು ದೇವೇಂದ್ರನ ಲೀರೆಯಿಂಪ ತನ್ನ ಮನೆಯನ್ನು ಪ್ರನೇಶಿಸಿ, ತನ್ನೆ 
७8 0 "ಜಕಕೆಲ್ಲರೂ ನೋಡುತ್ತಿರಲಾಗಿ ತನ್ನ ನಿತ್ವಾಸಿಗಳನ್ನೆಲ್ಲ ಕೊಂಡ್ಳುನಿಶಾಖಕಂದಿಯು ಅತ್ಯಂತ ಸೌಂದರ್ಯ 
ದಿಂಡ ಕೂಡಿದೆ ನನನನ್ನು ತನ್ನಹಾಗಿ ಮಾಡಿಕೊಂಡು, ತನ್ನ ಗೆಳೆಯರೊಡನೆ ಕಾಮಕೇಳಿಯಲ್ಲಿ ಅತ್ಯಂತ ಆನಂದಿ 
ದಿಂದಿರುತ್ತಾ ಅಲ್ಲಿಂಡ ಕನಲಔಿ ಇದ್ದಾನೆ” ಎಂದು ಹೇಳಿದ ಮಾತನ್ನು ಕೇಳಿದವೆನಾಗಿ, ಧಟ್ಟಿನೆ ಕೋವಾಗ್ನಿಯು 
ಭುಗಿಲ್‌ ಭುಗಿಲ್‌ ಎಂದು ಮನಸ್ಸಿನಲ್ಲಿ ಹುಟ್ಟಿಲಾಗಿ ಮಹಾಶೂರನಾದ ರಾಜಕುಮಾರನು ಏಕಕಾಲದಲ್ಲಿಯೇ ತನ್ನ 
ನಳಕ್ಕೂ ಜನಕ್ಕೂ ಸಂತೋಷನುಂಟಾಗುನಂತೆ ಕೋಪವನ್ನು ಒಗ್ಗೂಡಿಸಿಕೊಂಡು ಅಲ್ಲಿಗೆ ಹೊರಟನು. ೪೬-೭ | 
ಹೀಗೆ ಕುಪಿತನಾಡ ಯಮನಂತೆ ಯಾರನ್ನೂ ನೋಡಣೆ ನೇಗನಾಗಿ ಓಡಿ, [$9] ಆ ನನನನ್ನು ಯಾನಾಗಲೂ 
ಕಾಯುತ್ತಿರುವೆ ವರ್ಷದಿಂದ ಕೂಡಿದ ಚುರುಕಾದ ಭಟರ ತೆಯನ್ನು 8०900, ಅದು ಹಾರಿಹೋಗುನಂತೆ 
ಫೈಕತ್ತಿಯಿಂದೆ ಕತ್ತರಿಸಿ ಡಟ್ಟಿವಾಗಿ ಕಂಗೊಳಿಸುತ್ತಿರುವ ನನನನ್ನು ಪ್ರವೇಶಿಸಿ, ರಾಕ್ಷನನಂಕೆ 906 ಬರುತ್ತಿರುವ 
ವಿಶ್ವನಂದಿಯನ್ನು [ಹೊಗಳು ಭಟ್ಟರೆ] ಮಧ್ಯದಲ್ಲಿದ್ದ ಮಂದಭಾಗ್ಯನಾದ ವಿಶಾಖಕಂದಿಯು ಧಟ್ಟಿಕೆ ಕಂಡು. 
ಸಿಂಹೆದ ಮರಿಯನ್ನು ಕಂಡ ಆನೆಯ ನುರಿಯಂತೆ ಹೆದರಿ ದಿಕ್ಕುಗೆಟ್ಟಿನನಾಗಿ ಬೆನ್ನುಕೊಟ್ಟು, ಎತ್ರರನಾಣೆ ಕೊಂಬೆ 
ಗಳುಳ್ಳ ಮಕೆಗಳ ಮಧ್ಯದ ಸಂದುಗಳಲ್ಲಿ ಓಡಿಹೋದನು. ॥೪೮॥ ಹೀಗೆ ತಲ್ಲಣಗೊಂಡು ಆ ನಾಚಕೆಗೆಟ್ಟಿನನು 
ಎಲ್ಲಿಯೂ ನಿಲ್ಲದೆ ಬಳ್ಳಿಗಳಲ್ಲಿ ಬಿಟ್ಟಿ ಚೆಗುರಿನಿಂದ ಕಳಕಳಿಸುವ ಅಶೋಕ, ಸಲ್ಲಕಿ, ಅರಳಿದ ನುಲ್ಲಿಗೆ-ಇವುಗಳ 
ಸುಂದರ ವನದಲ್ಲಿ ಓಡುತ್ತಾ, ಕೊಲ್ಲಲ್ಪಟ್ಟ ಸಮಸ್ತ ಸೇನಕರುಳ್ಳನನಾದ ಅನನು ಎಲ್ಲಿಯೂ ಅಡಗುವುವಕ್ಳೆ ಅನೆಕಾಶ 


೪ರ ವರ್ಧಮಾನ ಶುರಾಣಂ 


ಅಂತು ಮಿಕ್ಕುವೋಗಿ ಬಟಿರೆ ನಿಗ್ರಹಂ ಕಟಲೆ ಕಣ್ಣಳಿಂ ಜಲಲವಂಗಳ” ಕೊಟಿಲಲಾಜನಟಲಸೆಯ್ದಿದ” 
ವೊಟಲೊಡೆಯನ ನುಗಂ ವುಒಿಲನಾನರಿನ ನೆಟಲನೊಳಕೊಂಡ ಬೆಟಲನುಕನಂ ಫಳಿಲನೆ ಕಂಡು ತಳನೆಳಗಾಗಿ 
ಮೆಟ್‌ಗೊಂಢಿರ್ವುದುಂ 


ಬೆಟಲಂ ಬೇಗದಿನೆಯ್ದೆ ಜೇರ್ನೆರಸಿ 0993, ಥೂರ್ತೆನಂ ನೊಯ್ಯಲ 

ವ್ವೈಳಿವಾಗಳ್‌ ತನುಕಂಸಮುಬ್ಬರಿಸೆ ಹೀನದ್ದಾನ ದೀೀನಾನೆನೆಂ 

ಗಳಿಕೋಡ್ಯನ್ಮದನಾಗಿ ತತ್ಸನನಯೋಜಾತಂಗಳೊಳ್‌ “ನೀಂ ದೆಯಾ 

ಜಳಧೀ ರಕ್ಷಿಸೆಂ”ದು ಕೆಡೆನಂ ನಿಂದಾಕೆ ಬಂಪಾ ಜನಂ ॥ ೫೦ 


ಆ ಸನುಯದೊಳ್‌.- § 


ಒಡೆಯರ್‌ ಪಿಂಗಿದ ಗೇಹೆದಲ್ಲಿ ಸುನಕಂ ಪೊಕ್ಳಂದದಿಂದೀ ಬನ 

ಕ್ಕೊಡೆಯಂ ರೂಢಿಯ ವಿಶ್ವನೆಂದಿಯುವೆರಾಜಂ ಕಾಳೆಗಳ್ಳೆಂದು ತಾಂ 

ಗಡ ನೋಗಿರ್ಡೊಡೆ ಪಿಂತೆ ಪೊಕ್ಕನಿದನೀ ಕಷ್ಟಂಗೆ ದುಸ್ಸಂಗೆ ಫೇ 

ಡಡಸೆಲ್‌ ತಕ್ಕುಜಿಸುತ್ತುನೊಲ್ಲುನುಡಿದಕ್ತಲ್ಲ್ಲಿ ನೋಟ್ಟಾ ಜನೆಂ ॥ ೫೧ 





ವಿಲ್ಲದೆ ಗಾಳಿಯಂತೆ ನೇಗವಾಗಿ ಓಡಿಹೋಗಲು ಅದನ್ನು ಕಂಡು ನರಥಧನನನ್ನು ಕದಿಯುನನಕೆ 59986) ಕೆಗೆ 
ಯುನೆ ಜಾಣ್ಮೆಯಿಂದ ಕೂಡಿ ಸಂಭ್ರಮುಗೊಂಡು, ಅನನ ಬೆನ್ನಹಿಂಜೆಯೇ ४०8, ನನನ್ನು ಬಿಡಜೆ : ಗದರಿಸಿ 
ಹಿಡಿದು ಹೊಡೆಯುನ ಸಂದರ್ಭದಲ್ಲಿ, ಕರಿಣನಾದುಪಾನುದನ್ನೋ ನೇರವಾಗಿ ತಾಗಿ ಒಡೆದು ಹೋದಂತೆ ಮುಕ್ಕಾಗಿ 
ಹೋದ ತನ್ನ ಭಯಂಕರವಾದ ಕೈಗತ್ತಿಯನ್ನು ಕಂಡು ಅಡನ್ನು ಬಿಸುಟು, ಸಕೋನಕೆ ಸಮೀನದಲ್ಲಿ ಮುಗಿಲನ್ನು 
ಮೆಟ್ಟುನಂತೆ ಮುಂಜಿ [ಭೂಮಿಯಲ್ಲಿ] ನೆಟ್ಟು ನಿಂತಿದ್ದ ಕಲ್ಲಿನ ದೊಡ್ಡ ಕಂಬವನ್ನು, ಆನೆಯು ಕನುಲನನ್ನು ಕೇಳು 
ನಂತೆ ಕಿತ್ತು, ಕತ್ತಲೆಯನ್ನು ಅಟ್ಟುನ 0०४०७ ಸೂಕ್ಯನ ಪ್ರಕಾಶದಂತೆ ಅನನನ್ನು ಅಟ್ಟಿಸಿಕೊಂಡು ಹೋಗಿ 
ಸನೀಪಿಸಿ ನುತ್ತಿ ನುತ್ತೆ ಹೊಡೆಯಲು. ಪ್ರಕಾಶಮಾನವಾದ ಮಿಂಚಿನ ಬಳ್ಳಿಯು ಮೇಫಸನೂಹೆದಲ್ಲಿ ಹಾಗೆ- 
ಹೀಗೆ ಹೊಳೆದು ಅಡಗುನ ರೀತಿಯಲ್ಲಿ ಆ ನೀಚೆನು ಹೊಳೆನ ಆ ವನದ ಮಧ್ಯದಲ್ಲಿ ನೋಸದಿಂದ (ಆ ರಾಜ 
ಕುಮಾರನನ್ನು] ಹೊಡೆದನು, ಆನಂತರ ಒಮ್ಮೆ ಕಾಣಿಸಿಕೊಂಡು ಓಡಿ ಹೋವನು. ॥೪೯॥ ಹಾಗೆ" ಓಡಿಹೋಗಿ 
ದೇಹವು ಬಳಲಿ ಹೋಗಿರಟು ಕಣು ಗಳಲಿ ನೀರಿನ ಹೆನಿಗಳು ನುರಿಯುತ್ತಿರಲಾಗಿ, ತಡೆಯಲಾರದ ನುಃಖನನ್ನು 
ಹೊಂದಿದ ७ 89,000 ಅಕನನ ನುಗಕು ನುರೆಳಿನ ಮೇಲೆ ವ್ಯಾಪಿಸಿರುವ ಬೇಲದ ನುಕಪೊಂದನ್ನು ಥಟ್ಟನೆ ಕಂಡು 
ಕಳನಳದಿಂದ ७०४० ನುಕೆಯಲಿಕೆಲಾಗಿ __. [ನಶ್ನ ನಂದಿಯು] ಬಹುಬೇಗ ಆ ಬೇಲದ ಮುರನನು ಸಮೀಪಿಸಿ 
ಅದನ್ನು ಬೇರು ಸಹಿತ ಕಿತ್ತು ಆ ಧೂರ್ತನನ್ನು ಹೊಡೆಯಲೆಂಡು ಗರ್ಜಿಸುತ್ತಿರುವಾಗ ಜೀಹೆನೆಲ್ಲಾ ಗಡಗಡನೆ 
ಫೆಡುಗುತ್ತಿರೆಲ್ಳುಕೀಳಾಗಿ ದೀಸತೆಯಿಂದೆ ಕೊಡಿಷ ಮುಖವುಳ ನನಾಗಿ, ತನ್ನ ಅಹಂಕಾರನೆಲ ಸೋರಿಹೋಗ್ಯಿಆತನ 
ನಾಡಕನುಲಗಳಲ್ಲಿ "ನೀನು ದಯಾಸಮುದ್ರ, ನನ್ನನ್ನು ಕಾನಾಡು ಕಾವಾಡು' ಎಂದು ಆಡ್ಗ ಬಿದ್ದನು. [ಆ 

ಅಲ್ಲಿಗೆ] ಬಂದ ಜನರು ಸುತ್ತಲೂ ನಿಂತು ಗರ್ಜಿಸುತ್ತಿಷ್ನರು. ॥ ೫೦॥ ಆ ಸೆಮಯವಲ್ಲಿ- ಅಲ್ಲಲ್ಲಿ ನಿಂತು ಅದನ್ನು 
ನೋಷುತ್ತಿದ್ದ ಜನರು "ಒಡೆಯರು ಇಲನ ಮನೆಯಲಿ ನಾಯಿ ಹೊಕ್ಕಂತೆ, ಈ ಉದ್ಯಾನವನಕ್ಕೆ ಸ್ವಾಮಿಯಾದ 
ಸುಪ್ರಸಿದ್ದ ನಿಶ್ವಸೆಂದಿ ಯುನರಾಜನೆ ಯುದ್ದ ಸಂದು ತಾನು ಹೋಗಿರುವಾಗ, ಆತನ ಬೆನ್ನ ಹಿಂಡೆ ಇಷನು 
ಪ್ರನೇತಿಸಿೆ ಈ ಕಷ್ಟ ಡುತ್ಪನಿಗೆ ಕೇಡು (08) ಪ್ರಾಪ್ತವಾಗುವುದು ಯೋಗ್ಯವೇ ಸೆರಿ” ಎಂಡು ಪ್ರೀತಿಯಿಂವ 


3 ವಿಶ್ವನಂದಿಕುಮಾರೆ ಮಾರನಿಜಯಂ ೪೧ 


ಕರದ 900४, ४0000 | ತರುನಲಿಯಂ ತಜಿದುಮೊಡೆದುನುಂತಕನದನಾಂ 
ತರಡೊಳ್‌ ತೂಂತಣೆ 986० | ಸೊಕಿಡನೊಲಿಂಕೇಕೆ ನಿಂದೆನೆಂದರ್‌ ಕೆಲಬರ್‌ || ೫೨ 


ಅಸ್ಲೆಯದಿಂ ನಜಿದನನಂ | ತನ್ನಯ ಬನಮುಂ ಕಡಂಗಿ ಕೊಂಡವನಂ ಸಾ 
ನನ್ನಂ ಪಲತೆಜದಿಂದಂ | ಬನ್ನಂಬಡಿಸುವುಜಿ ಕಾರ್ಯನೆಂಪರ್‌ ಕೆಲಬರ್‌ ೫ 


ಅಂತು ಪೌರಕಳಕಳಂ ಕರನೆ ಕರನೆ ಕೊರ್ನೆ- 


ಅನನ ನಿಳೋಚನ ಘನದಿಂ | ಕನಿಕರ ಸಯೆಃಪ್ರ ಪೂರದಿಂದಂ ಕರುಣಾ 
ಕಪದಿಂಡಂ ನೆಂದಿದುದಂ | ದು ನಿಶ್ವನಂದಿಯೆ ಮನಸ ಕೋಷಜ್ಯಲನಂ ॥ ೫೪ 


ಸೆೊಡರ್ಫೃಗಿ ದಿಂ ನಿಜಸದಾಬ ದೊಳ್‌ ಬಿಟ್ಲು ಬಾ 

ಯ್ರಿಶುತ್ತುಮಿಕೆ ನೋಡಿ ಸೇಡಿಯನಡೆಂತು ಕೊಂದಸ್ಸೆನೆಂ 

ದಡಂಗಿಸಿದೆನಾತ್ಮಕೊ (ಸಮನಗ 'ಣ್ಯಕಾರುಣ್ಯದೊಳ್‌ 

ಕೊಡಂಕೆ ಮಕಮಾಗಳಾ ನಿಜಯವನಿಶ್ತ ಸಂದ್ಯಾಹ್ನ ಯಂ ॥ wt 


ಅಂತು ಕರುಣಾರಸಕರಂಗಿಣೇತರೆಂಗಾಯೆಮಾಣನಾಕಸನಾಗಿ ನಿಜಚರಣ ನಿಕಟಿನಿಸತದ್ದಾತ್ರನಕಸ್ಟಂದ 
ನೇತ್ರದಿಂ 8४०४) ಪೊಟ್ಟು ನೋಡುತ್ತುಮಿರ್ದು- 


ನೋಡಣೆ ನುಶ್ಪಿತೃವ್ಯನ ಜಗನ್ನುತ ಭವ್ಯನ ಮಾಲ್ಟ ನೋಹೆನುಂ 

ಬೇಡದೆ ಕಾಡಬಳ್ಳಿ ಮರೆಕೆಂಬಿನನಾದನೆ ನೋಡಿ ನಾಡೆಯುಂ _ 
ಮಾಡಿಡೆನಾತನಾತ್ಮಜನೊಳಿಂತಭಿಮಾನದ ಹಾಫಿಯಂ ನಲಂ 

ನೋಡುನೆನೆಂಶೊ ತನ್ಮುಖಮನೆಂದತಿ ಅಜ್ಜಿ ತನಾದನೂರ್ಜಿತಂ | 9४. 


ಅಂತು ಜೇತೋನಿಕೇತನಡೊಳ್‌ ಲಜ್ಜೆ ಸಜ್ಜಳಿಸೆ 


ಕುಡಿಯುತ್ತಿದ್ದರು. ॥ ೫೧ ॥ ಅನರಲಿ ಕೆಲನರು "ಕೈಯಲ್ಲಿರುವ ಡೊಡ್ಡ ಮರದಿಂದ ಈ ತಬ್ಬಲಿಯನ್ನು ಕುಕ್ಕಿ 
ಒಡ್ಡು, ಯನುನ ಬಾಯೊಳಕ್ಕೆ ತುರುಕಔೆ ರಕ್ಷಿಸುನನನಂತೆ ನಟನೆ ಮಾಡುತ್ತಾ ಹೀಗೇಕೆ ನಿಂತಿದ್ದಾನೆ ?? ನಂದರು 
೫೨ ಮತ್ತೆ ಕೆಲವರು " ಅನ್ಯಾಯದಿಂದ ನಜಿದನನೂ, ತನ್ನ ವನವನ್ನು (ಅಕ್ಷ ಮೆವಾಗಿ) ನುಗ್ಗಿ ನಶಪಡಿಸಿ 
ಕೊಂಡನನೂ [ಆದ ಇನನನ್ನು] ಸಾಯುನನಕೆಗೂ ಹಲವು ರೀತಿಯಲ್ಲಿ ಸಂಕಟಿಸಡಿಸುವುನೇ ನ್ಯಾಯನಾನ 
ಕಾರ್ಯ ' ಎಂದರು, | ೫೩ ಹೀಗೆ ಪುರಜನರ ಕಲಕಲ ಧ್ವನಿಯು ನಿಶೇಷವಾಗಿ ಕೊಬ್ಬಲು (ಹೆಚ್ಚಾಗಲು)- 
ಅವನೆ ಕಣ್ಣುಗಳೆಂಬ ಮೋಡಗಳಿಂದ ಸುರಿಯುತ್ತಿರುನ ನೀರಿನ ಪ್ರನಾಹೆದಿಂದಲೂ, ಕರುಣಾಧ್ವನಿಯಿಂದಲೂ 
ವಿಶ್ವನಂದಿಯ ಮುಸಸ್ಸಿನಲ್ಲಿದ್ದ ಕೋಪದ ಉರಿಯ ಆಗ ಕನಂದಿಹೋಯಿತು. ॥ ೫೪ ॥ ಶಕ್ತಿಗುಂದಿ ಜೆ ನ್ಯದಿಂದ 
ತನ್ನ ನಾಡಸಡ್ಮದ್ವಯದಲ್ಲಿ ಬಿದ್ದು ಗೊಾಡುತ್ತಿಕೆಲು, [ಅವನ್ನು] ನೋಡಿ " ಹೇಡಿಯನ್ಲು ಅಡು ಹೇಗೆ 
ಕೊಲ್ಲಲಿ?' ಎಂಡು ಆತನ ಮನಸ್ಸು ಅನಾಕನಾದ ಕರುಣೆಯಲ್ಲಿ ಸೇರಲಾಗಿ, ನಿಜಯಿಯಾದೆ 988०8 ಎಂಬ 
ಹೆಸರಿನ ಆತನು ಕನ್ನೆ ಕೋಸನನ್ನು ಆಡಗಿಸಿಕೊಂಡನು. ॥ ೫೫ ॥ ಹೀಗೆ ಕರುಣಕಸೆಪ್ರನಾಹದ ತೆರಂಗಳ್ಳೆ 
ಸಮಾಫನಾದ ಮನಸ್ಸುಳ್ಳನನಾಗಿ, ತನ್ನ ನಾಡಗಳ ಹೆತ್ತಿಕೆ ಬಿದ್ದಿಪ್ಸ ಅವನನ್ನು ನೆಟ್ಟಿದಿಟ್ಟಿಯಿಂದ ಸೈಲ್ಪಹೊತ್ತು 
6 


೪೨ ವ್ರರ್ಧಸನಾನ ಪುರಾಣಂ 


ಕರದೆ ಕಪಿಶ್ಚಮಂ ಬಿಸುಟು ನೆಲ್ಲನೆ ತಲ್ಲಣಿಸುತ್ತುಮಿರ್ದೆ ಕಾ 

ಪುರುಷನ ಶೀರ್ಷಮಂ ನೆಗನಿಯೆಂಜದಿರಂಜದಿರೆಂಬ ತನ್ನೆ ಬಂ 
ಥುರತರನಾಕ್ಸುಭಾರನದಿನಾತನೆನಾಟಃಸಿ ನಿಶ್ವನಂದಿ ನುಂ 

ದರೆಥರಣೀಧರಸ್ಸಿರಗುಣಂ ತಳೆಂ ಜನದಿಂ ವೊಗಟಕ್ತಿಯಂ ॥ ೫೭ 


ಅಂತು ಭೊರಿಭೀರೆಸಾಕ್ರಾಂತಸ್ವಾಂತನಾದ ದುಷ್ಟದಾಯಾನಂಗಭಯ ಪ್ರದಾಯಕನಾಗಿ ತಂಸೊಳಿಂತೆಂದೆಂ್ಲ 


ಮರಗಿಡುಬಳ್ಳಿಗಳ್‌ हां ಬಂಧುಜನಂಗಳೊಳಿಂತು ವೈರನಂ 
ನಿಕನಧಿಡುಃಖಕಾರಣಮನಾಗಿಸಲಾರ್ಶುನಿನೆಂಡೊಡುರ್ನರಾ 

ಭರೆ ನರಿವಪೂೊಜ್ಯ ರಾಜ್ಯರನೆ ನಾಡಜಿ ಮಾಣ್ಗುಮೆ ४४ ನಿರರ್ಧಮಿ 

ಸ್ನಿರಲಣಮಾಂನೆನಾಂ ನರಮನಾನನ ದೀ[ಕ್ಷೆಯನಾತ್ಮರೆ]ಕ್ಷೆಯಂ ॥ ೫೮ 


ಎಂದು ತಪೋನುಸ್ಯಾನದತ್ತಚಿತ್ತನಾಗಿ-ಬೇಗದಿಂ ರಾಗಡ್ಬೇಷ ಹೋಷದೂಸಿತನುಂ, ಬಹುನಿಧಾಯಾಸ 
'ನಾಸಿತಮುಮೆನಿನ ಗೃಹಸ್ಟಾವಸ್ಥಾನಮಂ ಸಾರಾಸಾರನಿಟಾರೆನಿಶಾರೆದಂ ಸತ್ತುನಿಟ್ಟು, ವಿನುಕೋನಿಸಾದನಿಸನು 
ನನನುಂ ಸುಟ್ಟು ನಿಶಾಖನಂದಿಗಂದು ನಾಡೆಯುಂ ಕ್ಷಷಿಯಂ ಕೊಟ್ಟು, ಮುಕ್ತಿಕಾಂತೆಗೆ ಕಣ್ಣಿಟ್ಟು, ತದ್ದಿತಾಳ 
ಕೇಳೀನನನುಂ ಬಿಟ್ಟು, ನಿಖಿಲಭುನನನಾನನತನೋನನಾಭಿಮುಖನಾಗಿ ಸೋಗುತ್ತುಖಿಕೆ ತಶ್ವಸಂಚನುಂ ಕಳ್ಳು 
ಜಳಥರನಟಿಳನಟುರಟಿನನುಂ ಕೇಳ ಕಳಹಂಸನಂತೆ... 


ನೋಡುತ್ತಾ ಇದ್ದು-ಜಗತ್ತಿನಿಂದ ಸ್ತುತ್ಯನಾಗಿ ನುಹಾಕುಭಾನನಾಗಿರುವ ಕನ್ನೆ ಚಿಕ್ಕವನು [ನನ್ನಲಿ] ಮಾಡು 
ತ್ರಿರುನ ನೋಹನನ್ನು ಗಮನಿಸದೆ, ಕೆಲಸಕ್ಕೆ ಬಾರದ ಕಾಡಬಳ್ಳಿ, ಕಾಡನುರ ಎಂಬಿನುಗಳನ್ನೇ ನುಹಾತ್ತಾದು 
ನೆಂದು ಭಾವಿಸಿ ಅತನ [ಚಿಕ್ಕನ್ನನ] ನುಗನಿಗೆ ಹೀಗೆ ಮಾಕಹಾನಿಯೆನ್ನು ಮಾಡಿನಿನಲ್ಲ! ಆತನೆ ಮುಖನನ್ನು 
ಹೇಗೆ ನೋಡುನೆನೋ? ಎಂದು ಆ ಮಹೋಕ್ಸತನು ನಾಚಿಕೆಗೊಂಡನು. ॥ ೫೬ ॥ ಹೀಗೆ ಆತನ ಪ್ರಾಣದ 
ಮನೆಯೆಲ್ಲಿ (ನುನೆಸ್ಸಿನಲ್ಲಿ) ನಾಚಿಕೆಯು ಸ್ರಜ್ವಲಿಸಲಾಗಿ-ತನ್ನೆ ಕೈಯಲ್ಲಿದ್ದ ಜೇಲಪ ಮರನನ್ನು ಬಿಸಾಡಿ, ತಲ್ಲಣ 
ಗೊಳ್ಳುತ್ತಿದ್ದ ಆ ನೀಚನ ತಲೆಯನ್ನು ಮೃದುನಾಗಿ ಮೇಲಕ್ಕೆತ್ತಿ, " ಹೆಡರೆಬೇಡ, ಹೆದರೆಬೇಡ ' ಎಂಬ ತನ್ನ 
ನುನೋಹೆರನಾದ ಮಾತುಗಳ ಅನ್ಫುತದಿಂಪ ಆತನನ್ನು ಸಮಾಧಾನಸಡಿಸಿ, ನುಂಡರ ನರ್ನತದಂತೆ ಸ್ಥೆ ಫರ್ಜು- 
ಗುಣವುಳ್ಳ ನಿಶ್ವನಂದಿಯೆ ಜನರಿಂದ ಹೊಗಳಿಕೆಯನ್ನು ಸಡೆಪವನಾದನು. ॥ ೫೭ ॥ ಹೀಗೆ ದೊಡ್ಡ ಭಯದಿಂದ 
ತುಂಬಿದ ಮನಸ್ಸುಳ್ಳ ನೀಚದಾಯಾದಿಗೆ ಅಭಯನನ್ನು ಕೊಡುವನನಾಗಿ [ಆತನು] ತನ್ನಲ್ಲಿಯೇ ಹೀಗೆ ಹೇಳಿ 
ಕೊಂಡನು. (ಕೇನಲ) ಮರಗಿಡಬಳ್ಳಿಗಳು ಶ್ರೀಸ್ಕನಾದ ಬಂಧು ಜನರೆಲ್ಲಿ ಹೀಗೆ ಜ್ವೀಸನನ್ನೂ ಕೊಫೆಯೆನರೆಗೂ 
ದುಃಖಕ್ಕೆ ಕಾರಣನನ್ನೂ ಮಾಡಲು ಶಕ್ತವಾದುವು. ಎಂದಮೇಲೆ ಭೂನುಂಡಲನನ್ನೆಲ್ಲಾ ವ್ಯಾಪಿಸಿ, ಅತ್ಯಂತ 
ನೊಜ್ಯಳೆನಿಸಿರನ ಈ ರಾಜ್ಯಲಕ್ಷ್ಮಿಯು (ದುಃಖಕಾರಣನನ್ನು) ಮಾಡಣೆ ಬಿಡುತ್ತಾಳೆಯೆ? ಛೈ ಇನ್ನು ಒಂದು 
ಕ್ಷಣನಿರುವುಡೂ ನ್ಯರ್ಧ, ಆತ್ಮರಕ್ಷಣೆಯನ್ನು ನೀಡುವ ನರಮ ವಾನನನಾದ ದೀಕ್ಷೆಯನ್ನು ನಾನು ಸ್ಥಿ (ಕರಿಸುತ್ತೀನೆ. 
॥೫೮॥ ಹೀಗೆ ತನನ್ಸನ್ನಾಚರಿಸಬೇಕೆಂಬ ಕಡೆ ಮಸತಿರುಗಿನವನಾಗಿ ಬಹುಬೇಗ ರಾಗಡ್ಛೀಷಗಳ ಡೋಸದಿಂಪ 
ಧೂಸಿತವಾದುದೂ, ಬಹುಬಗೆಯಾವ ಆಯಾನಕ್ಕೆ ವಾಸನಾ ನನೆನಿಸಿದುದೊ ಆದ ಗೃಹನ್ನಾ ಶ್ರಮನನ್ನು ಸಾರಾ 
ಸಾರ ವಿಚಾರದಲ್ಲಿ ವಿಶಾರಡನಾದ ಅತನು ಕಿತ್ತು ಬಿಸುಟು ಮುನಸ್ಸಿನ ನೃಢಿಯೆಂಬ ಭಯಂಕರನಾದ ಅಡವಿಯನ್ನು 
ಸುಟ್ಟುಹಾಕಿ ನಿಕಾಖನಂದಿಗೆ ನಿಶೇಷನಾನ ಕ್ಷಮೆಯನ್ನು ನೀಡಿ, ಮುಕ್ತಿಯೆಂಬ ಮಣಿಯಲ್ಲಿ ದೃಷ್ಟಿಯನ್ಸಿಟ್ಟು, 


3 ವಿಶ್ವನಂದಿಕುಮಾರ 9009%80506 फू 


ಕ್ಲಿಶಿಕಾಂತಂ ಚಕಿತಾಂತಕೆಂಗಕಿನೇಗಂ ಬಂಡು ತಾಂ ಬಂಧುಜಾ 

ನ್ವಿತನಂಡಾ ಯೆನರಾಜರಾಜಿತ ನೆಪಾಂಭೋಜಾತದೊಳ್‌ ನೊಬ್ಸು ಸ 

ನ್ನುಕನೌರ್ಯಾಂಬುಧಿ ನೀನಿದೇಕೆ ಮಗನೇ ಬಿಟ್ಟಿನ್ನೆನನ್ಯಾಯಸಂ 

ಗಕನಪ್ಟೀತನ ನೂಸಲಸಿಂಡೆ ತಳೆಫೋ ಸ್ವಾನೇಕ್ಷಯಂ ದೀೀಕ್ಷಯಂ ॥ ೫೯ 


ಅಡಲ್ಲಜಿಯೆಂ- 


ಥರಣೇಭಾರಮನಾರೊ ಸೊತ್ತಸರಿದಂ ನೀಂ ಸೋಗಿ ಭಾಸ್ವೃತ್ವನೋ 

ಭರಮಂ ತಾಳ್ಗಿೊಡಿನ್ಸೆಗಂ ಹನಿ ಬಂದಿ ನ್ರಾಜ್ಯರಾಜ್ಯಂ ವಿಕ 

ಶ್ವರಮುಕ್ಕುಂ ಸ್ಲಿರನುಕ್ಕುಮೇ ನಣಜೆದಿದಂ ಕೆಯೊಂಡು ನನ್ಮನ್ವಯೆಂ 
ಚಿರರಾಜ್ಯೋದಯೆನಾದುಜೆಂಬ ಜಸನುಂ ३७६० ನರ್ನಿಸೀಯುರ್ನಿಯೊಳ್‌ || ೬೦ 


ನಿಂದು ಬಹುವಿಧ ಲಾಲನಾಲಾಲಿತಂಗಳುಂ ನಕನುಸ್ನೇಹಾನಗಾಹಿತಂಗಳುಮಾವ ಸಲಕೆಟದ ನಚನಂಗಳ 
ಕುಚ್ಛರಿಸುತ್ತುಮುಚ್ಛಳಿನ ನಿಳೋಚನಜಳಂಗಳಿಂ ಕ್ರನು ಕನುಳಯುಗಳನುಂ ಕ್ಲಾಳಿಸುವ ಹಿತೃವ್ಯನಂ ಭವ್ಯವರ 
ಪುಂಡರೀಕಂ ಪುಂಡರೀಕಹಸ್ತೋನನುನೆಸಿಸ ನಿಜತ್ರಶಸ್ತ್ರಹಸ್ತದಿಂ ನೆಗಂಪಿ ಕೆಯ್ಗಳಂ ಮುಗಿದು 


ಧಕಿಯೊಳ್‌ ಬಲ್ಲಿಡರಪ್ಪು ವೈರಿನೃಪರಂ ನಿಮ್ಯಾಣ್ಞೆಯಿಂ ಗೆಲ್ಬು ಮ 

ತ್ವರಿದಾರ್ಗಂ ಗೆಲಲೆಂಬ ಕರ್ನುಬಲನುಂ ನಿರ್ಮೂಲನಂ ಗೆಯ್ಯದೋ 

ಸರಿಸಿರ್ನಂದು ಮದೀಯ ನಿಕ್ರನುಕೆ ಬನ್ನೆಂ ಬಾರಜೇ ದೇವ ಭೀ 

ಕರ ಕರ್ಮಾರಿಯಸಿಕ್ಕಿ ಮಿಕ್ಕಜಯೆನುಂ ಕೆಯ್ಯೊಳ್ಳಿನಾನಂತಟಸಂ i) ೬೧ 





ವಿಕಾಲನಾದ ಆ ಕೇಳೀನನನನ್ನು ತ್ಯಜಿಸಿ, ಅಖಂಡ ಭೂಮಂಡಲದಲ್ಲಿ ನನಿತ್ರನೆನಿಸಿರುನ ತಫೋನನಕ್ಕೆ ಇದಿರಾಗಿ 
ಹೋಗುತ್ತಿರಲು ಆ ನೃತ್ತಾಂತನನ್ನು ಕೇಳಿ ಮೇಘ ಸನೂಹೆದ ಕರೋರಶಬ್ದನನ್ನು ಕೇಳಿದ ರಾಜಹೆಂಸದ 
ಹಾಗೆ-ಭಯಗೊಂಡ ನುಸಸ್ಸಿನ ಮಹಾರಾಜನು ಬಂಧುಗಳೊಡನೆ ಕೂಡಿಕೊಂಡು ಓಡಿಬಂದು, ७ ಯುನರಾಜಕ 
ಹೊಳೆನ ವಾದಕಮಲಗಳಲ್ಲಿ ಬಾಗಿದೆಸನಾಗಿ " ಅಯ್ಯಾ, ಸ್ರೋತ್ರನಾತ್ರನಾದ ನರಾಕ್ರಮುಸಮುದ್ರಕೆ | ಮಗೆ! 
ನನ್ನನ್ನು ಬಿಟ್ಟು, ಅನ್ಯಾಯದಿಂದ ಕೂಡಿರುವ ಈತನೆ ಕಾರಣದಿಂದ ನಿನ್ನೆ ಸ್ವಂತ [ಉದ್ಧಾರದ] ಅನೇಕ್ಷೆಯುಳ್ಳ 
ದೀಕ್ಷಯೆನ್ನು ಸ್ವೀಕರಿಸುತ್ತಿದ್ದೀಯಲ್ಲವೆ ? ॥೫೯॥ ಅಡಲ್ಲಜೆ-ನೀನು ಹೋಗಿ ವನಿತ್ರವಾದ ತನೋಭಾಕನನ್ನು 
ಸ್ವೀಕರಿಸಿದಕ್ಕಿ ತ ಭೂಭಾರನನ್ನು ಹೊರುನನರು ಯಾರು ? ಇಲ್ಲಿಯವರೆಗೂ ಕೆಡಿ ಬಂದಿರುವ ಈ ಶ್ರೀಷ್ಸವಾದ 
ರಾಜ್ಯವು ನಾಶವಾಗುತ್ತದೆ, ಇದು ಸ್ಟಿಕನಾಗಬೇಕಾದಕೆ ಇದನ್ನು ಪ್ರೀತಿಯಿಂದೆ ಸ್ವೀಕರಿಸಿ, ನಮ್ಮ ವಂಶವು 
ಸ್ಪಿಕನಾದ ರಾಜ್ಯೋದಯನ್ಪಳ್ಳುಮು ಎಂಬ ಕೇರ್ತಿಯನ್ನು ನೀನು ಈ ಭೂಮಿಯಲ್ಲಿ ಹೆಬ್ಬಿಸುವನನಾಗು. ॥ ೬೦ ॥ 
ಹೀಗೆಂದು ಬಹುವಿಧನಾದ ಲಾಲನೆಗಳಿಂದ ತುಂಬಿದುವೂ, ಅತ್ಯಂತ ಸ್ನೇಹದಲ್ಲಿ ನೆನೆನವುಗಳೂ ಅಡ ಹಲವು 
ರೀತಿಯ ಮಾತುಗಳನ್ನು ಆಡುತ್ತಲೂ, ಹೊರಹೊಮ್ಮುನ ಕಣ್ಣೀರುಗಳಿಂದ ತನ್ನ ನಾನೆಸಡ್ಮೆಗಳನ್ನು ತೊಳೆಯು 
ತ್ರಲೂ ಇರುವೆ ಚಿಕ್ಕಪ್ನನನ್ನು ಭಕ್ತಜನರ ಕಲ್ಪನೃಕ್ಷದಂತಿರುವ ರಾಜಕುಮಾರನು ಆನೆಯ ಸೊಂಢಲಿಂತೆ ಇರುವ 
ತನ್ನ ನನಿತ್ರವಾದ ಹೆಸ್ತೆಗಳಿಂದ ಮೇಲಕ್ಕೆತ್ತಿ ಕೈಗಳನ್ನು ಮುಗಿದು - ಜಗತ್ತಿನಲ್ಲಿ ಮುಹಾಶೂರರಾಡ ಕತ್ರುರಾಜ 
08) ತಮ್ಮ ಅಪ್ಪಣೆಯಂತೆ ಗೆದ್ದವನಾಗಿ, ಯಾರಿಗೂ ಗೆಲ್ಲಲಸಾಧ್ಯನೆಂಬ ಕರ್ನುಬಲನನ್ನು [ಮಾತ್ರ] ಬೇರು 
ಸಹಿತ ಕಿತ್ತುಹಾಕಔೆ ನುಣುಚಿಕೊಂಡರೆ ಸನ್ನ ಸರಾಕ್ರಮಕ್ಳೆ ಕೇಡು ಬರುವುದಿಲ್ಲವೆ ? ಆದ್ದರಿಂದ, ಸ್ವಾಮಿ, ನಾನು 


2 ಪುರ್ಧೆಮಾನ ಪ್ರರಾಣಂ 
ಅಂತುನುಲ್ಲಡೊಡನಿನ್ನುನೊಂಡನನತರಿವುಜಿಂಡು ನುತ್ತಮಿಂತೆಂಪಂ. 


ನರನುಜಿಕನಚನದಿಂ ಸಂ | ಸರಣಾಸಾಕತೆಯೆನಟ್‌ನ ನಿಮಗೀಗಳ್‌ ತಾಂ 
ಕೊಕೆಕೊಂಡ 905 30330 | ಸರಿಹೆರಿಸುವುಕೆಂಬುಷುಚಿತೆನೇ ನೇಟಮಿನಂ || ೬3 


ಅಡುಕಾರೆಣದಿಂ -.. 


ಎನಗೆ ಹಿತೈಸಿಗಳನ್ಟೈತೆ | ಕೆನೆಯೆದಿರಿಂ ನೆಆತೆನೊಂದುನುಂ ಜೇನ ಜರಾ 
ಜನನನೃುತಿನಾಶಕರನುಂ | ಜಿನದೀಕ್ಸಾಭಶಮನಾಗಿಸೊಂಸನೆ ಫೆನೆಯಿ: | ೬೩ 


ಎಂದು ನುಜುಮಾತಿಂಗೆಡೆಗುಡವೆ ನು೩ಿಯಂ ನುಡಿದು ಸಂಸಾಕೆಸಾಗಕೆ ಸಮುತ್ತಕೆಣ ತಕೆಣಿಯುಂ, ನಿಜಗುಣ 
ಮುರಸತಕೆಣಿಯುನೆನಿಸ ನ ನಸ್ಸಕಣಿಯಂ ಫೈನಲ್ಯಫರಣಿಯನೆಯ್ದುವುಜ್ಯೋಗನುನೆಂತಾನುಮೊಡಂ 
ಬಡಿಸಿ ಸಮುಚಿತ ಕ್ಷಮಿತನ್ಯಕಥನವೂರ್ನಕಂ ನಡೆನಾಗಳ 


ಅನೆಕ್ಷನ್ಲೋಗೋಪನಟೋಗಂಗಳನತಿಮುವೆದಿಂ ಭೋಗಿಪೀವ್ರಾಯಡೊಳ್‌ ನ 

ರ್ಜಿಸಿ ರಾಜ್ಯಶ್ತಿ €ಯನೀಯಂದಣೆ ಸಿಸುನೆಸೆದಂ ತಾಳ್ಲಿ ನೆ ರಾಗ್ಯಮಂ ಭಾ 

ನಿಸೆ ಮತ್ತಾನಿನ್ನುಮಾರಾಜ್ಯದೊಳೆ ಗತನಯಸ್ವಂ ವಲಂ ರೀರೆಯಿಂ ಲಾ 

ಲಸೆನಾಗಿರ್ದಂಡು ಲೋಕಂ ನಟಃಗುಮಬುಗುನೊಳ್ಳಕ್ರನುಂ ಮಿಕ್ಟುಬರ್ಕುಂ || i 


ಅಡಲ್ಲನಿಯೆಂ 


ಭೆಯೆಂಕರೆನಾಡ ಕರ್ನುನೆಂಬ ಶೆತ್ರುನನ್ನು ಕೊಂು ಮಹತ್ತಾದ ಜಯವನ್ನು ಸ್ವೀಕರಿಸುತ್ತೇನೆ. ॥ ೬೧॥ ಆಡೂ 
ಅಲ್ಲದೆ ಮತ್ತೊಂದನ್ನು ತಾವು ಕೇಳಬೇಕು ಎಂದು ಮತ್ತೆ ಹೀಗೆ ಹೇಳಿದನು ಅತ್ಯಂತ ಶ್ರೀಷ್ಕನಾದ ತೀರ್ಥೂಕರೆನ 
ಮಾತುಗಳಿಂಡೆ ಸಂಸಾರದ ಅಸಾರತೆಯೆನ್ನು ತಿಳಿದಿರುವ ನಿಮಗೆ ಈಗೆ ತಾನಾಗಿಯೇ ಪ್ರಾಪ್ರವಾಗಿರುನೆ [ನನ್ನ] 
ವೈರಾಗ್ಯವನ್ನು ಹೋಗಲಾಡಿಸಬೇಕೆಂಬುಡು ಯೋಗ್ಯನೆ ? ಇವನ್ನು ಹೇಳಿ. ॥೬೨॥ ಆ ಕಾರೆಣದಿಂಪ ನನಗೆ ನೀವು 
ಹಿತನನ್ನು ಬಯಸುವನರಾಗಿದ್ದಕಿ ಬೇರಾವುವನ್ನೂ ಆರೋಟಚಿಸಬೇಡಿ. ಸ್ವಾಮಿ ಸುವ್ಪು ಹುಟ್ಟು ಸಾವುಗಳನ್ನು 
ನಾಶಮಾಡಬಲ್ಲ ಜೈಸದೀಕ್ಷೆಯನ್ನು ಧರಿಸತಕ್ಕುಹೊಂದನ್ನೇ ಯೋಚಿಸಿರಿ. ॥೬೩॥ ಹೀಗೆ ಪ್ರತ್ಯುತ್ತರಕ್ಕೆ ಜವ 
ಕಾಶನನ್ನೇ ಕೊಡವಂತಹೆ ಮಾತನ್ನಾಡ್ಮಿ ಸೆಂಸಾರೆ ಸಮುತ್ರವನ್ನು ದಾಟಿಸುವ ಹೆಡಗೂ; ತನ್ನ 

ಗಳೆಂಬ ಕನುಲಕ್ಲೆ ಸೂರ್ಯೆನೊ ಎನಿಸಿಕೊಳುವಂತಹೆ ಂತ್ಯಂತ ಕ್ರೀಷ್ಸ್ನವಾಪ ತನಸ್ಸಿನ ರೀತಿಯನ್ನೂ 
ಮೆಕ್ತಿ ರಾಜ್ಯವನ್ನು ಸೇರುನ ಕಾರ್ಯನನ್ನೊ ಹೇಗೋ ಮಾಡಿ ಒಪ್ಪಿಸಿ ಸನುಯೋಚಿತನಾದ ಕ್ಷನಾಯಾಚ 
ನೆಯ ನಾತುಗಳೊಡೆ ಹೊರಟು ಹೋಗುನಾಗ.-ಅಸವೃಶನಾಡ ಅನೇಕ ಭೋಗ, ಉನಚೋಗಗಳನ್ನು 
ಸಂತೋಸದಿಂಪ ಅನುಭನಿಸುವೆ [ನಳೆಯ] ಪ್ರಾಯೆವಲ್ಲಿ ರಾಜ್ಯಲ ಯೆಕು ಪರಿತ್ಯಜಿಸಿ, ವೈರಾಗ್ಯ 
ನನ್ನು ತಾಳಿ ಈ ನುಗ್ಗ(ನಿಶ್ವನಂವಿ)ವು ಇಶಿಸುತ್ತಾನೆ. ಆರೋಚನೆಮಾಡಿರೆ ವೆಯೆನ್ಸು ಕಳೆದು 
(ಮುಷುಕನಾಪ) ನಾಕು ಈ ರಾಜ್ಯದಲ್ಲಿಯೇ ನೆಂಪದಿಂದ ಕೋಲಾತುತ್ತಿಪ್ನಕೆ ಕೋಕನೆಲ್ಲ ಹಿಯಾಳಿಸು 
ತ್ಯಕಿ ವಿಕೆ ನಾಶವಾಗುತ್ತವೆ. ಇವ೭ಂಪ ವಿಶೇಷನಾವ ಅಕ್ರಮುನುಂಬಾಗುತ್ತದೆ, ॥೬೪॥ ಅಸೊ ಅಲ್ಲಜಿ 
ಇಂದ್ರಿಯೆ ಸುಖವ ಆಕಿಯಿಂಡೆ ಎನ್ಪುಕಾಲವನಕೆಗೆ [छपी] ಅಸೆಕ್ತನಾಗಿದ್ದರೂ ಈ ಜೀನನು ನಿಕ್ಷಯ 


ವ ನಿಶ್ವೆನಂದಿಕುನಾರೆ ನುರನಿಜಯಂ ೪೫ 


ಎಸಿತಾನುಂ ಕಾಲನೊಲ್ಬಿಂದ್ರಿಯೆ ನಿಷಯಸುಖಾಸಕ್ತನಾಗಿರ್ಡೊಡಂ ಜೀ 
ಪನನಶ್ಯಂ ಕೃಷ್ತನಾಗಂ ಬಗೆಪೊಡಗಣಿಕಾಶಾಲಕಾನಾಶೆದಿಂ ಬಂ 
ಭನನುಂ ತಾನೆಯ್ದಿ ಜನ್ಮಾಟಿನಿಯೊಳವಿರತಂ ಫೊಲೆ ಪಮರ್ನಾಕೆ ನಾನಾ 


ಘನ ಮಃಖಜ್ವಾಳಕೀಳಾನಳಿಕಬ?ತಫೀಯಂದದಿಂ ಬರ್ಡುತಿರ್ಕುಂ ॥ ೬೫ 
ನುನಪಳಿಸಿಂದನುಚಿತನೆನಿ | ಸನೇಕನಿಧ ವುಪ್ನೆಳಾಸುಭನನುಂ ಬಿಡದಿ 

ರ್ಫ್ಯ ನರೆಂ ಭನನುಂ ಬಿಡದಿ | ರ್ನ ನರೆಂ ತಾನೆನಲನಿಲ್ಲಿ ಸಂಡಿಯೆಮುಂಟೇ ॥ ೬೬ 
ಕಿಂನಾಕಣ ಸರಿನಾಕಡೆ | ಸಂಸಕ್ತಿಗನಿಪ ನಾಕಸಂಪತ್ತಿ ಕರಂ 

ಸೂಂಸಮರ್ದುವೆನಿಸ ಕೆಲ್ಮಿನ | ಕಿಂಪಾಕನುನಕಟಿ ಜೀನತಕಿಯನುಭನಿಕುಂ ॥ ೬೭ 


ಎಂಡು ಸರಭಾನಿಸುವ ನಿರಾಖಭೂಕಿಭೂತಳೇಶ್ವಕಂ ನಿರಕ್ಷಿಭೂತಿಭೂಸಿತ ಡೇತೋನಿಕೇತನನಾಗಿ- 
ಹೊಳಸಂ ನಿಶಾಖನಂದಿಯ | ನಿಜಳಕೆಯ ನಿಜರಾಜ್ಯನಡನಿಯೊಳ” ನೆಕಳ ಜನೆಂ 
ನುಖಗಿ ಗುಜುಗುಜುಗೊಳುತ್ತಿಕೆ | ನಿಜ್‌ಸಿವನಿಕಪಂಡು ಮುಂಷಭಾಗ್ಯಡ ಹೊಟ್‌ಯೆಂ॥ ೬೮ 
ತನನಂತರನಾ ಜನಂ ಜನದನಕ್ಳೆ ನಿಕ್ತುಪಮಂಜಿ ನಿರಕ್ಷಿನಾರಿಧಾರಾಸಿಕ್ತರಾಪ ನಾಸಿರ್ವರುರ್ನೀನತಿ 
ಗಳ್ಟಿಕಸು ವಿಶ್ವಸಂದಿಕುಮಾರನೊಡಕೆ ನಡೆದು 


ಆತನ ಗುಣಜಾತನ ಸಂ | ಭೂತಯಶೀಶ್ವರನ ಚರಣಸನ್ನಿಧಿಯೊಳ್‌ ನಿ 
ಖ್ಯಾತರನರಿಲ್ಲರುಂ ಜಗ | ತೀತಳನುತಮೆನಿನ ಜಿನರೆ ದೀಕ್ಷಯನಾಂತರ್‌॥ ೬ 





ನಾಗಿಯೂ ತೃಪ್ವನಾಗುನುದಿಲ್ಲ. ಆರೋಚನೆ ಮಾಡಿ ನೋಡಿದರೆ ಲೆಕ್ಕನಿಲ್ಲದನ್ಟು ಆಸೆಗಳೆಂಬ 
ಬಳ್ಳಿಯ ಹೆಗ್ಗದಿಂಪ ಕ ಸಲ್ಪಟ್ಟಿನನಾಗಿ, ಜನಕನೆಂಬ (ಸಂಸಾರ) ಅಡನಿಯಲ್ಲಿ ಸಡಾ ಭಯಂಕರನಾದ, 
ನಿವಾರಿಸಲು ಅಸಾಧ್ಯನಾದ ಮತ್ತು ನಾನಾ ಬಗೆಯ ಬಹು ಮಃಖದ ಅಗ್ನಿಜ್ಜ್ಟಾರೆಗಳಿಂದ 
ಕಿಕ್ಸಲ್ಪಟ್ಟನನಾಗಿ-ಈ ರೀತಿಯಿಂದ ಬಡುಕುತ್ತಾನೆ. ॥ ೬4 ನುನಪ ಪಮರಾಸೆಯಿಂದ ಆಯೋಗ್ಯನಾದ 
ಅನೇಕ ಬಗೆಯೆ ನಾನಗಳ ಭೋಗನನ್ನು ಬಿಡದಿರುವ ಮನುಸ್ಯನು ಸೆಂಸಾಕನನ್ನು ಬಿಡದಿರುವ 
ಮನುಷ್ಯನೇ ತಾನೆ? ನಿಜನಾಗಿಯೂ ಇವರಲ್ಲಿ ಸಂದೇಹನೇನಾಪರೂ ಇದೆಯೆ? ॥ ೬೬ ॥ ಮಾಗವ ಅಧನಾ 
ಮಾಗಿರುನ (ಆರಂಭವಾಗಿರುವ ಅಧನಾ ಬೆಳೆದು ನಿಂತಿರುವ) ಸಂಪತ್ತಿಗಿಂತಲೂ ಇವರ ಸ್ವಾಮಸಂಪತ್ತು ನಿಶೇಷ 
ವಾಗಿ ಸೊಂಪಿಫಿಂಡ ಕೂಡಿದುದು ನಿನ್ಲಿಸಿಕೊಳ್ಳುವ ನಾನಕರ್ಮುನೆಂಬ ಕಾಯನ್ನು (ಐಶ್ವಕೈಭೋಗಕ್ಸಿಂತಲೂ 
ನಾನಕರ್ನದ ಸುಖಚೋಗವು ಹೆಚ್ಚು ಆವಾಯನಮಾರ್ಗನಾಗಿ ಕಾಣಿಸುತ್ತದೆ.) ಅಯ್ಯೊ, ಈ ಜೀನಸನೂಹನು 
ಅನುಭನಿಸುತ್ತಾ ಇದೆ. ॥ ೬೭! ಎಂದು ಆಲೋಚಿಸುನ ವನಿಶಾಖಭೂತಿ ನುಹಾರಾಜನು ವೈರಾಗ್ಯನೆಂಬ 
ಐಶ್ವರ್ಯದಿಂಡ ಅಲಂಕೃತವಾದ ಜೀನಕ್ಕೆ ನಾಸೆಸ್ಟಾನನಾಗಿ ಜನಕೆಲ್ಲಶೂ ವ್ಯಥೆಯಿಂಪ ಗೊಣಗಿಕೊಳ್ಳುತ್ತಿರ 
ಲಾಗಿ ದೌರ್ಭಾಗ್ಯವ ಹೊಕೆಯೆಂತಿರುವ ತನ್ನ ರಾಜ್ಯವವನಿಯಲ್ಲಿ ನಿಶಾಖನಂದಿಯೆಂಬ ವಾರಿನಾಳ (ಕಪೋತ) 
ನನ್ನು ಸ್ಥಾಪಿಸಿದನು. (ಕಪೋತವು,ಅಕಮನೆಯನ್ನು ್ರನೇತಿಸುವುವು ಅನಿಷ್ಟ ಸೂಚಕ. ಆದ್ಧರಿಂದ ರಾಜ್ಯನಾಶದ 
ಸೂಚನೆಯನ್ನು ಕನಿ ಇಲ್ಲಿ ಕೊಟ್ಟಿದ್ದಾನೆ.) ॥ ೬೮ ॥ ಅನಂತರದಲ್ಲಿ ತೀಫ್ರೆ ಗಾಮಿಯಾನ ಯನುಕೆಂಬ ಕಾಡುಕಿಚ್ಛಿಗೆ 
ನಿಜ ನಾಗಿಯೊೂ ಹೆಡರಿದನರಾಗಿ, ವೈರಾಗ್ಯನೆಂಬ ಪ್ರವಾಹವಲ್ಲಿ ನೆನೆದಿರುನರಾದ ಸಾನಿಕ ರಾಜರುಗಳೊಡನೆ ಸೇರಿ, 


೪೬ ವರ್ಧೆಮಾನ ವುಣಾಣಂ 


ಅಂತುನಿರಶನಾದಿ ಫಿರುಸನುತನನುನಾಂತು ನಿರಕಿಕಯು ಸರನಾಗನು ಪ್ರನೀಣರುಂ ಬ್ರತಸನಿತಿ 
ಗುಪ್ತೀಕೃತತ್ರಾಣರುಂ, ನಿಜಿತನಿಸನುಬಾಣರುಂ ಸಡಾಸಶ್ಯಕಾಕ್ಷೀರುಂ ದೆಯಾನಿತಂಬಿನೀ ನಿಜ್ರಾಣಕು 
ಮೆಸಿಸಿ, ಪುರ್ಧೆರಾಚರಣನರಿಣತರ್‌ ನೆಗಲುತ್ತುಮಿರ್ಪುಮನುನಕೊಳ್‌. 


ಎಸೆನ ನಿತಾಖಭೂತಿಯತಿನಾಯಿಕನಾಯುನಿನಂತ್ಯದಲ್ಲಿ ನ 

ಧೃಸನಮನಾಂತು ಶಾಂತಷೃದೆಯೆಂ ಫಿಜನಿಗ್ರ ಹೆಭಾರಮಂ ವಿಸ 

ರ್ಜಸಿ ಸಹಜೊಳ್ಳಸಪ್ಪನೆನ ಕೌನುನುಕೇಖರೆ ರೆತ್ನಭೂಷಣ 

ಪ್ರಸರೆ ತಂೀರನುದನಿಸಿವಂ ಸುರನಾಗಿ ಶಕಾರಕಲ್ಪಡೆಂಳ್‌ ॥ ೭೦ 

ಅನಿಮಿಷ ನೆನಿತಾಜನೆಹೊಡ । ನನೇಕ ಭೋಗೋನಚೋಗನಂಶೋಹೆನುನಂ 

ಡೆನುಭನಿಸಿಷನೆಕುನಯೆದಿಂ ; ಪೆನಪಡ್ಯ ಜಿನೇಂವ್ರ ತನನುನೆಸೆಗಿದಣೆಸೆಯಿಂ || ೭೧ 

ಅಂತಾನಾಮಾನಿಕಾನುರೆ ಿಕಾನುರಾಮುಣೀಯೆಕಾನೇಕನಾ 

ಸುಧಾಸರಿನ್ಸಿನುಗ್ನಮಾನಸಂ ಜೈನೆನ್ನಜಾನಿಧಾಕ ಪತ್ತಾನಧಾ 
ಕೋಕಸ್ತುತನುನ್ಸೇಕನಿಹಾರಿತ್ವ ०४, ಯೆಂ ಗುಣ; 


ಕರೋಕನಿನೋನೋತ್ಪಾದಿತ ಸನುಗ್ರಸುಖ 
ನಾಗಿರ್ವಸಿತ್ತಲಾನಿಶ್ವಸಂದಿ ಯೋಗೀಶ್ವರೆಂ 
ಯಿಂ ತಳೆದು ತಳರ್ದು 


aL 6. 


रत 
ध्य 
छू 


ddd 
4 


Jil 


ಒಂಡೆಂ ಗ್ರಾಮಡೊಳ್ಳೆದೆಂ | ಸಂದ ನಗರೆಯೊಳ್‌ ४:४६ ಪತ್ರಂ ಸನೆದೊಳ್‌ 
ಸಂಜೆಯನೆಂ ರಾಕ್ರಿಯನೀ | ಯೆಂಡೆದಿ ಕಳಿಪುತ್ತುಮುತ್ತಮುಂ ನಿಹರಿಸಿದಂ ॥ ೭೨ 


लन्ड 





[ನಿಕಾಖಭೂತಿ ರಾಜಸು] 9४ 6०0 ಕುಮಾರನೊಡಕೆ ಪ್ರಯಾಣ ಮಾಡಿಷನನಾಗಿಸುಪ್ರಸಿದ್ಧರಾಷ ಆನಕೆಲ್ಲರೂ 
ಶ್ರೇಷ್ಠಗುಣವುಳ್ಳನರಾವ ಸಂಭೂತಕಿಂಬ ಹೆಸರಿಕ ಯೆಶೀಶ್ವಕತ ನಾನವನ ಸಮೀನವ್ಲಿ ಜಗತ್ತಿಸಲ್ಲೆಲ್ಲ ಸ್ತೋತ್ರ 
ಪಾತ್ರನೆಸಿಸಿರುನ ಜಿಕದೀಕ್ಷೆಯೆನ್ನು ಸಡೆಡಸಿ. ॥४७॥ ಹೀಗೆ ಉಸನಾಸನೇ ನೊನಲಾಪ ಅಸದೃಶನಾದ 
ತನಸ್ಸುಗಳನ್ನು ಸ್ವೀಕರಿಸಿ. ಅದ್ವಿತೀಯ ನರೆನಾಗನುಗಳಲ್ಲಿ ಪ್ರವೀಣರೂ, ಪ್ರತಸಮೂಹೆದಿಂದ ಗುಪ್ತೆಮಾಡ 
कै ತೆಕ್ತಿಯುಳ್ಳನರೊ, ಜಯಿಸಿದ ಮುನ್ಮಧನ ಬಾಣವುಳ್ಳಮೂ. ಆರು ಆನಶ್ಯಕಗಳ್ಲಿ ಅಕ್ಷಯಶಕ್ತಿಯುಳ್ಳವರೂ 
ಷಯಾನೀವಿಯ ಪ್ರಾಣಪ್ರಿಯರೊೂ ಎನಿಸಿಕೊಂಡು ಅಸಾಫ್ಯವಾಡ ಕಾರ್ಯಾಚರೆಯಲ್ಲಿ ಪರಿಣತರಾಗಿ 
[ತನಸ್ಸಬ್ನ] ಆಚರಿಸುತ್ತಾ ಇರಲು ७४०9 ಯತಿಕ್ರೀತ್ಕನಾಗಿ ತೊಳಗಿ ಬೆಳಗುತ್ತಿರುವ ನಿಶಾಖಭೂತಿಯು ತನ್ನ 
ಆಯಸ್ಸಿನ ಕೊನೆಯಲ್ಲಿ ಸೆನ್ಯಾಸವನ್ನು ಸ್ವೀಕರಿಸಿ, ಶಾಂತಪೈಪೆಯೆನಾಗಿ, ಕನ್ನೆ ಜೇಹೆಪ ಭಾರೆನನ್ನು ವಿಸರ್ಜಿಸಿ, 
ಸ್ವಾಭಾನಿಕನಾಗಿಯೇ ಆಲಂಕೃತನಾದ ದಿವ್ಯನಾದ ವಸ್ತ್ರ, ನುಡಿಯ ಹೊ, ರೆತ್ನಾಭಸಣಗಳನ್ನುಳ್ಳ ಶರೀರದಿಂದ 
ಕೊಢಿದ ಡೇನತೆಯಾಗಿ ಶೆತಾರ ಎಂಬ ಕಲ್ಬ(ಸ್ವರ್ಗ)ದಲ್ಲಿ ಹುಟ್ಟಿದನು. ೭ಂ॥ ಕೀಧರ್ಣಕರನನ್ನು ಕುರಿತು 
ಭಕ್ತಿಯಿಂದೆ ಅನಿಂದಿಕವಾಪ ತಪಸ್ಸುಮಾಡಿದ ಫೆಲನಾಗಿ ನೇನತಾ ಸ್ತ್ರೀಯಕೊಡಕೆ ಅನೇಕ ಭೋಗೋನಭೋಗ 
ಗಳೆ ಸಮೂಹೆನನ್ನು [ಅನನು] ಅನುಭನಿಸುವನನಾಪನು. ॥ ೬೧ ಹಾಗೆ ಆ ಸಾನಾನಿಕ ಜೀನನು ಸ್ವರ್ಗದ 
ಆನೇಕ ಮುನೋಷರ ನಿಮೋಷಗೆಳಿಂದ ಕೂಡಿ, [ನಾನನನು] ಬಯೆಸಬಹುದಾಡ ಅಖಂಡ ಸುಖನೆಂಬ ಅನ್ಕುತಡ 
ಹೊಳೆಯಲ್ಲಿ ಮುಳುಗಿದ ನುಸಸ್ಸುಳ್ಳನೆನಾಗಿ,ಜಿನ ಸಂಜೆಯ ಕ್ರಮುಪಲ್ಲಿ ಅಸಕ್ತನಾಗಿದ್ದನು. ಇತ್ತಕಡೆ ಆ ನಿಶ್ವನಂದಿ 
ಯೋಗೀಶ್ವರನು ರೋಕದೆ ಜನರಿಂದ ಸ್ತೋತ್ರಪಾತ್ರಪಾದ ಪಿಕಾಂಗನಿಹಾರದೆ ಪ್ರತಿಷ್ಞಯನ್ನು ಗುಣಭರಿತರಾದ 
ಗುರುಗಳೆ ಆವ್ಸಣೆಯಿಂಪ ಸ್ವೀಕಂಸಿದನನಾಗಿ [ಅಲ್ಲಿಂದ] ಹೊಸೆಟು--ಒಂದು ರಾತ್ರಿಯನ್ನು ಗ್ರಾಮಡನ್ಲಿಯೂ, 
४४0 ರಾತ್ರಿಗಳನ್ನು ಡೊಡ್ಡ ನಗರಗಳಲ್ಲಿಯೂ, ಅಮೇಲೆ ಹೆತ್ತು ರಾತ್ರಿಗಳನ್ನು ಅಡವಿಯಲ್ಲಿಯೂ ಕಳೆಯುತ್ತಾ. 


೨ ನಿಶ್ಮನಂದಿಕುಮಾರ ನಖರೆನಿಜಯಂ ೪೭ 


ಹಿತಿನುತ ಯೌನರಾಜ್ಯಸವದೊಳ್‌ ಮುಪದಿಂಡನೆ ನಿಂದು ಮುನ್ನನು 
ಪತಿಮುನಿಳಾಸಸದ್ದಿತರೆಣೋರ್ಜಿತ ವೀಕೆಗುಣಂಗಳಿಂ ಸಮು 

ನಕಿನಡೆದಾನಗೆಂ ಬಟಳಕೆ ನಾನನಜ್ಜೆನತನೇಪ್ರಭಾನಸಂ 

7366 ಸೆಂಡಕೇನಧಿಕನೊ ರಸೆಯೊಳ್‌ ವಸುಜಿ ಕಬಾಂಧವಂ ॥ ೩ 


ಇವು ನಿಖಿಳಭುನನಜನನಿಕೂತ ಸ್ಪೀತನುಏನಾನದಾತ ನೀತರಾಗ ಸರ್ವಜ್ಞತಾ ಸಮೇತ 
ಖ್ಯಾತಜಿನಸಮಯ ಕಮಳಿನೀ ಕಳೆಪಂಸಾಯನೂನ ಮಾಸಿಕ" 
ಪ್ರೀನಂದಿಯೋಗೀಂದ್ರ ಪ್ರಸಾಷ ನಾಚಾನುಹಿತ 
ಕೇಶನರಾಜಾನಂಪನಂದನ ನಾಣೀನಲ್ಲಭ ನಿಸ್ತಾರಿತಸುನ್ಬ 
ಸುಧ್ಛಿಕಬಾಂಧನ 3.९ ನರ್ಥೆಮಾನ ಪುರಾಣದೊಳ್‌ 
ಕ್ಷ ಮಾರಕ ನೂರೆನಿಜಯೆ ನರ್ಣನಂ 


i 


Fs] 
ದ್ರಿ ತೀಯಾರ್ಯಾಸಂ 





७ ಶ್ರೀ ಪುರುಷನು ನಿಪಂಸುತ್ತಿ್ಲ ನು, ಇಸುಲ್ಲಿ ಯಾನ ಸಂದೇಹೆವೂ ಇಲ್ಲ. ॥೭ಂ॥ ಈ ನೊಡಲು ಜಗೆಶ್‌ 
ಸ್ಸು ತ್ಯನಾದ ಯುನರಾಜ ಫದನಿಯೆಲ್ಲಿ ಸೆಂತೋಸಷದಿಂದಿರುತ್ತಾ ಇಷ್ಟು ಅಸೆಪೃಶನಾವ 8९9, ಪಾನ ನುತ್ತು 
ಉನ್ನತೋಕ್ಸತ ನರಾಕ್ಸಮಗಳೆಂಬ ಗುಣಗಳಿಂತ ಸಡಾ ಗುರು ಗೌರನಕ್ಸೆ ನಾತ್ರನಾಗಿತ್ತು, ಅನಂತರ [ಈಗ] 
ನನಿತ್ರವಾಡ ಜಿನ ತನಸ್ಸಿನ ಪ್ರಭಾನದಿಂದ ಕೂಡಿದವನು ಎಂಡು ವ್ರಸಿದ್ಲನಾವನು. ಜಗತ್ತಿಗೆಲ್ಲ ಏಕೈಕ ಬಂಧು 
ನಾವ [ನಿಶ್ವಸೆಂದಿಯ] ಈ ಜಗತ್ತಿನಲ್ಲಿ ಎಂತಹ ಮಹಾತ್ಮನೊ ! ॥ 2६ | 

ಇದು ಸಕಲ ಜಗಕ್ತಿನ ಜನರಿಗೆ ಹೊಚ್ಚ ಹೊಸತಾದ ಹೊಡ್ಡ ನುಹಿನೆಯನ್ನು ನೀಡುವುದೂ, ವೈರಾಗ್ಯ 
ಸರ್ನಜ್ಞ ಕೆಗಳೊಡಕೆ ಸೇರಿ ಪ ಖ್ಯಾತವಾಡ ಜಿನಥಧರ್ನನೆಂಬ ಕಮಲಕ್ಕೆ ರಾಜಹೆಂಸದಂತಕಿರುವುವೂ ಮಾನ್ಯನಾದ 
ಶ್ರೀ ನಂದಿಯೋಗೀಂಪ್ರನಿಂದ ಸಾಡಕೊನನಾಗಿ ಬಂಡೆ ಶಬ್ಲನುಹಿಮೆಯುಳ್ಳಮೂ ಕೇಶವರಾಜಸಿಗೆ 
ಆನಂಡನನ್ನುಂಟುಮಾಡುವ ನುಗನಾಗಿ ನಾಣೀನಲ್ಲಭೆನೆಂಬ ಬಿರುವನ್ನು ಪಡೆದ [७७४४३] ನಿಂದೆ ನಿನ್ರಾಕನಾಗಿ 
ಹೇಳಲ್ಬಟ್ಟುಮೂ ಅದ ೋಳ್ಳೆಕಬಂಧು ಶ್ರೀ ನರ್ಥಮಾಕ ಪುರಾಣದಲ್ಲಿ ನಿಶ್ವನಂದಿ ಕುಮಾಕನ ಮನ್ಮಧನಿಜಯ 
ನರ್ಣನೆ ನಂಬ ಎರಡನೆಯ ಆಶ್ವಾಸವು [ಮುಗಿದುದು.] 


९ ಸೈಯೆಂಪ್ರಭಾ ಸ್ರ ಭಾನ 0 


ಶ್ರೀ ಸಂಯಮಸಂಸತ್ತಿ ನಿ | ಭಾಸಿತಸಂನತ್ತಿ ಸಂತತಂ ಸಹೆಜಾತ್ಮಾ 
ಭ್ಯಾಸಪ್ರವೃತ್ತಿ ಫೆಗಟ್ನಿಸಿ | ಳಾಸೇವ್ಯಂ ನಂಚನರನುಗುಕುವದನಿನೆತಂ || n 


ಇಂತು ನೆರ್ನೆವೆತ ತನ್ಮುನೀಶ್ವ 0० ಗಂಭೀಕೋವಾರನುಥುರಾನಿಧುರ ಸುನ್ಯಕ್ತಸೂಕ್ತಿ ಜೀಮೂತಸ್ತೋನುದಿಂ 
ನಿರ್ಮಳಥರ್ನಾನ್ನು ತಾನಾರನುಂ ಧಾರಿಣಿಯೊಳ್‌ ಕಟಕ್‌ವುತ್ತುನುತೇಷ ಭನ್ಯಸಸ್ಯಸಂನತ್ತಿಯಂ ನಿತ್ಯಮೊದನಿಸುತ್ತು 
ಮೊರ್ಮೆ ಸಕಳಸಂಪಡುತ್ತಕಮೆನಿಸಿದುತ್ತಕಮುಥುಕೆಯಿಂಬ ನೆಸರಿಕೆಸಿನ ನಗರಿಯಕೆಯಿ ನರ್ವುಡುಂ- 


ಬಿಡಡೊಡನಂಥು ಬಟಲ್ನಿರ್‌ | ನಡೆಯಕ್ಟೇಡೆಂದು ನೊಟ್ಲ ಕಾಲ್ಗೆ ಅಗಿದವೋಲ್‌ 
ಅಡಿಮೊಪಲಂ ಸಾರ್ಹ ನೆಟಲ್‌ | ನೆಡುನಗಲಂ ನಿಗದಿಸಿತ್ತು ಮುನಿಪಕಿಗಾಗಳ್‌ || + 


ತದೆನಂತರೆಂ-- 


ಮಾಕಂದಾಶೋಕ ಜಂಬೂ ನನನ ಕದಳಿ ಪುನ್ನಾಗ ಸೆನ್ನಾಳಿಕೇರಾ 

ನೀಕನ್ಯಾಭಾಸಿತೋದ್ಯಾನೆಡೆ ವರಸಹೆಕಾಕೆಸ್ರುಮಾಥಃಸ್ಥ ಸತ್ಟ 

ಟ್ಯಾಕಾರ ಸ್ಫಾಟಿಕಗ್ರಾನದೊಳಕಿಮುದದಿಂದಿರ್ದು ನಿರ್ದಸ್ಟೈಬೋಧಾ 

ಳೋಕಂ ಮಾರ್ಗಾತಿಚಾಕೋಚಿತನಿಯನುನಮಂ ಮಾಡಿದಂ ಯೋಗಿನಂದ್ಯಂ! ೩ 


[ನಿಶ್ಚನಂದಿಯು ತನ್ನ] ಶ್ರೀಸೃವಾದ ಸಂಯನು ಸಂಪಕ್ತೀ ತೊಳಗಿ ಬೆಳೆಗುವ [ತನ್ನೆ] ಸಂಸತ್ತಾಗಿಕಲಾಗಿ, 
ಸದಾಕಾಲದಲ್ಲಿಯೂ ಸ್ವಾಭಾನಿಕವಾವ ಆತ್ಮಾಭ್ಯಾಸದಲ್ಲಿ ಆಸಕ್ತಿಯುಳ್ಳನನಾಗಿ, ಸಂಚಸರನೇಷ್ಠಿಗಳ ವಾಡಗಳಿಗೆ 
ನನುಸ್ಯರಿಸುತ್ತಾ, ಲೋಕದಿಂದ ಸೇನಿಸಲ್ಪಡಲು ಆರ್ಹನೆನಿಸಿ ಕೀರ್ತಿಶಾಲಿಯಾದನು. ॥0॥ ಹೀಗೆ ಹಿರಿಕನನನ್ನು_ 
ಫಡೆದೆ ಆ (ನಿಶ್ನ ಸಂದಿ) ಮುನೀಶ್ನರನು ಗಂಭೀರನಾದೆ ಉದಾರನಾದ,್ದ ನುಧುರನಾದ್ಯ ಸಾರನಕ್ತಾದ ನುತ್ತು 
ಸುಸ್ಪಷ್ಟವಾದ [ತನ್ನ] ಉಪಜೀಶನಚನಗಳೆಂಬ ನೋಡಗಳ ಸಮೂಹದಿಂದ ಶುದ್ಧಥರ್ಮನೆಂಬ ಅನ್ಫುತದ ಳೆ 
ಯನ್ನು ಭೂಮಿಯಲ್ಲಿ ಕರೆಯುತ್ತಲೂ, ಸಮಸ್ತ್ರಭಕ್ತಕೆಂಬ ಸಸ್ಯಗಳ ಸಂಸತ್ತನ್ನು ಸದಾ ಒದಗಿಸುತ್ತಲೂ- 
ಇದ್ದು, ಒಂದಾನೊಂದು ಸಲ ಸಕಲ ಸಂಸತ್ತಿನಿಂದ ಕೂಡಿ ಶ್ರೇಷನೆನಿಸಿದ ಉತ್ತರ ನುಥುಕೆಯೆಂಬ 
ಹೆಸರಿಫಿಂಡೆ ಪ್ರಸಿದ್ದನಾನ ಪಿ ಣಕ್ಕೆ ಬಕಲಾಗಿ_ಆಗಲಜಿ ಜೊತೆಯಲ್ಲಿಯೇ! ಬಂದು, " ಬಳಲಿದ್ದೀರಿ 
ಮುಂಜಿ ನಡೆಯಬೇಡಿ' ಎಂಬುದಾಗಿ ಬಾಗಿ, ಕಾಲಿಗೆ ನನುಸ್ವಾರ ಮಾಡುನಂತೆ ಪಾಡಮೂಲಕ್ಕೆ 
ಬಂದೆ ನೆಕಳು ನಡುಹೆಗಲಾದುದನ್ನು ಆ ಖಸಿತ್ರೇಸ್ಸನಿಗೆ ಆಗ ತಿಳಿಸಿತು. ॥.೨॥ ಆಮೇಲೆ--ಮಾವು 
ಅಶೋಕ ನೇರಿಲ್ಲು ಹೆಲಸ್ತು ಬಾಳೆ, ಆಡಕ್ಕೆ ಒಳ್ಳೆಯ ತೆಂಗು-ಇವುಗಳ ಸೆಮೂಹೆದಿಂಪ ಕಾಂತಿಯುಕ್ತವಾದೆ' 
ಉದ್ಯಾನನನದಲ್ಲಿ, ಶ್ರೇಷ್ಠನಾದ [ಹಿಂದು] ಮಾನಿನಮರೆದ ಕೆಳಗಡೆಯಿದ್ದ ಬಂಡೆಯಾಕಾರದ ಸ್ಸ ಹಕಕಿರೆಯಲಿ 
ಬಹು ಸಂಕೋಸದಿಂದ ಕುಳಿತುಕೊಂಡಿದ್ದು, ಸಮ್ಯುಕ್‌ಜ್ಞಾ ನಿಯಾಗಿ ಯೋಗಿಗಳ ನಂದನೆಗೆ ಅರ್ಹನಾದ ಆ 
[ನಿಶ್ಚಕಂದಿಯೆ] ಪ್ರಯಾಣಮಾಡುನಾಗ ಆಗಿರಬಹುದಾದ ರೋನ್ಯ ದೋಷಗಳಿಗೆ ತಕ್ಕ ನಿಯಮ (ಈರ್ಯಾನಧ 
ಶುದ್ಧಿ) ನನ್ನು ಆಚರಿಸಿದನು. ೩ ಹೀಗೆ ನಿಯೆಮನನ್ನಾಚರಿಸಿದ ಆ ಖುಷಿಶ್ರೀಷ್ಸನು ತನ್ನ ಹಿತಕ್ಳಿ, ಉದ್ದಾ ಕಕ್ಕೆ. 
ಅಗತ್ಯವಾಗಿ ಅಚರಿಸೆಬೇಕಾಡೆ ಮಾಸೋಪವನಾಸವ್ರತನನ್ನು ಕೈಗೊಂಡನನಾಗಿದ್ದು ದರಿಂದ ಭಕ್ತರಿಗೆ ಸುಖನಾಗುವುಡೆ 


4 ಸ್ವಯಂಪ್ರಟಾ ಪ್ರಭುನಂ ೪೯ 


ಅಂತು ಫಿರ್ವರ್ತಿತನಿಯೆನುನಾಡ ಯೆಮಿನಕಂ ನಿಹಿತ ಸ್ವಹಿತ ಮಾಸೋಪನಾಸನವ್ಪಡಟಿಿಂ ಭವ್ಯಸುಖ 
ಕಾರಣಂ ನಾರಣಾನಿನಿತ್ತನುತ್ಯಂತನ್ರತಾಸನರ್ತನಂ ನಿಕರ್ತನಂ ನಿಯಸ್ಮೆಧೈನರ್ಕಿಯಾಡ ತಕ್ಕಾಲಡೊಳ್‌ ಫೊಟ 
ಲಂ ಸೊಕ್ಕು ನಿರ್ನಿಕಾರ ಯಾನಾವಧಾನನನೊನಾತಿಧ್ಯಂ ರಧ್ಯಾಮಾರ್ಗದೊಳ್‌ ಬರುಕಿರ್ದನನ್ನೆಗಂ 


ಸರಿಯುತ್ತವ್ವಳಿಸುತ್ತುಮೆಣ್ಣೆನೆಗನೊಂದೀಾವು ಪೆಯ್ಬೆರ್ಚಿ ಹೊಂ 

ಕೆರಿಸುತ್ತುಂ ಬಿಡೆ ಕೆಂಡಕೆಂಡನರ್ಗಳಂ ಬೆನ್ನಟ್ಟು ತುಂ ಕರ್ಣಕಂ 

ಬಕಿ ಜೆನ್ನೊಲ್‌ ನಲನಿಂಪದಂ ಮಿಗೆ ಸುರಲ್ಲಾಫ್ರಾಣಿಸುತ್ತುಂ ಪುರೀ 

ಪಕ ವೀಧ್ಯಂತಂದೊಲ” ಮುಹಾರಭಸನುಂ ಮಾಡಿತ್ತು ತತ್ಕಾಲಯೊಳ್‌ || ೪ 


ಮನೆನುನೆಡಪ್ಪದೋಡಿ ಸಡಿಯಂ ಕೆಲುತಿರ್ವ ಗೃಹೆಂಗಳಗ್ರಮಂ 

ತನೆಕನಗೇಲುಶಿರ್ನ ನೆಡಿಯೆಂ ಿಡಿಡಬ್ಬರಿಸುತ್ತುಮಿರ್ನ ಕೊ 

ಟ್ರಕೆ ಕೆಡೆಯುತ್ತುಮಿರ್ನ ಬಿಡೆ ಕೂಗಿಡುತಿರ್ನಳುತಿರ್ನ ४3) 0९ 

४80 780४० ತಲ್ಲಣಪ ನುಲ್ಲಣಿ ಬೀದಿಯೊಳಾದುದಡ್ಳುತಂ i भर. 


ಆ ಪ್ರಸ್ತಾನದೊಳ್‌ 


ಕಸದಿಂದಂ ಬಡನಟ್ಟಿ ನಿಟ್ಟೊಹಲನಂ ನಿನಣ್ಯಗ್ರನಂ ತತ್ಬುಶೋ 

ರುಪಡಪ್ರಾಪ್ರನನೆಟ್ಟು ನಾಯ್ದು ಪಸು ಕೂರ್ಗೋಡಿಂಡೆ ಕೋಡೆತ್ತಿ ನುಂ 

ಡನ ಸೋನಾನದ ನಾರ್ಶ್ಯದಲ್ಲಿ ಕೆಡನಂತೀಡಾಡಿದ್ತಿಶ್ರಲುಂ 

ಗ್ಲಹಿಶಾಸ್ಯರ್‌ ನಂಜಿಯ್ದಿ ಷೌರರಕೆಬರ್‌ ಹಾ ಹಾಯೆಸುತ್ತಿರ್ಸಿನಂ ॥ e 


ಕ್ಕಾಗಿ ನಾರಣೆಯನ್ನು ಕೈಕೊಳ್ಳುವ ಕಾರಣದಿಂದ, ಅತ್ಯಂತ ಪ್ರತಾನದ ನಡನಳಿಕೆಯುಳ್ಳ (ಉರಿಬಿಸಿಲ) ಸೂಕೈನು 
ಆಕಾಶಮಧ್ಯದಲ್ಲಿರುವ ಆ ಕಾಲದಲ್ಲಿ ಸಟ್ಟಣನನ್ನು ಹೊಕ್ಕು ಯಾನ ನುನೋನಿಕಾರವೂ ಇಲ್ಲದೆ ನೆಡೆದು ಬರುತ್ತಾ, 
ಅನ್ಸಲಿತನಾದ ಆಶಿಧ್ಯವನ್ನು ಇದಿರು ನೋಡುತ್ತಿರುವ [७ ಮುನಿಯು] ರಥಮಾರ್ಗ (ಹೆದ್ದಾರಿ) ದಲ್ಲಿ ಬರುತ್ತಿ 
एूं 80. ಅಷ್ಟರಲ್ಲಿ ಆಗತಾನೇ ಕರುಹಾಕಿದ ಒಂದು ಹಸುವು ಓಡಿಬರುತ್ತಾ, ಎಂಟು ದಿಕ್ಕುಗಳಿಗೂ ಗರ್ಜಿಸುತ್ತಾ, 
ಉಬ್ಬಿ ಹೊಂಕಾರ ಮಾಡುತ್ತಾ, ಇದಿರಿಗೆ ಕಂಡಕಂಡನರನ್ನೆಲ್ಲಾ ಅಟ್ಟಿಸಿಕೊಂಡು ಹೋಗುತ್ತಾ, [ತಕ್ಕ] ಹಿಂಜಿ 
ಕರುವು ಬರುತ್ತಿರಲು ಹಿಂದಿರುಗಿ ಅನ್ನು ಪ್ರೇನುದಿಂಡ ಮೂಸಿನೋಡುತ್ತಾ ७ ವಟ್ಟಿಣಪ ಬೀದಿಯ ಮಧ್ಯದಲ್ಲಿ 
ಅವನು ಬರುತ್ತಿರುವ ಕಾಲದಲ್ಲಿಯೆ ಬಹಳ ಕೋಲಾಹಲನನ್ನು ಹುಟ್ಟಿಸಿತ್ತು. ॥೪॥ [ಅಗ] ನೇರವಾಗಿ ತಮ್ಮ 
ಮನೆಗಳಿಗೆ ಓಡಿಹೋಗಿ ಬಾಗಿಲನ್ನು ಮುಚ್ಚುತ್ತಿರುವ, ತಮ್ಮನ್ಸಕ್ಳೆ ತಾವು ಮನೆಗಳ ನಮೇಲ್ಫಾ ಗನನ್ನು ನಿರುಕ್ಷಿರುವ್ಯ 
ಡೊಣ್ಣೆಯನ್ನು ಹಿಡಿದು ಅರ್ಭಟನುತ್ತಿರುವ, ಧಟ್ಟಿಕೆ ನೆಲಕ್ಕೆ ಬೀಳುತ್ತಿರುವ, ಒಂಡೇ ಸಮಸೆ ಕೂಗಿಕೊಳ್ಳುತ್ತಿರುನ, 
ಅಳುತ್ತಿರುವ ಆ ನಟ್ಟಿಣಿಗರಿಂದೆ ಉಂಟಾದ ತಲ್ಲಣದ ಗಲಭೆಯು ಬೀದಿಯಲ್ಲಿ ಅದ್ಭುತನನ್ನುಂಟುಮಾಡಿತು, ॥೫ || 
ಆ ಸಂದರ್ಭದಲ್ಲಿ--ಕಸಸ್ಸಿನಿಂದ ಸೊರಗಿಹೋಗಿರುವ ವೀರ್ಫಡೇಹಿಯೂ ನಿರ್ಭಯನಾಗಿರುನನನೂ, ಆ ಪಟ್ಟಣಕ್ಕೆ 
ಬಂದಿರುನನಕೂ [ಅಡ] ವಿಶ್ವ ನಂದಿಯನ್ನು ಆ ಹೆಸುನು ಮೇಲೆಬಿದ್ದು ತನ್ನ ಚೂನಾದ ಕೊಂಬುಗಳಿಂದ ಚುಚ್ಚಿ 
ಮೇಲಕ್ಕೆತ್ತಿ, ಮಂಟಿಸವೊಂದರ ಮೆಟ್ಟಲುಗಳ ನಕ್ಕಡಲ್ಲಿ ಬೀಳುನಂಕೆ ಒಗೆಯಿತು. [ಅದನ್ನು ಕಂಡು], ಸುತ್ತು 
ಮುತ್ತ ಎತ್ತೆತ್ತಲೂ ಇದ್ದ ಕೆಲ ನಟ್ಟಿಣಿಗರು ಭಯಗೊಂಡ ಮುಖದಿಂತ ಹಾ! ಹಾ! ಎನ್ನುತ್ತಿದ್ದರು. ॥೬॥ 


7 


೪ ನರ್ಧಮಾನ ಪ್ರರಾಣಂ 


ಬಸಿಡಸಿಯ ದಸಿಯೆನನುಕರಿ | ನ ಸೊಜಿಗೊಂಬುರ್ಚಿ ॥६७ ಬನುಜಸಿಂ ಫಿ 
ಬಿಸುಸೆತ್ತರ ನ್ಫೊನಲುಂ ಕರು | ४ ಸೋಗೆಯುಂ ಕನಿಪುವನನಿಗಾ ಯೆತಿಸತಿಯಾ || ೬ 


ಅಂತಸುನಟ್‌ಯಾಗಿಯುಮಾ | ಕಾನ್ರಾಕ್ಕಂ ಜೀನೆಕರ್ನುಜೀಡಂಗಳನ 
ತೃಂತಂ ಭಾನಿಸುತಿರಂ | ಸ್ಟಾಂತದೊಳೋರಂತೆ ಸುಚ್ಛಿವಕ್ಷಿಗಳಿಂಪಂ ॥ 6 


ಮತ್ತಂ 


ಕರನ ಕೆಯ ಸೊಂನಾ | ನೆರಿಸಿಡ ನಿಜಸವಯೆಹೆಷಯೆ ಸಡನದೊಳತ್ಯಾ 
ವರೆದಿಂ ನೆಕಳ ಗ । ಸೈರೊ ಸೆ ೈಸನೆಚ್ಛಿನನುಂ ४४४० || [3 


ಆ ನೆನುಯದೊಳ್‌_- 


ಮಸೆಡಸಿಥೇನುನಂ ಮಿಗುವಃಫೀಲ್ಲೆ ನಿನಾಣಪ ಧೇನು ಬೀದಿಯೊಳ್‌ 
ಮನೆಗಿ ತನೋಥನಂ ಬರುತುಮಿರ್ಜೊಡೆ ನಾಯಿ ಆನಕ್ಟಟಿಕ್ಷಟಾ 
ನುಟುಮು ನಾನಕರ್ನುಕನನಾನನೊ ಪಮನ್ನೆಯನಿಂತು ಬಿಟ್ಟಿನಾ 
ನುನಕೆಸುತ್ತಿ ಮುತ್ತಿ ಮುಸುಜಃತ್ಸು ಜನಂ ಕೆಜಿದಿರ್ದ ಯೋಗಿಯೆಂ || ೧೦ 


ಓಡೆ ನಾಸಕರ್ನುೆಡೆಯೊಡ್ಲಿ ವ ನಾಲಸ್ವಿಯೊಳಿರ್ದನ ಕ್ಲೆಯೆಂ 

ಕೋಡುಳ್‌ ನಟ್ಟುನೆಯ್ದೆ ಕರುಳೊಕ್ಕುವು ಜೀನಿಸಲಾಜನಕ್ಕಟಾ 

ನೋಡಕನರ್ಸ್ಷನೆತ್ತಣನೊ ತಾಸಸನೆಂದಬಲುತ್ತುಮೆತ್ತರುಂ 

ನೋಡುತುಮಿರ್ಶರೆಂಡು ನೆರಿಶೆಂದು ಗಳಡ್ರುಧಿರಪ್ರನಾಹನಂ ॥ ‘00 





ಫೆತ್ತಕನ್ನು ಸುರಿಸುತ್ತಿಹಿನ ಕತ್ತಿಯ ನೊನೆಯಂಕಿರುವ ಚೂನಾನ ಕೊಂಬು ಚುಚ್ಚಿ ಆ ಖಸಿಶ್ರೀಸ್ಕನೆ ಸೀಳಿದ 
ಹೊಟ್ಟಿಯಿಂದ ಬಿಸಿನೆತ್ತರಿನ ಪ್ರನಾಹವ್ಪೂ ಕರುಳುಗಳ ಗೊಂಚಲೂ ಒಂಜೇ ಸನುನಾಗಿ ಭೂನಿಯನೇರೆ ದಟ್ಟಿ 
ವಾಗಿ ಬಿಡ್ಡುವು. ॥೭॥ ಹೀಗೆ ಜೀನ ಅರ್ಥವಾಗಿದ್ದರೂ ಆ ಶಾಂತಾತ್ಮನು ಮುಚ್ಛಿದ ಕಣ್ಣುಗಳಿಂದ ತನ್ನೆ ಅಂತಃ 
ಕೆರೆಣದಲ್ಲಿ ಪ್ರಾಣಿಗಳ ಕರ್ಮಭೇಡಗಳನ್ನು ಆಕನಾಗಿ ಒಂದೇ ಸೆನುಫೆ ಆರೊ ಸುತ್ತಿಪ್ದನು. ಗಜ ನುತ್ತು- 
ಅತ್ಯಂತ ಶಾಂತಿಯೆ ಸೊಂವು ತುಂಬಿರುವ ತನ್ನ ವಯಾಪೂರ್ಣನಾಪ ಹೃೈಡಯನೆಂಬ ಮನೆಯಲ್ಲಿ [ಆ ಖುಷಿಯ] 
ಸರ್ನಸಂಗಪರಿತ್ಯಾಗಸ್ವರೂಸನಾಷ ಸೆಂನ್ಯಾನೆನೆಂಬ ಡೇನಕೆನ್ನು ಅತ್ಯಂತ ಆಡರೆದಿಂಡೆ ಸ್ಥಾಪಿಸಿದನು. lel 
ಆ ಸನುಯೆದಲ್ಲಿ_-ಕೀಗಿಡ ७६०४७) ಮಿೀರಿಸಿದೆ ಉದ್ದವಾಷ ನೊಂಬಿನ ಆ ಈಡ ಹೆಸುತು ಬೀದಿಯಲ್ಲಿ ತನಸ್ವಿಯು 
ಬರೆತ್ತಿಕಲಾಗಿ ಹಾಮ, ४०४०, ४०३३ ! ಬಿಸಾಡಿತು. "ಯಾನ ನಾಪಿಸನು ಈ ಡುಷ್ನನಾದ ಹೆಸುನನ್ನು ಹೀಗೆ 
ಬಟ್ಟಿಕೊ' ನಿಂಬುವಾಗಿ ಜನರು ತೆರಗೆ ಬಿದ್ದಿದ್ದ ಆ ಯೋಗಿಯೆನ್ನು ಮುತ್ತಿಕೊಂಡರು. ॥೧೦॥ [2 ಸುನಿಯ] 
ಹಡಿಹೋಗಲಿಲ್ಲನಲ್ಲ ! ಪೊರ್ನ ಜನ್ಮಡ ವಾನಕರ್ನುನ್ಪೆ ಅಡ್ಡ ಹಾಕಿಡೆ ರೀತಿಯಲ್ಲಿ ಇದ್ದ ಸಲ್ಲ! ನಶ್ಸೆಯನ್ನು ಕೋಡು 
ಗಳು ನಾಟಡುಡರಿಂಡೆ ಕರುಳುಗಳು ಹೊರೆಗೆ ಬಂದಿವೆ. ಅಯ್ಗೊ ! ಈತ ಬದುಕಲಾರ. ಪಾಡ ಹೆದಿನಾಕು ನರ್ನಡ 
ಈ ತನಸ್ಥಿಯು ಎಲ್ಲಿಯವನೊ ಎಂಡು ಎಲ್ಲರೂ ನೃಥಿಸಡುತ್ತಾ ಅಕ್ಲಿಗೆ ಓಡಿಬಂದು, ಹೆರಿಯುತ್ತಿರುನ ರಕ್ತದ 


4 ಸ್ವೈಯಂಪ್ರುಭು ಪ್ರಭುನಂ ೫೧ 


ಅಸ್ಸೆಗಂ ಮುಂನೇಟ್ದಿ ಕಾಮರೂಸಭೂಮಾಶ್ವರಂ ಸರಾಕ್ರಮಾಕ್ರಾಂತ ಸರ್ವೋರ್ನರಾಚಕ್ರರುಂ 0४० 
ಸೈಶ್ವರ್ಯನಿಜಿತರಕ್ರರುಮೆನಿಸಿದ ನಿಶಾಖಭೂತಿ ನಿಶ್ವನಂದಿಗಳನಿಂದಿತಜಿನೇಂದ್ರದೀಕ್ಷಾ ಕೌಕ್ಷೇಯಕಡಕ್ಷರಾಗಿ 
ಕರ್ನೂರಿಬಳನುನಟಲಿಸಲ್‌ ನಜೆದಿಂಬಟೀಯೆಂ ಅಳೀಕನಚನನಿಸಸ್ಯಂದಿಯಂ ವಿಶಾಖಸಂದಿಯಂ ಕ್ರಮ ಕ್ರಮ 
ಸರಿತ್ಯಕ್ತನರಿಪಾಕನಂ ದಮಃಕೃತಾಚಾರನಂ ಮ್ಯೂತಾದಿವ್ಯಸನಾಭಿಸಿನೇಶನಂ ರಿಕ್ರೀಭೂತ ಮುಕ್ತಾದಿ ರತ್ನಕೋಶನೆಂ 
ಪೋಗಿ ಬೇಗದಿಂ ಮುತ್ತಿ-- 


ಅದಿರೆದೆ ಕಾದಿ ತನ್ನಗರೆ ಕೋಕನೆನೋನದೆ ಸೂಟ್‌ಗೊಂಡು ಸಿ 

ಲಷ ಖಳನೆಂ ಪ್ರತಾಪಿ ಸೆಆ್‌ಯಿಟ್ಟೊಡೆ ಮಾಸನಿಖೀನನಾವುನಾ 

ಯಮೊಳನೊಡಲ್ಲೆ ಕೂಟ್ವಿಡಿದು ಜೀನಿವುಡೊಂಡಿ ನಿಧೇಯನೆಂಡಿ ತ 

ಫೃಷನತಿ ಕೇಖನಾಹಕಕೆಯಂ ಸಡಿಷಂ ಪಿರಿಷಪ್ಪ ಲಲ್ಲೆಯಿಂ | ೧೨ 


ಅಂತಾ ಮುರಾತ್ಮಂ ಕಾಮುಶೂಸಭೂಸಂಗೆ ಲೇಖನಾಹೆಕನಾಗಿ ನುನ್ನೆಯ ನುಂಡಲಿಕ ಸಾಮಂತಾದಿ ಮೇದಿನೀ 
ಪ್ರಭುಗಳ ಸಭಿಗೆ ಲೀಲೆಯಿನೋಲೆಯನಡಿಕಿ ಸಂಬಳಂಬಡಿಸು ಜಗಂ ತೆಗಳಿ ಜೀನಿಸುತ್ತುಮುತ್ತರಮುಥುಕೆಯ 
ಥೆಕೇಶ್ವರಂಗಮಂದಿನ ದಿಕನೋಲೆಯೆಂ ४०७४ ತತ್ಸುಕೆದೊಳಿರ್ದ ನಿಶಾಖನಂದಿ ನೆಸಿನೆಂ ನಂದಿಸಬೆಂಡು ಲಂದಣಿ 
ಗೆ ನುಂದಿರ್ಸೆ ಫೋಸನಂ ಮುಂಡ್ಮೆ ಸಂಪಣಿಸಿ 8०४ ಫೆಕನಿಯಂ ಭೋಂಕನೆ ಕಂಡು. 


ಸಿರಹೊಳನುರ್ಡೀಲೆ ಕೌಂಕುಳ | ಕರಪಾಳಿಕೆ ಮೆಟ್ಟಿಡಿಕ್ಕಡಂ ತೊಟ್ಟಿಸೆವಾ 
ಕರಿಯೆ ನಡುಕಟ್ಟಿನಂಗಿಗೆ | ನೆರೆಸಿದ ತಳ್ಲೇಖನಾಹನುನ್ನತದೇಹಂ I ೧8. 


ಪ್ರವಾಹನೃಳ್ಳ ಆತನನ್ನು ನೋಡುತ್ತಾ ಇಷ್ನರು. ॥00॥ ಆ ನೇಳಿಗೆ ಈ ಮೊದಲೆ ಕಿಳಿಸಿರುನ ಕಾನುರೂನ 
ಮಹಾರಾಜನು, ಸಮಸ್ತ್ರಭೂನುಂಡಲನನ್ನೂ ತನ್ಮು ,ಸರಾಕ್ರಮದಿಂದ “ಅಕ್ರನಿಸಿಷನರೊ ತಮ್ಮ ಸೌಂದರ್ಯ 
ನಿಶ್ವರ್ಯಗಳಿಂಡ ಇಂದ್ರನನ್ನು ಗೆದ್ದನರ್ಕೂ ಎನಿಸಿಕೊಂಡಿದ್ದ ನಿಪಾಖಭೂತಿ-ನಿಶ್ಚನಂದಿಗಳು ಶ್ರೇಸ್ಕನಾದ ಜಿನದೀಕ್ಷೆ 
ಯನ್ನು ಸ್ವೀಕರಿಸಿಪನರಾಗಿ, ಕರ್ನಗಳೆಂಬ ಶತ್ರುಸೈಸೃವನ್ನು ಗೋಳಾಡಿಸುವುದಕ್ಕಾಗಿ ಹೊರಟುಹೋಡನೇರೆ 
ನೋಸದ ಮಾತುಗಳೆಂಬ ವಿಷದಿಂದ ತುಂಬಿಡನನೂ, ಕ್ರಮುಕ್ರಮುನಾಗಿ ತನ್ನ ನರಿವಾರದಿಂದ ತ್ಯಜಿಸಲ್ಪಟ್ಟಿನನೂ, 
ನೀಚಕಾರ್ಯಗಳನ್ನು ಮಾಡುನನನೂ, ಜೂಹೇ ಮೊಡಲಾವ ವ್ಯಸನಗಳಿಂವ ಕೊಡಿಡನನೂ,ಮುತ್ತುಗಳೇ ನೊದ 
ಲಾಜ ರತ್ನದ ಭೆಂಡಾರೆನು ಬರಿಣಾಪನನೂ ಆಪ ನಿಶಾಖಕಂದಿಯ ಮೇಲೆ ಏರಿಹೋಗ್ಲಿ ಳ್ಲನನ್ನನ್ನು ಮುತ್ತಿ ಥೈರ್ಯ 
ದಿಂಡ ಯುತ್ಸಮಾಡಿ, ಆ ಊರಿನ ಭಂಡಾಸನನ್ನೆಲ್ಲಾ ನಿರ್ದಯವಾಗಿ ಸೂಕಿಮಾ, ಆ ಸರಾಕ್ರಮಿಯು ತನ್ನ 
ಸರಿಗೆ ಸಿಕ್ಳಿಷ ಫೀಚನನ್ನು (ನಿತಾಖನಂದಿಯನ್ನು) ಸರೆಯಲ್ಲಿಡೆಲಾಗಿ, ಆ ಮಾಗೆಟ್ಟನನು ಯಾವ ಉವಾಯೆದಿಂಡ 
ಲಾಷರೊ ಹೊಟ್ಟಿಗೆ ಕೂಳನ್ನು ನಜಿಡು ಜೀನಿಸುವುದೊಂಸೇ ಮುಖ್ಯಕಾರ್ಯನೆಂದು [ನಿಸಿ], ತುಂಬ ಗೋಗೆ 
ಕೆಡುಕೊಂಡು, ಆ ರಾಜನ ಪತ್ರಗಳನ್ನು ಬೊತ್ತುಕೊಂಡು ಹೋಗುವ ಕೆಲಸನನ್ನು ಸಂನಾದಿಸಿಕೊಂಡನು ॥೧೨॥ 
ಹೀಗೆ ಆ ವಾಸಿನ್ಕನು (ನಿಕಾಖನಂದಿಯು) ಕಾಮಸೂನದ ರಾಜನಿಗೆ ವತ್ರನನ್ನು ಹೊರುವನನಾಗಿ ಮಾನ್ಯರು, 
ಮಾಂಡಲಿಕರು ಸಾನುಂತರು ನೊಡಲಾಡ ರಾಜರುಗಳ ಸೆಜಿಗೆ ನಂತೋಷದಿಂವ ಪತ್ರನನ್ನೊಯ್ದುಕೊಟ್ಟು 
ಸಂಬಳನನ್ನು ವಡೆದು ಲೋಕನೆಲ್ಲ ನಿಎಸುನಂತೆ ಹೊಟ್ಟಿ ಹೊಕೆಯುತ್ತಾ [ಇದ್ದನನಾಗಿ], ७ ದಿನ ಉತ್ತರ 
ಮುಥುಕಿಯೆ ರಾಜನಿಗೆ ಸತ್ರನನ್ನು ತಂದುಕೊಟ್ಟು, ಆ ಊರಿನಲ್ಲಿಯೇ ಇದ್ದವನು, ಹಸಿನನ್ನು ಹೋಗಲಾಡಿಸಿ 


pL ನರ್ಧಮಾನ ಪುರಾಣಂ 


ನರಿಡತಿನೇಗದಿಂ ०७१७७ ಸಂದಣಿಯೆಂ ವುಗುತಂದು ಭಾನನಾ 

ನರನನತೀನ ಸೆಂವೃತನಿಜಾಂತನನಾದನೆ ಪೂತ ಮುತ್ತದಂ 

30 ಕೆಜೆದಿರ್ದೆನಂ ಧಕಿಗೆ ಕಣ್ಣೆಮೆಯಿಕ್ಕಜಿ ನೋಡಿ ತದ್ದಿಗೆಂ 

ಬರೆನನೆ ನಿಶ್ವನಂದಿಯಿನನೆಂದಲ್‌ಡೊಂದಿದನಂದು ರಾಗದಿಂ ॥ nv 


ಅಂತು ಮುನ್ನೆಂ ತನ್ನಂ ಬನ್ನಂಬಡಿಸಿದುನ್ನ ತತೇಜನಂ ನಿಶ್ವನಂದಿಯುನೆರಾಜನೆಂ ನಿಗತನಿಷಾದನಂ ನಿಜ 
ಸಾಯಾದನನಟಾದು "ತನ್ನಿಟಿವ ಸಗೆಯೆಸೆತ್ತಿಟದುವು” ಎಂಬ ನಾಟ್ದುಡಿ ನನ್ನಿಯಾದುಣೆಂದು ತನ್ನೊಳುನ್ನುನ್ನಸೆ 
ಫೆರ್ಚಿ ಬಿಚ್ಚೆತಮುಚ್ಛರನದಿನಿಂತೆಂದು ಮೂನೆಲಿಸಿದೆಂ - 


ಅದಿರಜಿ ನೀರವೈರಿಭಟಿರಂ ಘಟಕೋಟಿಗೆ ನಾಟಿಗಂಡು ನು 

ರ್ಗ ಹಿರಿದವ್ವ ಕಲ್ಲ ಕೆಡುಗಂಬನುನೊಂಜೆ ಕರಾಗ್ರದಿಂದನೆ 

ಕ್ರಿದ ಕಪಿಕತ್ಸಮೆಂ ಘಕಕಹಿತ್ಸಮನಾ ಬನಡೊಳ್‌ ಕಡಂಗಿ 8 

ಟ್ರಿಪಟದು ನೋದುಡೀ ನಿನಗಮಾತೆಟದಿಂ ಕೆಡಿನೆಂತುಟಾಮುಣೀ || ೧೫. 


ಥಕಿ ಫೊಗಟ್ಟ ನಿನ್ನೆ ಮುನ್ನಿನ | 8०७३, ಶಕ್ತಿ ಮುಕ್ತಿನೆತ್ತುಜಿಯೆಂದಾ 
ವುಕವಣಿಸಿ ಬಿಟ್ಟು ವುಡಿಯೊಳ್‌ | ಪೊರಳ್ವ ದೌರ್ಬಲ್ಯನಿಲ್ಲಿ ನಲ್ಲವಿಸಿಡುಣೇ | 0. 


००७०४) ನುರ್ನೊೋಡ್ಯಾಟಿನವಾಟಿನಮಂ ಸೂಚಿಸುನ ७६४४७ ವಾಚಾನಿಡಂಬನಸ್ತ್ರಂಬೇಕಮಂ ದಿಗಂಬರನ 
ಸಮರಕಸೋದಾತ್ತ ಚಿತ್ತಕಾಸಾರನುಂ ಡಯಾನುರಾಳಿಕಾಸಾಕನುಂ ನಕ್ಕು ನಿಕ್ಕುವಂ ಕಲಂಕಿದಾಗಳ್‌- 





ದಿನಸಾನಸಾಸಡೊಳ್‌ ನೆ | ರ್ಚುವೆಂತೆ ತನುಯೊಡ್ಡು ನೆರ್ಚಿದತ್ತಾ ಮುನಿವುಂ 
ಗವನಂತರೆಂಗದಿಂ ಹಿಂ | ಗೆ ನಲಂ ಕ್ಷಮೆ ಸಾವಲೇನಮುತ್ಯಟಿಕೋನಂ I ೧೭ 


ೊಳ್ಳಲೆಂದು ಅನ್ನಮಾರುವನ (ಲಂದಣಿಗರ ಮನೆಗೆ ಹೋಗುತ್ತಾ, ಇದಿರಿನಲ್ಲಿ ಗುಂವಾಗಿ ನಿಂಕಿರುನ ಜನ 
ಸಮೂಹನನ್ನು ಧಟಿನೆ ಕಂಡು-ತರೆಯಲ್ಲಿ ಹೊತ್ತಿರುನ ನಕ್ರ, ಕಂಕುಳಲ್ಲಿ ಇಟ್ಟಿರುನ ದೊಣ್ಣೆ, ಕಾಲಲ್ಲಿ 
ನೆಟ್ನಿರುನ ಎಕೃಡ್ಯ ಮೈಗೆ ತೊಟು,ಕೊಂಡಿರುನ कं, लेक) ನ ಅಂಗಿ-ಇದರಿಂಡದ ಕೊಢಿದ ಆ 
ಸೆತ್ರನಾಹೆಕನ ಎತ್ವರನಾದನ ದೇಹವು ನೇಗದಿಂದ ಓಡಿಬಂದು, ಜನರೆ ಗುಂನನ್ನು ಓರೆಮಾಡಿಕೊಂಡು 
ಸ್ರನೇಶಿಸ್ಸಿ ಭಾನನಾನರನಶನೂ ತನ್ನ ಕಡೆಗಾಲು ಸನೀಸಿಸಿರುನನನೂ ನಿಶೇಷನಾಗಿ ಹೂ ಬಟ್ಟ 
ಮುತ್ತುಗಡ ಮರ ಕಡಿದುಬಿದ್ದಂತೆ ಭೂಮಿಯಮೇಲೆ ಬಿದ್ದಿರುನನನೂ ಅಡ ಆ ದಿಗಂಬರೆನನ್ನು एंड ಬಡಿ 
030 ನೋಡಿ, ಇನನು ನಿಶ್ಲಸಂದಿಯೆಂದು ತಿಳಿದುಕೊಂಡು ಸಂತೋಷಗೊಂಡನು. | ೧೩-೧೪ ॥ ಹೀಗೆ ಪೂರ್ವ 
ನಕ್ಲಿ ತನ್ನನ್ನು ಕಷ್ಟನಡಿಸಿದ ಮುಹಾತೇಜಸ್ವಿಯೊ, ನಿಷಾದದೂರನೂ, ತನ್ನ ದಾಯಾದಿಯೊ ಅಡ 9४,809 
ಯುನೆರಾಜನೆ ಇನಸೆಂದು ತಿಳಿದು "ತನ್ನನ್ನು ಇರಿಯುನ ಹೆಗೆಯನ್ನು ಎತ್ಸು ಇರಿಯಿತು' ಎಂಬ ಗಾದೆ ಸತ್ಯವಾಯಿ 
ತೆಂಡು ಕನ್ನಲ್ಲಿ ತಾನು ವಿಶೇಷವಾಗಿ ಉಬ್ಬಿ, ನಿಸ್ತಾಕವಾದ ಡೊಡ್ಡ ಧ್ವನಿಯಲ್ಲಿ ಹೀಗೆಂದು ಆತನನ್ನು ಮೂಡೆ 
ಲಿಸಿಡನು-ಶೊಕರಾಡ ಶತ್ತುಖೋಧರನು ಮಣುಗಡಿಗೆಗಳ ಸಮಾನನೆಂದು ಭಾವಿಸಿ, ನಿರ್ಭಯವಾಗಿ 
ನುಗ್ಗಿಹೋದ್ಯ ಡೊಡ್ಡದಾದ ಕಲ್ಲುಕಂಬನನ್ನು ಒಂದೆ ಕೈಯಿಂದ ಮೇಲಕ್ಕೆತ್ತಿದ ಕೋಕಿಯಂಕೆ ಜಂಭ 

(8) ड2 ಡೊಡ್ಡ ಬೇಲದನುರನನ್ನು ಉತ್ಸಾಹೆದಿಂಡ ಕಿತ್ತ [ಆ ನಿನ್ನ] ನರಾಕ್ರ ನವು [ಕಗ] 


೩ &,०४००४,क्ष0 ಪ್ರಭಾನಂ मर; 
ಅಂತು ನೋಕರ್ನೋವಾದೇಯೆನಾ ಸಾಧುವಿನ ಜೇತೋವೃತ್ತಿ ನೀತಸಮಮುಂ ಸ್ಫೀತತನುಮುನಾಗೆ 
ಮೆಲ್ಲಮೆಲ್ಲನೆ ನುಕ್ತು ಸುರುಳ್ಳು ಕಣ್ಣಳಂ ಕೆಟಿದ. 


ಕಕೆನೆ ತಸಸ್ವಿ ಕಾಯ್ದಡಕೆ ನೋದಿದನಂಡು ನಿಶಾಖನಂದಿಯಂ 

ನಕೆಕಬಿಲಂಗಳೊಳ್‌ ಸುಟ್‌ನ ನಾರಕನಂತಿಕಿ ಕಣ್ಣವಾನೆ ಪೈ 

ಕರೆಣಿವೊಲಾಗೆ ಬಾಷ್ಟುಮುಸಿಸತ್ರನನಕ್ಕೆಮೆ ನಾಟಿಯಾಗೆ ಜಿ 

ಜ್ವರದಿಸನಂಗೆ ಮರ್ಗಕಿಯೆ ತಾಫಿದಿರ್ವಂಡುನೊ ನುಂಗರೆಂಬಿನಂ | ೧೮ 


ಆ ಸಮುಯೆಡೊಳ್‌- 


ಪ್ವಾಷಕತಸದಧಿಣೇವಕೆ | ಯಾಡೆ ವೆಯಾಲಸ್ಸ್ಯಿನೋಪ ಬಲಕೆ ನಿಧಾನೆಂ 
ಪೋವ ಕುಟಿಯಂತೆ ಜೀನಂ | ಸ್ಫೋಡೊಡಲಂತಾದುದಾ ತಸೋಥೆನನ ನುನಂ ॥ ೧೯ 


ಎಸೆನ ಜಿನಮುಪ್ರಿ ಸಮತಾ | ರಸೆದಿಂ ಸಲೆಕೊಯ್ದ ಜಾತರೂನನಿಜೆಕೆ ರಂ 
ಜಿಸಿ ಬಟಳಕನಾಷ ಮುಳಿಸಿಂ | ಕಿಸುಕಟ್ಟಿಂ ನೋಲ್ತುಡಾ ತಸೋಧನನ ಸುಂ ॥ 30 





ಹೊರಟು ಹೋಯಿತೆ? ನಿನಗೂ ಕೂಡ ಈ ರೀತಿಯಲ್ಲಿ ನೆಲನನೇಲೆ ಬೀಳುವಂತಾಯಿತೆ ? 
ಜಗತ್ತೆಲ್ಲವೂ ಹೊಗಳುತ್ತಿದ್ದ ಆ ನಿನ್ನ ಪೂರ್ನಪ ಶಕ್ತಿ ಮುಗಿದುಹೋಯಿತೆ ? ಈ ಧೂಳಿನಲ್ಲಿ ಬಿದ್ದು 
ಹೊರಳಾಡುನ ಅಶಕ್ಷಿಯು ಇಲ್ಲಿ ಅಂಕುರಿಸಿಕೆ? ಎಂದು ನಿಜೃಂಭಿಸುತ್ತಾ ॥ ೧೬ ॥ ಹೀಗೆಂದು ಮರ್ನು 
ಸ್ನಳನನ್ನು ಸೀಳುವುಸನ್ನು ಸೂಚಿಸುನಂತಹೆ ಆ ಫೀಚನ ನಿಡಂಬನ ನಾಕ್ಯಗಳೆಂಬ-ಅಣಕು ಮಾತುಗಳೆಂಬ- 
ಆಕೆಯೆ ದಿಗಂಬಕೆನಾಡೆ [ನಿಶೈೆನೆಂದಿಯ] ವೆಯೆಯೆಂಬ ಹೆಂಸಗಳ ವಾಸೆಸ್ನಾನನಾದ ಮನಸ್ಸೆಂಬ ಸರೋನರನನ್ನು 
ಹೊಕ್ಕು, ನಿಶೇನಾಗಿ ಕಲಕಲಾಗಿ ದಿನದ ಕೊಸೆಯಲ್ಲಿ ಕತ್ತಲ ಸಮೂಹ ಹೆಚ್ಚುವಂತೆ ಆ ಮುಸಿಕ್ರೀಷ್ಕನ 
ನುಸಸ್ಸಿಕ್ಲಿ ಕ್ಷನೆಯು ಬತ್ತಿಹೋಗಿ, ಸಾವಿನ ಸೊಂಕೆನಿಂದ ಕೂಡಿದೆ ಭಯೆಂಕರ ಕೋನವು ಉಲ್ಬಣಿಸಿತು. 
॥ nz ॥ ಹೀಗಿ ನೋಕರ್ನುಕ್ಕೆ ಒಳಗಾದೆ ಆ ಸಾಧುನಿನ ಮನೋವೃಶ್ತಿಯು ಸಮತೆಗೆಟ್ಟುದೂ ಹೊಡ್ಡೆ 
ತನೋಗುಣವುಳ್ಳುಷೊ ಆಗಲಾಗಿ, ಮೆಲ್ಲಮೆಲ್ಲನೆ ಹಿಂದಕ್ಕೆ ತಿರುಗಿ, ನಿಟ್ಟುಸಿರುಬಿಟ್ಟು, ಕಣ್ಣುಗಳನ್ನು 
ತೆಕಿದು-ಆ ತನಸ್ಟಿಯು ತನ್ನ ಕಣ್ಣ ಬೊಂಬೆಗಳು ನರಕಬಿಲಗಳಲ್ಲಿ ಕಾಣಿಸಿಕೊಳ್ಳುವ ನಾರಕರಂತಿರಲಾಗಿ, 
ತನ್ನೆ ಕಣ್ಣೀಕು [ಆ ನರಕಡ] ವೈತರಣಿ ನದಿಯಂತಿರಲಾಗಿ, ಆತನ ನೆಗಳು [ನರಕನ ನೆಲಕ್ಕೆ 
ಹಾಸಿರುವ] ಕತ್ತಿಗಳಿಗೆ ಸಮನಾಗಿರಲಾಗಿ, ಆತನಿಗೆ ಅಥೋಗಕಿಯೇ ನುಂಗಲು ಇದಿರಿಗೆ ಬಂದಿತೋ 
ಎನ್ನುವಷ್ಟು ವಿಶೇಷ" ಕೋಪೋರ್ರೀಕದಿಂದ ನಿಕಾಖನಂದಿಯನ್ನು ನೋಡಿದನು. ॥ ೧೮ ॥ ಆ ಸಮಯದಲ್ಲಿ 
ತಪೋಧನನಾದ [ನಿಶ್ಚನಂದಿಯ] ನುನಸ್ಸು ಹನ್ನೆರಡನೆ ತನಸ್ಸಿನ ಅಧಿಷೇನಕೆಯಾಡ ದಯಾಲಕ್ಷ್ಮಿಯು ಹೊರಟು 
ಹೋದನೇಲಿನ ಸ್ಲಿತಿಯಂತೆ ನಿಧಿಯು ಹೊಕಟುಹೋಗಿರುವ ತಗ್ಗಿನಹಾಗೆ, ಜೀನಹೋಡೆ ದೇಹದ ಹಾಗೆ 
ಆಯಿತು. ॥೧೯॥ ಆ ತನಸ್ಟಿಯ ಮನಸ್ಸು ಸಮತ್ವವೆಂಬ ಕಸದಿಂದ ಚಿನ್ನಾಗಿ ಸೆಸೆಡು ನನಿಶ್ರವಾಪ ಜಿನ 
ಮುಡ್ರಿಯ ಜಾತಕೊನ (ಸ್ವಸ್ವಕೂನ, ಬಂಗಾರೆ)ವೊ ಇದು ಎನ್ನುನಂತೆ ಪ್ರಕಾಶಿಸುತ್ತಿದ್ದದ್ದು, ಆಮೇಲೆ 
ಹುಟ್ಟದೆ ಕೋನದಿಂದ ಕಿನುಕಟ್ಟನ್ನು (ಕೋನದ ಹೊಕಿ ಕೆಂವುಕಟ್ಟು) ಹೋಲುನಂಶಾಯಿತು ॥ ३3०0 ॥ 


೫೪ ವರ್ಧನಹಾನ ಪುರಾಣಂ 


ಅತಿ ನಿಶಿತ ನಶುನಿಷಾಣಾ | ಹೆಕಿಗಂ ಸೈರಿಸಿ ತಸಸ್ಪಿ ಸೈರಿಸಕೆ ತಡ 

ಡೃತನುಕ್ತಿಗೆ 8९86 ನರಿ | ಣತೆಯುಂ ಕರ್ನುದ ನಿನಾಕಮುಂ ಚಿತ್ರತರಂ ॥ 3 
ಮತ್ತಮಾಗಳ್‌ 

ಈತನ ನಾನೀ ಭನೆಡೊಳ್‌ | ಘಾತಿಸಲಣಮಾಅದಿರ್ದೇಡಂ ನುಟುಭನದೊಳ್‌ 

ಘಾಕಿಸುನೆನಕ್ಕೆನುತ್ತಾ | ನಾತಕಫೀಯಂದದಿಂ ಫಿದಾಸಂಗೆಯ್ದಂ ॥ 33 


ಮುನಿ ಮೆನಿಯೆತಿರ್ದವಂ ದು | ರ್ಜನಂಗೆ ನಮಗೇಕೆ ನಿಗ್ರಹಸ್ಥಿತಿಯೆಂಬಂ 
ಕೆನಸುಂ ಹರಣಂಗಳ್‌ ತ | ಶ್ವನುನಂ ನರಿಹರಿಸಿ ನೋಡುನಂತಾ ನಡಡೊಳ್‌ || 2೩ 


ಅಂತು ನಿದಾನಾನಭಾನಮಾನನಂ ಹೀನಸತ್ವನಾಗಿ ರೆಧ್ಯಾರೆಜಃಪಟಳ ಸಂಸ್ತರಣ ಸುರಣಮನೆಯ್ದಿ ನಾಕ" 
ಲೋಕಬದ್ಧಸೆಮೃದ್ಧಾಯುಸ್ಯಸಪ್ಪುಡಲಿಂ ವಿತತಸುಖಾನೆಕಾರಜೊಳಾ ಶತಾರೆದೊಳ್‌ ನೈಮಾನಿಕ ಸಾಮಾನಿಕಾನು 
ಕೆನಾಗಿ ಜನಿಯಿಸಿ 


ಪ್ರಾತಿಸದಿಕಂಬೊಲಾಶನ | ಧಾತುಕನವಿಭಕ್ತಿಭೂಸಿತಂ ನಿಯತಾರ್ಥೊ 
ನೇತಂ ನಿಶ್ಚಿತನಾಮ | ಖ್ಯಾತಂ ತಾಂ ಪ್ರತ್ಯಯಾರ್ಹೆನಾದಂ ದಿನಿಜಂ ॥ Ko) 





ಅತ್ಯಂತ ಚೂನಾದ ಪಶುನಿನ ಕೊಂಬುಗಳ ಹೊಡೆತನನ್ನು ಕೂಡ ಸೈರಿಸಿದ ७ ತನಸ್ಟಿಯು ಆ ಗರ್ನಿಸ್ಕನೆ 
ಮಾತುಗಳಿಗೆ ಸೈರಿಸಲಾರನಲ್ಲ ! ಜೀನನ ಸರಣತೆಯೊ ಕರ್ಮದ ನಿನಾಕವೂ ಆಶ್ಚರ್ಯಕರನಾದುನು. ॥ 9೧ ॥ 
ಆಗ-ಈತನನ್ನು ನಾನು ಈ ಜನ್ಮದಲ್ಲಿ ಶಿಕ್ಷಿಸುವುಪಕ್ಕೆ ಸೃಲ್ಪವೂ ಶಕ್ತನಾಗದಿದ್ದರೂ ಮುಂದಿಫ ಜನ್ಮದಲ್ಲಿ 
ಶಿಕ್ಷಿಸುನಂಧನನಾಗಲಿ ಎಂದು ಹೇಳುತ್ತಾ ನಾತಕಿಯಾದನನ ರೀತಿಯಲ್ಲಿ ನಿಶ್ಚಯಿಸಿದನು. | 3೨ ॥ ಡುಸ್ಯಫ 
ಮೇಲೆ ಈ ಮುನಿಯು ಕೋಸಿಸಿಕೊಳ್ಳುತ್ತಿದ್ದಾನೆ ಈ ಹೋರಾಟದ ಸ್ಥಿತಿ ನಮಗೇಕೆ ಬೇಕು ಎನ್ನುವಂತೆ ಅತನ 
ಪ್ರಾಣಗಳು ಆ ಸಂದರ್ಭದಲ್ಲಿ ಆ ಜೀಹನನ್ನು ಬಿಟ್ಟು ಹೊರಟುಹೋದುನು, ! ೨೩ ॥ ಹೀಗೆ ನಿಶ್ಚಯದತ್ತ 
ನೀಡಿದ (ನಿಶ್ಚಯಿಸಿದ) ಮನಸ್ಸುಳ್ಳನನಾದ, [ಆತನು ಅದರಿಂದ] ಸತ್ವಹೀನನಾಗಿ, ರಥದ ಧೂಳಿನ ಸಮೂಹ 
ನಿಂಡ ತುಂಬಿದ ಮರಣನನ್ನು ಹೊಂದಿ, ಸೈರ್ಗಲೋಕಕ್ಳೆ ಸಂಬಂಧಿಸಿದ ಅಖಂಡ ಆಯುಷ್ಯವುಳ್ಳನನಾಡುದರಿಂದ 
ಅತಿಶಯೆನಾಡ ಸುಖಸ್ಯರೂಸವುಳ್ಳ ಶತಾರನೆಂಬ- ನಿಮಾನ (ಸ್ವರ್ಗ)ದಲ್ಲಿ ಸಾಮಾನಿಕ ದೇನಕೆಯಾಗಿ ಹುಟ್ಟಿ 
ಆ ದೇನತೆಯು ವ್ರಾತಿಸದಿಕದಂತೆ ಅಧಾತುಕನು [ನ್ಯಾಕರಣದಲ್ಲಿರುನ ಪ್ರಾತಿಸದಿಕಡ ಹಾಗೆ ಅಥಾತುಕನಾಡನನ್ನು, 
ಅಥಾತುಕನೆಂದರಿ ಧಾತುನಲ್ಲದುದು (ನ್ಯಾಕರಣ,)] ಎಿಂಡಕಿ ಕಸರುಧಿರಾದಿ ದಾತುನಿಲ್ಲದನನು--.(ದೇನಕೆ) हि 
ಆತನು ಅನಿಭಕ್ತ ಭೂಸಿತನಾದನನು [ನಿಭಕ್ತಿಗಳಿಂದ ಅಲಂಕೃತನಾಗದುದು (ನ್ಯಾಕರಣ)] ನಂದರೆ ಅಖಂಡನಾಗಿ 
ಅಲಂಕೃತನಾನನನು (ಜೇವತೆ), ಅತನು ನಿಯತಾರ್ಥದಿಂಡ ಕೂಡಿದನನು [ಸಿಕ್ಟಿತನಾದ ಅರ್ಥವುಳ್ಳುದು 
(ನ್ಯಾಕರಣ)] ನಿಂಡಕಿ ಶಾಶ್ಚತನಾದ ಭಿಶ್ವರ್ಯದಿಂದ ಕೂಡಿದನನು, ಅತನು ನಿಶ್ಚಿತನಾದೆ ನಾನುದಿಂದ 
ಖ್ಯಾತನಾದನನು [ಸ್ಥಿರವಾಗಿ " ನಾನು' ಎಂಬ ಹೆಸರಿನಿಂದ ಪ್ರಖ್ಯಾತನಾದುದು (ನ್ಯಾಕರಿಣ)] ००४४ ತನ್ನ 
88 00४0४ 798०0 ಪ್ರಖ್ಯಾತನಾಗಿರುನನನು (ಜೇವಶ್ರಿ; ಆತನು ಪ್ರತ್ಯಯಾರ್ಹನಾಗಿದ್ದನು 
[ನುತ್ಯಯಕ್ಕೆ ಅರ್ಹೆವಾದುದು (ವ್ಯಾಕರಣ)] ಎಂದಕಿ ನಿಶ್ವಾಸಕ್ಳೆ ಯೋಗ್ಯನಾಡವನು-(ಜೇನತೆ). ಅಸದೃಶ 
ಸುಂದರನಾದ ಆತನು ದೇನಾ ಸ್ತ್ರೀಯರ ಸುಂದರವಾಡ ದೊಡ್ಡ ನೊಲೆಗಳೆಂಬ ಕಳೆಶಫ್ಕೆ ಹೆನಳಡಂತಿರುನನನ್ನು,. 


೩ ಸ್ವಯಂಪ್ರಭಾ ಪ್ರಭಾನಂ nn 


ಅನಿಮಿಷ ನನಿತಾಜನ ಸ | ದ್ವಕಕುಚಕಳಕಪ್ರವಾಳಕಮಕೆಪ್ರಮುದಾ 
ಜನನಯನೋತ್ಸಳಸಂನುದ 7 44ರಿಎರುತೆನಸನೆನನುಪಮಾನನಿಳಾಸು I ೨ 


ಅನನಧಿ ಭಥೋಗದಾಗಕೆನುನೇಕನಿಕೋವನ ಸಾಗರೆಂ ನುನೋ 
ಜನ ಶಿತಸಾಯೆಕಂ ಸುರನಥೂಹೃಡೆಯೆಂಗಮನಾಯಕಂ ಕಳಾ 
ನನಧಿ ಕಳಾಧರೆಂ ಕುಮುಡಕುಂದನಿಕಾಸಯೆಶೋಧರೆಂ ನಿನೇ 
ಕನಿಧಿ ನಿರೆಂತರೆಂ ಪೊಗಟ್‌ನಂ ವಿಳಸೆದ್ಗುಣದಿಂ ನುಹೆಸ್ತ್ರರಂ | 2೬ 


ಅಂತು ನಿಶ್ರುತ ನಿಶ್ವನಂದಿಚರೆಸುರನರಂ ನಿಶಾಖಭೂತಿಚರೆಸುರನರನೊಳ್‌ ಪೂರ್ನಭನಾನುಬಂಥೆ ಬಂಧುಕೆ 
ಸ್ನೇಹೆಸೆಂಬಂಥದಿಂ ನಕನುನಿತ್ರತ್ವಮಂ ತಳೆದು ತಾನುಮಾತನುಂ ನಲತೆಅದ ವಿನೋದಂಗಳಿಂ ನಲಿಯುತ್ತು 
'ಮುತೃನ್ಸಪುಣ್ಯರಸ್ಯಾನಕವಾರಾನಾಕವ್ರಮಿತನಿಜಾಯುಕವಸಾಸಂಬರನುಳುಂಬನುಪ್ಪ ದಿಸ್ಯಸುಖಮುನನ್ಯಗ್ರತೆಯಿನ 
ಸುಭನಿಸಿದರನ್ನೆಗಮಿತ್ತಲ್‌.- 


ಜಗಡೊಳ್‌ ರೂಢಿಗೆ ಸಂದುಷೊಂನು ಸಲೆ ಜಂಬದ್ವೀನಮಾ ದ್ವೀನಥೊಳ್‌ 

ಮಿಗೆ ನಿಖ್ಯಾತಿಯೆನಾಂತುಡೊಂದು ಭರತಾಖ್ಯಕ್ಷೇತ್ರಮಾ ಕ್ಷೇತ್ರಡೊಳ್‌ 
ಜಗತೀನುಂಡಸನಾಡುಡೊಂದು ನೆಗ್ಬಾರ್ಯಾಖಂಡನಾ ಖಂಡದೊಳ್‌ 
ಪೊಗಟಲ್ಯಾನನುಳುಂಬಮಾಯ್ತು ನಿಷಯಂ ಕನ್ಯುಂ ಸುರೆನ್ಯಾಹ್ವೆಯೆಂ ॥ ೨೩ 


ತಡ್ವಿಸಯಯೊಳ್‌_. 


ಮೇದಿಸಿಗೆಸೆಪುದು ನಗರಂ | ನೌಪನಮುತ್ಯಜ್ಜಿ ನೇಂಪ್ರಮುಂದಿರ ಭೇರೀ 
ನಾನನಮಾಹ್ಲಾದಕ ಸೆಂ | ನಾಡೆನತರ ನಿಖಿಳನಸ್ತು ನಿಸ್ತೀರ್ಣತರಂ || ಳಿ 


ಜೀನಕಾ ಸ್ತ್ರೀಯರ ಕಣ್ಣುಗಳೆಂಬ ಕನ್ನೈದಿರೆಗಳ ಸೊಂಪಾಪ ನನಕ್ಳಿ ಚಂದ್ರಕಂತಿಕುನನನು- ನನಿಸಿಕೊಂಡಿಡ್ಲಾನೆ 
೫ ಆತನು ತನ್ನ ಸದ್ಗುಣಗಳಿಂದ ನುಹಾವುಕರುಸಕೆಲ್ಲರೂ ತನ್ನನ್ನು ಅನಂತ ಭೋಗದ ಗಣಿಯೆಂದೂ, 
ಹಲವು ನಿನೋಡಗಳ ಸಮುದ್ರನೆಂದ್ಧೂ ನುನ್ನಧನ ಚೂನಾದ ಬಾಣವೆಂದೂ ದೇನಶಾ ಸ್ನೀಯರಿಗೆ ನಕನು 
ಪ್ರಿಯನಾನ ನಾಯಕನೆಂದೂ, ಕಲಾಸಮುಪ್ರಕ್ಕೆ ಚಂತ್ರನೆಂದೂ, ಕುಮುದ ನುತ್ತು ಮಳಿಗೆಗಳನ್ನು ಅರಳಿಸುನ 
ಸರ್ತಿಶಾಲಿಯೆಂದೂ, ನಿನೇಕನ ನಿಧಿಯೆಂದೊ ಸಡಾ ಹೊಗಳುನಂತಿ ಮಾಡುತ್ತಾನೆ ॥ ೨೬ ಹೀಗೆ 
ವ್ರಸಿದ್ದನಾಡ ವಿಶ್ವನಂದಿಚರ ನೇವಶ್ರೇಷ್ನನು (ಪೊರ್ನ ಜನ್ಮದ ಹೆನರು) ನಿತಾಖಭೂತಿಚಕೆ ಜೀನಶ್ರೇಷ ನೊಡನೆ 
ಪೊರ್ನೆಜಕ್ಮದಲ್ಲಿ ಸೇರಿಷ ಸುಂಡರ ಸ್ನೇಹಸಂಬಂಥನಿಂಡ ನಿಕೇೀಷ ಗೆಳೆಕಕನನು ಹೊಂದಿದನನಾಗಿ 
ತಾನೂ ಮುತ್ತು ಆತನೂ ಹಲವು ಬಗೆಯ ನಿನೋಡಗಳಿಂದ ಸೆಂತೋಷನಡುತ್ನಾ ಇದು, ಆ ಶ್ರೀಷ್ಕ ಪುಣ್ಯ 
ನೆಹಿಸರಿಬರೂ ಹದಿನೆಂಟು ಸಾಗರೆ ಸಿೀಮಿತನಾದ ತನ್ಮು ಆಯುಸ್ಸು ಕೂನೆಯಾಗುವನಕೆಗೆ ನುಹೆಕ್ಸಾದ ದಿವ್ಯ 
-ಸುಖನನ್ನು ಪ್ರಶಾಂತತೆಯಿಂದ ಅನುಭನಿಸಿದರು. ಅಪ್ವರಲ್ಲಿ ಇತ್ತಜಗತ್ತಿನಲ್ಲಿ ಜಂಬೂದ್ವೀಸನೆಂಬುದು 
ಸುಪ್ರಸಿದ್ಧೆನಾಡುದು. ಆ ದ್ವೀವದಲ್ಲಿ ಭರತ ಎಂಬ ಹೆಸರಿನ ಕ್ಷೇತ್ರವು ಪ್ರಖ್ಯಾತಿಯನ್ನು ನಡೆದಿತ್ತು. ಆ ಕ್ಷೇತ್ರದಲ್ಲಿ 
ಪ್ರಸಿದ್ಧವಾದ ಆರ್ಯಾಖಂಡನೆಂಬುಡು ಜಗತಕ್ತಿಸ ಆಭರಣವಾಗಿತ್ತು. ಆ ಖಂಡದಲ್ಲಿ ಸುರಮ್ಯ ಎಂಬ ಹೆಸರಿನ 
ಸುಂದರವಾದ ಜೀಶವು ನಿಶೇಷ ಹೊಗಳಿಕೆಗೆ ನಾತ್ರವಾಗಿತ್ತು. ॥ ೬೭ ॥ ಆ ಜೀಶಡನ್ಲಿ__ನೌದನನೆಂಬ ನೆಟ್ಟಿಣವು 


೫೬ ವರ್ಧವಸಾನ ಪುರಾಣಂ 


ಅಜೇಯಭುಜನಿಕ್ರಮಂ ನಿದಿತರಾಜನೀತಿಕ್ರಮಂ 

ಗಣೇಂಬ್ರಕರಕಲ್ಪ ಬಾಹುಯುಗಳಂ ಜಗನ್ಮಂಗಳಂ 

ನಿಜೋ ಜ್ವಳೆಯಶಸ್ಸುಧಾಧನಳಿತಾಖಿಳಾಶಾತಟಿಂ 

ಪ್ರಜಾನಕಿ ನುಹಾನುಹೀನತಿ ವುರಕ್ಸದರ್ಕೀತ್ವರಂ ॥ कहा 


ಅಗಣಿತಕೋಭಿಯಂ ಸೊಬಗನಾಂತ ಜಯಾನಕಿಯೆಂಬ ಕಾಂತೆಯುಂ 

ಮೃಗಫೆರೆಕಾಂತಿಯಂ ಕಳೆಯನಾಂತೆ ಮೃಗಾವತಿಯೆಂಬ ಕಾಂತೆಯೆಂ 

ಸೊಗಯಿನ ಸಡ್ಗುಣಂಗಳ ಗಣಂಗಳಿನರ್ಗೊಳನೆಂಬ ಮೈಯ್ಮೆಯಿಂ 

ಫೆಗಟ್ಟಿ ತದುರ್ನರಾಷಕಿಗೆ ನೆಕ್ಕೆಯ ರಾಣಿಯರಾಷರೀರ್ವರುಂ॥ ೩೦ 


ಆಂತು ಸಂತತಂ 0०४४ ಕುಂಜಕೇಂದ್ರಕ್ಳೆ ಮಪರೇಖೆಗಳೆಂಬಂತೆಯುಂ, ಶರತ್ಸನುಯಸಮುದಿತ ತಾರಾ 
ನತಿಗೆ ರಾಕಾರಾತ್ರಿಗಳೆಂಬಂತೆಯು,  ನಿಶಾಳಕೈಲೇಂದ್ರ ಕುವತ್ಯಕಾಧಿತ್ಯಕಾನನಿಯುಗಂಗಳೆಂಬಂತೆಯುಂ, 
ನಪೋಡಯ ದಿನಸೇಂಪ್ರಂಗೆ ದೀಧಿತಿ ದಿನಲಕ್ಷ್ಮಿಗಳೆಂಬಂತೆಯು, ಆ ಸ್ಲೋಣಿನತಿಚೂಡಾನುಣಿಗಾ ರಾಣಿಯರುಂ 
ಪ್ರಾಣಪ್ರಿಯೆಯರಾಗಿ ರಾಗದಿಂ ಸಮಾಹಿತನಿಷಯಭೋಗೋನಭೋಗಾನುಭೂತಿಯಿಂ ಖ್ಯಾತಿವಡೆದು ನರ್ತಿಸು 
ತ್ರುಮಿಕಿಯಿಕಿ 


ಮುನ್ನೆಂ ಸೇಟ್ಕ ಶಠಾಕದ ಸನ್ನುತ-ಗೀರ್ನಾಣರಿರ್ನರುಂ ನೋರ್ವಳನೆಂ 
ನನ್ನಂಗೆ ನೌದನೇಶಂಗುನ್ನತನಿಭನಂಗೆ ಸಂದ ನಂದನರಾದರ್‌ || ೬೧ 


ಪ್ರಕಾಶಮಾನನಾದ ಜಿನಡೇನಾಲಯದ ನಗಾರಿಗಳ ಧ್ವನಿಯಿಂದ ಸೆಂತೋಷನನ್ನುಂಟುಮಾಡಕಕ್ಕುದಾಗಿಯೂ, 
ಸಮಸ್ತ ವಸ್ತುಗಳಿಂದ ನಿಶಾಲನಾದುದಾಗಿಯೂ ಜಗತ್ತಿನಲ್ಲಿ ಪ್ರಕಾಶಿಸುತ್ತದೆ. ॥ 3०] ಆ ನಟ್ಟಣಕ್ಕೆ ತನ್ನ 
ಭುಜಬಲದಿಂದ ಅಜೇಯನಾಗಿಯೂ, ಸಮಸ್ತ ರಾಜನೀತಿಯ ರೀತಿಯನ್ನು ತಿಳಿನನನಾಗಿಯೂ, ಆನೆಯ ಸೊಂಡಿಲಿ 
ನಂತಿರುವ ತೋಳುಗಳುಳ್ಳವನಾಗಿಯ್ಯೂ ಜಗತ್ತಿಗೆ ನುಂಗಳಕರನಾಗಿಯೂ, ಕೊಳಗಿ ಚೆಳಗುವ ತನ್ನ ಕೀರ್ತಿಯೆಂಬ 
ಅಮೃತದಿಂದ ದಿಕ್ಕಿನ ಕೊಕೆಗಳನ್ನು ಸ್ರಕಾಶಿಸುವನನಾಗಿಯೂ ಇರುವ ಪ್ರಜಾನತಿ ನುಹಾರಾಜನು ಸ್ವಾಮಿಯಾಗಿ 
ದ್ಲನು. 3೯ ಸುಪ್ರಸಿದ್ಧನಾಡ ಆ ಮಹಾರಾಜನಿಗೆ ಅಸದೃಶವಾದ ದೇಹಕಾಂತಿಯನ್ನೂ ಸೌಂದರ್ಯನನ್ನೂ 
ನಡೆದ ಜಯಾವತಿ ಎಂಬ ರಮಣಿಯ್ಯೂ ಚಂದ್ರನ ಕಾಂತಿಯನ್ನು ಕಲೆಯನ್ನೂ ಧರಿಸಿದೆ ಮೃಗಾನಕಿಯೆಂಬ 
ರನುಣಿಯೊ ಸದ್ಗುಣಗಳ ಸಮೂಹವು ಇದರಲ್ಲಿ ನೆರೆಸಿರುವುಡಿಂಬ ನುಹಿಮೆಯಿಂದ ಕೂಡಿನನರಾಗಿ, ಅನರಿಬ್ಬರೂ 
ಪ್ರೇಮದ ರಾಣಿಯರಾಗಿದ್ದರು. ೩೦ ॥ ಹೀಗೆ ಸನಾ ಹೊಳೆಯು ಗಜ ಶ್ರೇಷ್ಯಕ್ಳೆ [ಮೂಡಿರುವ] ಮಡೋದ 
ಕದ ಗೀರುಗಳೆಂಬಂತೆಯೂ, ಶರತ್ಯಾಲನಲ್ಲಿ ಹುಟ್ಟಿದ ಚಂದ್ರನಿಗೆ ಬೆಳುವಿಂಗಳ ರಾತ್ರಿಗಳೆಂಬಂತೆಯೂ ನಿಸ್ತಾರ 
ನಾಪಷ ನರ್ನತಕ್ಳೆ ಉನತ್ಯಕ [ನರ್ನತದ ಬುಡದಲ್ಲಿರುನ ಅರಣ್ಯ] ಮತ್ತು ಆಧಿತ್ಯಕ [ನರ್ನಶಡ ಮೇಲ್ಫಾಗದ 
ಅರಣ್ಯ] ನಿಂಬ ಕೆಳಗಿನ ಮತ್ತು ಮೇಲಣ ಎರಡು ಭೂಭಾಗಗಳಂತೆಯೂ ಆಗ ತಾನೇ ಹುಟ್ಟುತ್ತಿರುವ ಸೂರ್ಯ 
ಫಿಗೆ ಕಾಂತಿ ಮತ್ತು ದಿಸಲಕ್ಷ್ಮಿಗಳು ಇರುನಂತೆಯೂ, ಆ ಮುಹಾರಾಜಕೀಷ್ಕನಿಗೆ ಆ ರಾಣಿಯರು ಪ್ರಾಣಪ್ರಿಯೆ 
ಯೆರಾಗಿ [ತಮ್ಮ] ಪ್ರೇಮುದಿಂದ್ಯ ಬಯೆಸುನ ಸನುಸ್ತೆ ನಿಷಯಭೋಗ ಉನಭೋಗಗಳ ಅನುಭನದಿಂದ 
ಪ್ರಖ್ಯಾತರಾಗಿ ನಡೆಡುಕೊಳ್ಳುತ್ತಾ ಇರಲಾಗಿ-ಈ ಹಿಂದೆಯೇ ಹೇಳಿವ ಶತಾರಕಲ್ಪದಲ್ಲಿ ಸ್ತೋತ್ರವಾತ್ರರಾಗಿದ್ದ 
ಜೇನೆಕೆಗಳಿಬ್ಬರೂ ಆ ಭುಜಬಲ ಪರಾಕ್ರಮಿಯಾದ ನುತ್ತು ಶ್ರೇಷ್ಕ ವೈಭನಗಳಿಂದ ಕೂಡಿದ ನೌದನರಾಜನಿಗೆ 
ಸುಪ್ರಸಿದ್ಧರಾವ ಮಕ್ಕಳಾದರು. ೩೧ ಹೀಗೆ ನಿಶಾಖಭೂತಿಚರ ಸಾಮಾನಿಕ ಡೇನನು ಬಂದು ಜಯಾವತಿ 


೩ ಸ್ವಯಂ ಪ್ರಭಾ ಪ್ರಭಾನಂ n೭ 


ಅಂತಾ ನಿಶಾಖಭೂಕಿಚರಸಾಮಾನಿಕಾನುಕಂ ಬಂದು ಜಯಾನಕೀದೇನಿಗೆ ನಿಜಯಕೆಂಬ ನೆಸರಿನೆಸೆನ 
ಬಲನೇನನಾದಂ, ಮತ್ತನಮಾ ನಿಶ್ವನಂದಿಚರ ಸುರನರಂ ದಿನದಿಕನೆಕೆರಸಿ ನೃುಗಾನಕೀಣೀನಿಗೆ ತಿಪಿಸ್ನನೆಂಬ 
ನಾನುಡೆ ನೊಡಲ ವಾಸುನೇನನಾದನಂತಾ ಬಲಭ್ಗಡ್ರಜನಾರ್ವಕರಿರ್ವರುಂ ಕ್ಷೀರವಾರಾನಾರಡೊಳ್‌ ಬಳಿವ 
ಪ್ರಾಳೀಯಕರೆಕಾಂತ ಫೀಳಮಣಿಗಳೆಂಕುರಂಗಳಂತೆ ತನ್ನ್ಯೃವಾಳತಿಳಕನಿಳಯದೊಳ್‌ ಬಳೆಯೆನಳೆಯೆ- 


ಆಶಯೆಕುಶೇಶೆಯನ್ಯಾ । ಕೋತನುನಾಗಿಸಿತು ಜನಕೆ ಮಿಗೆ ಥೂಳೀ ಕೇ 
ಳೀಶೋಭಿತ ತಾಲಫ್ವಜ | ಕೇಶನಫಿಶನನುಶೀಷ ಮುಗ್ಗಾ ಚರಣಂ ॥ ೩೨ 


ತಾಳಥ್ವಜ ಗರುಡದ್ವಜ | ಬಾಳಕ್ರೀಡಾನಿಷಂಬಸಂ ಜಸತಾ ನೌ 
ಖಪ್ಯಾಳಂಬಫಮಾದುನು ४9 | ಗ್ಥಾಳಾಪಕಳಾನ ಚಾಸಳೀಕೃತ ನಿಳಯೆಂ | ೩೩ 


ಅಂತಕೀಷ ನುಹಿಮಾಮಾಂಗಲ್ಯಮಾದ ಕಲ್ಯಾಣಾಂಗರೆ ಬಾಲ್ಯಂ ಮೆಲ್ಲನೋಸರಿಸಿ 


ಇನರೆಚಯದಡ ಕಳೆ ಭಾನಿಸೆ | ಭುನನಾಂತರಡೊಳ್‌ ಖವುನ್ಸ ನಂಥ್ಯಾಗ್ರತನೂ 
ಭನಂ ಖರನಿಷಾಣನಿಭನೆಂ | ಪನರೆಂ ಕವಿಫಿನಹೆನುವಿಕತಂ ಕೀರ್ತಿಸುಗುಂ || ೩೪ 


ಜನಕನುರಾಗಮಂ ನಡಿನ ಚಾಗಪ ನೆಯ್ಸಿರಿ ಭೋಗಡೇಟ್ಸ್‌ ನೆಂ 
ಪಿನ ನೆಸರೆಂ ಸರಾಕ್ರಮಣಳುರ್ಕೆ 0४०३ ವರ್ಧನೆಂ ಪ್ರನಾ ॥ 
ಧನದ ಫೆಯೆಂ ನಿಪೇಕಡೊಹನ್ರೊಳ್ಳಿನ ನೆರ್ನೆಳಸಾ ಬಳೆಂಗಮಾ 
ನೆನರುಷರೋಚಕೆಂಗನೆನಿಗುಂ 8-7० ಸನುಧಾತಳಾಗ್ರದೊಳ್‌ Il ೩೫ 


ಜೇನಿಗೆ ನಿಜಯನೆಂಬ ಹೆಸರಿನಿಂದ ಕಂಗೊಳಿಸುವ ಬಲಡೀನನಾನನು , ನುತ್ತು ನಿಶ್ವನಂದಿಚಕನಾಗಿದ್ದ ಜೀನನು 
ಸ್ಫರ್ಗದಿಂದ ಸೆಳಕ್ಕಿಳಿಮು ಮೃಗಾವತೀ ದೇವಿಗೆ ಕ್ರಿಪಿಷ್ಟನೆಂಬ ಹೆಸಂಕ ಪ್ರಧನು ನಾಸುಜೀನನಾಪನು. ಹೀಗೆ ಬಲ 
ಭಡ್ರ ಜನಾರ್ಷನರಿಬ್ಬರೂ ಕ್ವಿಸಸಮುದ್ರದಲ್ಲಿ ಬೆಳೆಯುಪ ಚಂಪ್ರಕಾಂತ ನುತ್ತು ನಿಃಲಕತ್ನಗಳ ಅಂಕುರಗಳ ಹಾಗೆ 
ಆ ರಾಜ್ರೀಷೃಕೆ ನುನೆಯಲ್ಲಿ ४४४ ಬೆಳೆಯುತ್ತಿಕಲಾಗಿ- ಧೂಳಿನಲ್ಲಿ ಆಟವಾಡುತ್ತಾ ಶೋಭಿಸುನ ಬಲರಾಮ. 
ಕೃಷ್ಣರ ಬಾಲ್ಯಷ ಅಖಂಡ ಮುಗ್ಲಾಚರಣೆಗಳು 58५) ನೀರಿನಲ್ಲಿ ७०२७४ ಕನುಲದೆ ಭಾನನೆಯನು ಉಂಟು 
ಮಾಡಿತು (ನಿಂದಕ ತುಂಬ ಸಂತೋಷನನ್ನುಂಟುಮಾಡಿತು.) ॥ ೩೨॥ ಬಲಡೇನ ನಾಸುದೇನಕೆ ಬಾಲಕ್ರೀಡೆಯ 
ನಿಡಂಬನದಿಂಡೆ ಕೂಡಿ, ಅನರೆ ಮುಗೃವಾದ ಮಾತುಗಳ ಸನೂಹದಿಂಡ ಜೆನಲನಾಗಿ ಮಾಡಲಟ್ಟಿ ಮೆನೆಯ 
ಜನರ ನೌಬ್ಯಕ್ಕೆ ಆಧಾರನಾಗಿತ್ತು, (ಮಕ್ಸಳ ಆಟಿನಾಟಿಗಳಿಂಡ ಮನೆಯವಕಿಲ್ಲತೂ ಸೆಂಶೋಷಗೊಂಡು ಚನಲ 
ಚಿತ್ರರಾಗಿದ್ದರು-?) ಹೀಗೆ ಸಂಪೂರ್ಣ ಮುಹಿನೆಯಿಂದ ಮುಂಗಳಕಕೆನಾಡ ಆ ಸುಂದರೆ ಪುರುಷರ ಬಾಲ್ಕವು ಮೆಲ್ಲಗೆ 
ಜಾರಿಹೋಗಲಾಗಿ  ಆರೋಚಿಸಿ ನೋಡಿದರೆ, ಇನರಿಗೆ ತಿಳಿಯದ ಕಲೆ-.ನಿಷ್ಯೆ ನಿಂಬುದಮೆ ಈ ಜಗತ್ತಿನಲಿ ಆಕಾಶ 
ಕುಸಮಕ್ಕೆೈಬಂಜೆಯ ಹಿರಿಯ ಮೆಗನಿಗೆ, ಕಕ್ಮಿಯ ಕೊಂಬಿಗೆ ಸಮಾನ ಎಂದು ಅನಕೆನ್ನು (ಆ ಮಕ್ಕಳನ್ನು) ಕನಿ 
ಸಮೂಹನು ಸದಾ ಹೊಗಳುತ್ತಣೆ. ೩೪ ॥ ಈ ಜಗತ್ತಿನಲಿರುವ ಜನಗಳಿಗೆ ಅನುರಾಗನನ್ನುಂಟುಮಾಡುನ 
ತ್ಯಾಗ ಮಹತ್ತು, ಭೋಗಪ ನಿಳಿಗೆ ಹಿರಿತನದ ಹೆಚ್ಚೆಳ್ಳ ಸರಾಕ್ರಮದ ಅಧಿಕ್ಯ, ಸೌಂಪರ್ಯದ ಜಿಳವಣಿಗೆ ಅಲಂಕಾ 
ರೆಡ ಜಾಣ್ಮೆ ವಿನೇಕದ ७१, ತ, ಒಳ್ಳೆಯತನದ ಡೊಡ್ಡ ಜೆಳನಣಿಗೆ-ಇವು ಆ ಬಲಜೀವ, ನಾಸುದೇನರೆನ್ಲಿ ಸದಾ 
ವ್ರಕಾಶಿಸುತ್ತವೆ.೩೫॥ ಅವರೆ ಪ್ರೇನು, ನರಾಕ್ರಮ, ಸುಂದರವಾದ ಆಕಾರೈ ಕೀರ್ತಿ, 0803, ರಾಜಕೀಯೆ ಜ್ಞಾ ನ್ಯ 
8 


ಫಲ ವರ್ಧಮಾನ ವುರಾಣಂ 


ಜೀನಮಡೊಂಜಿ ಜೇಹನೆರೆಡಿಂತಿನರ್ಗೆಂಬಭಿಕಂಕೆಯೆಂ ಧರಿ 

ಕ್ರೀನಳಯಕ್ಸೆ ಮಾಡುವುದು ತನ್ಮೊಳಿನಂದಿರ ನಕ್ಕೆ ಬಕ್ಕೆ ಕೋ 

ಭಾನಹೆಮೂರ್ಕಿ ಕೀರ್ತಿ ನಿನಯೆಂ ಸುನಯೆಂ ४०४ दे, ಬುದ್ಧಿ ಯೆಂ 

ಬೀ ನಿವಿಧೋಲ್ಲನದ್ಗುಣಗಣಂ, ಕೊಡಳೇಂ ಸದೃಶಸ್ವರೂಸವಿಂ ॥ | ೩೬ 


ನಕಳಿಕತತ್ರಿಖಂಡನಕಿಯಾದನನೀನಿಜಯಾನುಜಾತನೆಂ 

ದುಕುಮುಹಿನುಂ ನಸೆಂತನೆಸರಿಂಜೆಸೆದಿರ್ಸ ನಿಮಿತ್ತನೇದಿಯಾ 

ದರದೊಳಿ ತಶ್ಪಜಾಸತಿ ಧರಾಸಕಿಗೊರ್ಮೆ ಸೆಭಾಂತರಾಳಡೊಳ್‌ 

ಬರೆದು 8४३०४ ०३ ಸಪಂಗಳ ಸತ್ರಮನಿತ್ತನುತ್ತನುಂ | ೩೭ 


ನುತ್ತೊಂದು ನೆನಸಮಾ ವೌಡನವುರನರಾಧೀಶ್ವರಂ, ನಿಜಿತಾಶೇಷ ನಿದ್ವಿನ್ವ ನುಂಡಲೇಶ್ವರಂ ಸುರೇಶ್ವರ 
ಸಭಾಸದನದಂತೆ ಸುಫರ್ಮಾಖ್ಯಾನಮುಂ, ಅನೇಕ ನಿಬುಧ ನಿಭ್ರಾಜಿತಕನುಂ, ನಭಸ್ಸದನದಂತೆ ಸಕಳರಾಜರಾಜಿ 
ತೆಮುಂ, ಆತತಜ್ಯೋತಿರ್ಮಂಡಲಮಂಡಿತಮುನೆಸಿಸಿದಾಸ್ನಾ ನೆಭನನಡೊಳ್‌ ನನೀನ ಯೌನನನಕಸೆ ಳಿಗಳಿನಿಸಿದ 
ನಿಳಾಸನತಿಯೆಕೆ ಬಳಗಂ ಬಳನೆ ಬಳವೆದ್ಸಳಭದ್ರಜಳಜಾಕ್ಷನನುಸ್ವಿತಸತುಳ ಶೃಂಗಾರಸಾಕೋನಯನಾದರೆದಿಂ 
ಸೆಂಸಾರಸಾರೆಸುಖಪ್ರಭೂತ ಶೋಭಿಗಳ ಫಟ್ಟಿಯೆನಿಸಿ ದಿಟ್ಟಿ ಗೆನಂದೊಡ್ಡೋಲಗಡೊಳನೇಕ ನಿನೋದಾಧೀಕೆ 
ಮಾನಸಂ ಮಾನುಸೇಂದ್ರನಿರ್ವಡುಮಾ ಪಡಡೊಳೊರ್ನಂ ಅಬ್ಭಾವೆಸರನನ್ಸ ಜೀಶಸಚಿನನಿಂತೆಂದು ಬಿನ್ನಸಂ 
ಗೆಯ್ದೆಂ- 


ಕೇಸುರಿಗಳ್ಗೆ ಪಾನೆಟಿಗಳಾದ ಘನಾಯತ ಕೇಸೆರೆಂಗಳಿಂ 
ತ್ರಾಸೆಕರಂಗಳಾನ ಕಖದಂ್ಯೈಗಳಿಂ ನಿವೃತಾಸ್ಕದಿಂ ಮಹಾ 





ಬೈಹಿಕ ಬಲದ ನಿಳಿಗೈೆ ಬುದ್ಧಿ ಎಂಬ ಬಗೆಬಗೆಯಾದೆ ಒಳ್ಳೆಯ ಗುಣಸಮೂಹೆಗಳು ४०४६१ ಬಗೆಯಾಗಿ 
ಇದ್ದುದರಿಂದ ७४०७० ಜೀನವು ಒಂಡ ಜೇಹ ಮಾತ್ರ ಎರೆಡು ಎಂಬ ಸಂಡೇಹೆನನ್ನು ಈ ಭೂಮಂಡಲಕ್ಕೆ 
ಉಂಟುಮಾಡುತ್ತದೆ. ಇದರಲ್ಲಿ ಸಂದೇಹವನೇನು? ॥ 8६. ವಸೆಂತನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ 
ಮಹಿನಾನ್ವಿತನಾದ ಜ್ಯೋತಿಷ್ಯನು " ಈ ನಿಜಯನ ತನ್ಮುನಾದ ತ್ರಿಪಿಷ್ಟನು ಕ್ರೇಸ್ಕನಾದ ಭರಕೆತತ್ರಿಖಂಡಗಳಿಗೂ 
ರಾಜನಾಗುತ್ತಾನೆ' ಎಂಬುವಾಗಿ ಆ ಸಭಾಮಧ್ಯದ್ಲಿ ಹೇಳಿ, ಅತ್ಯಂತ ಆದರದಿಂದ ತನ್ನ ಪ್ರತಿಜ್ಞೆ (ಭನಿಸ್ಯ)ಯ 
ಮಾತುಗಳನ್ನು ಬಕಿದ ಪತ್ರವನ್ನು ಪ್ರಜಾನಕಿರಾಜನ ಕೈಗಿತ್ತ ನು ॥೩೭॥ ನುಶ್ರೊಂಡು ದಿನಸ ಸನುಸ್ತ 
ಶತ್ರುರಾಜಕೆನ್ನೊ ಗೆದ್ದೆ ಆ ವೌದನವುರದ ರಾಜಕ್ರೀಷ್ಸನು, ಹೇವೇಂದ್ರನ ಸೆಭಾಭನನದೆಂತೆ ಒಳ್ಳೆಯ ಧರ್ಮದ 
ಪ್ರವಚನವುಳ್ಳುಷೂ (ಜೀನೇಂದ್ರನ ಸಭಾಭನನದ ಹೆಸರು ಸುಥೆರ್ಮ ಎಂದು) ; ಮತ್ತು ಅನೇಕ ನಿದ್ವಾಂಸೆರಿಂಡೆ 
ಪ್ರಕಾಶಿತವಾದುನೂ (ದೇವತೆಗಳಿಂದ ತುಂಬಿದುದು), ಆಕಾಶದ ಮನೆಯಂತೆ ಎಲ್ಲ ರಾಜರುಗಳಿಂದ ಬೆಳಗುತ್ತಿರು 
ವುಡೂ,(ಕಲಾನ್ರಫೂರ್ಣನಾದ ४०७, ३०४ ಪ್ರಕಾಶಿಸೆತಕ್ಕುದು_.ಆಕಾಶ) ಮತ್ತು ನಿಸ್ತಾರನಾನ ಕಾಂಕಿಯೆ ನುಂಡಲ 
ದಿಂದ ಅಲಂಕೃತನಾದುಪೂ (ರೆಕ್ಕವಿಲ್ಲದನ್ಟು ನಕ್ಷತ್ರ ಮಂಡಳದಿಂದ ಅಲಂಕ್ಕ ತವಾಡುಮು)-ನಿನಿಸಿಕೊಂಡಿರುವ 
ತೆನ್ನ ಆಸ್ಲಾನ ಮಂಟಿನಡಲ್ಲಿ ಹೊಸ ಯೌನನದಿಂಡ ಕೂಡಿದನಕೆನಿಸಿಕೊಂಡ ಸುಂದರಿಯರ ಸಮೂಹೆನು ಸುತ್ತಲೂ 
ತುಂಬಿಕೊಂಡಿರಲು, ನರಾಕ್ಟಮಿಯಾದ ಬಲನೇನ-ನಾಸುಜೀನರಿಂಡ ಕೂಡಿದನನಾಗಿ ಅಸದೃಶ ಶೃಂಗಾರೆ 
ಸಾಕೋಡೆಯನಾದ ರಾಜನು ಆಜರದಿಂಡ ಸಂಸಾಕೆದೆ ಸಾಕನತ್ತಾದ ಸುಖದಿಂದ ಹುಟ್ಟಿದ ಸೌಂದರ್ಯದ ಫಟ್ಟಿ 


೩ ಸ್ವಯಂಸ್ರಭಾ ಪ್ರಭುನಂ ur 


ಕೇಸರಿಯೊಂದು ಬಂದು ಜನನೀಕೆನದಿಂದನೆ ಬಂದನೆಂಬವೋಲ್‌ 
ಜೇಶನನಾನಗಂ ಕೊಲುತುಮಿರ್ದಪುದಿಂತುಟು ಜೇನ ನಿನ್ಗವಂ | ಸಲೆ 


ನಿಂಬುದುಂ ದುರ್ಕಿವಾರೆ ದಾರುಣ ಕ್ರೂರೆಸತ್ಪಪ್ರಜನಿತ ಪ್ರಜೋಪದ್ರವೋಡ್ರೇ ಕನುನಾಕರ್ಣಿಸಿ ನೊಡರೊಳ್‌ 
ಸದಯ ಹೃದಯನಾಗಿ ತಣನಂತರಂ ತದನನಿವಾಳಂ ನಿಜಭುಜಾಸರಿಘೆವಾಳನೀಯವಿಷಯೆಂ ಪಾಟಪ್ಪುದರ್ಕೆ ಸೈರಿ 
ಸಜಿ ಸಂಚಾಸ್ಯನಂಚಕಾನ್ರಸಂಚಹೇತುಭೂತ ಭೂರಿತರೆ ಕೋಷಾನೇಕನುನಪ್ಸುಕೆಯ್ದು 


ಜಾನಪದಾಕಿನಿಪ್ನನ ನಿಧಾಯಿಯೆನೋನಜಿ ಸೋಗಿ ಪೊಯ್ದು ನಂ 

ಚಾನನನುಂ ಯಮಾನನದೊಳಾದನೆ ತೂಂತುನೆನೆಂದು ಭೂಭುಜಂ 

ಭೂನುತನಾಗಳುಬ್ಬುಗಿಸೆ ತದ್ದಿಜಯಾನರಜಂ ಪ್ರತಾನಸಂ 

ಚಾಕನನಿಂತು ಬಿನ್ನನಿಸಿದಂ ಮುಕುಳೀಕೃತ ವಾಣಿವಂಕಜಂ | ೩೯ 


ಕೇಸರಿ ಫಿಮಗೇಸರಿ ದೇ | 0६ ಸಡಗಕೆಮಾದುದುಚಿತಮಾಗಿಕೆ ಬಿಸಸಿಂ 
ಕ್ಷೇಸರಿಯಂ ಕಥೆಸಟ್ಯಾ | ನೇಸರಿಯಂ ಕೆಡಪುನಂಕೆ ಕೆಡನಜಿ ನಾಣೆಂ | ೪೦ 


ಎಂಬುಡುಂ ನಿಜನಿಕಟಿಸಮುಚಿತಾಸನಾಸೀನರಪ್ಪ ನಂದನೆಕ್ಕೆಮುಖಾರನಿಂದನುಂ ನೋಡಿ 


ಅಪ್ರಕಿಮಪ್ರತಾಸನಿಧಿಗಳ್‌ ನಿನಯಾಂಬುಧಿಗಳ್‌ ಮುದಾತ್ಮಜರ್‌ 
ಕ್ಷಿಪುನೆ ಸಿದ್ಧಿಸಲ್‌ ನೆಟ್‌ನರೀಪ್ಪಿತ ಕಾರ್ಯನುನೆಂದು ತಕ್ಮ್ಯೃಗೌ 





ಎನ್ನುವಂತೆ ಕಾಣಿಸಿಕೊಂಡು ಒಡ್ಡೋಲಗಡೊಳಗಿನ ಅನೇಕ ನಿನೋದಗಳಲ್ಲಿ ತಲ್ಲೀನವಾಡ ನುಸಸ್ಸುಳ್ಳವನಾಗಿ 
ಇರುತ್ತಿರೆಲು, ಆ ಸೆಂದರ್ಭೆದಲ್ಲಿ ಮಾತನಾಡಲು ಅನೆಕಾಶನನ್ನು ಸಣೆದ (ಗೈಹಾಡಳಿತದೆ) ಮಂತ್ರಿಯು ಹೀಗೆಂದು 
ವಿಜ್ಞಾಪಿಸಿದನು. ಉರಿಯೆ ನಾಲಿಗೆಗೆ ಸಮಾನನಾದ ದಟ್ಟಿವಾಡ ಕೇಸೆೆಗಳಿಂದಲ್ಲೂ, ಹಿಂಸಾಕರೆಗಳಾದ 
ಉಗುರು-ಕೋಕೆದಾಡೆಗಳಿಂದಲೂ ಭಯಂಕಕವಾವೆ ದೊಡ್ಡ ಬಾಯಿಂದಲೂ [ಕೂಡಿದೆ] ದೊಡ್ಡ ಸಿಂಹವೊಂದು 
ಬಂಡು, ಯನುನೇ ಈ ನೆನದಿಂದ ಬಂದಿರುನನೆಂಬಂತೆ ಜೀಕನಕ್ಷೆಲ್ಲಾ ಸದಾ ಕೊಲ್ಬುತ್ತಿೆ. ಸ್ವಾಮಿ, ಹೀಗೆ ಪ್ರಳಯ 
ನಾಗಿಡೆ. ॥೩೮॥ ಎಂಡು ಹೇಳಲು ನಿನಾರಣೆ ಮಾಡಲಸಾಧ್ಯನಾನನ್ಟು ಭಯಂಕರನಾದ ಕ್ರೂರಪ್ರಾಣಿ 
ಯಿಂಡೆ ಹುಟ್ಟಿದ ಪ್ರಜೆಗಳ ಉಪದ್ರವದ ಆಧಿಕ್ಯನನ್ನು ಕೇಳಿವನಾಗಿ, ಪ್ರಾರಂಭದಲ್ಲಿ ದಯಾರ್ದ ಹೈಡಯನಾಗಿ, 
ಆಮೇಲೆ ಆ ಮಹಾರಾಜನು ತನ್ನ ಭುಜನೆಂಬ ಗಜೆಯಿಂದ ಸೆಂರಕ್ಷಿತವಾದ ರಾಜ್ಯವು ಹಾಳಾಗುತ್ತಿರುವುಡನ್ನು 
ಸಹಿಸಲಾರೆ, ಸಿಂಹಕ್ಳೆ ಸಾನನ್ನುಂಟುನಾಡಬೇಕೆಂಬ ಕಾರೆಣದಿಂಡ ಹುಟ್ಟಿದ ನುಹಾರೋಷಾನೇಶನನ್ನು 
ಸ್ವೀಕರಿಸಿದನನಾಗಿ- ಜನನಕ್ಕೆ ಪ್ರಳಯವನ್ನುಂಟು ಮಾಡುವ ಸಿಂಹನನ್ನು [ನಾನು] ಹೋಗಿ ನಿಷ್ಕರುಣೆಯಿಂದ 
ಹೊಡೆದು ಯನುನ ಬಾಯಲ್ಲಿ ಅದನ್ನು ತುರುಕಿ ಬರುತ್ತೇನೆ ಎಂಬುದಾಗಿ ಜಗತ್‌ಸ್ತುತ್ಯನಾನ ರಾಜನು ಸಿದ್ಧ 
ನಾಗಲಾಗಿ, ನಿಜಯೆನ ತಮ್ಮನಾದ ಪ್ರತಾನಸಿಂಹ ಕ್ರಿಸಿಷ್ಟನು ಕರಕಮುಲಗಳನ್ನು ಮುಗಿದುಕೊಂಡು, ಹೀಗೆ ಬಿನ 
ನಿಸಿದನು. ॥ 26 ॥ ಸ್ವಾಮಿ ಈ ಸಿಂಹವು ನಿಮಗೆಸ್ವರದು? ಈ [ಕಾರ್ಯಕ್ಕಾಗಿ] ಇಷ್ಟು ಸಂಭ್ರಮನೆ ? ಆದುದರಿಂದ 
“ಉಚಿತರೀತಿಯಲ್ಲಿ [ನನಗೆ] ಅನ್ಪಣೆಯನ್ನು ಕೊಡಿ, ಸಿಂಹನನ್ನು ಹೊಡೆದು ಕತ್ತಿಯನ್ನು ಕೆಡಹುವ ಹಾಗೆ ಕೆಡವಣೆ 
ಬಿಡುವುದಿಲ್ಲ. ॥ ೪೦॥ ಎಂದು ಹೇಳಲು ತನ್ನ ಸಮೀಪದಲ್ಲಿಯೆ ಯೋಗ್ಯವಾದ ಆಸನದಲ್ಲಿ ಕುಳಿತಿದ್ದ ಮಕ್ಕಳ 
“ಮುಖ ಕನುಲನನ್ನು ನೋಡಿ ಅಸೆದೃಶವಾದ ಸರಾಕ್ರಮಕ್ಳೆ ನಿಧಿಯ್ಕೂ ವಿನೆಯಕ್ಕೆ ಸಮುವ್ರವೂ ಆದ ತನ್ನ 


&೦ ಪುರ್ಥಮಾನ ಪುರಾಣಂ 


ಫಪ್ರಭುನಂ ಪ್ರಮರ್ದಿಸಲಿಳಾಕಮಣಂ ಬೆಸನಿತ್ತನೀಯೆ ಕೋ 
ಕಪ್ರಿಯೆರಾಕುಮಾರಕನನೀಸಕಿಗಾನತರಾಗಿ ಬೇಗದಿಂ | ೪೧ 


ರಾಜಡ್ರಾಜಭನನದಿಂ ಪೊಟನುಟ್ಟು ಶೋಭಾಸನಾಥನುಪ್ಪ ಪುಕನೀಧಿಯೊಳ್‌ ಪೋಪಾಗಳ್‌... 


ಮರುಳಾನಂ ಜನನಂ ಸನಸ್ತ್ರಹನನನ್ಯಾಸಂಗನುಂ ಸಿಂಗಮಂ 

ನಿರಿಯಿಂ ನೀಮುಡನೆಂದು ७08 ४४४७० ತಾನೆಟ್ಟಿಪೆಂ ಮಂತ್ರಿಮು 

ಖ್ಯರುಮಯ್ಯೋ ನಿಸಿವಾರಿಸಲ್ವಆಾದರಿಲ್ಲೆ ಂತಕ್ಕುನೋ ಎಂದು ಜಿ 

ಚ್ಚರೆಮೆಯ್ತೆಂದು ನಿರೀಕ್ಷಿಸಿತ್ತನರ್ಗಳಂ ತಶ್ಪೌರ ಸಾರೀಜಸಂ ॥ ೪೨ 


ಅಂತು ಮುಗ್ನಸ್ಸಿಗ್ಸ ಸನಿತಾಜನ ಚಿತ್ತಾಂಜೋಳನುಂ ನಾಡುತ್ತುಂ ನೋಗಿ ನಾಗಾರೀ ಖಂಡಿಕಮುಂ 
ಮಂಡಲನುಂ ನಕ್ಕು... i 


ನಿರ್ಮುಗಮಾಯ್ತ ರೆಣ್ಯತಕಿ ನಿರ್ನಕೆನಾಯ್ತು ವುರೌಘನೆತ್ತಲುಂ 
ಡುರ್ನುಕಿನೆತ್ತು ಬಿಟ ತನುಭ್ನತುಣನಾನಳಿ ಕಾಣಲಾಯ್ದು 
ಸ್ಟರ್ನುನುನೆಂತುಖಾರ್ಜಿಸಿತೊ ನೇಶನುಶೇಷನೆಕುಕ್ತಿ ರಾಜು 


ತ್ರರ್ಮೇಗರಾಜನಿರ್ವ ನಿಸಮಸ್ಸಳನುಂ ಬಳನಂತೆಕೆಯ್ದಿವರ್‌ I 9೩ 
ಆ ಪ್ರಸ್ತಾನದೊಳ್‌.... k 
ಸಟುನಟಿಹೆಂಗಳುಚ್ಛರನನುಂ ಭಟಿನೇಟಿಕನಾಕೆ ಪೊಣ್ಸಿವು ನ್‌ ಚ 


ದೈಟಿರನೆಸುಂ ನಿಕುಂಜಗಕ ಕುಂಜರನೈರಿಗೆ ಮಾಡೆ ಕೋನಡು 


ಮಕ್ಕಳು ಅಪೇಕ್ಷಿಸಿದ ಕಾರ್ಯನನ್ನು ಬಹುಜೇಗ ನೆಕನೇರಿಸಲು ಶಕ್ತರಾಗುತ್ತಾಕಿ ಎಂದು [ಭಾನಿಸಿ] ಮೃಗಗಳೆ 
ರಾಜನಾಡ ಆ ಸಿಂಹನನ್ನು ಸಂಹರಿಸಲು ನುಹಾರಾಜನು ७3 ६७008 ४,60 ; ಹಾಗೆ [ಅವ್ಪಣೆಯನ್ನು ಕೊಡಲು] 
ಜನೆಪ್ರಿಯರಾನ ಆ ರಾಜಕುಮಾರರು ರಾಜನಿಗೆ ಕನುಸ್ಕರಿಸ್ಸಿ ಬಹುಬೇಗನೆ. ॥೪೧॥ ಅರನುನೆಯಿಂದ 
ಹೊರಹೊರಟು, ಸೌಂಡರ್ಯದಿಂಡ ಕೂಡಿ ಸುರಕ್ಷಿಕನಾನ ಆ ಸಟ್ಟಿಣಡ ಬೀದಿಯಲ್ಲಿ ಹೋಗುವಾಗ ಆಗಲಿ 
ನಟ್ಟಿಣದ ಸ್ರ್ರೀಜನರು "ರಾಜನಿಗೆ ಹುಚ್ಚು ಎಲ್ಲವನ್ನೂ ಕೊಲ್ಲುವೆ ಕಾಕೈದಲ್ಲಿರುವ ಸಿಂಹನನ್ನು, ನೀವು ಕೊಲಿರಿ, 
ಎಂದು ಈ ಮಕ್ಕಳನ್ನು ಅಟ್ಟಿದ್ದಾನೆ; ಮುಖ್ಯರಾದ ನುಂತ್ರಿಗಳೂ ಕೂಡ ಇನನ್ನು ನಿವಾರಿಸಬೇಕೆಂದು ತಿಳಿನನ 
ರಾಗೆಲಿಲ್ಲ, ಅಯ್ಯೊ ! ಹೇಗಾಗುತ್ತಡಿಯೊ ?' ಎಂಡು ಬೇಗ ಬೇಗ ಬಂಡು ಅನರನ್ನು ನೋಡುತ್ತಿದ್ದರು. ॥೪೨॥ 
ಹೀಗೆ ಮುಗ್ಗರೂ ಸುಂಡರಿಯರೂ ಆದ ಸ್ರೀಜನರೆ ಮುಸಸ್ಸನ್ನು ಉಯ್ಯಾಲೆಯಾಡಿಸುತ್ತಾ [ಆ ರಾಜಕುಮಾರರು] 
ನಡೆದು ಹೋಗಿ, ಸಿಂಹೆನಿರುನ ನ್ರದೀಕನನ್ನು ಪ್ರನೇತಿಸಿ- ಅಡನಿಯ ಸಮೂಹನೆಲ್ಲ ನೃುಗಗಳು ಇಲ್ಲದೆಂತಾಯಿತು ; 
ನಟ್ಟಿಣಗಳ ಸಮೂಹನೆಲ್ಲವು ಮಾನನರಿಲ್ಲದಂತಾಯಿತು, ಎತ್ತಿತ್ತಲೂ ಪುರ್ಮರೆಣವನ್ನು ನಡೆದು ಸೆಲಕೆ ಬಿದ್ದಿರುವ 
ಹೆಣಗಳ ಸಮೂಹವು ಕಾಣುವಂತಾಗಿದೆ. ಇಡೀ ದೇಶವು ಇಂತಹ ನಾವಕರ್ಮನನ್ನು ಅದು ಹೇಗೆ ಸೆಂನಾದಿಸಿ 
ಕೊಂಡಿತೊ' ಎಂದು ಹೇಳುತ್ತಾ ಆ ಶೂಕೆರಾದ ರಾಜವುಕ್ರಹಿ ಸಿಂಹೆನಿದ್ದ ಭಯಂಕರ ಸ್ಥಳನನ್ನು ಸನೀಪಿಸಿದರೆ. 
೪೩ ॥ ಆ ಸಂಡರ್ಭನಲ್ಲಿ- ದೊಡ ತನಟಗಳ ದೊಡ್ಡ ದನಿಯೂ, ಯೋಧರೆ ಸಮೂಹವು ಗರ್ಜಿ 

ಹೊರಹೊಮ್ಮುನ ಭಯೆಂಕರೆ ಶಬ್ದ ವೂ ನೆಳೆಯೆಲಿ ಸೇರಿರುವ ಸಿಂಹೆಕ್ಕೆ ನುಹೆತ್ತಾದೆ ಕೋಪನನ್ನುಂಟುನಾಡಲು, 


೩ ಸ್ವಯೆಂ ಪ್ರಭಾ ಪ್ರಭಾನಂ 0 


ತೃಟಿಕೆಯನಾಗಸಕ್ಕೆ ಮಿಗೆ ಲಂಭಿಸಿ ಗರ್ಜಿಸಿ ತಾರಕಾ ನಧಂ 
ಸ್ಪುಟಿಯಿಸಿದತ್ತೊ ಸೇಟ್‌ನಿಸಿ ಮಾರ್ವನಿ ನೀಳ್ತುದು ದಿಕ್ತಟಿಂಗಳೊಳ್‌ ॥ ೪೪ 


ಆಗಳಾ ಗರ್ಜನನಜ್ರಪಾತದಿಂ ನೆಕೆಜೊಡನಂಪ ಬಿರುದಿನ ಬೀರರೆರ್ಜಿವೆಟ್ಟುಗಳ್‌ ತೊಟ್ಟಿನೆ ಬಿರಿಯೆ ಸುರು 
ಳ್ದುರುಳ್ಳುತೆಕಳ್ತು ನರಿಷೋಡೆ ನಿಜಯೆಕೊರ್ನನೆ ನಿಜಯಾರ್ಧದಂತೆ ಗೊೋನರ್ಥನೆನಕೆಲಡೊಳಚಳಿತನಾಗಿ 0०७) 
ನೋಡಿ ; 


ಮಾರಿಯ ಮೂರಿ ಮೇಲೆಅಗುನಂಪಡಿ ಭೋಂಕನೆ ಮೇಲೆನಾಯ್ದೆ ಕಂ 

ರೀರನನುಂ ಮಹಾರನನುನಾಕೃತಿ ಭೈರನಮಂ ಸನುಗ್ರಮ 

ನ್ಲೌಕೆನನುಂ ನಿಜಾನಯನಚಾರನನುಂ ಕಡಿಕೆಯ್ದು ಕೆಯ್ದುನಂ 

550 ಕೆಯ್ಯೊಳವೃಳಿಸಿ ಘಾತಿಸಿಷಂ ನಿಜಯಪ್ರಿಯಾನುಜಂ ॥ ೪೫ 


ಅಂತು ನಂಚಾಸ್ಯನೆಂ ನಂಚತ್ವಮೆಯ್ಲಿಸಿ ಜನನದನುನನುನತ್ರನನದನುಂ ಮಾಡಿ ನಾಡೆಯುಂ ಪ್ರಜಾ 
ಪ್ರಕಂಸಾಶೀರ್ನಚನನಿಚಯೆಂಗಳನಂಗೀಕರಿಸಿ ಮರಟ್ಟು ಬರುತ್ತುಂ 


ಕೋಟಿಕನಾನುಢೇಯೆ 3७ ಮುಂದಿಕೆ ಚೋಂಕೆಸೆ ಕಂಡು ನಿಂಡರು 

ಶ್ರಾಟಿಸೆಮೆಂಡು ಪೂಣ್ಣಖಿಳಕಕ್ಷಿಯಿಸೆತ್ತುತುನುಳ್ಳಿನೊೊಯ್ಯೆ ನಃ 

ನಾಟಿನರಾಗಿ ಪಿಂಗೆ ದಕೆಹಾನನಿಳಾಸಮುಖಂ ಮುಕುಂದನು 

ತ್ರಾಟಿಸಿಲೀರೆಯಿಂ ನೊಗಟ್‌ ನಿಶ್ವಜನಂ ಕಿಟ*ಕಲ್ಲನಾಡಿವಂ || ೪೬ 


[ಅದು] ಆಕಾಶಕ್ಕೆ ಜೋರಾಗಿ ನೆಗೆದು, ನಕ್ಷತ್ರಮಾರ್ಗವು ಒಡೆದು ಹೋಯಿಕೊಟ ಹೇಳು ನಿನ್ನುನಂತೆ ಗರ್ಜಿಸೆ 
ಲಾಗಿ ಅದರೆ ಪ್ರಕಿಧ್ವನಿಯು ದಿಕ್ಕುಗಳ ಕೊನೆಗಳಲ್ಲೆಲ್ಲಾ ನುಗ್ಗಿ ಹೋಯಿತು; ॥೪೪ ॥ ಆಗ ಅವರೆ ಗರ್ಜನೆ 
ಯೆಂಬ ಸಿಡಿಲಿನಿಂದ ತಮ್ಮ ಜೊತೆಯಲ್ಲಿ ಗುಂಪಾಗಿ ಬಂದಿದ್ದ ಬಿರುವಿಸೆ ಶೂರರ ನಿಡೆಯೆಂಬ ಬೆಟ್ಟಗಳು ಥೆಟ್ಟಿೆ 
ಸೀಳಿಹೋಗಲು, ಹೆದರಿ ಕೆಳಕ್ಕುರುಳಿದ [७४७] ह५ ७४) ಓಡಿಹೋಗುತ್ತಿಕಲಾಗಿ, ನಿಜಯೆನೊಬ್ಬನು 
ಮಾತ್ರ ನಿಜಯಾರ್ಧಪರ್ನತದಂತೆ ವಾಸುಜೀನನ ಪಕ್ಕದಲ್ಲಿ ನಿಶ್ಚೆಲನಾಗಿ ನಿಂಶುನೋಡುತ್ತಾ - ಡೊಡ್ಡ 
ಧ್ವನಿಯಿಂದ ಕೂಡಿದುಷೂ, ಭ್ರೈಕನನಂತೆ ಆಕೃತಿಯುಳ್ಳುದ್ಯೂ ಅಖಂಡನಾಡ ಮನದಿಂಡ ಮಹೆತ್ತಾದುದ್ಕೂ, 
ಆದ ಆ ಸಿಂಜೆವು ಹೆನ್ಮಾರಿಯ ಕೋಣನಂತಿ ಸುಗ್ಗಿ ಬಂದು ಮೇಲೆ ಬೀಳಲು, ನಿಜಯನ ಪ್ರೀತಿಯ 
ತೆನ್ಮುನಾಡೆ ಕ್ರಿಹಿನ್ಟನು ತನ್ನ ಸಂಬಂಧವಾಡ ಮಾತಿನ ಪನಿಯನ್ನು ತುಂಡುಮಾಡಿ (ಮೌನವಾಗಿ), ಆಯುಧ 
ನನ್ನು ಹುಡುಕಣೆ ತನ್ನ್ನ ಕೈಯಿಂದಲೇ ಅವನ್ನು ಅವ್ಸಳಿಸಿ ಹೊಡೆದನು. ॥ ೪೫ ॥ ಹೀಗ ಸಿಂಹನನ್ನು ಸಾಯಿಸಿ, ಜೀಶ 
ವನ್ನು ಉವದ್ರವವಿಲ್ಲದ ಸ್ಥಿತಿಗೆ ತಂದು ನಿಶೀಷವಾಗಿ ಪ್ರಜೆಗಳ ಹೊಗಳಿಕೆ-.ಹಕಿಕೆಗಳನ್ನು ಸ್ವೀಕರಿಸಿ, ४०६0१) 
ಬರುತ್ತಾ ಕೋಟಿಕ ಎಂಬ ಹೆಸರಿನ ಬಂಡೆಯು ಮುಂದಿಕಲಾಗಿ, ಅಪನ್ನು ಥಟ್ಟನೆ ಕಂಡ ಶೂರಕಿಲ್ಲ ಅವನ್ನು ಎತ್ತಿ 
ಒಗೆಯುನೆನೆಂಡು 8१8 ८0०8, ತಮ್ಮ ಸರ್ನಶಕ್ತಿಯಿಂದಲೂ ಆದನ್ನು ಮೇಲೆತ್ತಹೊರಟು, ಪಕ್ಕೆಯ 
ಹೊಡೆಮುಕೊಳ್ಳುತ್ತಿರಲು ನಿಶ್ಯಕ್ತರಾಗಿ ಹಿಮ್ಮೆಟ್ಟಿಡರು, ಆಗ್ರ ಮುಗುಳ್ನಗೆಯ ಸುಂಡರಮುಖವುಳ್ಳ ಮುಕುಂದನು 
ಜಗತ್ತಿನ ಜನರಿಲ್ಲ ಹೊಗಳುನಂತೆ ಅಡನ್ನು ಲೀಲಾಜಾಲವಾಗಿ ಎತ್ತಿ ಆಣೆಕಲ್ಲಾಟಿನನ್ನಾಡಿದನು. lvl ಹೀಗಿ 
ಕೋಟ್ಯಂಶರಿ ಭಟಿನಮೂಹವು ಮೇರೆತ್ತಲಾರಣಿ ವ್ಯಥೆಗೊಂಡು (ನಿತ್ತಲಸಾಧ್ಯವೆಂಡು) ನಿಶ್ಚಿತನಾಗಿದ್ದ ಕೋಟಿಕ 
“ನೆಂಬ ಆ ಬಂಡೆಯನ್ನು ಪ್ರಯತ್ನನಿಲ್ಲನಿಯೆ ಮೇಲಕ್ಕೆತ್ತಿದ ತನ್ನ ಕೋಳಬಲನನ್ನು ನೋಡಿದ ಜನರು ಕೋಟಿ 


೬೨ ವರ್ಥಮಾನ ಪುರಾಣಂ 


ಅಂತು ಕೋಟಿಭಟಿನೇಟಿಕಮುಮುತ್ತಾಟಿಸಲಾಜಡಿ ಕೋಟಿಕೆಗೊಂಡು ವೂಣ್ಣ ಕೋಟಿಕಿರೆಯೆನಯತ್ತದಿ. 
छ059 ४8४ ತನ್ನ ಬಾಹುನಾಟಿನನುಂ ನೋಟಿಕ ಜನಂಗಳ್‌ ಕೋಟಿವ್ರಕಾರದಿನುದ್ದಾಟಿಸಿ ಪೊಗಟ್ಲು ನಾಟಿಕಂ 
ಲಿಯೆ ತಜ್ಜನಾರ್ಥನಂ ७७३ ನತಾನನನಾಗಿ ಬಂದು ವುಕೆಂಡಕೆವುಕನತಿನುಮೆಫಿನ ನಿಜವುಕನುನುರುನುದದಿಂ 
ಪುಗುವಾಗಳ್‌_. 


ಮೃಗರಿವುನಂ ಮೃುಗಾವತಿಯ ನಂದೆನನೊರ್ನನೆ ನಿಂದು ಕೊಂಡು ನಾ 

ಡಿಗರಮಕಕ್ಕೆ ಮಿಕ್ಕ ನರಿತೋಷನುಸಿತ್ತು ಬರುತ್ತುನುಟ್ತಿಯಿಂ 

ನೆಗವಿದನೊಂಜಿ ಹೆಸ್ತ್ರನೊಳೆ ಕೋಟಿಕನಾನುದ ಫೈಳಮಂ ಗಡೆಂ 

ದಗಣಿತ ರಾಗದಿಂ ನೆರೆದು ನೋಡಿದುದಚ್ಚುತನಂ ವುರೀಜನಂ | ಲ್ಲ೭ 


ಅಂತು ಮುನ್ನೆಂ ತಮ್ಮ ನೋಗಿಂಗುನ್ಮುಳಿಸಿದ ವುಕೆಜನೆಂಗಳುನ್ಮುಳನುನೊರ್ಮೊಡಲೊಳೆ ನಿರ್ನೂಳಿಸಿ 
ಫರೆನುಪು್ರನೋಡನುಕುತ್ಪಾದಿಸುತ್ತುಂ ಮುಹಾವಿಭನದಿಂ ನುಹೀನತಿನೆಂದಿಕನುಂ ಪೊಕ್ಕು 


ನಿಜಯೆಯುತಂ ನಿಜಯೆಯುಕಂ | ನಿಜಯಾನುಜನಜಡವಿಕ್ರಮುಂ ಪಿತೃವಡನಂ 
ಕಜಕೆಬಗೆ ಕೆಗೆದು ಕರೈ | ಸಿ ಜನೇಶಂ ನರೆಸಿ ಹೆರ್ನನುಂ ಮಿಗೆ ತಳೆದೆಂ | ೪೮ 


ಅಳನಿಗಟ್‌ಡೊಗೆದ ವುಳಕಾ | ನಳಿ ಸರಿಕಂಭಣಕೆ ನಡೆಯೆ ಶಿಧಿಲಕೆಯಂ ಭೂ 
ತಳನತಿ ಸಮುಚಿತ ಪೀರ | ಸೈಳಿಯೊಳ್‌ ಕುಳ್ಳಿರಿಸಿದಂ ನಿಜೋರ್ಜಿತಸುತರಂ ೪೯ 


ರೀತಿಯಲ್ಲಿ ಹೇಳಿ ಹೇಳಿ ಹೊಗಳಿ ನರ್ತನ ಮಾಡುತ್ತಾ ನಲಿಯುತ್ತಿಕಲು, [ಅದನ್ನು ಕಂಡೆ] ಆ ಜನಾರ್ದನನು 
ನಾಚಿಕೆಯಿಂದ ತರೆಬಾಗಿದನನಾಗಿ ನಡೆದುಬಂದು, ಡೇನೇಂದ್ರನ ಸ್ವರ್ಗಕ್ಕೆ ಸಮಾಸನೆನಿಸಿದ ತನ್ನ ನಟ್ಟಣನನ್ನು_ 
ಬಹು ಸಂತೋಷದಿಂದ ಪ್ರನೇಶಿಸುನಾಗ-"ಸಿಂಹನನ್ನು ನುಗಾನತಿಯ ನುಗನಾದೆ ಕ್ರಿಪಿಷ್ಸನೊಬ್ಬನೇ ಎಡುರಿಸಿ 
ನಿಂತು ಅದನ್ನು ಕೊಂದು, ನಾಡಿನ ಜನರೆ ಮುಸಸ್ಸಿಗೆ ನುಹೆತ್ತಾದ ಸಂತೋಷನನ್ನುಂಟುಮಾಡಿ [ಹಿಂದಿರುಗಿ] 
ಬರುತ್ತಾ ಒಂದೆ ಅಂಗೈಯಲ್ಲಿ ಕೋಟಿಕನೆಂಬ ಹೆಸರಿನ ಬಂಡೆಯನ್ನು ಸುಲಭನಾಗಿ ಮೇಲೆತ್ತಿಡನಲ್ಲನೆ ? ' ನಂದು 
०४ ಅನುರಾಗದಿಂದ ಆ ಊರಿನ ಜನ ಗುಂವಾಗಿ ಸೇರಿ ಅಚ್ಯುತನನ್ನು ನೋಡುತ್ತಿತ್ತು. [| ೪೭ ॥ ಹೀಗೆ. 
ಪೂರ್ವದಲ್ಲಿ ತನ್ಮು ಪ್ರಯಾಣಕ್ಕಾಗಿ ಕಳನಳಗೊಂಡ ನಟ್ಟಣಿಗರ ಕಳವಳನನ್ನು ಒಂಜೆ ಸಲಕ್ಕೆ ನಿರ್ಮೂಲನಾಡಿ, 
[ಅನರಿಗೆ]ಅತ್ಯಂತ ಸಂತೋಷನನ್ನುಂಟುಮಾಡುತ್ತಾ ನುಹಾವೈಭನದಿಂದ ರಾಜಕ ಅರಮನೆಯನ್ನು ಪ್ರ ನೇಶಿಸಿ- 
ಕ್ರಿಯಾಶೀಲನೂ ನಿಜಯಸ ತಮ್ಮನೂ ಆಡತ್ರಿ ಪಿನ್ಫನು ಅಣ್ಣನಾದ ನಿಜಯೆನೊಡನೆ ನಿಜಯೆದಿಂದ ಳೂಡಿದನನಾಗಿ 
ಬಂಡು ತಂದೆಯ ವಾಡಕನುಲಕ್ಕೆ ನಮಸ್ಯರಿಸೆಲು ಆ ಮಹಾರಾಜನು ಅನನನ್ನು ಸೆಳೆದು ತಬ್ಬಿಕೊಂಡು ಆಶೀರ್ನಾಡ 
ಮಾಡುತ್ತಾ ನಿಶೇಷವಾದ ಸಂತೋಷನನ್ನು ಹೊಂದಿದನು, ॥ ४७ ॥ ದಟ್ಟಿವಾಗಿ ನಿಮಿರಿ ನಿಂತ ಕೋಮಾಂಚವು 
ಆಲಿಂಗಸನನ್ನು ಸಡಿಲವಾಗಿ ಮಾಡಲು, ನುಹಾರಾಜನು ಏಳಿಗೆ ಹೊಂದುತ್ತಿರುನ ತನ್ನ ಮಕ್ಕಳನ್ನು ಯೋಗ್ಯನಾದ 
ಪೀರದಲ್ಲಿ ಕುಳ್ಳಿರಿಸಿದನು. ॥ ५6 ॥ ಅಗ ನಿಜಯನು ತನ್ನೆ ತಮ್ಮನ ತೋಳ್ಳಲದ ಮಹತ್ತ है) ಇದ್ದುದನ್ಸಿದಂತೆ 
ಹೇಳಿದೆರೊ ಕೂಡ ಸಜ ನರಿಂದ ಸ್ಲೋತ್ಸನಾತೃನಾಡ ಕ್ರಿಪಿಸ್ನನು ಬಾಗಿದ ಮುಖಕಮುಲವುಳ್ಳವನಾಡನು. ಆ ಕ್ರಿಪಿ 
ಷ್ನನು ನಂತಹ ಉಪಾತ್ತ ವುರುಸಕೊ | ॥೫೦॥ ನುಶ್ತೊಂದು ದಿವಸ ಆ ಸುಕಮ್ಯುಜೀಶದ ರಾಜನು ಆಶರ್ಯ 


೩ ಸ್ವಯಂಪ್ರಟು ಪ್ರಜ್ಞುನಂ ೬4 
ಅಗಭ್‌ 


ವಿಜಯಂ ನಿಜಾನುಜಾತನ | ಭುಜಬಳಡುನ್ನತಿಯನುಳ್ಳುವಂ ಕಧಿಯಿಸೆಯುಂ 
ಸುಜಕನುತಂ ನತನಡನಾಂ | ಬುಜನಾದನಿಡೇನುದಾತ್ತನೋ ನನಜಾಕ್ಷಂ ॥ 90 


ಮತ್ತಮೊಂಶು ಜಿನಸಮಾಸುರನ್ಯಾಧೀಶ್ವರಂ ಸಾಶ್ವರ್ಯಸೌಂದರ್ಯ ನಿಧಾನಜನ್ಮಭೂನಿಗಳೆನಿಸಿದ 
ಕಾಮಿನಿಯರ ನಿಕಾಸುಕೋನುಳಾನಯನಾಗಣ್ಯಲಾನಣ್ಯಮೆಂಬ ಪುಣ್ಯಜಳಂಗಳಿಂದಮುಂ ಮಡನನುಂತ್ರ 
ಕೇವಕೆಯರೆನಿಸಿದ ನಾಸುರೋಚನೆಯರ ವಿಸಾಳರೋಳಲೋಚನಂಗಳೆಂಬ ಲುರತ್ಸಾರೀಸೆಂಗಳಿಂದಮುಂ, ನುನೋ 
ಜರಾಜ ಪ್ರಾಜ್ಯರಾಜ್ಯಗೋನಿಸಿಯರೆಸಿಸಿಡ ನಿಳಾಸವತಿಯರ ನಿಳಾಸಾನಾಸದರಹಾಸಂಗಳೆಂಬ ಡಿಂಡೀರನಿಂಡಂ 
ಗಳಿಂಡಮುಂ ಕತಿಜೀನಿತೇಶ್ವರಥ ನಿ್ಯಾಜೇನತೆಯಕೆನಿಸಿದ ಶಿರೀಷದಾನುಕೋನುಳ ಬಾಹುಲತಾಯುಗಳೆಯೆರೆ 
ಬಾಹುನಲ್ಲರಿಗಳೆಂಬ ಕಲ್ಲೋಳ ಮಾಳಿಗಳಿಂದಮುಂ, ಕಂದರ್ಕನ ಮಣಿದರ್ನಣ ಕಲ್ಬೆಯಕೆನಿಸಿಷ ನನರೆಹೆ 
ನವಕೆಯರ ನಗೆನೊಗಂಗಳೆಂಬ ವಿಕಚವಾರಿಜಂಗಳಿಂದಮುೂ ಚಿಶ್ರಜನ ನಿಜಯಸೈಜಯಂತಿಗಳಿನಿಸಿದೆ ಚಕ್ರ 
ನಾಕನಿಬಿಡಸ್ತ್ರನೆಯಕ ನೃತ್ರೋತ್ತುಂಗ ನಕ್ಷೋಜಂಗಳೆಂಬ ರಧಾಂಗಂಗಳಿಂಪೆಮುಂ ವಿಸಮಾಯುಢನ ಕೂರ್ಗ 
ಜಿಗಳೆನಿಸಿದ ನಿತಂಬನಕಿಯರೆ ನಿತಂಬಬಿಂಬಂಗಳೆಂಬ ನಿಶಾಳೆಕೂಳೆಂಗಳಿಂದಮುಂ, ಕುಸುನುಕೋದಂಡನೆ ಮುಂಡ 
ಲಾಗ್ರಲಕೆಗಳಿನಿಸಿದ ಶೃಂಗಾಕೆನತಿಯೆರ ಕೆನೆಣೀಯನುಣಿಭೂಸಣ ಕ್ವೈಣನಂಗಳೆಂಬ ಮುರಾಳಿಕಾಕಳಕ್ಟಣನೆಂಗ 
ಳಿಂದಮುಂ ಮಕ್ಕಧನೆ ಮುನೋರಸಸಿದ್ದಿಗಳೆನಿಸಿದಳಿನೀಳಕುಟಿಲಕುಂತಳೆಯರ ನಿತಾಂತಕಾಂತಕುಂಡೆಳೆಂಗಳೆಂಬ 
ಮುದನಕ್ಕಥುಕರನಿಕರೆಂಗಳಿಂದಮುನೆಸೆಡು ಕಣ್ಣೆ ಕರಂ ಸೊಗಯಿಸಭಿಕನಸರೋನರಮೆಂಬಂತಿರ್ದ ನಿಜಸಭಾಸದನದೆ 
ನಡುವೆ ಬೆಡಂಗುನಡೆದ ನಿವಿಧಮಣಿಖಚಿತ ವಿಷ್ವರಾಂಬುಜದ ನೇಲೆ ಲೀಲೆಯಿಂಡುಸನಿಷ್ವನಾಗಿ ನಿಜನಿರಾಜಮಾನ 
ರಾಜಹೆಂಸತ್ವಮಂ ವ್ರಕಟಿಸುತ್ತುಮಿಂತು— 


ಕರನಾದ ಸೌಂಡರ್ಯನೆಂಬ ನಿಧಿಗೆ ಕೌರುಮನೆಯೆನಿಸಿರುವ ರನುಣಿಯಕ, ಮೋಹಕನಾಡ ನುತ್ತು ಕೋಮಲನಾಡ 
ಅಂಗ ಸೌಂಡೆರ್ಯನೆಂಬ ಕಿರ್ಧೋದಕದಿಂಡಲೂ, ನುನ್ಮಧನ ಮುಂತ್ರಾಧಿಜೇವತೆಯಕೆನಿಸಿದ್ಯಸುಂದರಿಯೆರ ನಿಸ್ತಾರೆ 
ವಾಡ ಕಣ್ಣುಗಳೆಂಬ ಚಲಿಸುವ ಮೀನುಗಳಿಂಡಲೂ, ಮನ್ಮಥ ಮುಹಾರಾಜನ ಕ್ರೀಸ್ಕನಾದ ರಾಜ್ಯವಲ್ಲಿ ಲಕ್ಷ್ಮಿಯ 
ಕೆನಿಸಿಕೊಂಡಿರುವ ಸುಂಡರಿಯರೆ ನಿಲಾಸಪೂರ್ಣವಾದ ಮುಗುಳ್ನಗೆಯೆಂಬ ನೊರೆಯ ಗಡ್ಡೆ ಗಳಿಂದಲೂ, ಮನ್ಯಥನೆ 
ವಿಡ್ಯಾಜೇವತೆಯಕೆಸಿಸಿ, ೨ರೀಷ ಪುಪ್ಪಹಾರದಂತೆ ಕೋಮಲನಾದ ಬಳ್ಳಿಯಂತಹೆ ಕೋಳುಗಳೆಂಬ ತೆರೆಗಳ 
ಸಮೂಹೆದಿಂದಲೂ, ಮಕ್ಕಧನ ರತ್ನದ ಕನ್ನಡಿಗೆ ಸಮಾನಕೆನಿಸಿದ ಕಮಲಮುಖಿಯರ ನಗುನೊಗಗಳೆಂಬ ७०९७ 
ಕಮಲಗಳಿಂಡೆಲೂ, ಮನ್ಮಥನ ಗೆಲುವಿನ ಬಾವುಟಿಗಳೆನಿಸಿರುನ ಚಕ್ರನಾಕದಂತೆ ದಟ್ಟಿವಾದ್ಯಮೊಲೆಗಳುಳ್ಳ ರಮಣಿ 
"000 ದುಂಡಗೆ ದಫ್ಬವಾಗಿರುವ ನೊಲೆಗಳೆಂಬ ಚಕ್ರವಾಕವಕ್ಷಿಗಳಿಂದಲ್ರೂ ಮನ್ಮಥನ ಚೂನಾನ ಬಾಣಗಳಿನಿಸಿ 
ಕೊಂಡಿರುವ (ನಿತಂಬನತಿಯರ), ಸುಂದರಿಯರ ದುಂಡಾದ ಪೊರವಾರುಗಳೆಂಬ ನಿಸ್ರಾಕನಾಡ ಕೊಳಗಳಿಂದಲೂ, 
`ಪುಷ್ಪಬಾಣನ ಸಂಸ್ಥಾನದ ಅತ್ಯಂತ ಕ್ರೀಷ್ಕವಾದ ಬಳ್ಳಿಗಳು ಎನಿಸಿಕೊಂಡಿರುವ, ಸುಂದರಿಯರ ನುನೋಹಕವಾಡೆ 
ಕೆತ್ನಾಭೆರೆಣಗಳ ರುಣತ್ಪಾರನೆಂಬ ಹೆಂಸೆಡ್ಯನಿಗಳಿಂದಲ್ಕೂ ಮನ್ಕಧನ ಇಷ್ಟಾರ್ಥ ಸಿದ್ಧಿಯಂತಿರುನ ಮತ್ತು ದುಂಬಿ 
ಯಂತೆ ಕವ್ಸಾಪೆ ಗುಂಗುರು ಕೂದುಲುಳ್ಳ ರಮಣಿಯರ, ಧಳಧಳಾಯೆಮಾಕನಾದ,ಕರ್ಣಾಭರಣಗಕೆಂಬ ನುದಿಸಿದೆ 
ದುಂಬಿಗಳ ಸಮೂಪೆದಿಂದಲೂ ಪ್ರಕಾಶಿಸುತ್ತಾ ಕಣ್ಣುಗಳಿಗೆ ನಿಶೇಷನಾಗಿ ಸೊಬಗನ್ನುಂಟುಮಾಡುವ ಹೊಸ 
ಬಗೆಯೆ ಸಕೋನಕನೆಂಬಂತಿ ಇದ್ದೆ ತನ್ನ ಸಭಾಭವನದ ಮಧ್ಯದಲ್ಲಿ ಆಕರ್ನಕನಾಜೆ ಬಗೆಬಗೆಯಾಗಿ ರತ್ನಗಳಿಂದ 
ಕೂಡಿದ ಕನುಲಾಕಾರದ ಆಸನಡ ಮೇಲೆ ಲೀಲೆಯಿಂದ ಕುಳಿತನನಾಗಿ ಬೆಳಗುವ ತನ್ನೆರಾಜಹೆಂಸತ್ವನನ್ನು ಪ್ರದರ್ಶಿ 


೬೪ ವರ್ಧಮಾನ ಪುರಾಣಂ 


ಗೀತದ ವಾವ್ಯದೆ ರೀತಿಯ | ಚಾತುರ್ಯೆಂ ಮೂರ್ತಿನೆತ್ತುಜಿನಿಸಿದ ನಿಬುಧ 
ಪ್ರಾತಣಿ ಮಂತ್ರಿ ವುಹೋಹಿತ | ಜಾತದಿ ನರಿವೇಷ್ಟಿತಂ ನೈನಂ ರೆಂಜಿಸಿೆಂ ೫೧: 


ಆ ಸಮಯೆಜೊಳ್‌.. 


ಕರಧೃತನೇತ್ರಂ ಸಮ್ಮುಖ | ನಿರೂಪಿತಾತ್ಮೀಯೆ ಗಾತ್ರನನಿನಿಷನೇತ್ರಂ 
ಸುರಿತಾಥರನತ್ರಂನಳಿ | ತರಾಜಿಸಾತ್ರಂ ದರೆನಿನ ನಡಿಯಅನೊರ್ನಂ ॥ ೫೨ 


ಬಂದುವೊಡನಟ್ಟು ಜೇನ ಸ | ಮಂ ದೇನರ್ಕಳೊಳೆನಿಪುನೊರ್ನಂ ಮುದದಿಂ 
ಬಂಪಂಬರದಿಂ ಭರೆದಿಂ | ನಿಂದಿರನನೀಕ್ಷಣಾರ್ಥ್ಧಿ ಬಾಗಿರೊಳೀಗಳ್‌ || ೫೩ 


ನಿಂದು ಬಿನ್ನೆಪಂ ಗೆಯ್ಯೆ 


ಆ ನನನಂ ಮಾನನನಂ | ನೀನೀಗಳೆ ನುಗಿಸು ನುತ್ಸಭಾಭನನನುನೆಂ 
ದಾ ನಕಸತಿ ಜೆಸಸುವುದುಂ | ತಾಫನನಂ ನುಗಿಸಿದಂ ಪ್ರತೀಹಾರನರಂ uಳ 


ವುಗುನನನಂ ನರಿಪಾಗಳೆ | ಬಿಗಿಯೆಪ್ಪಿಪುನಖಿಳ ಸಭೆಯ ನಯಸದ್ಯುತಿನಾ 
ಳಿಗಳಳಿಮಾಳಿಗಳಂದಣಿ | ಸೊಗಯಿನ ನರಿನುಳದೆ ನೊಚ್ಚ ಪೊಸಬಾಸಿಗಮಂ ॥ भर 


ಅಂತು ನಿಸ್ಕಯಸ್ಟೀಯಾಮೇಯ ಕಾಯವಿಳಾಸನಾ ಸಭಾಂತರಾಳನುಂ ಪೊಕ್ಳನೇಕ ರಾಜರೋಕಾನೀಕ 
ಮಣಿನುಕುಟಿ ನುರೀಚಿನುಂಜರೀವುಂಜರೆಂಜಿತ ನದನಯೋಜನಂ, ಪ್ರಜಾನತಿ ನುಹಾರಾಜನಂ ಕಂಡು, ನಿನೆಯೆ 
ನಿಮಿಕೋತ್ತಮಾಂಗಂ ಪ್ರಭುಸಿಕೊಸಿತ ಸಮಾಸಸ್ಸಿತೆ ಸಮುಚಿತಾಸನಹೊಳ್‌ ಕುಳ್ಳಿರ್ಫದುಂ... 


ಸುತ್ತಾ,ಹೀಗೆ--ಸಂಗೀತ ಮತ್ತುನಾದ್ಯೆಗಳ ಕೆಲಾಚಾತುರ್ಯವು ಸಾಕಾರನಾಗಿಡಿಯೊ ಎನ್ನಿಸಿನಂತಹೆ ನಿದ್ವಾಂಸರ 
ಸಮೂಹೆದಿಂಡಲ್ಯೂನುಂತ್ರಿ,ಪುಹೋಹಿಕರ ಸಮೂಹೆದಿಂದಲೂ ಸುತ್ತುವರಿಯಲ್ಪಟ್ಟ ನನಾಗಿ ರಾಜನು ಪ್ರಕಾಶಿಸುತ್ತಿ 

ದನು [೫೧ ಆ ಸಮಯದಲ್ಲಿ. ಸೈಯಲ್ಲಿ ಹಡಿಡ ಕೋಲುಳನನೂ, ಇದಿರಿನಿ ನಿಜ್ಞಾ ನನೆ ನಾಡಿಕೊಳು 

3,008 ತನ್ನ ನೇಹನ್ಸಳ್ಳನನೂ, ಕಿನ್ಫೆ ಬಡಿಯೆನೆ ಕಣ್ಣು ಳನನೂ, ನಡುಗುತ್ತಿರುನ ಕೆಳದುಟಿಯುಳನನ್ಮೂಬಿಳಿಯೆ 
ಕೂದಲಿನಿಂದ ಕೂಡಿರುನನನೂ ಆಗಿರುನ ಬಾಗಿಲು ಕಾಯುನನನೊಬನು ಬಂಡು ಸನುಸ್ಯರಿಸಿ ಸ್ಲಾಮಿ 
ಡೀನತಿಗಳಿಗೆ ಸನಾನನೆನಿಸಿಕೊಳ್ಳುನ ಒಬ್ಬನು ಆಕಾಶದಿಂದ ಬಹುನೇಗನಾಗಿ ಸಂತೋಷದಿಂದೆ ಬಂದು, 

ಈಗ ಬಾಗಿಲಲ್ಲಿ ತಮ್ಮನ್ನು ನೋಡಬೇಕೆಂದು ಬೇಡುನನನಾಗಿ ನಿಂತಿದ್ದಾನೆ. ॥ ೫೨-೫೩ ॥ ಎಂಡು ನಿಜ್ಞಾನನೆ 
ಮಾಡಲು. "ಆ ಹೊನೆಬನಾದ ಮನುಷ್ಯನನ್ನು ನೀನು ಈ ಕ್ಷಣವೇ ನನ್ನ ಭಾನುಂದಿಕ್ಕೆ ಫೃವೇತನಾಡಿಸು 

ಎಂಬುದಾಗಿ ಆ ಮಹಾರಾಜನು ಅನ್ಸಣೆಮಾಡಲಾಗಿ ಆ ಬಾಗಿಲು ಕಾಯುನನನು ಅನನನ್ನು ಪ್ರನೇಶಮಾಡಿಸಿ 
ದನು. ೫೪॥ ಹೀಗೆ ಪ್ರವೇಕಿಸುವನನನ್ನು ಆ ಸಭೆಯಲ್ಲಿಡ್ನನರೆಲ್ಲರ ಕಣ್ಣ ಕಾಂತಿಯ ಧಾರಿಗಳೂ ಸುಂದರ 
ಸುವಾಸನೆಯುಳ್ಳ ಹೊಚ್ಚೆ ಹೊಸ ಹೊವಿನ ಕುಚ್ಛನ್ನು ಮೆಂಬಿಗಳು ಮುತ್ತಿಕೊಳ್ಳುವ ಹಾಗೆ ಬಿಗಿಯಾಗಿ 88), 
ಕೊಂಡುವು (७०७४४ ಸಭೆಯೆಲ್ಲವೂ ಅವನನ್ನು ನಿಟ್ಟಿಸಿ ನೋಡಿತು.) ೫5 ಹೀಗೆ ಆಶ್ವರ್ಯೆಕರನಾಪಂತಹ 
ಅಸದೃಶ ಜೇಹ ಸೌಂದರ್ಯವ್ಪಳ್ಳ ಆತನು ಸೆಭಾಮಧ್ಯವನ್ನು ಪ್ರನೇಶಿಸಿ, ಅನೇಕ ರಾಜರುಗಳ ರತ್ನಖಚಿತನಾಡೆ 
ಕೆರೀಟಿಗಳ ಕಾಂತಿಸಮೂಹೆದಿಂದ ಹೊಳೆಯುತ್ತಿರುನೆ ವಾಡಕನುಲಗಳುಳ್ಳ ಪ್ರಜಾಸಕಿ ಮಹಾರಾಜನನ್ನು ಕಂಡು- 


೩ ಸ್ವಯಂಪ್ರಭಾ ಪ್ರಭಾನಂ 4» 


ಸ್ಪಂದನಮಿಲ್ಲದಕ್ಷಿಗಳಿನೀಕ್ಷಿಸುತಿರ್ದುದು ಟಿಶ್ಚಿಸುಂಡೆಯಂ 

ಕಿಂದಪೊಲಾಗಳೊಂದಿನಿತು ಪೊಟ್ಟಿ ನೊಳಾ ಸಚೆ ಭೂಭುಜಂ 00९४३ § 
ಕ್ಕೊಂದಿಡ ರಾಗದಿಂದನುನನೆಂ ಜೆನೆಗೊಂಡನುಪಗ್ರಪಂತ ಭಾ 

ವೃಂದದ ಕೂಡೆ ನಾಡಿ ಕುಣೆಪಾದಿ ಸರಸ್ವತಿ ನಕ್ಟರೆಂಗಡೊಳ್‌ || wm 


ನೀನಾರ್ಗೆಶ್ವಣಿಸಿತ್ತನಂದೆಯೆಭಿಧಾನೆಂ 5०8१० ಕಾರ್ಯಮೇ 

ನೀ ನಿನ್ನಾಗಮಸಕ್ಕೆ ನೇಟಕಿನೆ ಕರಂ ಸೆಂಪ್ರೀತಿಯಿಂ ನೊತನಂ 

ತಾನಿಂತೆಂಡು ನಿವೇದಿಸಲ್‌ ಕೊಡಗಿವಂ ಪ್ರಸೃಷ್ಟನ್ಳುನ್ಪಾಕ್ಷರ 

ಥಸ್ರಾಫೆಂ ಸೂನೃತವಾದಿ ಕಾರ್ಯಘಟನಾಜಾತುರ್ಯೆ ಚಕ್ರೇಶ್ವಕಂ ॥ ೫೭ 


ಸ್ಥಿರೆಸಿಷ್ಠಾಯತನಾದಿಕೂಟನಪಕಂ ಶ್ರೇಣಿದ್ಯಯಾಂಕಂ ದಶೋ 

ತ್ವಠೆ ನಿಖ್ಯಾತಕಕೋಲ್ಲಸತ್ಸುರನರಂ ವಿ್ಯಾಢರೋತ್ಪತ್ತಿನುಂ 

ದಿರಮಂಭೋಧಿ ತರಂಗಸಂಗನುಕರಂ ಥಾನಲ್ಯಸೆಂಸತ್ತಿ ಸುಂ 

ವರೆನೊಂಡುಂಟು ಸರಾಥಣ್ಯಮಿಲ್ಲಿ ನಿಜಯಾರ್ಧಂ ಭೂನಿಭೈದ್ವಲ್ಲಭಂ po) 


ಅನಕಿಕೆಯ ನಿಭಪಕ್ಕೃತ 88 | ४ ನಗೇಂಪ್ರಾನೀಕ ಸತತ ನಿತತ ಸ್ಫರ್ಧಂ 
ಜಿನಗೃಹನುಹಿತ ನಿಜೋರ್ಥಂ | ನಿಸೊತಿನೆತ್ತುವು ಥರಿತ್ರಿಯೊಳ್‌ ನಿಜಯಾರ್ಥೆಂ ॥ ue 





ನಿಕಯದಿಂಡ ಬಾಗಿಡ ತರೆಯುಳ್ಳವೆನಾಗಿ, ರಾಜನು ಹೇಳಿಡಂತೆ ಸಮೀಪದಲ್ಲಿದ್ದ ಯೋಗ್ಯವಾದ ಆಸನದಲ್ಲಿ ಕುಳಿ 
ತಿರಲಾಗಿ ಆ ಸಭೆಯು ಸ್ವೈಲ್ಪಹೊತ್ತಿವಕಿಗೆ ಸುಳ್ಳು ಲಡ್ಡುಗೆಗಳನ್ನು ಕಿಂದಹಾಗೆ ಕೆನ್ಸೆಬಡಿಯದೆ ಕಣ್ಣುಗಳಿಂದೆ 
ನೋಡುತ್ತಾ ಇತ್ತು. ಆನೆಂತರೆ ನುಹಾರಾಜನು ತನ್ನ ಹಲ್ಲಿನ ಕೊಫೆಯಿಂದೆ ಬಂಡೆ ಕಾಂಕಿನನೂಹೆಡೆ ಜೊತೆ 
ಯಲ್ಲಿ ತನ್ನ ಬಾಯೆಂಬ ರಂಗಸ್ಥಳದಲ್ಲಿ ಸರಸ್ವತಿಯು ನರ್ತನ ಮಾಡುತ್ತಿರೆಲಾಗಿ ನ್ರೇನುದಿಂದ ಅನನನ್ನು ಹೀಗೆಂದು 
ಪ್ರಶ್ನಿಸಿವನು. ॥೫೬॥ "ನೀತು ಯಾರ ನುಗ? ಎಲ್ಲಿಂದ ಇತ್ತ ಬಂಡೆ ? ನಿನ್ನ್ನ ಹೆಸರೇನು? ನೀನು ಇಲ್ಲಿಗೆ ಬಂದ 
ಫೆಲಸನೇನು? ಹೇಳು? ७०४८७ ಹೇಳಲು, ಸುನ್ನಷ್ಯವ್ಯೂ ಸೆನಿಯೊ ಆದೆ ಅಕ್ಷರಗಳನ್ನೊಳಗೊಂಡ ಧ್ವನಿಯುಳ್ಳನನೂ 
ಸತ್ಯವಾದಿಯೂ, ಕಾರ್ಯವನ್ನು ನೆರನೇರಿಸುನ ಜಾಣ್ಮೆಯಲ್ಲಿ ಅತ್ಯಂತ ಶ್ರೀಷ್ಕನೂ ಆದ ७ ಹೊಸಬನು ಅತ್ಯಂತ 
ಪ್ರೀಕಿಯಿಂದ ಹೀಗೆಂದು ನಿಜ್ಞಾಪಿಸಲು ಪ್ರಾರಂಭಿಸಿದನು, ॥ ೫೭ “ಶಾಶ್ವತವಾದ ಸಿದ್ಧಾಯತನನೇ ನೊಡ 
ಲಾಡೆ ಒಂಭತ್ತು ಶಿಖರಗಳುಳ್ಳುದೂ, ಎರಡು ಸಾಲುಗಳೇ ಗುರುತಾಗುಳ್ಳುದೂ, ಪ್ರಖ್ಯಾತವಾದ ನೂರೆ 
ಹತ್ತು ಸೊಗನಾದ ಮುತ್ತು ಶ್ರೀಸ್ಕನಾಡ ವುರಗಳನ್ನೊಳಕೊಂಡುಡೂ, ವಿಷ್ಯಾಧರರ ಸೃಷ್ಟಿಗೆ ಆನಾನೆಸ್ಕಾನ 
ನಾದುದೂ, ಸಮುದ್ರದ ಅಲೆಗಳಿಂದ ನೇರಿಕೊಂಡುದ್ಕೂ ವಿಶೇಷನಾಡ ಶುಭ್ರ ಧನಳತೆಯೆಂಬ ಸಂನತ್ತಿನಿಂಡ 
ಸುಂಡರೆನಾದುದೂ ಆಡ ನಿಜಯಾರ್ಥನೆಂಬ ಶ್ರೇ್ಸನಾಡ ನರ್ನತನೊಂದು ಇಡೆ. ॥೫೮॥ ७ ನಿಜಯಾರ್ಥ್ಧ 
ಪರ್ನತವು ತನ್ನ ಅತಿಶಯ ವೈಭನದಿಂಪ ಜಗತ್ತಿ ಎಲ್ಲ ನರ್ನತಗಳ ಸಮೂಹನನ್ನೂ ಮೀರಿಸಿದುವಾಗಿಡೆ; 
ಸದಾ ವಿಸ್ತಾರವಾದ ಸ್ಫರ್ಜಿಯುಳ್ಳದ್ದಾಗಿದೆ; ತನ್ನ ಮೇಲ್ಫಾ ಗನೆಲ್ಲ" ಜಿನ ಡೇನಾಲಯದಿಂದ ತುಂಬಿದ 
ಮಹಿಮೆಯುಳ್ಳದ್ದಾಗಿದೆ, ಜಗತ್‌ಸ್ತುತ್ಯವಾಗಿದೆ. 8೫೯ ಆ ಕ್ರೀಷ್ಕಪರ್ವತದ ದಕ್ಷಿಣ ಸಾಲಿಗೆ ಅಲಂಕಾರ 
ವಾಗಿರುನ ರಥ್ದನೂವುಕನೆಂಬ ಪಟ್ಟಣವು ಹೊಳೆನ ಬಂಗಾರೆದಿಂಡೆ ನಿರ್ನಿತನಾನ ಗೋಪುರೆಗೆಳಿಂದ 
ಕೂಡಿ ಪರ್ವತರಾಜನ ಲಕ್ಷ್ಮಿಯ ಕಾಲ್ಲಡಗಡಂತೆ ಪ್ರಕಾತಿಸುತ್ತಣೆ. ಜ್ವಲಕಜಟಿಯೆಂಬ ರಾಜನು ಅಡ 


9 


4೬ है ವರ್ಧನಾನ ಪುರಾಣಂ 
ಆ ಕ್ಷೋಣೀಧರೆವರೆದ ಪಕ್ಷಿಣತ್ತೀಣಿಗಳಂಕಾರಮೌಗಿ 


ಇ 


ಫುರನನವರತಂ ಕಥನೂ | ಪುಕಮೆಸೆನುದು ಅಸಿತಭರ್ಮನಿರ್ಮಿತಸಜ್ನೋ 


ಪುಕನುಗಪತಿ ७३ | (8४ | ವುರನುರಸಂ ಜ್ವಲನಜಟಿ ನಿರಾಜಿಸಸದಟಸೊಳ್‌ ॥ ೬೦ 

ಜ್ವಲದರಿಕುಲ ಕಾಂತಾರ | ४,०8० ಜೃಲನಜಟಭೂಭುಜಂ ನೋಲ್ವಂ ಪ್ರೋ 

ಜ್ವಲನಂ ಶಕಾಂಕನೆಂ ಕೋ | ಮಲನಂ ಸದ್ರೃತ್ವತಾ ಕಳಾಕಾಂತಿಗಳಿಂ ॥ ೬೧ 

ಆ ಯಶೊನಿಧಿಗೆ ನಲ್ಲಭೆಯಾದಳ್‌ | ನಾಯುವೇಗೆ ರನುಣೀಜನರತ್ನಂ 

ಶ್ರೀಯ ಭಾರತಿಯ ಸನ್ನಿಭಿ ವುಣ್ಯೋ | ನಾಯಫರ್ಮರತನೂಕೆಯ ಚಿತ್ತಂ ॥ ೬ 

ಅರ್ಕಂ ಬುಧಜನೆನನಜನನ ! ಕೃರ್ಕಂ ರಿವುನಿವುಳತಿಮಿರಸಮಿತಿಗೆ ತೊದಳೇ 

ನರ್ಕಂ ಕುನಯೋತ್ಪಳತತಿ | ಗರ್ಕದ್ಯುತಿಯರ್ಕಕೀರ್ತಿ ತತ್ಸುತನಾದಂ | ೬೩ 
४0४ 0०..... 


ಸೆಯನೋತ್ಸನಕರ 0383 | ಜಯಲಕ್ಷ್ಮೀ ಸಮಸ್ತ ಸತ್ಯಳಾಕೋನಿದೆ ಪು 
ಣೃಯೆಶೋರ್ಥಿಸಿ ಸೆಸರ್ನೆತ್ತಳ್‌ | ಸ್ವಯಂಪ್ರಭಾಜೀನಿಯಾತನನುಜಾತೆ ನಲಂ ॥ tw 


ಆಕೆಯ ನಕ್ಟ್ರನಾರಿಜದ ಲೋಚನನೀಳನಕೋಜದೋಸ್ಕಬಂ 
ಧೂಕಡ ಪಂತಕುಂದದ ನಖಾಂಕುರಕೇತಕದೆಂಬುನೋಹೆನ 
ಶ್ರೀಕರಮೆಂದಿದ್ಯದುತೆಡಂಬನೆ ನಚ್ಚಿನ ಕೆಯ್ದುಮಾಡಿ ಮೂ 
ರೋಕಡೊಳೆಯ್ದೆ ನೆಂಚಶತೆನುಂ ಕುಸುಮಾಸ್ತ್ರನುಮಾಡನಂಗಜಂ || ೬೫ 


ರಲ್ಲಿ ಶೋಭಿಸುತ್ತಿದ್ದಾನೆ. ॥೬೦॥ ಆ ಜ್ವಲನಜಟಿ ನುಹಾರಾಜನು ರಾಜಸದಿಂದ ತುಂಬಿದ ಶತ್ರುನೆಂಶೆನೆಂಬ 
ಅರಣ್ಯಕ್ಕೆ ಕಾಡುಕಿಚ್ಛಿನಂತಿರುವನೆನಾಗಿ ಸೂರ್ಯನನ್ನು ಹೊಲುತ್ತಾನೆ; ತನ್ನೆ ಒಳ್ಳೆಯ ನೆಡಕೆಯೆಂಬ ಕರೆಗಳೆ ಕಾಂತಿ 
ಯಿಂದ ಅತ್ಯಂತ ಕಾಂಕಿಯುಕ್ತನಾಗಿ ಕೋನುಲನಾಗಿರುನ ಚಂದ್ರನನ್ನು ಹೋಲುತ್ತಾನೆ. ॥೬೧॥ ಆ ಕೇರ್ತಿ 
ಶಾಲಿಯಾದ ರಾಜನಿಗೆ ಲಕ್ಷ್ಮಿ ಸೆರಸ್ಕತಿಯರಿಗೆ ನಮಾನಳಾದ ವಾಯುನೇಗೆ ಎಂಬ 8,00४ 0 ಮುಡಡಿ 
ಯಾದಳು. ಆಕೆಯ ಮನಸ್ಸು ಫುಣ್ಯಕರನಾದ ಧರ್ಮದಲ್ಲಿ ಅನುರಕ್ತವಾದುದು. ॥೬೨॥ ನಿದ್ವಾಂಸಕಿಂಬ 
ಕಮಲನನಕ್ಕೆ ಸೂಕೈನಂತಿರುನವನೂ ಶತ್ರುನೆಂಬ ಗಾಢಾಂಧಕಾರ ಸಮೂಹಕ್ಕೆ ಸೂರ್ಯನಂತಿರುವನನೊ, [७४ 
ನನೇ] ७४08 (80 ತಪ್ಪು ? ಅಧರ್ಮನೆಂಬ ಕನ್ಸೈವಿಲೆ ಸಮೂಹೆಸ್ಥಿ ಸೂರ್ಯೆನಾಗಿ ಸೂರ್ಯನಂತೆ ಕಾಂತಿಯುಕ್ತ 
ನಾಗಿರುವ ಅರ್ಕಕೀರ್ತಿಯು ಅವಳ ಮಗನಾದನು. ॥ ೬೩ ॥ ಸುತ್ತು. ಕಣ್ಣುಗಳಿಗೆ ಸಂತೋಷನನ್ನುಂಟುಮಾಡು 
'ವವಳ್ಳೂ, ಮನ್ಮಥಧನೆ ಜಯಲಕ್ಷ್ಮಿಯೆಂತಿರುವನಳ್ಕೂ ಎಲ್ಲ ಒಳ್ಳೆಯ ಕಲೆಗಳಲ್ಲಿಯೂ ಜಾಣಳಾದನಳೂ, ವುಣ್ಯ 
ಕಕವಾದ ಕೀರ್ತಿಯನ್ನು ಬಯಸುವನಳೂ ಎಂಡು ಹೆಸರಾದ ಸ್ವಯೆಂಪ್ರಭಾಡೀವಿಯು ಆತನ ತಂಗಿ. ೬೪ 
ಆಕೆಯ ಮುಖನೆಂಬ ಕಮಲದ, ಕಣ್ಣುಗಳೆಂಬ ಕನ್ನೈದಿರೆ ಪುಸ್ಪ್ರಗಳ, ತುಟಿಗಳೆಂಬ ಬಂದೊಕ ವುಷ್ಪುದ್ಯ ಹಲ್ಲು 
ಗಳೆಂಬ ಮಲ್ಲಿಗೆಯ, ಉಗುರು ಕೊನೆಯೆಂಬ ಕೇತಕೀ ಪುಷ್ಪದ (ಈ ಐದು ಪುಸ್ಪುಗಳಿಂಡ ಆದೆ) ಬಾಣವು [ಜನನ್ನು] 
ಮೋಹೆಗೊಳಿಸಲು [ಸಾಕಷ್ಟು] ಸಂಪದ್ಯುಕ್ತವಾದುದು-ನಿಂಬುಡಾಗಿ ಮನ್ಮಥನು ಆ ಐದು ಬಗೆಯ ಬಾಣ 


೩ ಸ್ವಯಂಪ್ರಭಾ ಪ್ರಭಾನಂ ೬೭ 


ಮತ್ತಂ 


pe 


ಕುವಳಯಡಳಕಯಸೆಗೆ ನೆಗ | ಟ್ರ ವಿಯೆಚ್ಛರನಕಿಯ ಸುತೆಗೆ ಸತಿಯರ್‌ ನೆಜರಾ 
ಕೊ ವಿಚಾರಿಸ ಸೆರಿಯೆವರ್‌ | ಭುನಕಸ್ತ್ರವನೀಯರೂನಕನುಣೀಯತೆಯಿಂ | ೬೬ 


ಒಂದು ಡೆನನಮಾ ಜ್ವಲನಜಟಿಮಹಾರಾಜಂ ನಿದ್ಯಾಥರೆರಾಜಸಮಾಜನಿರಾಜಿತಮುಂ, ಅಂಬರಚರ 
ನಿತಂಬಿನೀಕಡಂಬಕಸದಂಬಕಪ್ರಭಾಭರಿತಮುಂ ಎನಿಸಿ ಪುಸನುಕುಜ್‌ ಸೆಟ್‌ನಿಡಿನ ನಿಜಸಭಾನಿನಾಸಡೊಳ್‌ 
ವಿಳಾಸಂಬೆತ್ತು ಮುಣಿಮಯೋತ್ತುಂಗ ನಿಷ್ಯಕೋಪವಿಸ್ವನಾಗಿ ನಿಷಗ್ಥನಿದ್ಯಾಥರೀಕರಸಲ್ಲಪೋಲ್ಲಸಿತ ನಲ್ಲಕೀನಾಡ 
ನೋದಿತ ನಿನಿಢರಾಗನುಯಿನುಥುರನಾದೋತ್ಪಾದಿತ ನಿಜಾಂಕಮಾಳಾಕಳಿತ ಲುಳಿತ ಗೀತಾಕರ್ಣನಂ, ನಂದಿ 
ನೃಂಡಾಸಂದನಂದಿತವಿತರಣಾದಿಗುಣನರ್ಣನಂ, ಕಿಟುದು ಪೊಟ್ಟಂ ಕಳಿಪಿ ನದನಾನಳೋಕನ ದರಹಸನ ಸೆಹೆ 
ಭಾಷಣ ತಾಂಬೂಳೆ ಪ್ರಡಾನಾದಿ ಸಮುಚಿತ ಪ್ರತಿಸತ್ತಿಗಳಿಂ 308 ठंड, ಸೇಪಾಸಕ್ತಸಾನುಂತಾದಿ ಸ್ಫಜನಂಗಳಂ 
ವಿಸರ್ಜಿಸಿ ಸಕ್ಕನೊಳಿರ್ದ ಸ್ವಯಂಸ್ರಜಿಯೆಂ ನದನಕಾಂತಿ ಸೆಂತಾನಾಥಃಸೃತ ನಿಧುಪ್ರಭೆಯಂ ಪ್ರಸೆನ್ನೇಕ್ಷಣದಿ 
iA 


ನುಗಳೆ ನುನೋನುರಾಗದೊಳೆ ಪೋಗಿ ನಿಜಾಳಯೆದಂತರಾಳನುಂ 

ಸೊಗಯಿನ ನಿನ್ನೆ ನೂರ್ತಿರಮೆಯಿಂ ರಮುಣೀಯಮನಾಗಿಸೆಂದು ಮೆ 

ಆಗೆ ಕೆಗೆದಬ್ಬಿ ತಂಬುಲನುನಿಫ್ಸಿ ನಿಸರ್ಜಿಸೆ ಮುಂಜಿ ನಿಂಡನಳ್‌ 

ಹೆಗುಲದೆ ಮೇಲುಪಂ ಕೆಗೆಡು ಭಾನಕಿ ಸಾನಗಿಸಾಗಳಾ ನೃಪಂ Il ೬೭ 


ಗಳನ್ನೇ ತನ್ನ ಅಚ್ಚುಮೆಚ್ಚಿನ ಆಯುಧೆಗಳನ್ನಾಗಿ ಮಾಡಿಕೊಂಡು, ನೂರು ಲೋಕದಲ್ಲಿಯೊ ನಂಚಬಾಣ 
ಮತ್ತು ಪುಪ್ಪಬಾಣನಾದನು. ॥ ೬೫ ಮತ್ತು ನಿಜಾರಮಾಡಿ ನೋಡಿದರೆ ಕನ್ನೈದಿಲೆಯಂತೆ ಕಣ್ಣುಗಳುಳ್ಳ 
ಆ ಸುಪ್ರಸಿದ್ಧ ಗಂಥರ್ನರಾಜಕುಮಾರಿಯ ಲೋಕೋತ್ತರನಾಡಂತಹೆ ಆ ಜೇಹೆಸೌಂಡರ್ಯಕ್ಳೆ ಸಮಾನರಾಗು 
ವಂತಹೆ (१०४५४) ಪ್ರೀಯರು ಬೇಕಿ ಯಾರಿದ್ದಾರೆ? ॥೬೬॥ ಒಂದು ದಿನಸ ಆ ಜ್ವಲನಜಟಿ ನೆಹಾ 
ರಾಜನು ನಿಷ್ಯಾಥರ ರಾಜರುಗಳ ಸಸೂಹದಿಂಪ ಬೆಳಗುತ್ತಿರುವುದೂ, ವಿದ್ಯಾಥರ ಸ್ರೀ ನಮೂಹಡ ಮುಖ 
ಕಾಂತಿಯಿಂದ ತುಂಬಿಮಷೂ ಎಸ್ಸಿಸಿಕೊಂಡು ಮನಸ್ಸನ್ನು ಸೆಕೆಹಿಡಿಯುನ ತನ್ನ ಸಭಾಭವನದಲ್ಲಿ ರೀವಿಯಿಂಪ 
ೆತ್ನಖಚಿತನಾದೆ ಸಿಂಹಾಸನದ ಮೇರೆ ಕುಳಿತು, ನಿಡ್ವಾಂಸರಾಡ ವಿದ್ಯಾಥರಿಯೆರು [ತಮ್ಮ] ಚಿಗುರು ಕೈಗಳಿಂಡೆ 
ಸುಂದೆಕನಾಪ ವೀಣಾವಾದನ ಮಾಡುತ್ತಿಕೆಲು,[ಆದರಿಂದ] ಹೊರಹೊನ್ಮಿದ ಬಗೆಬಗೆಯಾದ ರಾಗಗಳೆನ್ನೊಳಗೊಂಡ 
ಮಥುರ ಥ್ವೈನಿಯಿಂದ ಹುಟ್ಟಿದ ತನ್ನ ಕೀರ್ತಿರೊನದ ಸುಂದರ ಗೀತೆಯನ್ನು ಕೇಳುವನನೂ, ನಂದಿ ಸಮೂಹೆದಿಂದ 
ಸಂತೋಷಕರನಾದ ದಾಫ ಧರ್ಮಾದಿ ಗುಣ ವರ್ಣನೆಯುಳ್ಳನನೂ ಆಗಿ, ಸ್ವಲ್ಪ ಹೊತ್ತನ್ನು ಕಳಿದ್ದು ತನ್ನ ಮುಖ 
ನನ್ನು ನೋಡುತ್ತಾ ಮುಗುಳ್ನಗೈಸಂಭಾಷಣೆ, ತಾಂಬೂಲದಾನ-ಇತ್ಯಾದಿ ಕಾಲೋಚಿತನಾಡ ಬಹುಮಾನಗಳಿಂಡ 
ಕೃಪ್ತಿಗೊಂಡ ಸೇವಾಸಕ್ತರಾಡೆ ಸಾನುಂತಕೀ ನೊಡೆಲಾಡ ತನ್ನ ಸ್ವಜನರನ್ನು ಬೀಳ್ಕೊಟ್ಟವನಾಗಿ, [ತನ್ನ] ನಕ್ಕ 
ದಲ್ಲಿದ್ದು ತನ್ನ ಮುಖ ಕಾಂತಿಯಿಂದ ಚಂದ್ರೆ ಕಾಂಕಿಯನ್ನು ಕೀಳುಮಾಡಿದ ಸ್ವಯಂಪ್ರಭೆಯೆನ್ನು ಪ್ರಸನ್ನವಾದ 
ಕಣ್ಣುಗಳಿಂದ ನೋಡಿ. ७४३) ಮಗಳೆ, ನೀನು ಸಂತೋಷದಿಂದ ಹೋಗಿ ನಿನ್ನೆ ಸುಂದರವಾದ ಆಕೃತಿಯ ಕಾಂತಿ 
ಯಿಂಡ ನಿನ್ನೆ ನುನೆಯ ಒಳಭಾಗನೆನ್ನೆಲ್ಲ ರನುಜೀಯೆನಾಗುವಂತೆ ಮಾಡು ಎಂದು ಹೇಳಿ, ಅನಳನ್ನು ಮೃದುವಾಗಿ 
ಬಾಚಿ ತಬ್ಬಿಕೊಂಡು, ತಾಂಬೂಲನನ್ನು ಕೊಟ್ಟು, ಬಿಟ್ಟು ಕಳುಹಿಸೆಲಾಗಿ, [ಆತನೆ] ಮುಂಜಿ ನಿಂತಿದ್ದ ಆ ಸುಂದರಿಯ 


ಹಲ ವರ್ಧಮಾನ ಪ್ರರಾಣಂ 


ಸ್ಮರೆಮಡಕುಂಭಿಕುಂಭಯುಗಮೆಂಬಿನಮಾನಗನಿಂಬುನೆಕ್ತ ಪೀ 

ಪರ ಕುಚಮುಂಡಳಂ ಮನಕಕೇಳಿಸಗೇಂದ್ರೆಸಿತಂಬನೆಂಬಿನಂ 

ಕರನೆಸೆನಾಕೆಯುನ್ನೆ; ನಿತಂಬನುದಕಂಗರಾಜ್ಯನೆಂಬಿನೆಂ 

ಸ್ಫುಕೆಯಿಸ ಜನ್ವನೆಂ ಮುಡನುನೀಯೆ ನಿಂೀಕ್ಷಿಸಿಷೆಂ ಕುಮಾರಿಯಂ ॥ ೬ 


ಅಂತು ನೋಡಿ. 


ಇವಳ ಕಬಾಕ್ಷವೀಕ್ಷಣನುನೀಕ್ಷಿಸುನಿಕ್ಷುಫನುರ್ಥರೆಂ ನುಹೋ 

ತೃನನುನನಶ್ಯಮೆಯ್ದು ವೆ ಕೆಯು ४66, ನುನೊಲ್ಲಡೊಪ್ಪುನೀ 

ಯುನಕಿಯ ಹಾವ ಭಾನನುನೆ ಭಾನಿಸ ಭಾನಭನೆಂ ಭನಂಗನುಂ 

ಜನಲೆಯನೋನದೀನಕೆ ನಿಚಾರಿಪೊಡೆತ್ತಣದಿಲ್ಲ ಸಂಡೆಯೆಂ || ೬ 


ಎಂದು ನಿಜಾತ್ಮಜೆಯೆ ನನೀನ ಯೌನಕಾನಸ್ಸಂಭನುಂ ಭಾನಿತ ಭೂನನ್ಲಭನಂತರೆಂಗೆಂಸಕ್ಸಿ ಚಿಂತಾ 
ನರ್ತಕಿಯನತರಿಸೆ. 


ಸಿರಿಯಿಂ ಸತ್ಕುಲದಿಂ ಪೊಣಬ್ಬ ಸೊಬಗಿಂ ಸೌಂಡರ್ಯೆದಿಂ ಶೀಲದಿಂ 
ನರೆಚಾತುರ್ಯೆದಿನುಪ,ಯೌನನದಿಸಿಂತೀ ಕಾಂತೆಗಿನ್ನಾನನಿೀ 
ಥರೆಯೊಳ್‌ ಖೇಚರ ಭೂಚರೆಕ್ಸಿತಿನಕೊಳ್‌ ಸಾದೈಶ್ಯನುಂ ಸೆತ್ತ ಸ 

~ ಡ್ವಕನೆಂದೀ ತೆಜದಿಂಜಿ ಚಿಂಕಿಸಿದೆನಂಪಾ ಖೇಚರಾಧೀಶ್ವೆರೆಂ I ೭೦ 


ತನ್ನ ಸೀರೆಯ ಸೆರಗನ್ನು ತೆಗೆದು ಸರಿಸಡಿಸಿಕೊಳ್ಳುತ್ತಿರುನಾಗ ಆ ರಾಜನು, ಮನ್ಮಥನ ४): 670 50०%४ ४ 
ನೆನ್ನುನಂತೆ ನಿಸ್ತಾರವಾಥ ದೊಡ್ಡ ಕುಚನುಂಡಲಗಳ್ಳೂ ४006 8898 ಕೃತಕ ನರ್ನತವ ಹಿಂಭಾಗನೆನ್ನುವಂತೆ 
ಎದ್ದು ಕಾಣುತ್ತಿರುವ ಆಕೆಯ ನಿತಂಬವೂ, ನುನ್ಮಧನೆ ರಾಜ್ಯ ನೆನ್ನುನಂತಿ ಹೊಳೆಯುತ್ತಿನುನ ಯೌನನವೂ ಕನಗೆ 
ಸಂತೋಷನನ್ನು ಕೊಡುತ್ತಿರಲು ನುಗಳನ್ನು ದಿಟಿಸಿ ನೋಡಿದನು. ॥ ೬೭ - ६५ ಹಾಗೆ ನೋಡಿ ಇನಳ ಕಡೆ 
ಗಹ್‌ಕೊಟಿನನ್ನು ನೋಡುನ ಕಬ್ಬು ನಿಲ್ಲ (ಸುಕ್ಕಧ)ಕು ಅಗಶ್ನವಾಗಿಯೊ ನುಜೋತ್ಗನನನ್ನು ಹೊಂಡುತ್ತ್ತ 
ನೆಯೆ? ಜೇಕಿಯ ಆಯುಧನನ್ನನೇಕ್ಷಿಸ ಯೌೌನನ ಭರಿತೆಯಾಪನಳೆ ಸುಂಪಸೆನಾಷೆ ಹಾನ-ಭಾನಗಳನ್ನೇ 
ಚಿಂತಿಸುವ ನುಕ್ಮಧನು ಈಿಶ್ನರಫಿಗೂ ಕೊಡ ಭಯೆನನ್ನೂ ಜಾಂಚಲ್ಲ, ನನ್ನೂ ಫಿರಯೆದಿಂದೆ ಕೊತುತ್ತಾನೆಯೆ ? 
ನಿಜಾರೆಮಾಡಿ ನೋಡಿದರೆ ಈ ಸಂದೇಹಳ್ಲಿ ಆಸ್ಪದವೇ ಇಲ್ಲ. ೯ ಎಂಡು ತನ್ನ ನುಗಳೆ ಹೊಸ ಯೌನ 
ನಡೆ ಪ್ರಾಶುರ್ಭಾನನನ್ನುಯೋಚಿಸಿಷೆ ನುಹಾರಾಜಸ ಮುಸಸ್ಸೆಂಬ ರೆಂಗೆಸ ಳಳ್ಳಿ ಚಿಂತೆಯೆಂಬ ನರ್ತಕಿಯ ಇಳಿವ 
ಬರಲಾಗಿ ಏಶ್ವರ್ಯದಲ್ಲಿಯೂ, ಒಳ್ಳೆಯ ಕುಲವಲ್ಲಿಯ್ಯೂ ಪ್ರಸಿದ್ಧನಾದ ಸೊಬಗಿಸನ್ಲಿಯೊ, ಸೌಂಡರ್ಯ 
ದಲ್ಲಿಯ್ಕೊ ಶೀಲದಲ್ಲಿಯೂ, ಜಾಣ್ಮೆಯಲ್ಲಿಯೂ, ಕ್ರೀಷ್ಕಯೌವನನಲ್ಲಿಯೊ ಈ ಭೂಮಿಯಲ್ಲಿರುನ ಯಾನ ಗಂಥರ್ನ 
ಅಧವಾ ಮಾನೆ ರಾಜನು ತಾನೆ ಈ ಸುಂದರಿಗೆ ಸಮಾನತೆಯೆನ್ನು ಸಜಿಷ ಒಳ್ಳೆಯ ನಕನಾಗಿಕೆಬಹುಡು १ ಎಂದು 
ಆ ಗಂಥರ್ನ ರಾಜನು ಈ ರೀತಿಯಲ್ಲಿ ಆಲೋಟಚೆಸಿದಕು ॥ »०॥ ಹೀಗೆ ಮನಸ್ಸಿನಲ್ಲಿ ಚಿಂತೆ ಆಕ್ರಮಿಸಿದೆ ಆ 
ರಾಜನು ಆತ್ಮೀಯೆರಾದ ನುಂತ್ರಿಗಳ ಸಮೂಹದಲ್ಲಿ ಆಲೋಚಿಸಿಯೊ ಕೂಡ ತನ್ನ ಮಗಳಿಗೆ ಅನುರೊೂತನಾಪ 
ವರನಾಕೆಂದು ತಿಳಿಯಲು ಶಕ್ತನಾಗಡ್ಕಿ ಜೈನ ಧರ್ನುಜ್ಞಾ ನದಲ್ಲಿ ಸುಪ್ರಸಿಷ್ಠಕ್ಕೊ ಸಮುದ್ಧವಾದ ಅನೇಕ ನಿಮಿತ್ತ 
ಶಾಸ್ತ್ರಗಳಲ್ಲಿ ದಕ್ಷನಾದನನೂ ಮತ್ತು ಗಾಂಭೀರ್ಯನೇ ನೊಡಲಾದ ಗುಣಗಳಿಂದೆ ಕೊಡಿದನನೂ ४४ ಸಂಭ್ಲಿಕ್ಸೆ 


೩ ಸ್ವಯಂಪ್ರುಭು ಪ್ರಭಾನಂ ೬೯ 


ಅಂತು ಚಿಂತಾಕ್ರಾಂತಸ್ವಾಂತನಾಷ್ಮೀಯ ನುಂತ್ರಿಸಂತಕಿಯೊಳ್‌ ಆರೋಟೆಸಿಯುಮಾತ್ಮಜೆಗನುರೂನಕಪ್ಪ 
`ನಕನನಜಿಯಲ್‌ ನೆಅಯದೆ ಜಿನಮತನ್ರಸಿಷ್ಸ ಸಮೃದ್ದಾನೇಕ ನಿಮಿತ್ರಶಾಸ್ಟ್ರನಿಚಕ್ಷಣನುಂ, ಗಾಂಭೀರ್ಯಾದಿ 
ಗುಣಲಕ್ಷಣನುಮುವ್ಪು ಸಂಭಿನ್ನನೆಂಬ ಕಾರ್ತಾಂತಿಕೋತ್ತನುನಂ ಬರಿಸಿ ಯುಕ್ತಾ ಸನೆದೊಳಿರಿಸಿ_ 


ನರೆಗಂಧಾಕ್ಷತ ವುಷ್ಟ ಪೂಗ ಸಲ ಕರ್ನೂರಾದಿಯಿಂದಾ ನುನೋ 

ಹರನು ಮನ್ನಿಸಿ ತನ್ನನೆಂದನೆಗಧೀಕಂ ಭಾನಿನಂಪಾವೊಸೀ 

ಫರೆಣೇಚಕ್ರ ದೊಳಾಗಲಿರನನಿಡಂ ಸೆಂಭಿನ್ನ ಸೇಟ್ಲ್‌ನ್ನೆ ಡು 

ರ್ಧರೆಚಿಂಶಾಭರಮುಂ ४७७, ಕಳೆ ನೀನೆಂದಂ ಖಗಾಧೀಶ್ವರಂ ॥ ೭೧ 


ನಿಂಬುಹುಮಾ ನಿಮಿತ್ತಜ್ಞನುನೋಜ್ಞಂ ಮುನ್ನಂ ತನ್ನ ಶಾಸ್ರ್ರಕ್ರನುದಿಂ ನಿರ್ಕಿಕ್ಷನಾಗಿರ್ದುಣನನಥಿ 
ಜಾ ಫಿಗಳ ನೇಟಸ್ತಿಯಿಂ ತಾರ್ಕಂಡುಪನಿಂತೆಂದು ನೇಟ್ಲಿಂ- 


ವಿಜಯೆ ತಿಪಿಸ್ನರೆಂಬರ್‌' | ಪ್ರ ಜಾನತಿಕಿತಿಭುಜಂಗೆ ನೌಡನನಕಿಗಾ 
ತ್ಮಜರಾಸರ್‌ ಪ್ರಧನುಬಳಾಂ | ಬುಜನಾಭರ್‌ ದೇನ ಬಗೆವೊಡನರತುಳಬಳರ್‌ ೬೨ 


ಅನಕೊಳ ತ್ರಿಪಿಸ್ಕನೆಂಬಾ | ಕಿನಿಕ್ರಮಂ ಕೂಸುತನಡೊಳಂ ಕೇಸರಿಯೆಂ 
ತನೆ ಕೊಂಡು ಕೋಟಿಕಾದ್ರಿಯ | ನನಜ್ಞೆಯಿಂ ಕಿಟ್ಟು ಬಿಸುಟಿನಿಂತವುಥಟಿಂ ॥ 28, 


830० ಮುನ್ನಿನ ಜನ್ಮದ | ರಾತಿಯೆನಾ ವಾಜಿಗಳನನಾಜಿಕ್ಷಿತಿಯೊಳ್‌ 
ಫಾತಿಸಿಷಸಂ ಪ್ರಿಖಂಡೋ | ನ್ನೀತಳಮಂ ಚಕ್ರದಿಂಪಮಾಕ್ರಮಿಸಿಪನಂ | ೭೪ 


७ ಮುಕುಂಡನೆ ನಿನ್ನ ನಂದನೆಗಾಡೆನಂ 8 0399० 
ಕಾನುಸನ್ನಿಭಮೂರ್ತಿ ನಿರ್ಮಳಕೀರ್ತಿ ಭೋಗಪುಕಂಪರಂ g 


ನೆಂಬ ಭನಿಸ್ಯಜ್ಞ ನೆನ್ನು ಕಕೆಸಿ, [ಆತನನ್ನು] ಯೋಗ್ಯನಾ ವ ಅಸನವಲ್ಲಿ ಕುಳ್ಳಿರಿಸಿ ಶ್ರೀಷ್ಣವಾದ ಗಂಥ ಅಕ್ಷತ 
ಹೊನ ಅಡಕೆ ಕರ್ಪೂರ ಇತ್ಯಾದಿಗಳಿಂದ ಆ ನುನೋಹಕನನ್ನು ಮನ್ನಣೆ ಮಾಡಿ, "ನನ್ನ ನುಗಳಿಗೆ ಗಂಡೆ 
ನಾಗುನನನು ಈ ಭೂನುಂಡಲದಲ್ಲಿ ಯಾನನಿದ್ದಾಕೆ ? ಇಪಸ್ಸು ಎಲೈ ಸಂಭಿನ್ನಸೆ, ನನಗೆ ಹೇಳಿ ನನ್ನ ಫರಿಸ 
ಅಸಾಧ್ಯವಾದ ಜೊಡ್ಡ ಚಿಂತೆಯನ್ನು ನೀನು ಹೋಗಲಾಡಿಸು' ಎಂದು ७ ನಿದ್ಯಾಢರ ರಾಜನು ಹೇಳಿದನು. ॥ ೭೧ 
ಹೀಗೆ ಹೇಳಲಾಗಿ ಆ ನುನೋಹರನಾಷ ಭನಿಷ್ಯಜ್ಞ ಸು ನೊದಲು ಕನ್ನ ಶಾಸ್ಕರೀತಿಯಿಂದ ನಿಶ್ಲಿಕನಾದುದು 
ಅನಧಿಜ್ಞಾ ನಿಗಳ ಹೇಳಿಕೆಯಿಂಷಲೂ ಹೊಂದಿಕೊಂಡಿಕೆಲಾಗಿ ಅವನನ್ನು ಹೀಗೆಂದು ಹೇಳಿದನು ನಿಜಯೆ 

ಕೆಂಬುನನರು ಮೌಡನವುರಡ ನತಿಯಾದ ಪ್ರಜಾನತಿರಾಜನಿಗೆ ಮಕ್ಕಳಾದರು ಮಹಾಸ್ವಾಮಿ,ಪ್ರಧಮ ಬಲಡೇವ 
ವಾಸುಣೀನರಾದ ಅನರು, ಆರೋಚಿಸಿದಕೆ, ಅಸೆದೃಶಬಲಶಾಲಿಗಳು. | ०७॥ ಅವರಲ್ಲಿಯೂ ತ್ರಿಪಿಷ್ಯನೆಂಬುನನು 
ಮಹಾ ಬಲಶಾಲಿ. ಬಾಲ್ಯದಲ್ಲಿಯೇ ಸಿಂಹವನ್ನು ಕೊಂದು, ನೋಟಕನೆಂಬ ಬೆಟ್ಟವನ್ನು ಲೀಲಾಜಾಲವಾಗಿ ಕೆತ್ತು 
ಬಿಸುಟನನು. ಅವನು ಅಂತಹ ಶೂರೆ, || 28, | ಆತನು ಪೂರ್ವಜನ್ಮದ ಶತ್ರುವಾಡ ವಾಜಿಗಳನೆಂಬನನನ್ನು ಯುದ್ಧ 
ಭೂಮಿಯಲಿ ಕೊಲುತ್ತಾನೆ. ಮೂರು ಖಂಡಗಳ ಭೂಮಂಡಳನನ್ನೂ ತನ್ನ ಚಕೃದಿಂಡ ಆಕಮಿಸುತ್ತಾನೆ. ॥ ೩೪ | 
ಆ ಮುಕುಂದಕೆ ನಿನ್ನ ನುಗಳಿಗೆ ಗಂಡನಾಗುತ್ತಾನೆ. [ಆತನು] ಮನ್ಮೆಧಸಂತೆ ಸುಂಡಕಾಕಾರೆನು, ಶುಷ್ಧ ಕೇರ್ತಿ 
ಯುಳ್ಳನನು, ಸುಖ-ಜೋಗದಲಿ ದೇವೇಂದೈನಂತಿರುನನನು ಮೃಗಾವತಿಯ ಪ್ರಿಯೆಪುತ್ತನಾದ ಆತನು 


೭8 ವರ್ಧಮಾನ ಪುರಾಣಂ 


ಫ್ರೇಮುದಿಂ ಸಲರುಂ ತನೊಜರನೀಕೆಯೊಳ್‌ ಸಜೆಪನ್ನನು 
ದ್ಲಾಮರಾಗ ನಯೆಃಸಯೋಧಿ ನ್ಯುಗಾನತೀ ಪ್ರಿಯೆಸಂದನಂ ೬ 


ಎನೆ ನೆಗಲ್ಬಾ ಬುಥೋತ್ತಮನ ಸೂಕ್ತಿ ಮನಕೃನುರಾಗಡೇಟ್ಲ್‌ಯಂ 

ಜನಿಯಿನೆ ನೂತ್ನರತ್ನ ಕನೆಕಾಭರಣಾಂಬರದಾನಪೂರ್ನಮಾ 

ತನನನನೀತಳಪ್ರಭು ನಿಸರ್ಜಿಸೆ ಭಾವಿಸುಕಿರ್ದಸಂದು ನೆಂ 

ದನೆಯ ನಿನಾಹನರ್ತನಡುನಾಯನುನಾ ನಸುಭೈಕಟಾಂಥವಂ ॥ ೭೬ 


ಇದು ನಿಖಿಳ ಜನನಿನೊತ ಸ್ಪೀತನುಹಿಮಾನದಾತ ವೀತರಾಗ ಸರ್ನಜ್ಞತಾ ಸಮೇತ 
ಖ್ಯಾತಜಿನಸನುಯ ಕಮುಳಿನಿ!ಕಳೆಹೆಂಸಾಯೆನಾನ ಮಾಫಿತ 
ಶ್ರೀಕಂದಿಯೋಗಿೀಂದ್ರಪ್ರ ಸಾನ ನಾಚಾಮಹಿತ 
* ಕ್ಷೇಶವರಾಜಾನಂಸನಂದನ ನಾಣೀನಲ್ಲಭ ವಿಸ್ತಾರಿತಮಪ್ಪ 
ನಸುಭ್ಛೈಿಕಬಾಂಧನ ಶ್ರೀ ನರ್ಧಮಾನ ಫುರಾಣದೊಳ್‌ 
ಸೈಯೆಂಪ್ರಭಾ ಪ್ರಭಾನನರ್ಣನಂ. 


ತೃತೀಯಾಶ್ವಾಸಂ 


ತ ಅನುರಾಗದ ಕ್ಷೀರೆಸಮುದ್ರಂತಿರುನ [ಕನ್ನೆ ಅತ್ಯಂತ] ಪ್ರೀನುದಿಂದ; ಈಕೆಯಲ್ಲಿ ಹಲವು ನುಕ್ಳಳನ್ನು 
ಸಜೆಯುತ್ತಾನೆ. ॥೭೫॥ ಹೀಗೆಂದು ಹೇಳಲು ಆ ನಿದ್ವಾಂಸಕ್ರೀಸ್ಸನೆ ಆ ಮಾತುಗಳು ಮನಸ್ಸಿಗೆ ಹೆಚ್ಚಾದ 
ಸಂತೋಷನನ್ನು ಹುಟ್ಟಿಸಲಾಗಿ, ಆ ನುಹಾರಾಜನು ಆತನಿಗೆ ಸವನನೀನನಾದ 0४, ಬಂಗಾರೆಗಳ ಆಭರಣ 
ಗಳನ್ನೂ ಬಟ್ಟೆಗಳನ್ನೂ ದಾನಬಾಗಿ ಕೊಟ್ಟು, ಆತನನ್ನು ಬೀಳ್ಕೊಟ್ಟು, [ಅ ನೇಲೆ] ಆ ಕೋಳ್ಳಕ ಬಂಧು 
ವಾಡ ನುಹಾರಾಜನು ಕನ್ನ ನುಗಳ ನುಮನೆಯನ್ನು ನಡೆಸುವ ಉನಾಯನನ್ನು ಯೋಚಿಸುತ್ತಿದ್ದನು. ೩೬ ॥ 


ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾಪ ದೊಡ್ಡ ಮಹಿಮೆಯನ್ನು ನೀಡುವುನೂ, ನೈರಾಗ್ಯ 
ಸರ್ವಜ್ಞ ತೆಗಳೊಡನೆ ಸೇರಿ ಪ್ರಖ್ಯಾತವಾದ ಜಿನಢರ್ಪನೆಂಬ ಕಮಲಕ್ಕೆ ರಾಜಹೆಂಸದಂತಿರುವುದೂ, ಮಾನ್ಯನಾದೆ 
ಶ್ರೀ ಕಂದಿಯೋಗೀಂದ್ರಸಿಂದ ಪ್ರಸಾದಕೂಸನಾಗಿ ಬಂಡ ಶಬ್ಲಮಹಿನೆಯುಳ್ಳದೂ, ಕೇಶನರಾಜಸಿಗೆ 
ಅನಂದನನ್ನುಂಟುಮಾಡುನೆ ಮುಗನಾಗಿ ವಾಣೀನಲ್ಲಭನೆಂಬ ಬಿರುದನ್ನು ನಡೆದ [ಅಚಣ್ಣ] ನಿಂದ ನಿಸ್ವಾಕೆನಾಗಿ- 
ಹೇಳಬ್ಬಟ್ಟುದೂ ಆದ ಲೋಳ್ಳಕಬಂಧು ಶ್ರೀ ವರ್ಧಮಾನ ಪುರಾಣದಲ್ಲಿ ಸ್ವಯೆಂಪ್ರಭಾ ಪ್ರಭಾನ ನರ್ಣನೆ ಎಂಬ 
ಮೂರನೆಯ ಆಶ್ವಾಸವು [ಮುಗಿದುನು.] 


೪ ಸ್ವಯಂಸ್ರಭಾ ಮುದನೋನೃತ್ತತೆ 


3,680 ನಿದ್ಯಾಧರಜನ | ತಾ ವಿಭು ನಿಜಸುಕೆಗೆ ಸಮನಿಪಕಿಶಯೆ ಭಾಗ್ಯ 
ಕ್ಯಾನಗನೊಸೆದಂ ಮನಡೊಳ್‌ | ಭೂನಿನುತಂ ಸಂಚನರನುಗುರು ಸಡೆನಿನತಂ 0 


ಸುಭಗೆ ಸುರೂನೆ ಸನ್ನುತ ಕಳಾವಿಡಿ ಮಾಸನಿಧಾನೆ ದಲ್‌ ಸ್ವಯಂ 

ಪ್ರಭೆ ದಿಟಿದಿಂ ಮದೀಯ ಸಖಿಗೀಕೆಗೆ ನೆಲ್ಲಭೆನಾಪನಂ ಗಡಂ 

ವಿಭನಸಮೇತನಾಶನಿಕನೆಂತುಟೊ ನೋಟ್ಟನೆಸುತ್ತಿ ಖೇಚರ 

ಪ್ರಭುಸುತೆಯಾಳಿಯರ್‌ ಕೆಲಬಕಪ್ರಕಟಾಂಗಿಯರಾಗಿ ರಿಂಗದಿಂ || s 


ಫೋಗಿ ಮುಕುಂಪಕಂಡಮನಲಂಪಿನೊಳೀಕ್ಷಿಸಿ ನೀಕ್ಷಣೋತ್ಸನಾ 

ಭೋಗನುನಾನಗಂ ಸಜಿಡು ಬಂಡು ತದೀಯ ನಿಳಾಸಡೀಆಕ್ಸಯೆಂ 

ಬೇಗಡೆ ಪೇಟ? ಕೇಳ್ದು ಕೆನಿವೇಟಿನೆ ನಲ್ಲನಿಸುತ್ತುಮಿರ್ಪ್ವುಡುಂ 

ಪೂಗಣೆಗಳ್ಗೆ ತ್ಲಲನೆ ಮಿಕ್ಲೆರ್ಲಿಯಂ ಗುಜುಯಾಗೆ ಮಾಡಿದಳ್‌ ೩ 


ಅಂತಾ ಖಚರಿರಾಜಕನೂಜೆ ರಾಜೀನಲೋಚನನ ಫನತ3 ನಿಳಾಸವಿಭನರ್ನೂನಾಕರ್ಣನಾನಂತರಂ 
ಕಂತುಸೆಂಶಾಪಾಕ್ರಾಕ್ರಸ್ಯಾಕ್ರೆಯಾಗಿ ತತ್ಸಮಾಗನು ಸಸುತ್ಸುಕನೃತ್ತಿಯಿಂ ಕತಿಷಯೆದಿಸಂಗಳೆನೆನಂಗೋನ್ಮಾ 
ದದಿಕೆಂತಾನುಂ ಕಳಿಪುತ್ತುಮಿರೆಯಿಕಿ 





ಜಗತ್ತಿನ ಸ್ತೋತ್ರಕ್ಕೆ ಪಾತ್ರನಾದವನೂ ಸಂಚಸಶನುಗುರುಗಳ ವಾದಗಳಿಗೆ ನೆನುಸ್ಕರಿಸುನನನೂ, 
ಶ್ರೀಷ್ಕರಾದ ವಿದ್ಯಾಥರಜನರಿಗೆ ರಾಜನಾಷನನೂ ಆದ [ಜ್ವಲಸಜಟಿ] ನುಹಾರಾಜನು ತನ್ನೆ ಮಗಳಿಗೆ ಪ್ರಾಪ್ತ 
ವಾಗಲಿರುನ ನುಹತ್ತಾಡೆ ಭಾಗ್ಯಕ್ಕೆ ತನ್ನ ಮನಸ್ಸಿನಲ್ಲಿಯೇ ಸಂತೋಷನಟ್ಟನು lal ಸ್ವಯಂವ್ರಜಿಯು ನಿಜ 
ವಾಗಿಯೊ ಸುಂದೆರಳು, ಒಳ್ಳೆಯ ರೂಸನ್ರ್ಳವಳು, ಸ್ತೋತ್ರನಾತ್ರಳು, ಕಲಾಪ್ರವೀಣಕು, ಗೌರವಕ್ಕೆ ನಧಿ 
ಯಾಗಿಕುವನಳು, ಅಲ್ಲವೆ? ನನ್ನೆ ಸಖಿಯಾಡ ಈಕೆಗೆ [ಶಿಪಿಷ್ಕನು] ಗಂಡನಾಗುತ್ತಾನಲ್ಲನೆ ? ವೈಭವದಿಂದ 
ಕೊಡಿದೆ ಆತನ ಇರವು ಂತಸುದ್ಧೊ ನೋಡೋಣ ಎಂಬುದಾಗಿ ಖೇಚ3 ರಾಜನ ಮುಗಳಾದ ಸ್ವಯೆಂವ್ರಭಿಯ 
ಸಖಿಯೆರಲ್ಲಿ ಕೆಲವರು ಉತ್ಸಾಹೆಗೊಂಡೆನರಾಗಿ, ವೈಕ್ತನಾಗಿ ಕಾಣಿಸಿಕೊಳ್ಳದೆ ಹೋಗಿ, ಮುಕುಂದನಾದ $,#६& हे 
ಸೌಂದಕ್ಕನನ್ನು ಸಂಭ್ರಮುದಿಂದ ನೋತಿದನರಾಗಿ ತಮ್ಮ ಕಣ್ಣುಗಳ ಉತ್ಸವಸ ನುಹೆತ್ತನ್ನು ನಿಶೇಷನಾಗಿ ನಡೆದ 
ವರಾಗಿಿ, ಹಿಂದಿಯಿಗಿ ಬಂಡು, ಆತನೆ ಸೌಂದರ್ಯದ ಮುಹತ್ತನ್ನು [ತಮ್ಮ ಗೆಳತಿಗೆ] ಬೇಗ ಹೇಳಲಾಗಿ ಆ ಹೆಣ್ಣು 
ಕಿನಿಯೆ ಫ್ರೇನುವೇ ಅತಿಶಯವಾಗಿ ಬೆಳೆಯುತ್ತಿರಲು, ತನ್ನ ಮೃದು ಪೃಷಯನೆನ್ನು ಹೊಬಾಣಗಳಿಗೆ 
ಗುರಿಯಾಗುನಂಕಿ ಮಾಡಿದಳು (ಕೇಳಿದೊಡನೆಯೇ ಮೋಹೆಗೊಂಡಳು). ॥ ೨-೩ ॥ ಹೀಗೆ ಆ ನಿದ್ಯಾಢರೆ 
ರಾಜನೆ ನುಗಳಾದ [ಸ್ವೈಯೆಂಪ್ರಭೆಯು] ಕಮಲರೋಚನನಾಡ [ತ್ರಿಪಿಸ್ಟನ] ಮಹತ್ತಾದ ಸೌಂದರ್ಯ 
ಮತ್ತು ವೈಭನಗಳ ನರ್ಣನೆಯೆನ್ನು ಫೇಳಿಡಮೇಲೆ ನಿರಹನೇದನೆಯಿಂದ ಕೂಡಿದ ಮನಸ್ಸುಳ್ಳನಳಾಗಿ 
ಅನನನ್ನು ಸಂಧಿಸುವ ಆತುರದಿಂದ ಕೆಲವು ದಿನಗಳನ್ನು ಪ್ರೇಷೋನ್ಮಾದದಿಂಡೆ ಹೇಗೋ ಕಳೆಯುತ್ತಿರಲಾಗಿ- 


೭ ನರ್ಧಮಾನ ಪುರಾಣಂ 


ಸುತೆಗುಚಿತನಾ ನನೊಳೊಗೆ | ದೆತೀನ ಬಹುಳಾನುರಾಗನುದು ತನಗಾಕ 
ರ್ಣಿತಮಾಗೆ ನಿನಾ ಹೋಜ್ಯೋ | ಗೆತತ್ಸಕಂ ನುತ್ತಮೊಂದು ದಿನಮಾ ಖಗಸಂ ॥ ೪ 


ತನ್ನನಕ್ಕಮೊಳಿರ್ದ ಪಕಿಮನಿಶ್ವಾಸಭೂಮಿಯಪ್ಪಿಂಡುನೆಂಬ ಸೆಸರಿಸೆಸೆನೆನ್ನೆ ಪನನನುಂ ನಕಿಡು ಕೋಡಿ 


ಇಂದು ನಾಳೆ ಪಲೆನ್ನದೀಗಳೆ ನೋಗಿ ಭಾವನ ನಂದನಂ 

ಗಿಂದುನಕ್ರೈಯೆನೀ ಸ್ವಯಂಪ್ರಭೆಯಂ ಖಗಪ್ರಭುನಿತ್ತನಾ 

ಸೆಂಥದಿಂದನೆ 88, ಮೆಯ್ದನನೆಂಡು ಸೇಟ್ದು ನಿನಾಹಯೋ 

ಗ್ಯಂ ಪಲಿಂಶಿಸಿನಿವ್ಪ ವಾಸಕನುಂ ನಿಜಾರಿಸಿ ಬಾರೆ 8९० pe 


ನಂಡಾ ನನಿನಂಶಲಲಾನುಂ ಬಾಹುಬಲಿಕುಲೋತ್ತಂಸಸನ್ಪ १९३३ 6४०३४) ನುಡಾಗನುನನೃತ್ತ 
ಕಮೆಂದು ಸವಿಸ್ತ್ರರಂ ನೇಟ್ದು ತನ್ನೆ ತಂಪ ನಾಗುಡನುಂ ಮುಂದಿಡುವುಮುಮುಡನಾದರದಿಂ ಫೆಯ್ಯೊಂಡು ಮೆನದೊಳ್‌ 
ಗುಡಿಗಟ್ಟಿ 


ಕರಸೆಸೆನನುಬಂಥಂ ಸಿರಿ | ಯೆಶೊಳಾನುದು ನೋಡುಜಸಿಸನೀಗಳ್‌ ತಾನು 
ಧ್ಲರಿಸಿನೆ ಬಂಧು ಭಾನನು | ನರಕ ಖಗಾಧೀಕನಕ್ತೆ ಗೋತ್ರಸನಿತ್ರಂ ೬ 


ಅಡುಕಾರೆಣದಿಂ ಚಿರಕಾಲ ನ್ನನಹಿಕಮಾದೆ ನನ್ಮು ತಮ್ಮುನ್ವಯೆಪನುಬಂಧಮುಂ ನೆಂಬಂಧಿಸೆಲೆಂದು ಬಗೆ 
ದೆಂದ ವಿಯಚ್ಛರರಾಜನ ನಿನೇಕನುಚ್ಚರಿಯನಾರ್ಗೆ ಮಾಡಣೆಂದು ಮೆಚ್ಚಿವಿಚ್ಛಳಿಸ ನೊಗಟ್‌ ತದನಸರಡೊಳ್‌ 
ಮುಡನೊನವಿ ನಿಯಚ್ಛರ ಚರಂಗಭ್ಯಾಗತಪ್ರಕಿನೆತ್ತಿಯನಾಚರಿನ ಬಗೆಯಿನಿಂದುನಂ ತಂಜಿಯನುನುಕಿಯಿಂ 
ವಿಜಯೆಂ ನಿಜನುಂದಿಕಕ್ಕೊಡಗೊಂಡು ನೋಗಿ ನುಜ್ಜನ ಭೋಜನ ಶಾಂಬೂಲಾನುಲೇಸನಾದಿಗಳಿಂ ಪ್ರನೋದ 
ಮನುತ್ಸಾದಿಸುವುಡುಂ.- 


ನಮುಗಳಿಗೆ ಯೋಗ್ಯನಾಪ ಸ್ಥಳೆನಲ್ಲಿ [ಉದಿಸಿರುವ] ನಿಶೇಷನಾದ ಅನುರಾಗವು ಕನ್ನ ಳಿನಿಗೆ ಕೇಳಿಬರಲಾಗಿ ४ 
ನಿವ್ಯಾಥರೆ ರಾಜನು ನುಡುನೆಯೆ ಕೆಲಸದಲಿ ತಠಕನಾಗಿ ಒಂದಾನೊಂದು ದಿಕ ॥9५॥ ಕನ್ನೆ ಸಕ್ಟಪರಿದ್ದ 
ಅತ್ಯಂತನಿಶ್ಯಾಸ ನಾತ್ರನಾದೆ ಇಂದು ನಂಬ ಹೆಸರಿನ ಸನ್ನೆ ಮುಖನನ್ನು ನಿಶ್ವಾಸದಿಂದ ನೋಡಿ... "ಇನತ್ತು, 
ನಾಳೆ ಎಂಬುದಾಗಿ ಹೇಳಡೆ, ನೀನು ಈಗಲೇ ಹೋಗಿ ನನ್ನ್ನ ಭಾವನ ನುಗನಿಗೆ ಚಂಪ್ರಮುಖಿಯಾದ ಈ ಸ್ವಯಂ 
ಪ್ರಜೆಯನ್ನು ನಿದ್ಯಾಢರರಾಜನೂ ನಿನ ಮೈಡುನನೂ ಆದ [ಜ್ವಲನಜಟಯು] ನಿನಗೆ ಕೊಟ್ಟಿದ್ದಾಸೆ ಎಂದು ಹೇಳಿ 
ವಿವಾಹಕ್ಕೆ ಯೋಗ್ಯನೆನಿಸಿದ ವಾರನನ್ನು ನೀನು ನಿಚಾರಿಸಿಕೊಂಡು ಬಾ, ॥೫॥ ಹೀಗೆಂಡು ನಮಿವಂಕ 
ಶ್ರೀಷ್ಸನು [ಜ್ವಲನಜಔಯು] ಬಾಹುಬಲಿಕುಲದಲ್ಲಿ ಹುಟ್ಟಿಡ ಮುಹಾಪುರುಸನಾನೆ ನಿನ್ನ ಬಳಿಗೆ ನನ್ನನ್ನು ಕಳು 
ಹಿಸಿಕೊಟ್ಟಿನು. ಇದು ನನ್ನ ಆಗಮುನದ ವೃತ್ತಾಂತ” ಎಂದು ನಿಸ್ರಾರನಾಗಿ ಹೇಳಿ, ತಾನು ತಂದಿದ್ದ ಉಡುಗೊರೆ 
ಯನ್ನು ಆತನ ಮುಂದಿಡಲು [388 6५ ಅವನ್ನು ಆದರೆದಿಂದ ಸ್ವೀಕರಿಸಿ ಮನಸ್ಸಿನಲ್ಲಿ ಆನಂನೆನಡುತ್ತಾ 
ವಿಶೇಷನಾಗಿ ಶೋಭಿಸುವ ಬಾಂಧವ್ಯವು ಹಿರಿಯರಲ್ಲಿ ಆಯಿತು, ಹೋಯಿತು ಎಸ್ನಿಸದೆ ಈಗ ನನ್ಮು ಬಾಂಧವ್ಯ 
ವನ್ನು ಎತ್ತಿನಿಲ್ಲಿಸಿನನಲ್ಲನೆ? ಅಬ್ಬ ! ಈ ನಿದ್ಯಾಥರ ರಾಜನು ನಿಜನಾಗಿಯೂ ನಂಶಕ್ಕೆ ಸನಿತ್ರನಾಡ ಪುರುಷನೇ 
ಸರ. ೬ ಆ ಕಾರಣದಿಂದ ಬಹು ಕಾಲದಿಂದ ಅಗಲಿ ಹೋಗಿದ್ದ ನನ್ಮು ಅನರೆ ವಂಶಗಳ ಬಾಂಧನ್ಯನನ್ನು 
ಮತ್ತೆ ಕೂಡಿಸಲು ಆರೋಚಿಸಿದ ಗಂಧರ್ನರಾಜನ ನಿನೇಕವು ಯಾರಿಗೆ ತಾನೆ ಆಶ್ಚರ್ಯಪಡಿಸದು ಎಂದು ಮೆಚ್ಚಿಕೆ 


೪ ಸ್ಪಯೆಂಪ್ರಭಾ ಮುಡಸೋಸ್ಕತ್ತಕೆ ೭೩ 


ನೆಗಢರನೆ ಕೂಡೆ ಸಂಭಾ | ನೆ ಗೆಯ್ಯಲೆಂಜಿಳಸೆ ಶನ್ನೆಚಿತ್ರಂ ಮತ್ತಾ 
ಖಗನಾ ವಿಜಯಸನುತ್ನೆಯಿ | ಕಗಣಿತನುತಿ ತನ್ನಿವಾಸಲ್ಲಿಗೆ ಸೋಡಂ ॥ ೭ 


ಆಂತು ಪೋಗಿ ಮುಸ್ನಮೆ ತನ್ನೆಂ ಬರಿಸಿ ಕನ್ನೆಯಂದಮಂ ನಿಸ್ತರನುಖಯಲಿಚ್ಛೈಸುತಿರ್ದ ಜನಾರ್ನನೆನೆಂ 
ಮೆಲ್ಲನೆ ಸಾರ್ಡು ನಿಜನಜೋ ನಹೀ ನಾಟ್ಯಾರೆಂಭಡೊಳ್‌ ಸೂಸುವ ಕುಸುನಾಂಜಳಿಯನನುಕರಿನ ಡಕೆಹಾನ 
ನಿಕಾಸನುಂ ನೊಡರೊಳ್‌ ಮೆಟೆಡು-- 


ರೊ 
ಸ್ತೀ 


ಹ 
pi 


- 


ಕುತ ಖಚಕನತಿ ರ | ತ್ಲಾಕರಸುಕಿಯೆಂ ಸ್ವಯೆಂಪ್ರಭಾ ಶ್ರೀಸತಿಯೆಂ 
ರಿನಿ 86० ಬಚಕ್ಟಂ | ಶ್ರೀಕಾಂತಥೆನಿಪ್ಪ ಕೊಢಿಯೆಂ ತಾಳ್ಗಿಪಸ್ಯೆ | छः 


पा 


ಹಿ 

ಎಿಂಡು ನುಡಿವ ಸಭಕ್ವೆಕನೆಂ ಕಕನುಂ ಕರನ ನಣಿಡು ಸಿಡಿದು ಸ್ವೈಯೆಂಪ್ರಭಾನಾನುಶ್ರನಣಮಾತ್ರದಿಂ 

ಕಾಮೆಕಂಕನತ್ರವಾತ್ರೀಭೂತ ಗಾತ್ರನಾ ಡೆಕ[ಕ]ತನತ್ರನೇತ್ರಂ ನಿರ್ಜನ ಸ್ಥಾನನಿನೇಶನೇಚ್ಛಿಯಿಂ ನಿಜನಿಕಾಂತದ 

ಪಿಂತಣ ಪೊಗ ಪುನ್ನಾಗ ಚೂತ ಚಂಪಕ ಪನಸ ವಾಟಿಳೆ ಕೆಳ ಕಾಂಚೆನಾಳಕಾದಿ ನೇದಿನೀರುಹೆಂಗಳಿನಾದ 
ರಾ 


ನೆಸೆನ ಸನನನನುನುಪನನನುನನರಿಮಿತ ರಾಗದಿಂ ನೊಕ್ತು-- 
रे 


ಕೆರೆತಳೆಡೆಂದೆನುಂ ಕಸಲಯೆಂ ಲತೆಗಳ್‌ ನಳಿತೋಳ್ಗಳಂಪನುಂ 

ಗುಕುಕುಚದೆಂಡನುಂ ಸ್ವಬಕಮುಳ್ಳಲರ್ಗಳ್‌ ನಗೆಗಣ್ಗಳೆಂದನುಂ 

ಥರಿಯಿಸೆ ತನ್ನಕಣ್ಣೆ ನಿಜನೆಲ್ಲಭೆಯಂದನೆ ಮುಂಜಿ ತೋಟುತುಂ 

ಬರೆ ಸೊಗಯಿವ್ಪ ಫೇ ಳಿವನಲಕ್ಷ್ಮಿಯೆನಿಂದುಗೆ ಕೋಟುಶುಂ ನೃಷಂ I ೯ 


ಯಿಂಡ ವಿಶೇಷನಾಗಿ ಹೊಗಳೆಲಾಗಿ, ಆ ಸನ್ನಿಷೇಶದಲ್ಲಿ ಸಂತೋಷನಾಗಿ ವಿದ್ಯಾಧರ ದೂಶಸಿಗೆ ಅಭ್ಯಾಗತಕೆ 
ಮುರ್ಯಾಡಿಯನ್ನು ಮಾಡಬೇಕೆಂಬ ಭಾನನೆಯಿಂಡ ತಂಜಿಯೆ ಅಸ್ಪಣೆಯೆನ್ನು ನೆಜೆಡು ಆ ಇಂದುನನ್ನು ಬಲಹೇವ 
ನಾಡ ವಿಜಯನು ತನ್ನ ನುಸೆಗೆ ಕರೆದುಕೊಂಡು ಹೋಗಿ ಸ್ನಾನ ಊಟ್ಟಿ ತಾಂಬೂಲ್ಯ ಶ್ರೀಗಂಧರೇನನೆ ಇತ್ಯಾದಿ 
ಗಳಿಂಡ ಸೆಂಶೋವನನ್ನುಂಟುಮಾಡಲು ನಾನುಡೇವನ ಜೊತೆಯಲ್ಲಿ ಸಂಭಾಷಣೆಮಾಡಬೇಕೆಂದು ತನ್ನ 
ಮನಸ್ಸುಬಯಸಲಾಗಿ ಬಹು ಜಾಣನಾದ ಆ ವಿಷ್ಯಾಢರನು ಬಲಜೀವನ ಅಸ್ಫಣೆಯನ್ನು ನಡೆದು ತನ್ನ ಬಿಡದಿಯ 
ಮನೆಗೆ ಹೋಡಕು. ॥೭॥ ಹಾಗೆ ಹೋಗಿ, ಈ ನೊಡಲೇ ತನ್ನನ್ನು ಕರೆಸಿಕೊಂಡು, ಕೈಯ ನಿನಯನನ್ನು 
ನಿಸ್ರಾರೆನಾಗಿ ತಿಳಿಯಲೆಂದು ಆವೇಕ್ಷಿಸುತ್ತಿದ್ದ ಜನಾರ್ದನನ ಹೆತ್ತಿರಕ್ಕೆ ಮೆಲ್ಲಗೆ ಬಂದು, ತನ್ನೆ ಮಾತೆಂಬ ನಟಿಯು 
ನರ್ತನ್ರಾರೆಂಭದೆಲ್ಲಿ ಎರಚುವ ಪುನ್ಟಾಂಜಲಿಯನ್ನು ಹೋಲುತ್ತಿರುವ ಮುಗುಳ್ನಗೆಯ ರೀನಿಯೆನ್ನು ಪ್ರಾರಂಭ 
ದಲ್ಲಿಯೇ ಪ್ರದರ್ತಿಸಿ- ಲೋಕವೆಲ್ಲ ಹೊಗಳುತ್ತಿರುನ,ನಿದ್ಯಾಥರ ರಾಜರತ್ನಾಕರನ ಸುಗಳಾದ ಸ್ವಯಂಸ್ರಭೆಯೆಂಬ 
ಲಕ್ಷ್ಮಿಯನ್ನು ನೀನು ಸ್ವೀಕರಿಸಿ, ಆಸೇಲೆ ಲಕ್ಷ್ಮೀಕಾಂತನೆನಿಸುನ ಪ್ರಸಿದ್ಧಿಯನ್ನು ಸಡೆಯುನನನಾಗು. ೮ 
ಹೀಗೆಂಡು ಹೇಳುತ್ತಿರುವ ವಿದ್ಯಾಢರನ ಕೈಯನ್ನು ಅತ್ಯಂತ ಪ್ರೀತಿಯಿಂಡ ಹಿಡಿದುಕೊಂಡು, ಸ್ವೈಯಂತ್ರ್ರಭೆಯೆಂಬ 
ಹೆಸರನ್ನು ಕೇಳಿದ ಮಾತ್ರದಿಂದಲೇ ನುನ್ಮಥ ಬಾಣಕ್ಕೆ ತುತ್ತಾದ ಡೇಹಸ್ಪಳ್ಳಪನಾಗಿ, ಆ ಕಮಲನೇತ್ರನು ಏಕಾಂತ 
ನಾದ ಸ್ಥಳದಲ್ಲಿರೆಬೇಕೆಂಬ ಅಸೇಕ್ಷೆಯಿಂದ್ಯ ಅರಮನೆಯ ಹಿಂದಿರುವ ಅಡಕೆ, ಪುನ್ನಾಗ, ಮಾಧ್ಯ, ಸಂಪಿಗೆ, ಹೆಲಸು, 
ಪಾಟಲಿ, ಬಾಳ್ಗೆ ಕಂಚಿನಾಳ ಮೊಡಲಾದ ವೃಕ್ಷಗಳಿಂದ ವಿಶೇಷವಾಗಿ ಪ್ರಕಾಶಿಸುತ್ತಿರುವ ಮತ್ತು ತಂಗಾಳಿಯಿಂಡ 
ಕೊಡಿದೆ ಉಪವೆನನನ್ನು ಅತ್ಯಂತ್ಯ ಅನಕುರಾಗದಿಂದ ಪ್ರವೇಶಿಸಿ. ಅಂಗೈಯ ಸೌಂದರ್ಯನನ್ನು ಚಿಗುರ್ಕೂ ಮೃದು 


pa 


I0 


೭೪ ವರ್ಧೆನಾನ ನುರಾಣಂ 


ಬಂಡೊಂಡು ಮಾಧನೀಲತಾ ಮೆಂಡನದ ತಣ್ಣೆಟರೊಳ್‌ ನನನಾಲಕನಿಶ್ಯಿಡೆಳದಳಿರ ನಾಸಿನೊಳ್‌ ಕುಳ್ಳಿರ್ದ 
ತಣ್ಮಳಲ ಫುಟಿನದ ನೇರೆ ಪೊಸನಸೆಯೊಳಿಳಸಿ ಮೇಳಿಸುನ ಹೆಂಸಮಿಧುನನುಂ ನೋಡಿ ನಸುಕಗುತ್ತುಮಿನು 
ಬೆರ್ಚೆಬಿರ್ಚುಗುಂ ಕೊಲಗಿಮೆಂದು ನೆನದಿನಿರ್ದ ಕತಿಸಯನರಿಜನಮುನುಂ ತೊಲಗಿಸಿ ಕೆಲದೊಳಿಕ್ಸಿದೆ ಸಲನಾಸನೆ 
ಹೊಳಿಂದುನಂ ಕುಳ್ಳಿರಕ್ಟೇಟ್ಟು.... 


ಅನುಲೇನನ ಕರ್ಪೋರಾ | ದೃನೂನ ನಸ್ರುಪ್ರತಾಕದಿಂದಿಂದುಗೆ ತಾಂ 
ಜನಿಯಿಸಿದಂ ನೆಂತೋಸಮು | ನನಂಗನುನಡೀಶದಿಂಮಾನೃಸತನೆಯೆಂ | 00 


ಆ ಪ್ರಸ್ತಾನಡೊಳ್‌.... 


ಬಗಸುತೆಯೆಂದನುಂ ಚಕೆನೊಳಾಳಿನ ಲಾಲಸೆಯಿಂದೆ ಕರ್ಣನೀ 

ಥಿಗೆ ನರಿತರ್ಷ ಚಿತ್ತಮುನನಂಗಿನಿ ತೋಟರೆ 8०७५३, 9 

शी ಕೆನ್ನೆಯಂ ತುಡುಕೆ ದೃಷ್ಟಿ ಕಟಾಕ್ಷಿಸಿ ನೋಡಿದಂ ನುದಾ 

ಳಿಗಳುಲಿನಕ್ಕೆ ಸೈಕಿಸಜಿ ನಕ್ಕದೊಳಿರ್ದಲರ್ಗೊಂಚಲಂ ನೃಪಂ | 00 


ಅನ್ನೆಗಂ ಮುನ್ನವೆ ಬಿನ್ನೆನಿಸಲನಸರೆಂಬಾರುತ್ತುಮಿರ್ವನಿದ್ಯಾಧರಚರಂ ತನಗೆ ಕಣ್ಣನ್ನೆಗೆಯ್ದಸೆನಿಸಿ ಸರಸಿ 
ಜಾಕ್ಷನೀಕ್ಷಿಸಿದೆಲರ್ಗುಡಿಯಂ ತನ್ನ ವಹೋ ನಿರ್ಗಮಕ್ಳೆ ಮುಂಗುಡಿಯಾದುದಿಜೆಂದು ನುನದೊಳ್‌ ಗುಡಿಗಟ್ಟಿ -- 


ನಾಜಿ ತೋಳುಗಳ ಸೌಂದರ್ಯನನ್ನು ಬಳ್ಳಿಗಳ ಡೊಡ್ಡ ಮೊಲೆಗಳ ಸೌಂರ್ಯನನ್ನು ಹೂ ಗೊಂಚಲೂ, ನಗೆ 
ಗಣ್ಣುಗಳ ನೌಂದರ್ಯನನ್ನು ४०४७ ಹೂಗಳೂ ಧರಿಸಿರಲಾಗಿ, ತನ್ನ ಕಣ್ಣುಗಳಿಗೆ ತನ್ನೆ ಪ್ರಿಯೆಯ ಸೌಂದರ್ಯ 
ನನ್ನೇ ತನ್ನಿದಿರಿಗೆ ಪ್ರನರ್ಕಿಸುತ್ತಾ ಮನೋಹಸವಾಗಿರುನ, ७ ಕ್ರೀಡಾನೆನಡ ಸೌಂದರ್ಯವನ್ನು ಆ ರಾಜನು ಇಂದು 
ನಿಗೆ ಕೋರಿಸುತ್ತಾ | 6 ॥ ಒಂದು ಮಲ್ಲಿಗೆ ಬಳ್ಳಿಯ ಮುಂಟಿನದ ತಂವಾದ ನೆರಳಿನಲ್ಲಿ ಅಲ್ಲಿಯ ನನಪಾಲಕನು 
ತಂದಿಟ್ಟಿ ಎಳೆಚಿಗುರಿನ ಹಾಸಿಕಲ್ಲಿ ಕುಳಿತುಕೊಂಡು, ತಂವಾಡ ಮಕೆಳರಾಶಿಯ ನೇಲೆ ಹೊಸಬೆೇಟಿದಿಂಡೆ ನಕಸ್ಟರೆ 
ಸೇರುತ್ತಿರುವ ಹಂಸಗಳ ಜೋಡಿಯನ್ನು ನೋಡಿ ಮುಗುಳ್ನಗುತ್ತಾ, "ಇವು ಹೆರಿ ಅಗಲಿ ಹೋಗುತ್ತವೆ, [ಇಲ್ಲಿಂದ] 
ಹೊರಡಿರಿ ಎಂಬ ನೆನಮಾಡಿಕೊಂಡು [७७९] ಹೆಲವು ಆಳುಗಳನ್ನು ಮೂರಕ್ಕೆ ಕಳುಹಿಸಿ, ಪಕ್ಕದಲ್ಲಿ ಹಾಸಿದ್ದ 
ಚಿಗುರಿನ ಪೀರೆಡ ಮೇಲೆ ಇಂದುನನ್ನು ಕುಳ್ಳಿರುವಂತೆ ಹೇಳಿ ಆ ರಾಜಕುಮಾರನು ಮನ್ಮಧನಿಂಡ ಉಪಡೇಶೆ 
ನನ್ನು ನಡೆಪನನಾಗಿ, ಗಂಧಾದಿ ರೇನನಗಳನ್ನೂ, ನಚ್ಚಕರ್ವೊರವೇ ಮೊಡಲಾದ ಶುದ್ಧನಸ್ತುಸಮೂಹನನ್ನೂ 
ಇಂದುನಿಗೆ ಕೊಟ್ಟು ಆತನಿಗೆ ಸಂಶೋಸನನ್ನುಂಟುಮಾಡಿದನು. ॥ ೧೦! ಆ ಹೊತ್ತಿನಲ್ಲಿ ನಿದ್ಯಾಥರ ರಾಜನೆ 
ಮಗಳಾದ [ಸ್ವೈಯಂಸ್ರೃಭೆಯ ನಿಷಯನನ್ನು ] ಆ ದೊತನಿಂಡ ಕೇಳುನ ಬಯಕೆಯುಳ್ಳನನಾಗಿ, ತನ್ನ ಕಿನಿಗೆಳ ಹಾದಿ 
ಯೆಲ್ಲಿ ಓಡಿಬರುತ್ತಿರುನ ಮುನ್ನ ನ್ನು ಅವನಿಗೆ ತೋರಿಸಲೆಂದು ನೀಳವಾಗಿ ಚಾಚುತ್ತಿದೆಯೋ ಎನ್ನು ನಂತೆ ಅನನ 

ಯು ಕೆನ್ನೆಯನ್ನು ಮುಟ್ಟುತ್ತಿರಲಾಗಿ ಆ ರಾಜಕುಮಾರನು ಮುದಿಸಿದ ಮುಂಬಿಗಳ ಧ್ವನಿಯನ್ನು ಸೈರಿಸೆ, 
ಪಕ್ಕದಲ್ಲಿದ್ದ ಹೊ ಗೊಂಚಲುಗಳನ್ನು ಕಡೆಗಣು ಗಳಿಂದ ನೋಡಿದನು, ೧೧ ಅಸ, ಸ್ಸ ಮೊದಲೇ ನಿಜ್ಞಾನಕೆ 
ಮಾಡಿಕೊಳ್ಳಲು ಅವಕಾಶವನ್ನು ನಿರೀಕ್ಷಿಸುತ್ತಿದ್ದ ನಿದ್ಯಾಥರ ಮೂತನು, [ರಾಜಕುಮಾರನು] ತನಗೆ ಕಣ್ಣನ್ಷೆ 
ಮಾಡಿದನೆಂದು ಭಾವಿಸ್ತಿ ಆ ಕಮಲನೇತ್ರನು ನೋಡಿದ ಹೂನಿಸಗೊಂಚಲು ತನ್ನ ಮಾತುಗಳ ಪ್ರಯಾಣಕ್ಕೆ 
ಮುಂಜಿ ಬಾವುಟಿನನ್ನು ಹಿಡಿದಂತಾಯಿತು ಎಂದು ಮನಸ್ಸಿನಲ್ಲಿ ಸಂತೋಷಗೊಂಡು ಸ್ವಾನಿ ಹೂ ಬಾಣಗಳಿಂದೆ 


೪ ಸ್ವಯೆಂಪ್ರಭ್ಞಾ ಮುದನೋನ್ಯತ್ತಿಕೆ ೭೫ 


ಸುಮಸಸ್ಸಿಲೀಮುಖಾಕ್ರಾಂ | ತೆಮಿದಲರ್ಗುಡಿ ಜೇನ ತನ್ನೊಳುತ್ಯಳಿಕೆ ಕರಂ 
ನಿಮಿರ್ದಿಕೆ ನಿನೆಗೆಣಕನುನಾಂ | ತು ನೆಟ್‌ಡಪುದು ತತ್ಸ್ಯಯಂಸ್ರಭಾಜೇಷ್ಟಿತೆಮುಂ ೧೨ 


ಎಂಡು ನಿದ್ಯಾಧರಕನ್ನೆಗೆ ತನ್ನೊಳಾಡ ಪೊರ್ನಾನುರಾಗನುಂ ಪ್ರಸ್ತಾನಿಸುವ ಕೆನದಿಂ ಶ್ರವಣನಾಳಡೊಳ್‌ 
ಸುಖಸುಧಾರಸನುನಸಡಳಂ ಕಳೆಯೆ._ 


ಇಸಿಯನಳೊಲನಿನ ನುಡಗೇ | ಳ್ಲನಿತಟಸೊಳಲರ್ದಕ್ತು ಚಿತ್ತಭನನೆಚ್ಛ ಮುಕುಂ 


ದೆನ ನುನುನೇಂ ಮೃತಸೆಂಜೀ | ನನ ಯೋಗನೊ ಕಾನಿಗಂಗಳೆಯೆಕನುರಾಗಂ || ೧೩ 
ಆಗಳ್‌.. 

ಇನಿಯನಳೆಂ ಮುನ್ನುರ್ಚಿಡ | ಸನೆಗಣಿ ತಳ್ಳೊಯ್ದುಡೆರ್ಜಿಯನೆಂಬುತ್ಸವದಿಂ 

ತನಗೆ ಹಿತಕಾರಿಯಾಗಿಕಿ | ನುನೋಜನಂ ನೃಪತಿ ಬಗೆದನಾರ್ದಿಸುತಿಕೆಯುಂ ೧೪ 


ಅಂತೊಡನಿಷ ನುಜನಾನುರಾಗ ಮದಿರಾನುದಿನು್ಮೆ ತ್ರಮಾದ ಚಿತ್ತಮನನಹಿತ್ಸಮಯಕಟಾಕ್ಷನಟದಿ 
ನಾಚ್ಛಾದಿಸುತ್ತುಮಿಸಿಯನೆಳೊಲನನನಿಕಛೊಳೆ ನಂಬದೆ ನಂಬಿ ನುಡಿಯಿಸುನ ಬಗೆಯಿನಿದುಚಿಕ ಕನಿಸರಿಚಿಕ 
ಚಾಟು ಚಾನಳಮಿೆಮ್ಮ ಮುನನುನಾರಯ್ದ ನಿನಗೆ ಸೆನಮಪಫ್ಪುಜಿಂದು ಪುಸಿಮಾಡಿ ನಸುನಗುನುನೇಂದ್ರನ 
ಮುಖೇಂದುಗಿಂಡು ನುಂದಸ್ಥಿತ ಚಂದ್ರಿಕೆಯನೋಲಗಿಸಿ. 


ಆ ಕನ್ನೆಯಿಕವು ನಿನಗಿಂ | ದಾಕೆಯೆ ಹೈನಯದೊಳಗಿರ್ಡೊಡಂ ನುನುಕುಳ ರ 
ತ್ಲಾಕರ ಸೌಭಾಗ್ಯನುದೋ | ಶ್ರೇಕದಿನದು 8930 ನಿದಿತಮಾಯ್ರಿಲ್ಲಕ್ಕುಂ ೧೫ 





ಆಕ್ರಮಿಸಲ್ಪಟ್ಟ ಈ ಹೂಗೊಂಚಲು ಕನ್ನಲ್ಲಿ ವಿಕೀಷನಾದ ಉತ್ಕಂರತೆಯನ್ನು ಉಂಟುಮಾಡಿರಲಾಗಿ, ನಿನ್ನಲ್ಲಿ ಸ್ರೇನು 
ನನ್ನು ಹೊಂದಿಡ ಆ ಸ್ವಯಂಪ್ರಭೆಯ ಚೇವ್ಯಯನ್ನು ಪ್ರರರ್ತಿಸುತ್ತಿದೆ. ॥೧೨॥ ಹೀಗೆಂದು ७ ವಿದ್ಯಾಧರ ಕನ್ಯೆಗೆ 
ರಾಜಕುಮಾರನಲ್ಲಿ ಆಗಿರುವ ಪ್ರಣಯಾಂಕುರನನ್ನು ಪ್ರಸ್ತಾ ಮಾಡುನ ಫೆವದಿಂಡ, [ತ್ರಿಹಿಸ್ಟನ] ಕಿವಿಯ ಕುಹನನಲ್ಲಿ 
ಸುಖನೆಂಬ ಅನೃುತರಸನನ್ನು ನಿಶೇಷವಾಗಿ ತುಂಬಲು. ಪ್ರಿಯಳ ಸಂಬಂಧನಾಜ ಪ್ರೇಮದ ಮಾತುಗಳನ್ನು ಕೇಳಿಡ 
ತಕ್ಷಣನೆ ಮನ್ಮಧನ ಬಾಣನ್ರಯೋಗಕ್ಕೆ ಸಿಶ್ಚಿದ್ದ ಮುಕುಂದನ ಮನಸ್ಸು ಅರಳಿತು. ಕಾಮಿಯಾಡನನಿಗೆ ಪ್ರಿಯೆಯ 
ಪ್ರಣಯವು ಎಂತಹೆ ಮೃತಸಂಜೀನನಯೋಗವೊ | (ಸತ್ತವರನ್ನು ಬದುಕಿಸುವ ಅಮೃತವು... ಮೃತಸಂಜೀನಿನಿ, 
ಯೋಗ-ನರಪ್ಪಕ ಸೇರುವಿಕೆ) ॥ ೧೩ ॥ ಆಗ. ತನ್ನ ಪ್ರೇಮಿಯನ್ನು ನೊಡಲು ನಾಟಿದ ಪುಷ್ಪ ಬಾಣಗಳೇ ಕನ್ನ 
ಹೈಡಯನನ್ನೂ ಆರಿಂಗಿಸಿದುವು ನಂಬ ಸಂತೋಷದಿಂದ ಆ ರಾಜಕುಮಾರನು, ಗರ್ಜಿಸಿ ಬಾಣವ್ರಯೋಗಮಾಡು 
ಕ್ರಿದ್ದರೊ ಮನ್ಮಥನನ್ನು ಹಿತಕಾರಿಯೆಂದೇ ಭಾವಿಸಿದನು. | ೧೪ ಹೀಗಿ ಪ್ರಾಪ್ಸನಾಡ ಮೋಹೆನೆಂಬ ಮಧ್ಯದ 
ಮುಡದಿಂಡೆ ಉನ್ಮತ್ತನಾದ ಮನಸ್ಸನ್ನು, ಒಡೆದು ಚಲ್ಲಾಪಿಲ್ಲಿಯಾದ ಕಡೆಗಣ್‌ ನೋಟಿನೆಂಬ ಬಟ್ಟಿಯಿಂದ 
ಮುಚ್ಚುತ್ತಾ, ७ ಪ್ರಿಯಳ ಫ್ರೇಮನನ್ನು ಅಪ್ಟರಿಂದಲೇ ನಂಬಣೆ ನಂಬಿ, [७४६३ ಬಾಯಿಂದ ಇನ್ನೂ ಸೃಷ್ಟನಾಗು 
ವಂತೆ] ಮಾತನಾಡಿಸುವ ಅನೇಕ್ಷೆಯಿಂದ್ಕ “ಇದು ಕವಿಗಳಿಗೆ ಉಚಿತನಾಡ ಜಾಣತನದ ಮಾತುಗಳ ಚಾನಲ್ಯ; 
ನನ್ಮು ನುನನ್ಸನ್ನು ನರೀಕ್ಷಿಸೆಬೇಕೆಂದಿರುನ ನಿನಗೆ ಇದೊಂದು ನೆನವಾಗುತ್ತನೆ” ಎಂದು [ದೂತನು ಹೇಳಿದ 
ಮಾತನ್ನು] ಸುಳ್ಳುಮಾಡಿ ಮುಗುಳುನಗುತ್ತಿರುವ ವಾಸುದೇವ ಮುಖಚಂದ್ರನಿಗೆ ಇಂಡುವು ಮುಗುಳ್ನಗೆಯ 


೬ A ನರ್ಧಪಮುಫೆ ಪ್ರರಾಣಂ 


ಮೇಲಿಕ್ಸಿ ನಜರ್‌ ನೆಜ್‌ನರ್‌ | ಸೋಲಿಸಲಿರ್ನಿಡೆಯೊಳಿರ್ದ ಖಗನತಿ ಸುತೆಯೆಂ 
ಸೊಲಿಸಿಷ್ಯೆ ನೈನ ನಿನ್ನೆಯ | ಲೀಲಾ ಚಕ್ರಾಸ್ತ್ರಮಾದಕೆಕೆ ಕುಸುಮಾಸ್ತೆಂ nk 


ಅಥೆಂತೆಂಡೆೆ ನುಸುಕುಲನರಿಸ್ಥಂ ತ್ರಿವೃಷ್ಣನನ್ನ ಪುರುಷೋತ್ತಮನೆ ನಲ್ಲಭಂ ಸ್ವಯಂವ್ರಭೆಗೆಂದಾಜೀಕನುಂ 
ಸನಿಶೇಷನುಟನ ಸೆಹೆಚೆರಿಯಕವ್ಪು ಖಚರಿಯೆರ್‌ ತಮತಮಗೆ ನಿನಿಢ ನಿದ್ಯಾನಿಕೇಷಕೌಶಲದರ್ಕಸಡೊಳೆಲ್ಲ 
ಮಾಕೆಯ ಮುಂಡೆ ಭನದೀಯಾನೇಯ ರೂನ ರಾನುಣೀಯಕಾದಿಗಳನ್ಪಆಃಕೆಯೆಅಕದೆ ಗುಣಂಗಳನೆ ಕೊಂಡು 
ಫೊನೆದು ಕಿನಿನೇಟಕ್ಕೆ ನಕ್ಕಪ್ಪಿನೆಗನಿಂತೆಂದು 800०... 
ಅಳಿನೀರುಚಿಯೆಂ ನಕ | ಜ್ವಳರೇಖಾ ಶ್ರೀಯನಾಂತ ಕೃಷ್ಣನ ರೊನಂ 
ತೆಳಿನಾಕ್ಷಿಯೆರಾರ್‌ ಕಂಡೊಡ | ಮಲರ್ಗಣ್ಣ ಕೊಳಿಡರೆ ಬಗೆನರಿದು ತಕ್ಕುಜಿ ಷೆಲ್‌ ೧೬ 


ಪೀಲಿಯೆಸೆತ್ರಿನಮಿಕೆ ಬಾ | ಟ್ವೇಲಿಯೆ ಪೋಲ್‌ ಬಳಸಿ ಸರಿಯೆ ಯುನತಿಕಟಾಕ್ಷಾ 
ನಾಳಜಳನೆಸೆವುಡತನುನ | ಕೇಳೀನನನೆನಿಸಿ ಕೇಕನನ ಕೇಶವನಂ | ೧೮ 


ನನಿತಾಕಟಾಕ್ಷತೂಳಿಕೆ | ಹಯಿಕತನು ಸೌಭಾಗ್ಯರೊನನುಂ ಚಿತ್ರಿನ ನೂ 
ಕನ ಚಿತ್ರಫಳಕನೆನಿಪುದು | ವನಜಾಕ್ಷನ ಭಾಳನಫೆಳಕನುಜ ಒಳಕಿಳಕೆಂ ೧೯ 


ಈಕಿಲೆಪೋದಕೆನುನ ಕೇ | ४९ ರೆಂಭಾಕಾಂಡನೆನಿನೆ ನಾಸಾನಂಶಂ 
ಭ್ರೂಕೀಖಾ ತಾಖೆಗಳಿಂ | ರಾರಾಜಿವುಡೆಬಳೆ ಮನುಜಕಂರೀಕವನಾ | 30 


ಬೆಳುದಿಂಗಳಿಂದ ಸೇವೆನಾಡುತ್ತಾ- ಹೇ ಮಾನನಕುಲರತ್ನಾಕರನೆ! ಆ ಕನ್ಯೈಯೇ ನಿನ್ನೆ ಹೈವಯೆಜೊಳೆಗೆ ಇರುವ 
9०४0४ ಕೂಡ ನಿನ್ನ ಭಾಗ್ಯಮನದ ಆಧಿಕೃದಿಂದ ४ ಕನ್ಯೆಯ ಇನೆನಿಕೆಯು ನಿಜನಾಗಿಯೂ ನಿನಗೆ ತಿಳಿಯೆಡೆ. 
ಹೋಗಿರಚೇಕು, ॥79 | ಹೇ ರಾಜಕುಮಾರ! ಇತರರಾದಕಿ [ತಾನಾಗಿಯೆ] ಮೇಲೆಬಿದ್ದು ನುನಸೋಲಿಸಲು 
ಶಕ್ತರಾಗುತ್ತಾರೆ, ನೀನಾದಕೊ, ನಿನ್ನ ७७४ ಚಕ್ರಾಯುಫನೇ ವುತ್ಪಬಾಣನಾಯಿತೋ ಎನ್ನುನಂತೆ ನೀನಿದ್ದ ಕಡಿ 
ಯಲ್ಲಿಯೇ ಇದ್ದು ನಿದ್ಯಾಥರೆ ಕುಮಾರಿಯೆನ್ನು ಸೋರಿಸಿದ್ದೀಯೆ. ॥ ೧೬ ॥ ಅದು ಹೇಗೆಂದರೆ: ನುಸುಕುಲ 
ಶ್ರೀಸ್ಕನೂ ತ್ರಿನೃಷ್ಸನೂ ಆಪ ವುರುಸೋತ್ತಮನೇ ಸ್ವಯಂಪ್ರಭಿಗೆ ಪ್ರಾಣಪ್ರಿಯಸು-ಎಂಬ ಭ್ಯನಿಷ್ಯವನ್ನು ಸಂಪೊರ್ಣ 
ನಾಗಿ ತಿಳಿದಿರುವ ಸೆಖಿಯೆರಾದ ನಿಷ್ಯಾಧರೆ ಸ್ತ್ರೀಯರು ತಮ್ಮ ತಮ್ಮ ಬಗೆಬಗೆಯ ನಿಷ್ಯಾನಿಶೇಷನ ಜಾಣ್ಮೆಯಿಂದ 
ಆಕೆಯ ಮುಂಡೆ ನಿನ್ನ ಅವಾಕವಾಣೆ ಕೊನ ಸೌಂಡರ್ಯಾದಿ ಸುಪ್ರಸಿದ್ಧವಾನ ಪ್ರೇಮಾಸ್ಸವಡ ಗುಣಗಳನ್ನ ಅತಿಶಯ 
ವಾಗಿ ಹೊಗಳಿ, [ಅನಳು] ಕೆನಿಮೋಹೆಳ್ಳೆ ಒಳಗಾಗುವ ಹಾಗೆ ಹೀಗೆಂದು ಹೇಳುತ್ತಾರೆ. “ದುಂಬಿಯ ಕಾಂತಿ 
ಯೆನ್ನೂ ಹೊಸೆ ಕಾಡಿಗೆಯ ಕೇಖೆಯ ಕಾಂತಿಯನ್ನೂ ಹೊಂದಿದ ಕ खुले ರೂಪವನ್ನು ಯಾನೆ ಸುಂಜೆರಿಯೆರು 
ತಮ್ಮ ಅರಳಿವ ಕಣ್ಣುಗಳಲ್ಲಿ ಇಟ್ಟುಕೊಳ್ಳಲು ಯೋಚಿಸುತ್ತಾರೆ. ಇದು ನ್ಯಾಯನೇ ತಾನೆ? ॥ ೧೭ ॥ “ತರೆಯಲ್ಲಿ 
ನೋಡಿದರೂ ಥರಿಸಿರುನ ನವಿಲುಗರಿಯು ಸಜೀನನಾಡ ಬೇಲಿಯಂತಿ ಇದ್ದು ಯುವತಿಯರ ಕಡೆಗಣ್‌ಸನೋಟಿನೆಂಬ 
ನಾತಿಯ ನೀರು ಸುತ್ತಲೂ ಹರಿಯುತ್ತಿಕಲಾಗ್ಯಿ ಆ ಕನ್ನನ ತಲೆಗೂದಲ ನನನು ಮನ್ಕಧನ ४४७ ವನದಂತಿ 
ಶೋಭಿಸುತ್ತದೆ. ॥ ೧೮ ॥ *ಸುಂಪಕೆನಾವೆ ತಿಅಕದಿಂಡೆ ಕೂಡಿ ಹಲಗೆಯಂತೆ ನಿಸ್ತಾಕನಾಗಿರುವ ಆ ಕನುಲಾಕ್ಷನ 
ಹೆಣೆಯು ಸ್ತ್ರೀಯರ ಕಡೆಗಣ್‌ ನೋಟಿನ ಲೇಪನದಿಂದ 7308 एंटे ಸುಂದರ ಕೂಪನನ್ನು ಚಿತ್ರಿಸುವ ಹೊಸೆ ಚಿತ್ರದ 
ಹೆಲಗೆ ಎನ್ನಿಸಿಕೊಳ್ಳುತ್ತದೆ. nl “ಎಲ್ಯ ಹೆಣ್ಣೆ, ವಿರೆಡೆರೆ ಅಂಕುರಿಸಿದ ಮತ್ಮಥನ ಆಟಿದ ಬಾಳೆಯ ಗಡ್ಡಿಯೆನಿಸಿರುವ 
ಆ ನರಸಿಂಹನ ಮೂಗು ಹುಬ್ಬಿನ ಗೆಕೆಗಳೆಂಬ ಕೊಂಬೆಗಳಿಂದ ಕೊಳಗಿ ಬೆಳಗುತ್ತಿಜೆ. ॥ 30 ॥ "७ ಕನುಲನೇತ್ರನೆ 


೪ ಸೈಯಂಪ್ರಭಾ ಮವಸೋನ್ಯತ್ತಕೆ ೭೭ 


ಕರಿಯಾಲಿಯ ನೆನದಿಂ ४४० | ಚರೀಕಮಂ ನೇಶ್ರವುತ್ರಿಕೆಯ ಕೆನದಿಂಡೆಂ 


ಸಿಂಿಯೆಂ ಕಳೆಜಿಸೆದಿರ್ವೇಡು | ಸಕೋರುಹಾಕ್ಷನ ಡರಸ್ಮಿಶಾಕ್ಷಿ ಸರೋಜಂ 2 
ಸ್ಮರೆಸಿಂಯುಬಿಂಬಮೆಂ ಪೋ! ಲ್ತಿಕಿ ತದ್ವದನೇಂಡುಬಿಂಬದೊಳ್‌ ಳೆತ್ತುರಿಯಿಂ 

ಬಕೆಡೆನೆನೆ ತನುತರ ಕ್ಕ | ३39९4 ನಿತ್ವಾಸಸುರಭಿತಂ ಸೊಗಯಿಸುಗುಂ || 39 
ಎಜಿಗಿಡ ಮಲಮಂಬಿವೊಲಿಕೆ | ಮಿಲುಸ ಕೊನರ್ಮಾಸೆ ಸೊಸೆ ಷೆರೆಹಾಸ್ರೀ 

ನಳುಗಂಸಂ ಕೃಷ್ಣೆ ಬಾ | 03) ४४ ನಗುವುದು ರಾಗಮೇಟ* ಬಂದುಗೆಯೆಲರೆಂ || 3೩ 
ಸ್ಮಕಕಲ್ಬಕುಜಸ್ಯಂಥದ | 80 ಸೆಲಸಿಕೆ 8९४ ಬಾಹುಶಾಖೆಯಿನೆಸೆನಾ 

ಹೆರಿಯೆ ತೃಢೆಸ್ಥಂಧನುನ | 90 ಭುಜಲಕೆ ಸಸಳನಾದಪ್ಪವು ಸೆಬಿ ನಿನ್ನಾ ॥ 59 


ಆ ಮನುಜಲಲಾನುಕೆ ತೋಳ್‌ | ಕಾನುಫ ಬಾಳೆನಿಸಿ ಹೊಗರಿಡಲ್‌ ತಕ್ಕುವು ನಿ 
ನೀ ಮೃುಗಮಪೆ ಸನಲಿಖಿತ ೮ | ತಾಮಳಿನ ಕನೋಲಫೆರ್ಷಣಕ್ರೀಡಿತದಿಂ 3» 


ಸಲಿಲಾಯತ ಹಾರದ್ಯುತಿ | ನಳಯಿತನೂ ಸೃಷನುರಸ್ಥಳೆಂ ನವಪುಳಿನ 
ಸ್ನೆಳದನೊರೆಸೆದುು ತಕ್ಕುದು | ಲಳನೆ ಭನತ್ಯುಚರೆಧಾಂಗ ಮಿದುಸಳ್ಳೆಳಸಲ್‌ ೨೬ 


ಸಿರಿಯನುಕನಾಂತು ಮೇಲಾ | ಗಿಕೆ ಪಿಂಗಡೆ ಫಿಜಡರಿದ್ರತೆಗೆ ಲಜ್ಚಿಸಿದಂ 
30 ಬಾಸೆಯ ಮಲಕಿಯೊಳಡಂ | ಗಿ ರೆಂಜಿಸುತ್ತಿರ್ವಣಾ ಸೃಸಿಂಹನ ಸುಥ್ಯಂ ॥ 9೩ 


ಫೆಗುಪ ನೇತ್ರಕನುಲಗಳು ಕರಿದಾಡ ಕಣ್ಣುಗುಡ್ಡೆಯೆ ಫೆನದಿಂಡೆ ದೆಂಬಿಯೆನ್ಸ್ಯೂ ಕಣ್ಣನಾನೆಯ ನೆನದಿಂ 
ಲಕ್ಷ್ಮಿಯೆನ್ನೂ ನಡೆದು ಪ್ರಕಾಶಿಸುತ್ತಿನೆ. ॥ ೨೧॥ “ಆತನ ಮುಖಚಂದ್ರನು ಮನ್ಮಥನ ಚಂದ್ರಬಿಂಬನನ್ನಿ 
ಹೋಲುತ್ತಿರಲಾಗಿ ಆ ಚಂತ್ರ ಬಿಂಬಪಲ್ಲಿ [ಮನ್ಮಥನು] ಕಸ್ತೊರಿಯಿಂಡ [ಗೆಕಿಯೆನ್ನು] ಬರದಿದ್ದಾನೆಯೋ ಎನ್ನು 
ವಂತೆ ಸೊಕ್ಷ್ಮನಾವೆ ಅವನನ ಮೀಸೆಯೆ ಗೆರೆಯು [$ ಕುಮಾರ] ನಿಃಶ್ವಾಸಡ ನುನಾಸಸೆಯಿಂದೆ ಕೂಸ ಸೊಗ 
ಸಾಗಿದೆ. ॥ ೨೩೨ ॥ “ಹೊಳೆಯುತ್ತಿರುವ ಅನನ ಕು೩ನೀಸೆಯು ಓಡಿಬಂದು ಮುತ್ತಿರುನ ಮಂಬಿಯೆ ನುರಿಗಳಂತೆ 
ಇರಲಾಗಿ, [ಅನಕ] ಮುಗುಳ್ನಗೆಯೆ ಸುವಾಸನೆಯನ್ನು ಜೆಲ್ಬುತ್ತಿರಲಾಗಿಿ ಆ ಕೃಷ್ಣನ ತುಟಿಗಳು ಕೆಂಪು ಬಣ್ಣ 
ದಿಂಡ ಕೂಡಿ ಬಂದುಗೆಯೆ ಹೊನನ್ನು ಹಿಯಾಳಿಸುತ್ತಿನೆ. ॥ 3೩ “ಎಲ್ಳೆ ಸಖಿಯೆ, ಉತ್ಸನಾಡ ತೋಳುಗಳ 
ಕೊಂಬೆಯಿಂದ ಪ್ರಕಾಶಿಸುತ್ತಿರುವ ಆ ಕೃಷ್ಣನ ದೃಢವಾದ ಕತ್ತಿನಲ್ಲಿ ನುನ್ಮಥಕೆ ಕಲ್ಪವೃಷ್ನಣ ಬುಡದ ಕಾಂತಿಯು 
ನೆಲಸಿರಲಾಗಿ, ಅದನ್ನು ನಿನ್ನೆ ಭುಜಗಳ ಬಳ್ಳಿಯು ७९ ८0 ಥನ್ಯವಾಗುತ್ತನೆ. ॥ 9 ॥ “ಆ ಮಾನನ ಶ್ರೀಸ್ಕನೆ 
ತೋಳುಗಳು ७808 ४6 ಕತ್ತಿಯೆಸಿಸಿಕೊಂಡು, ಕಸ್ತೂರಿಯಿಂದ ಹೊಸದಾಗಿ ಬರೆದಿರುನ ಬಳ್ಳಿಗಳಿಂದೆ ಕೂಡಿ, 
ಸರಿಶುದ್ಧವಾಪ ಈ ನಿನ್ನ ಕೆನ್ನೆಗಳ ಮೇರೆ ನಿನೋದದಿಂಡೆ 30, ಕಾಂತಿಯುಕ್ತವಾಗಿ ಮಾಡಲು ಯೋಗ್ಯವಾಡುವು 
ಗಳು. ॥ ೨೫! “ಸುಕೋಹಕನಾಡ, ವಿಸ್ತಾರನಾಡೆ ಮುತ್ತು ಹಾರದ ಕಾಂತಿಯಿಂದ ದುಂಡಾದೆ ಆ ರಾಜನೆ 
ಹೈದೆಯೆ ಪ್ರಜೀಶವು ಹೊಸೆದಾಡೆ ನುರೆಳ ದಿಣ್ಣೆಯೆಂತೆ ಪ್ರಕಾಶಿಸುತ್ತದೆ. ಎಲ್ಯ ಸುಂಡರಿಯೆ, ಅಡು ನಿನ್ನ ಸುಚ 
ಗಳೆಂಬ ಚಕ್ರವಾಕ ನಕ್ಷಿಗಳ್ಳ ಜೋಡಿಗೆ ಬಯೆಸಲು ಯೋಗ್ಯವಾದುದು. ॥ ೨೬ ॥ “ಆ ರಾಜಸಿಂಹನ ಸೊಂಟವು 
"ಬಕ್ಷ್ಮಿಯೆನ್ನು ಎಡೆಯಲ್ಲಿ ಢರಿಸಿಕೊಂಡಿದ್ದರೊ ಕೂಡ ತನ್ನ ಹಿಂಗದ ದಾರಿದ್ರ್ಯಕ್ಳೆ ನಾಚಿಕೊಂಡಿರುವ ಹಾಗೆ 
ಹೊಟ್ಟಿಯ ಮೇಲಿನ ಕೋಮರಾಜಿಯ ಮಕೆಯೆಲ್ಲಿ ಅಡಗಿಕೊಂಡು ರಾರಾಜಿಸುತ್ತಿದೆ. ॥ ೨೭ ॥ “ಬೆಟ್ಟದ ಸಾನು 


೩೮ ವರ್ಧೆಮಾನ ವ್ರರಾಐಂ 


ತುಂಗತೆಯಿಂ ಸಿಂಹಾಸನ | ಸಂಗತಿಯುಂ ಕಣ್ಣೆನರೆ ಫೆನೆಚ್ಛಾಯೆಯೆನಾಂ 
ಕೇಂ ಗೆಜೆಗೊಂಡುಜೊ ವೃಧುಕೆ ] ಯೆಂ ಗಿರಿಯೆ ನಿತಂಬಡಂತೆ ಹರಿಯೆ ನಿತಂಬಂ ॥ उठ 


ನಿಂಕೆಣೆಯೆಂಬೆನಸಾರತೆ | ಯಂ ಕಾಳ್ವಿಡೆ ಕನಕ ಕಡಳ ದೆಂತಮುನಾಶಾ 


ದೆಂತಿಗಳ ಕರಶ್ರೀಯೆಂ | ಕಾಂತಿಗಳಿಂ ತೊಡೆನ ತೊಜೆಗಳೊಳ್‌ ಕೇಶನನಾ || ತ್‌ 

ಸರಿಭನಿಸಿ ಹರಿಯ ಮೇಗಾಲ್‌ | ಫೆಕೆಯೆ ನಿಜಶ್ರೀಯೊಳೋಡಿ ಕೂರ್ಮಂ ಲಜ್ಜಾ 

ಭರಣಿ ವುಗೆ ನೆಲನನೆಳೆಯಂ | ಧರಿಯಿಸಿದುಡು ಕೂರ್ಮನಮೆಂಬರದಟಕಂದಕ್ಕುಂ ೩೦ 

ತೊಳೆಪುವು ನಖಶೋಟರ್ಮಯ | ಜಳದಿಂ ಸಡೆನೆಡೆಯೊಳನನಿಯೆಂ ನೃಷನ ಪದಾಂ 

ಗುಳಿಗಳುಟದಂತು ಮುನುಕುಳ | 38४० ಮುಟ್ಟುವಕೆ ತದ್ರಜೋದೂಸಿತೆಯೆಂ ॥ ೩೧ 

ಕಿಸುನಂಜೆ ತನ್ನ ನೋಷಾ | ಭಿಸಂಧಿವರ್ತಕೆಗೆ ಸೆಡೆದು ಕಾಲ್ವಿಡಿದನುರಂ 

ಜಿಸಿದವೈಡಿಸಿಸಿ ತೋರ್ಫುಡು | ಮಿಸುಗುನ ಕೇಸೆಡಿಯ ಕೆಂಪು ಕಮಲೇಕ್ಷಣನಾ ॥ 8.9 
७0303090600000- 


ಸುಗಿನುನು ತಿಗ್ಮದೀಧಿತಿಯೆ ಗೆತ್ತನೆನಂ ನಡೆ ನೋನಿ ನೋಡೆ ದಿ 

ಟ್ವಗಳನ್ಮುತಾಂಶುನಂ ಕಿವಿಗಳಾತನ ನೆಬ್ಲುಡಿಗೇಳ್ತು ಕೇಳೆ ಮೆ 

ಯ್ಲೆಗೆವುವು ಕೀಚಕಧ್ಯನಿಯೆ ಗೆತ್ತು ನಿನಂಚಿಯ ನುಣ್ಣರೆಕ್ಕಣೆಂ 

ತುಗೆ ಬಗೆಡಂದನರ್‌ ನೆಜರ್ಗೆ ಕೂಡಿದ ಕಾಂತೆಯರಾ ಕುಮಾರೆಕೆಂ ॥ 8೩ 


ಪ್ರನೀಶಣಂತಿ ಆ ಕೃಷ್ಣನ ನೊರೆನಾರು ತನ್ನ ಡೊಡ್ಡ एण्ड, 8०४ ಕೂಡಿ, ಸಿಂಹಾಸನದಲ್ಲಿ ಸೇರಿರುವುದರಿಂದ 
ಜೊಡ್ಡ ಕಾಂತಿಯೆನ್ನು ನಡೆದು, ಎಂತಹ ಮುತ್ತಿನ ಮೈತ್ರಿಯನ್ನು ಪಡೆದಿೆಯೊ? || ೨೮ || “ತಮ್ಮ ಕಾಂತಿಯಿಂದ 
ದಿಗ್ಗಜಗಳ ಸೊಂಡಿಲಿಸ ಕಾಂತಿಯನ್ನು ಅಳಿಸಿ ಹಾಕುನ ಫೇಶನನ ತೊಡೆಗಳನ್ನು ಸಾರೆನಿಲ್ಲಪೆ ಬಂಗಾರದ ಬಣ್ಣನೆ 
ಬಾಳೆಯ ದಿಂಡಿನೊಡನೆ ಸಮಾನನೆಂದು ಹೇಗೆ ಹೇಳಲಿ? ॥3೯॥ ಸ್ರೀಕೃಷ್ಣನ ಮೊಳೆಕಾಲುಗಳು ತನ್ಮು 
ಸೌಂಪರ್ಯದಿಂದ ತನ್ನನ್ನು ಸೋಲಿಸಲಾಗಿ [ಆದಿ] ಕೂರ್ಹನು (ಆಮೆ) ಓಡಿಹೋಗಿ ನಾಚಿಕೆಯಿಂಡ ಭೂಮಿಯಲ್ಲಿ 
ಹೊಕ್ಳಿಕೊಳ್ಳಲ್ಲು, ಆನೆಯು ಭೂಮಿಯನ್ನು ಹೊತ್ತಿನ ಎನ್ನುವ ಮಾತು ಹುಟ್ಟಿರಬೇಕು. aol “ಆತನ 
ಉಗುರುಗಳ ಕಾಂತಿಮಯವಾದ ನೀರಿಫಿಂದ ಆ ರಾಜಕ ವಾವ ಚೆರಿಳುಗಳು ಆತನು ನಡೆದ ಎಡೆಗಳಲ್ಲೆ ಲ್ಲ ಭೂನಿ 
ಯನ್ನು ತೊಳೆಯುತ್ತನೆ. ಇ್ಞದಿದ್ದರೆ ಆ ಮಾನನಕುಲಕ್ರೀಷ್ಕನು ಕೆಜಸ್ಸಿನಿಂಡ (ರೆಜ-ಧೂೊಳ್ಳು, ४४४) ಡೊಷಿತ 
ಳಾದ ಆಕೆಯನ್ನು [ಭೂಮಿಯನ್ನು] ಮುಟ್ಟುತ್ತಾನೆಯೆ? ॥೩೧॥ “ಕೆಂನಾಡ ಸಂಜೆಯು ಕತ್ತಲಿಸೊಡಕೆ ಸೇರಿ 
ಕೊಳ್ಳುವ ತನ್ನ ನಡತೆಗೆ ಹೆದರಿ ಶ್ರೀಕೃಷ್ಣನ ಕಾಲನ್ನು ಹಿಡಿದು ಪ್ರಕಾಸಿಸುತ್ತಿಜಿ-ಎನ್ನುನಂತ್ರೆ ಕಮಲದಂತೆ ಕಣ್ಣುಳ್ಳ 
ಆ ಕೃಷ್ಣನ ಹೊಳೆನ ಕೆಂವುಕಾಲುಗಳ ಕೆಂವು ಬಣ್ಣವು ಶೋಭಿಸುತ್ತದೆ, ॥ ೩೨॥ ಇದೂ ಅಲ್ಪಡೆ- "ಆ ರಾಜ 
“ಕುಮಾರನನ್ನು 0४४ ನೋಡಿದ ಆ ದೃಸ್ಟಿಗಳು ಚಂದ್ರನನ್ನು ನೋಡಿದಕಿ ಸೂರ್ಯನ ಕಾಂತಿಯೆಂದು ಭ್ರಮಿಸಿ 
'ಹೆದರಿಕೊಳ್ಳುತ್ತವೆ; ಅನವೆನ ಮೃದು ನುಡಿಗಳನ್ನು ಕೇಳಿದ ಕಿನಿಗಳು ನೀಣೆಯ ಮೃದು ಧ್ವನಿಯನ್ನು ಗೂಗೆಯ 
ಶೈನಿಯೆಂದು ಭ್ರಮಿಸಿ ಹಿನ್ಮೆಟ್ಟುತ್ತನೆ; ಆ ಕುಮಾರನನ್ನು ಆರಿಂಗಿಸಿದ ಕಮುಣಿಯರು ಬೇಕಿಯನರಲ್ಲಿ ಹೇಗೆ ತಾಕೆ 
,ನುನನ್ನನ್ನು ಮಾಡುತ್ತಾರಿ?” ॥೩೩.॥ ಹೀಗೆಂಬುಡಾಗಿ ಆ ವಿದ್ಯಾಥರಕುಮಾರಿಗೆ ನಿಷ್ಯಾಧರಣೂಕಿಯರ 


೫ ಸ್ವಯಂಸ್ರಭ್ಞಾ ನುವಸೋನ್ಮತ್ವಕೆ a 


ಎಂದಿಂತು ತಮ್ಮತಮ್ಮ | ವಂಪದಿನಾ ಖಚರಿಗಂಬಕೇಚರೆ ದೂತೀ 
ನೈಂಡಂ ನೆೇಟ್ಟುಮ ನಿನ್ನೀ | ಸೌಂಡರ್ಯನುನೆಯ್ಸೆ ಪೊಗಟಲಾರ್‌ ನೆಣ್‌ದನಕೊ ॥ ೩೪ 


ಶ್ರೀಕಾಂತ ಭನಮ್ನುಣನಿವ | ಹಾಕರ್ಣನ ಮಾತ್ರದಿಂಡೆ ಖಗನತಿಸುತೆಗ 
ತ್ಯಾಕುಳತೆ ನುಷನರಾಗೋ | ಪ್ರೇಕ ಸ್ರಭನಂ ಪ್ರಘೊರ್ಣಿಸಿತ್ರಾಶಯದೊಳ” ೩೫ 


ಅಡುನ ಮುಗ್ಗಬಾಳಕಿಯರುಂ ನುಡಿಜಾನೆಯೆರಾವರೀಗಳಿಂ 

ನೋಡಡ ನಿನ್ನ ಮಾಶುಗಳನಾಡಿಯೆ ಕೇಳಿಸೆಲಾನ ಮೆಯ್ಯೊಳಂ 

ಹಾಡುನರಾಷೆ [ಕೋ]ಸಫಿಗೆವಾಡುನಶೆಂ ನೃಪ ನಿನ್ನ ಗೀತನುಂ 

ಹಾಡಿಯೆ ಖೇಚರಾತ್ಮಜೆಗೆ ಭಾನಿಸೆಂಡಿಂತುಟಿ ನೆಯ್ಕೆ ಬೇಟಡಾ ॥ ೩೬ 


ಸುಜುಗಿ ಭನಪ್ಟೃತ್ತಾಂತನು | ಫೆಜಸುನ ಕಿನಿಯೆಂ छ४०% ಕುಮುಡೋತ್ತೆಂಸ 


ಕ್ಲೈಅಸಳಿಗಳ ಪನಿ ನೋನಳೆ । ಗಜ'ಯಿಂಪುಡಿವೇಲನೊಳಗನೆಳವುನ ಕೆಜದಿಂ || 8.2. 


ಕಾಮುಕನಲ್ಲಭಂ ಪ್ರಣಯೆಸೃಷ್ಟಿಕರೆಂ ಹೈದಯಾಸ್ಟಷೆಂ ಸುಖ 
ಸ್ವಾನಿ ಕೆಕೀಶನೆಂದರೆಸ ನಿನ್ನನೆ ಹಾಡಿಸಿ ಕಾಮುನಾನುದಿಂ 

ಕಾನುನ ನೋಂಪಿಯೊಳ್‌ ನಿಜಸಲೀ ಲಿಖಿತತ್ವದಪೂರ್ನನಿದ್ದನುಂ 

ಕಾಮಿನಿ ಲೋಚನೋತ್ಸಳವಿನರ್ಚಿಸಳಶ್ರು ಕಣಾಕ್ಷತಾಸ್ತ್ರಿತಂ ॥ ೩೮ 


ಸಮೂಹವು ತನುತನುಗೆ ತಿಳಿದಂತೆ ಹೇಳುತ್ತನಿ, ನಿನ್ನ ಈ ಸೌಂದೆರ್ಯನನ್ನು ಸಂನೂರ್ಣವಾಗಿ ಹೊಗಳಲು 
ಯಾರಿ ಶಕ್ತರಾಗುತ್ತಾಕೆ? ॥ ೩೪ ಹೇ ಕೃಷ್ಣ, ನಿನ್ನ ಗುಣಗಣಗಳನ್ನು ಕೇಳಿದೆ ಮಾತ್ರದಿಂಡರೆ ಆ ಗಂಧರೆ 
ಕುಮಾರಿಗೆ ನಿಕೇಷನಾದ ವ್ಯಾಕುಲವ, ಪ್ರಣಯಪ ಉಪ್ರೀಕವೂೊ ಹುಟ್ಟಿ ನಿಕೇಷನಾಗಿ ಉಲ್ಬಣಿಸಿತು. I 8४; I 
ಫೇನಲ ಆಟಿವಾಡುನ ಮುಗ್ಗ ಬಾಲಕಿಯರು ಕೂಡ ಇಂವು ಕಡಿಮೆಯಾಗವ ನಿನ್ನ ಮಾತುಗಳನ್ನು ಅಡುವ 
ಡೆರಿಂಡಳೆ! ಮಾತುಗಳ ಜಾಣೆಯರಾಡರು, ಕೇನಲ ಕುಟ್ಟಿ, ಬೀಸುವ ಹಾಡುಗಳನ್ನು ಹಾಡುನೆಂಕಹನರೂ 
ಕೂದ ನಿನ್ನೆ ಗೀತೆಯನ್ನು ಹಾಡಿದುವರಿಂದ ಯಾನ ಮೈಯಲ್ಲಿಯೊೊ ಕೇಳುವಂತೆ (ಹೇಗಿದ್ದವರು ಹಾಗೆಯೆ ನಿಂತು 
ಕೇಳುವಂತಹೆ) ಸೆಂಗೀತಗಾಕರಾದರು (१) [ಹೀಗಾವ್ದರಿಂದ] ಆ ಗಂತರ್ನಳುಮಾರಿಗೆ [ಅಗಿರುವ] ನಿಕಹೆದ ಮಹಿನೆ 
ಯೆನ್ನು ನೆನೆಯುವುದಾದಕಿ ಇಷ್ಟೇ (ಸ್ವಾಭಾನಿಕ) ಸರಿ. ॥ ०५६ ॥ ನಿಮ್ಮ ಸುದ್ದಿಯನ್ನೇ [ಸಂಕಟಿದಿಂದೆ] ಹುಡು 
ಕುತ್ತಿರುವ (ಆ ರಾಜಕುಮಾರಿಯ) ಕಿವಿಯನ್ನು ಕುಮುಪ ವುಷ್ಪಗಳಿಗೆ ಎರಗುತ್ತಿರುವ ಪುಂಬಿಗಳ ಪೆನಿಯು ಬಂದು 
ತಾಗಲಾಗಿ, ಬಾಣದಿಂದ ತುಂಡಾಗಿರುನ ಗಾಯದ ಒಳ ಭಾಗವನ್ನು [ನುತ್ತೆ] ಹೊಂದಿಸುನ ಹಾಗೆ [ಕ್‌ೆ] ನೊಂಡು 
ಕೊಳ್ಳುತ್ತಾಳೆ. ॥ 8०. ॥ [ಆ ರಾಜಕುಮಾರಿಯ] "ಕಾಮುಕರ ಸ್ವಾಮಿ ಪ್ರಣಯಪ ಬ್ರಹ್ಮ ಹೃಷಯಕ್ಯೆ 
ಬೇಕಾದನನು, ಸುಖದ ಒಡೆಯ, ಮಕ್ಕಧ'- ಹೀಗೆಂದು ಕಾಮುನ ಹೆಸರಿನಿಂದ ನಿನ್ನನ್ನೇ ಹಾಡಿ ಹೆಸುತ್ತಾ, 
ಕಾನುನ ಪ್ರತದಲ್ಲಿದ್ದ ಕೊಂಡು, ತನ್ನ ಸೆಖಿಯಿಂನೆ ४४०४७ ४, ಅವೊರ್ವನಾಷ ನಿನ್ನ ಚಿತ್ರವನ್ನು, ಆ ಹೆಣ್ಣು? 
ಕನ್ನೈದಿರೆಯಂತಿರುನ ತನ್ನ ಕಣ್ಣುಗಳ ಕಣ್ಣೀಕೆಂಬ ಮುಂತ್ರಾಕ್ಷಕತೆಯೊಡನೆ ಪೂಜಿಸುತ್ತಿಪ್ದಾಳೆ ॥ ೩೮॥ ಕಿನಿಗಳನ್ನು 
-ೆಂಚೆಸಿ ನಿನ್ನ ಮಾತುಗಳನ್ನು ಕೇಳುತ್ತಾಳೆ ; ಕಣ್ಣುಗಳನ್ನು ನಂಚಿಸಿ ನಿನ್ನ ಅನಯನಗಳನ್ನು ನೋಡುತ್ತಾಳೆ; 


कट ವರ್ಧಮಾನ ಪುರಾಣಂ 


ಕಿವಿಯಂ ಬಂಚಿಸಿ ಕೇಳ್ಬಳ್‌ | ಭನದುಕ್ತಿಯನೀಕ್ಷಣಂಗಳಂ ಬಂಚಿಸಿ ನಿ 
ನ್ನನಯನಗಳ ನೋಟ್ಟಳ್‌ ನಾ | ಜ್ರುವಳಕ್ಕುಂ ಕುಟಳ ಚನಳಭಾನಕ್ಳನಟುಾ | ರ೯ 


ಸಾರಿಕೆಯಂ ಶುಕಡೊಳ್‌ ಸಹ | ಕಾಕನೊಳೆಳಲಕೆಯನಟ್ಟಾಯಿಂ ಕೂಡುನಳು 
ರ್ನೀರಿಮಣ ಭನತ್ಸಂಭೊೋ | ಗಾರಂಭಣ ಫಳಮನಾಕೆ ಕಾಮಿಸಿ ಮನಡೊಳ್‌ ॥ ೪೦ 


ಅಂತನಿಶ್ರಾಂತವ್ರನಾಹಮಾದ ಪೂರ್ನಾನುರಾಗ ನಿಪ್ರಲಂಭಡೊಳ್‌-- 


ನಿಮಳಾತ್ಮ ಕುನಳೆಯಪ್ರಿಯ | ಹಿಮಶೀತಳನುವ್ಪ ನಿನ್ನೆ ಗುಣಮಾಕೆಗೆ ತಾ 
ನನುನೊಡನಿಸಿದುದು ಕನುಳಾ | ಯೆಮಾನೆಯವ್ಸುದಟನರೆಸ ದೊರೆಜೊಳಿಕೆಯಂ ೪೧ 


ಅದೆ ಕಾರಣದಿಂ-. 


ಅನುಲೇಸನಡೊಳ್‌ ಚಂಡನ | ನುಫೆ ಹಾಕಡೊಳಚ್ಚಮುತ್ತಿನಾನುನೆ ನಿಕೇ 
ತನಡೊಳ. ಧಾರಾಗೃಹಮೆ | ನಿನೋದಡೊಳ್‌ ನಾರಿಕೇಳಿಯಸೆ ನಡಿನಳನಳ್‌ |] ೪೨ 


ಮತ್ತಂ 


०७३ ನ್ಯುಣಾಲನುಂ ಭುಜಡೊಳುತ್ಸಳನುಂ ನಗೆಗಣ್ಣೊಳಬ್ಬಕು 

ಟ್ಥಲನುನುಕೋಜದೊಳ್‌ ಕದಳಕಾಂಡನುನುಣ್ಣೊಡೆಯೊಳ್‌ ಪ್ರನಾಳಮುಂ 
ತಳಡೊಳನುರ್ಚಿಕೊಂಡು ಸಡಿಯಿಟ್ಟಿನೆನಿಂತಿವನೆಂದು ನುನ್ಮಧಾ 

ಕುಳೆ ಸಖಿಯರ್ಗೆ ನಾಣ್ಜಿ ಸೆಗಟ್ಟಿರ್‌ ನೆನದಿಂ ಶಿಶಿರೋನಚಾರನುಂ || ೪೩ 


ಆ ಕೆನ್ನಿ ಕಣ್ಣುಗಳ ಮೋನಸೆದಿಂದೆ ಕೂಡಿವೆ ಚಾಂಚೆಲ್ಯಕ್ಕಾಗಿ ನಾಚಿಕೊಳ್ಳುತ್ತಾಳೆ. ೩೯ || ಹೇ ನುಹಾರಾಜ! 
ಅವಳು ನಿನ್ನೆ ಸಂಭೋಗದ ಪ್ರಧಮ ಫಲನನ್ನು ನಡೆಯಬೇಕೆಂಬ ಆಕೆಯಿಂದ ಹೆಣ್ಣುಗಿಳಿಯನ್ನು ಗೆಂಡು ಗಿಳಿ 
ಯೊಡನೆಯ್ಕೂ ಎಳೆಯ ಬಳ್ಳಿಯನ್ನು ಮಾನಿನ ಮರಡೊಡನೆಯೂ ಅಕ್ಕಕೆಯಿಂದ ನರಸ್ಪರ ಸೇರಿಸುತ್ತಾಳೆ. ॥ ೪೦ ॥ 
ಹೀಗೆ ಬಿಡುನಿಲ್ಲದ ಪ್ರವಾಹನಾಗಿರುನ ಅನುರಾಗದ ನಿರಹೆದಲ್ಲಿ-- ಎಳ್ಳ ಶುದ್ಧಾತ್ಮನೆ ಚಂದ್ರನಂತೆ ತಂಪಾಗಿರುನ 
ನಿನ್ನ ಗುಣಗಳ್ಳು ಅಕೆಯು ಕಮಲಕ್ಕೆ ಸಮಾನಳಾದುದರಿಂದ, ದೂರದಲ್ಲಿದ್ದರೂ ಕೂಡ ತಾನನನ್ನು ಉಂಟು 
ಮಾಢಿನೆ, ॥ ೪೧ ॥ ಆ ಕಾರಣದಿಂದ. ಅನಳು ಅನುಲೇನನಗಳಲ್ಲಿ ಶ್ರೀಗಂಧನನ್ನೂ ಕೊರಳ ಹಾರದಲ್ಲಿ ಸ್ವಚ್ಛ 
ನಾಡ ಮುತ್ತಿನ ಹಾರವನ್ನೂ ಮನೆಗಳಲ್ಲಿ ನೀರು ನುನೆಯನ್ಸೂ ನಿನೋದದಲ್ಲಿ ನೀರಾಟಿನನ್ನೂ ಬಯಸುತ್ತಾಳೆ. 
೪೨ ॥ ನುತ್ತು ಆ ಹೆಣ್ಣು ತನ್ನ ಭುಜ- ತೋಳುಗಳಲ್ಲಿ ತಾವರೆಯ ದಂಟನ್ನೂ, ನಗೆಗಣ್ಣುಗಳಲ್ಲಿ ಕನ್ನೈದಿರೆ ಪುಷ್ಪ 
ಗಳನ್ನೂ ಎಡೆಯಲ್ಲಿ ಕನುಲಪ ನೊಗ್ಗುಗಳನ್ನೂ, ತೊಡೆಯಲ್ಲಿ ಬಾಳೆಯದಿಂಡುಗಳನ್ನೂ, ಅಂಗೈಯಲ್ಲಿ ಹೆನಳನನ್ನೂ 
ಒತ್ತಿಟ್ಟುಕೊಂಡು "ಇವುಗಳನ್ನು ಜೋಡಿಯಾಗಿ ಇಟ್ಟು ಕೊಳ್ಳುತ್ತೇನೆ” ಎಂದು ಆ ವಿರಹನೇದನೆಯ ಹೆಣ್ಣು ಸಖಿಯರಿಗೆ 
ಹೇಳಲು ಅವರು ಸೆನಕ್ಕಾಗಿ ಫೈತ್ಯೋನಜಾರನನ್ನು ಮಾಡುತ್ತಿದ್ದರು. [ಅವಳ ತೋಳುಗಳು ತಾವಕೆಡಂಟಿನಂತಿವೆ 
ಕಣ್ಣುಗಳು ಕೆನ್ಸೈದಿಕೆಯಂತಿನೆ, ಎಡೆಯ ಮೇಲಿನ ಕುಚಗಳು ಕಮಲದ ಮೊಗ್ಗಿನಂತಿನೆ, ಕೊಡೆಗಳು ಬಾಳೆಯ 
ದಿಂಡಿನಂತಿನೆ ಆದ್ದರಿಂದ ಸೈತ್ಯೋನಜಾರಕ್ಕಾಗಿ ಬಳಸುವ ಪಡಾರ್ಧಗಳೆಲ್ಲ ಅಕೆಯ ಅಂಗಾಂಗಳಲ್ಲಿಯೆ ಇರುವುದ 
ರಿಂದ ಅವುಗಳ ಬಳಕೆ ಅನಗತ್ಯ. ನೆನಕ್ಕಿ ಮಾತ್ರ ಅವನ್ನು ಬಳಸುತ್ತಾಕಿ.] | ೪೩ ಅಯ್ಯ ಮಹಾರಾಜ್ಯ ಈಗ ಅನಳಿಗ 


೪ ಸ್ವಯಂಪ್ರಭು ಮದನೋನ್ಯತ್ತಕೆ ७० 


ಕಡಪಿನೊಳೊತ್ತಲಾಯ್ತು ಮುಣಿವರ್ನಣಮಾಕ್ಷಿಸಲಾಯ್ತೆ ಹಾಸಲಾ 

ದುಡು ಕುಸುನೋತ್ಳರಂ ಮುಡಿಯಲಾದುಜಿ ಬೊಟ್ಟಿಡಲಾಯ್ದೆ, ಚಂದನಂ 
ಹೃಷಯೆಡೊಳೊಟ್ಟಿಲಾಯ್ತು ಬಿನಪಕ್ಳಿರಲಾನುಡೆ ನು್ಮಧಾಗ್ನಿಗಾ 

ಅಡೆ ಪುಗಲಾಯ್ತು ನಲ್ಲನಲಶಾಗೃಹಮಾಗಳನಳ್ಲೆ ಭೂಸತೀ | ೪೪ 


ಅದಲ್ಲದೆಯುಂ- 


ಹನಣಟಾದುತ್ತರಂಗುಡುನ ಮೆಚ್ಚುನ ಮಾಕಿನ ಗೊಟ್ಟಿ ಕೇಳ್ವ ಹಾ 

ಡುನ ಸನಿಯತ್ಸ ಗೇಯರಸವಾಡಿಸುನಾಡುನ ಲಾಸ್ಯಲೀರೆ ನೋ 

ಡುವ ಮನಡಟ್ರಾಯಿಂ ಬಿನ ಚಿತ್ರಮನಲಳ್ಳಿ ನಿಷಸ್ವರೂಸನಾ 

ಮುನು ಬಟ್‌ಕೇತಟಂ ಮಟಕ್‌ಯಿಕುಂ ನಿರಹನ್ಯಥೆಯಂ ಸಖೀಜಕಂ ॥ ೪H 


ಉಗೆನಿಗೆ ಬೇಟ್ರಪಸ್ತುಗಳೆನೊಲ್ಲುಪಭೋಗಿಸಿ ಮೆಚೈದಿಚ್ಸೆಯಂ 

ನೆಗಬದೆ ಕೇಳ್ತ, ಹಾಡು ಹಗೆ ಸೂಡುನ ಹೂ ಹಗೆ ಸೆಲ್ವ ತೆಂಬುಲಂ 

ಹೆಗೆ ಬಗೆಗಿಸ್ನುಮೇಂ ಪ್ರಿಯನುಡುಂ ಹಗೆಯನ್ಫೊಡೆ ಬೀನ ಬೇಟಿದಿಂ 

ಹಗೆ ನೆಲಥೀಕಪಾಗಡೊಡೆ ಬಾಟ್ವಿರಡೇಂ ತನಮೋ ನರಾರ್ಧಮೋ || ೪೬ 


ಎಂದು ಪರಿಹಾಸ ಚಾಟುಳಚ್ಛಲಣೆ ವಿರಹನಿರ್ಭಕೋಡ್ವೇಗ ಭಾನಮನಕಿಶಯಿಸಿ ವಿದ್ಯಾಧರಚರಂ ನುಕ್ತ 
ಮಿಂತೆಂದೆಂ.. 


ರತ್ನದ ಕನ್ನಡಿಯು ಕೆನ್ನೆಯಲ್ಲಿ ಒತ್ತಿಕೊಳ್ಳುವುಪಳ್ಳೆ ಪ್ರಯೋಜನನಾಯಿತೆ ಹೊರತು ನೋಡಿಕೊಳ್ಳಲಾಗಲಿ 
88 5०0 ಫುಷ್ಟಗಳು ಕೆಳಗೆ ಹಾಸಲಾದುನೆ ಹೊರತು ತಲೆಯಲ್ಲಿ ಮುಡಿಯಲಾಗಲಿಲ್ಲ ; ಶ್ರೀಗಂಧವು ಹೈದೆಯಣೆ 
ಮೇಕೆ ಬಳಿಯುನುಡಕ್ಕಾಯಿತೆ ಹೊರತು ಹಣೆಯಲ್ಲಿ ಬೊಟ್ಟಿಡಲಾಗಲಿಲ್ಲ. ಚಿಗುರುಗಳಿಂವ ಮಾಡಿದ ಬಳ್ಳಿಮಾಡವು 
ವಿನೋದಕ್ಕೆ ಇರಲು ಉನಯೋಗನಾಗಲಿಲ್ಲ ; ಮನ್ಮಥನ ಬೆಂಕಿಗೆ. ವಿರಹಾಗ್ನಿಗೆ-ತಡೆಯಲಾರಡೆ ಪ್ರನೇಶಿಸಲು 
ತಕ್ಕುದಾಯಿತು. ॥ ೪೪ ॥ ಅದೂ ಅಲ್ಲಜಿ--ಹೆದನನ್ನರಿತು ಉತ್ತರನನ್ನು ಕೊಡುವುಡಾಗಲಿ, ನೆಚ್ಚುಗೆಯಾಗುನ 
ಮಾತಿನ ಗೋಷ್ಠಿಯನ್ನು ಕೇಳುವುಜಾಗಲ್ಲಿ ಸನಿಯಾಪ ಸಂಗೀತ ರಸನನ್ನು ಹಾಡುವುಡಾಗಲಿ, ಕರ್ತನಮಾಡುನ- 
ನರ್ತನ ಮಾಡಿಸುನ,ಮೃದುಸರ್ತನದ ಲೀಲೆಯನ್ನು ನೋಡುವ, ಮನಸ್ಸಿನ ಅಕ್ಕರೆಯಿಂದ ಬಕೆಯುನ ಚಿತ್ರ-ಇವು 
ಅವಳಿಗೆ ನಿಷಡ ರೂಸದಲ್ಲಿದ್ದುವು. ಹಾಗಾಡಕೆ, ಅವಳ ನಿರಹನ್ಯಥೆಯೆನ್ನು ಸೆಖೀಜನು ಏತರಿಂದ ನುರೆಯಿಸಬೇಕು? 
॥ ೪೫ ॥ ನಿಶೇಷನಾಗಿ ಬಯಸುನಂತಹೆ ವಸ್ತುಗಳನ್ನು ಪ್ರೀತಿಯಿಂಪ ಅನುಭವಿಸದೆ, ಇಷ್ಟಬಂದುದನ್ನು ಮಾಡಣ, 
ಕಿನಿಯೆಲ್ಲಿ ಕೇಳುನಂತಹ ಸೆಂಗೀತವು ಅಸಹ್ಯಕರ್ಯ ಮುಡಿಯುವ ಹೂ ಅಸಹ್ಯಕರ ಹಾಕಿಕೊಳ್ಳುವ ತಾಂಬೂಲ 
ಅಸಹ್ಯಕರ, ತನ್ನ ಮನಸ್ಸಿಗೆ ಯಾವುದು ಅತ್ಯಂತ ಪ್ರಿಯನಾದುದಾಗಿತ್ತು, ಅದು ಕೂಡ ಇಂದು ಅಸಹ್ಯಕರ. 
ಹೀಗಾಗುತ್ತಿರಲು ಹೇ ಸ್ವಾಮಿ ಪ್ರೇಮಕ್ಸಿಂತಲೂ ದೊಡ್ಡ ಶತ್ರುವು ಮತ್ತಾನುದು? ಹೀಗಾಗಿ ಬಾಳುತ್ತಿರು 
ವನರೆ ಜೀವನವು ಅಡೀನು ತನಸ್ಲೊ ಅಥವಾ ನರಾರ್ಧವೋ? ॥ ೪೬ ॥ ಹೀಗೆಂದು ನಿಕೋದವೂರ್ಣನಾದ 
ಚನುತ್ಯಾರದಿಂದ [७ ಹೆಚ್ಚಿನೆ] ನಿರಹದಿಂಡ ತುಂಬಿದ ಉದ್ವೀಗಭಾನವನ್ನು ಅತಿಶಯಗೊಳಿಸಿ, ಆ ವಿದ್ಯಾಧರ 
ದೊತನು ವುಕಃ ಹೀಗೆಂದು ಹೇಳಿಷನು. ಅವಳಿಗೆ ಲೇಪಿಸುವ ಶ್ರೀಗಂದವೂ, ಚಿಮುಕಿಸುವ ತಂಪಾದ ನೀರೂ, 
ಮೈಮೇಲೆ ಸುರಿಯುತ್ತಿರುವ ನಜ್ಚೆಕರ್ಪೊರಡ ವುಡಿಯೂ ७७४४ ವಿರಹಾಗ್ನಿಗೆ ಹನಿಸ್ಸಾಡುವೇ ಹೊರತು ಉಲ್ಬಣ 
॥व 


ಚ ವರ್ಥನಾನ ಪುರಾಣಂ 


ನನವಿರಹಶಿಖಿಗೆ ಹನಿಯಾ | ಡುನಲ್ಲಡಳುರ್ವಂಗತಾನನುಂ ನುಟ್ಲಿಸಲಾ 
ಜವೆ ತಳಿನ ಮಳಯಜಂ ಸೂ | ಸುನಾಲಿಫೀರ್‌ ಮೇಲೆ ಸುರಿನ कं, 0009० || ೪೭ 


ಅಂತು ಕಂದರ್ಸದುರ್ನೆಹದಹನದಾಹನುಪರಿಮಿತ ಶಿತಿಶೋಪಜಾರನಿಧಿಗಳೊಳಮುಸಶಮಿಸದುದ್ದ 
ಮುರಿಯೆ- 


ಮುಗುಟಸ್ಸೊಳಪುಗಲಾಕ್ಷಣಶೊಳೆ | ನೊಗಸದೆ ಪೊಟಸೊಅಗೆ ಪೊಟ್ಟು ಗಳೆದಪುದಿನಿಸಂ 
ಸುಗಿಜೊಳೆಗಳುರ್ವ ಮುನೋಜಾ | ಗ್ಲಿಗಿಡೆನಿಸುವುಪನಳ ಸರಳ ದೀರ್ಫೆಶ್ವಾಸಂ || ೪೮ಿ 


ಬಿಸುಸುಯ್ಯೆಲರಿಂ ಗಜಾಸೀ।ದು ಸೌರಭಕ್ಕಿಆಗಿದಳಿಗಳುಸುಳುತ್ತಿರಿ ಮೂ 
ರ್ಟಿಸಿ ನಾಸಾಮುಕುಳಂ ಪೊಸೆ | ಯಿಸಿಮುದು ಸೆಂಪಗೆಯ ಕೆಳೆಯೆನಾ ಕೋಮುಳೆಯಾ ೪೯ 


ಒಳಗಳುರ್ದುಕೊಳ್ಳ ಮದನಾ | ನಳಪುಟನೇಧಣಿ ಬೆನರ್ತ ನೇತ್ರಸರೋಜಂ 


ಗಳಿಸಿದೆ ಪುಷ್ಫುಪ್ರನಲನ | ಕುಳಮೊಕ್ಕವುನೆನಿಸಿ ಸೂಸುವುವು ಕಣ್ಟನಿಗಳ್‌ ॥ no 
ಅಥಲ್ಲದೆಯಂ- 

ಫೆಗೆಡ ನೊರೆಯೆಂಬ ಸೊಣರ | है ಕುಡುಕಂ ತಳಿಯುತಿರ್ದಫುನು ಕಣ್ಣಳ ಪಾ > 

ಸೆಗಳಿನೆ ಸುರಿಯುತ್ತಿರ್ನಳ್‌ | ಮೃಗಾಕ್ಷಿ ಗುಡುಗುಡನೆ ಬಾಸ್ಟಜಳಬಿಂದುಗಳಂ ॥ ೫೧ 


ಇನಿಯೆಂ ನೋಕುಂ ಹೈಯ | ಸೈಫೆಂದು ಬಾಯ್ಕೆಟಕಿಯೆಲಣ್ಕದಿರ್ನಂತೆ ಮನೋ 
ಜನ ಶಬ್ಬವೇಢಕರಭಯ | ದಿಕುಸಿರದಿರ್ಸಂತೆ ಕಾಂತೆ ನುಡಿ ಮಟಸೆದಿರ್ನಳ್‌ || ೫s 


ಗೊಳ್ಳುತ್ತಿರುವ ದೇಹದ ವ್ಯಥಿಯನ್ನು-ಉರಿಯನ್ನು-ಹೋಗಲಾಡಿಸಲಾಕನಲ್ಲ ! ॥ ೪೭ ॥ ಹೀಗೆ ಮನ್ಮಥನ 
ಸಹಿಸಲಸಾದ್ಯವಾದ ಬೆಂಕಿಯ (ನಿರಹದ) ಬಾಯಾರಿಕೆಯು ಕೊನೆಯಿಲ್ಲದ ಶೈತ್ಯೋನಚಾರಗಳಿಂದಲೂ ಶಾಂತ 
ನಾಗಣಿ ಧಗಢಗ ಉರಿಯುತ್ತಿರಲು- ಅಂತರಂಗದೆ್ಲಿ ವ್ಯಾಪಿಸಿರುವ ನುನ್ಮಥಾಗ್ನಿಗೆ ಬಹಳನಾಗಿ ಹೆದರಿ ನುತ್ತಿ 
ಒಳಕ್ಕೆ ಪ್ರನೇಶಿಸಲು ತಕ್ಷಣನೆ ಅನೇಕ್ಷೆನಡಡಿ ಹೊರಗಡೆಯಲ್ಲಿಯೆ ಕಾಲ ಕಳೆಯುತ್ತ ಇಡೆಯೊ ಎನ್ನುವಂತೆ 
ಅನಳ ಸೇರನಾಪ ನಿಟ್ಟುಸಿರು ಕಾಣಿಸುತ್ತಿತ್ತು. ॥ ೪೮॥ ಆ ಕೋನುಲಾಂಗಿಯ ನಿಟ್ಟುಸಿರಿನ ಗಾಳಿಯನ್ನು 
ಅಡಕೆ ಸುನಾಸೆೆಗಾಗಿ [ಮುತ್ತಿ] ಮೇಲೆಬಿದ್ದ ದೆಂಬಿಗಳು (ತನ್ಮು] हु, ಸುಟ್ಟು ಮೂರ್ಛಿಯಿಂದ ಕೆಳಕ್ಕುರುಳು 
ತ್ರಿಕೆಲಾಗಿ ಆಕೆಯ ಮೂಗು ಎಂಬ ನೊಗ್ಗು ಸಂಪಿಗೆಯ ಸ್ನೇಹನನ್ನು ಹೊಸದಾಗಿ ಮಾಡಿತು. ॥೪೯॥ ಒಳ 
ಗೊಳಗೇ ವ್ಯಾಪಿಸಿ ಆಕ್ರಮಿಸುತ್ತಿರುನ ನಿತಹಾಗ್ಗಿಯಿಂದ ವುಟಿಕ್ಕೆ ಹಾಕಿಪಂತಾಗಲಾಗಿ, ಅದರ ಕಾನಿನಿಂದ [ಆಕೆಯ] 
ಬೆನಕ ಕಣ್ಣೆಂಬ ಕಮಲಗಳಿಂದ ಇಗೊ ! ಹೊನಿನ ಕಸನೆಂಬ ಕೋಹರಕಸವು ಹೊರಕ್ಕೆ ಉಕ್ಕುತ್ತಿನೆಯೊ ಎನ್ನುನಂತೆ 
ಕಣ್ಣೀರು ಹೊರಸೊಸುತ್ತಿಡೆ. ॥ ೫೨ ॥ ಅದೂ ಅಲ್ಲಿ... 0000) ನಿಂತಿರುನ ಮೊಲೆಗಳೆಂಬ ಚಕ್ರವಾಕಪಕ್ಷಿಗೆ 
ಕಣ್ಣುಗಳ ನಾನೆಗಳು ಕುಟುಕನ್ನು ಕೊಡುತ್ತಿನೆಯೊ ಎನ್ನುವಂತೆ, ಆ ಚನಲ ನೇತ್ರಿಯು ಕಣ್ಣೀರಿನ ಹನಿಗಳನ್ನು 
ಗುಡುಗುಡಕೆ ಒಂಡೇ ಸಮನಾಗಿ [ನಡಿಯನೇಲೆ] ಸುರಿಸುತ್ತಿದ್ದಾಳೆ. ॥ ೫೧ ॥ ಹೃಡಯದಲ್ಲಿ ಸೆಲಸಿರುನ ತನ್ನ 
ಪ್ರಿಯನು ಹೊರಟು ಹೋಗುತ್ತಾನೆ ಎಂಬ [ಭಯೆದಿಂದ] ಬಾಯನ್ನು ತೆಗೆಯಲು ಸಾಥ್ಯನಾಗದನಳಂತೆ, [ಮುತ್ತು] 
ಮನ್ಮಥನ ಶಬ್ದವೇಧಿ (ಧ್ವನಿಯನ್ನು ಕೇಳಿ ಬಾಣದಿಂದ ಗುರಿಯನ್ನು ಹೊಡೆಯುನುವು) ಬಾಣದ ಭಯದಿಂದ 
ಮಾತನಾಡದಿರುನನಳಂತೆ ಆ ಸುಂದರಿಯು ಮಾತನ್ನು ಮರೆತಿದ್ದಾಳೆ (ಮೌನನನ್ನು ಧರಿಸಿದ್ದಾಳೆ.) ॥ ೫೨॥ 


೪ ಸ್ವಯಂಪ್ರಭಾ ನುವನೋನ್ಮತ್ತತೆ ಆತಿ 


ಕೆಳದಿಯ ದೆನಿಗಂ ಪಿಕಕಳ | ಕಳೆಭೆಯದಿಂ ನುಳಯಸನನಭಯೆದಿಂ ಕದಳೀ 
ದಳಜಿಲರ್ಗಮಿಂದುಭಯೆದಿಂ | ಚೆಳೆಗುನ ಕನ್ನೆಡಿಗಮುಚ್ಛೆಗಂಬಡುನಳವಳ್‌ | ೫೩ 


2303, 0 


शक 


ಬಸೆದಾಗಿ ತಾನೆ ಮುನ್ನೋ | ದಿಸಿದರಗಿಳಿ ಪೊರೆದ ಹಂಸೆ ನಡನಿಜೆ ಪಿಕನಾ 
ಡಿಸಿಡ ಕನಿಲಿಂದು ತನ್ನೆರ್ಕೆಗಿ | ಡಿಸಿಮನೆಂಡೊಡೆ ವಿಜಾತಿ ಕೃತಮುಟದಪುನೆ || mv 


ಶುಕಮುಸುರ್ಡು ಕನಲಿಪಿನಿತ | ७५, ಕದಂಸಂ ತಳೆದ ತಳದ ಕೆಂಸಡರ್ದಿರಿ ಮೌ 
ಕಿಕ ಕರ್ಣಪೂರನುಂ 390 | ರೆಕಾಂಕ್ಲೆಯಿಂ ಸೆಳೆದು ಸೆಳೆದು ಕನಲಿಪುಡನಳಂ ॥ [ 


ಬಟಃಡೆ ಕಿಸುಗಡ್ಛಿ ಪಿಕನುನಿ | ತಟಸೊಳೆರ್ಗಪ್ಪುಡೆ ಬಟಲ್ಲು ಚೆಂತಾರತದಿಂ 
ನುಟ್‌ದಿಕಿ ನುಜುನಕ್ಕನಳೆ | ಚ್ವಆ ಜಡಿದಬ್ಬರಿಸಿ ಮಗುಟ್‌ ಬಳಯಿಪುವಬಲಂ ॥ wm. 


ಅಂತಖಿಳ ಸುಕುಮಾರಿ ಕನುಫೀಯ ಭಾವಂಗಳೆಲ್ಲಮುಸುಹೃ ಪಭಾನಂಗಳಾಗಿ, ಸಕಳ ನಿಷಯಾನುಸಂಗ. 
ಪರಿತಾಸಡೆಸ್ಸೆ ಯುಂ ಕ್ಷಣಕ್ಷಣ ನಿವರ್ಧಮಾನ ನುನುನುಧಾನಸ್ಸೆಯುಮಾಗಿ 


ಕುಳಿರ್ವ ಕೊಳಂಗಳೆ ಕೋಡುನ | ಪುಳಿಸಂಗಳೆ ತಣ್ಣನಪ್ಪ ಧಾರಾನಿಳಯೆಂ 
ಗಳೆ ಸೆರೆಯಾಗಿ ನುನೋಜ | ಜ್ವಳನಾಕುಳೆ ದಿನಸಭಾರನುಂ ಪಿಂಗಿಸುನಳ್‌ | ೫೭ 


4 ಅತ್‌ 


ಆಕೆಯು ಕೋಗಿಲೆಯ ಕಲಕಲಠ್ವನಿಯ ಭಯದಿಂಡ ಗೆಳತಿಯ ದನಿಗೂ, ದಕ್ಷಿಣಾನಿಲನ ಭಯದಿಂದ ಬಾಳೆ ಎಲೆಯ 
ಗಾಳಿಗೂ, ಚಂದ್ರನ ಭಯದಿಂದ ಪ್ರಕಾಶಿಸುನ ಕನ್ನಡಿಗೂ [ಹೆದರಿ] ಉಡ್ಜೀಗಗೊಳ್ಳುತ್ತಾಳೆ. | ೫೩ ॥ ನುತ್ತು 
ಪೂರ್ವದಲ್ಲಿ ತಾನೇ ಮಾತು ಕಲಿಸಿದ ಗಿಳಿಯೂ, ಸಂರಕ್ಷಿಸಿದ ಹೆಂಸೆಯೂ, ಬೆಳೆಸಿನ ಕೋಗಿಲೆಯೊ, ಆಟಿನಾಡಿಸಿದ 
ನನಿಲೂ ಈಗ ತನ್ನ ಹೃವಯನನ್ನು ಸಂಕಟಿಗೊಳಿಸಿದುವು ಎಂದು ಹೇಳುನುದಾದಕಿ ನಿಜಾತಿ (ಪಕ್ಷಿಜಾತಿ ವಿಕೃತ 
ಜಾತಿ)ಗೆ ಸೇರಿಷ ಪ್ರಾಣಿಗಳು ಮಾಡಿದ ಉನಕಾರನನ್ನು ಸೆನೆಯುತ್ತನೆಯೆ? | ೫೪ ॥ ಗಿಳಿಯು ಮಾತಾಡಿ 
ಅನಳನ್ನು ಕೇಗಿಸುವುದು ಮಾತ್ರನೇ ಅಲ್ಲ, ಕೆನ್ನಿಯೆ ಮೇಲಿಟ್ಟಿರುವ ಅಂಗೈಯ ಕೆಂಪು ಮುತ್ತಿನ ಕರ್ಣಾಭರೆಣ 
ನನ್ನು ವ್ಯಾಪಿಸಿಕಲಾಗಿ, [ಅಪನ್ನು] ಮುರದ ತುದಿಯೆಂಬ- ಚಿಗುಕೆಂಬ-ಅನೇಕ್ಷೆಖಿಂದ ಮತ್ತೆಮತ್ತೆ ಎಳೆದು 
ಅವಳನ್ನು ಕೇಗಿಸುತ್ತದೆ. ॥ ೫೫ ॥ ಕೋಗಿಲೆಯು ಸುಮ್ಮನೆ ಕೆಂವುಗಣ್ಣಿ ನಿಂದ ನೋಡಿ ಅಷ್ಟರಿಂದಲೇ [ತೃಪ್ತಿ 
ಗೊಂಡು] ಎದ್ದು ಹೋಗುತ್ತನೆಯೆ ? [ಇಲ್ಲ]. ಆಕೆಯು ಬಳಲಿ ಚಿಂತೆಯಿಂದ ಮೈಮರೆತಿರುವಾಗ ಮೈಮಕಿತ 
ಅನಳು ಎಚ್ಚರಗೊಳ್ಳುವಂತೆ ಗಟ್ಟಿಯಾಗಿ ಗದರಿಸಿ-ಆರ್ಭಟಿಮಾಡಿ [ಸಡ್ಡದಲ್ಲಿ ಕೂಗ] -. ಮುತ್ತೆ ಮತ್ತೆ ಆಕೆಯ 
ದುಃಖವನ್ನು ಬೆಳೆಸುತ್ತದೆ. ॥ ೫೬ ॥ ಹೀಗೆ ಎಲ್ಲ ಮೃದುವಾದ ನುತ್ತು ನುನೋಹಸನಾಡ ಭಾನಗಳೆಲ್ಲ ದ್ವೇಷ 
ಭಾವಗಳಾಗಿ, ಎಲ್ಲ ನಿಷಯಸುಖಗಳಿಗೆ ಸಂಬಂಧಿಸಿದ ಮ್ಥಿತಿಯಲ್ಲಿರುನವಳೂ ನಿನಿಸನಿಮಿಸಕ್ಕೂ ಬೆಳೆಯುತ್ತಿ 
ರುವ ನಿಕಹಾನಸ್ಲ್ನೆಯುಳ್ಳನಳೂ ಆಗಿದ್ದು ತೆಂವಾಡ ಕೊಳಗಳು ತಣಗಿಸುನ ಮರಳುದಿಬ್ಬಗಳು, ತಂವಾಡ 
8९08 ತುಂತುಯುಗಳು ಸುರಿಯುತ್ತಿರುನೆ ಸ್ಟಾ ಸಗೃಹೆಗಳು ಇವನನ್ನು ತನಗೆ ನಾ: ಸ್ಥಾನವಾಗಿ ಮಾಡಿಕೊಂಡು, 
ಆ ನಿತಹೆಜ್ವರದಿಂದೆ ಪೀಡಿತಳಾಪ ರಾಜಕುಮಾರಿಯು ಕಷ್ನಕಕೆನಾಡ ದಿವಸೆಗಳನ್ನು ಕಳೆಯುತ್ತಿದ್ದಾಳೆ. ॥ ೫೭ ॥ 


ಚಳ ನರ್ಧನುನ ಪುರಾಣಂ 


ಸುಗಿಡಲರ್ಗಣೆಗೆ ಶಿಲಾಗ | ರ್ಭಗೂಢೆಯಾಗಿರ್ದಕೆನೆ ಸಿಜಾಕೃತಿ ಮಣಿಭಿ 
ತ್ರಿಗಳೊಳ್‌ ಮಾರ್ಪೊಳೆಯುತ್ತಿಕೆ | ನೃುಗಾಕ್ಷಿ ಕತಿಕಾಂತಗೃಹೆಡೊಳಿರುಳಂ ಕಳೆನಳ್‌ ॥ ue 


ನುತ್ತನೊರ್ಮೆ ಚೆಂತಾನಿಜಾರ ಭರೆದೊಳಬಲ್ಲು ನಸುಮುಚ್ಛಿನ ವಿಳೋಚನದಿಸಿಟೀಡು ಸೆರ್ನೊರೆಯ 
ಕೆಲನೊಳ್‌ ಸನಿ ಕಣ್ಬನಿಯ ಸಪ್ಪುಳ್ಗಿ ಸೆರ್ನಳಿಸಿ ४७०४ ಕಂಪಿಸುನಳೋರೊರ್ನೆ ನಿರ್ಭರ ನುನೋರಥಸ್ರಾ 
ಯೆಸೆ ಬಯಸಿ ಮನಸಿಶಯನುಂತ್ರಸೇನೆಯಂ ಮಾತಿದಸಳೆನಿಸಿ ೨ಿಶಿರೋಸಟಾರನಸ್ತುಚರ್ಚಿತ ಲತಾಫಿಳೆಯೆ 
ಹೊಳ್‌ ಪರನಿಮಾಳಿತರೋಚನೆಯಾಗಿ ಬಜಃಜಿ ಜಿನುಗುತ್ತಿರ್ಸಳ್‌. ಓರೊರ್ನೆ ಮೂಕೀಪ್ರಯೋಗಕರಣನುಸೆ 
ನುನಡೊಳಳನಡಿಸಿ ಬಗೆಯುಕುಂ ಬನದೊಳಸವಸದಿನೆ್ಬು ಸುಬಾವೆದೆಯೊಳಿದಿಕ ಕೃತಕಾಚಲದ ರೆತ್ನನತ್ರಡೊಳ್‌ 
ಮಾರ್ಪೊಳೆನ ತನ್ನೆಸೆಟಲನಾಡರಿಸಿ 8३, ನೈತ್ತಕನುನುಸಿರ್ಯ ಬೆಸಗೊಳ್ಳಳ್‌, ಓರೊರ್ಲೆ ಸಂಕಲ್ಪಸುನತಸಮ್ಮದೆ 
ಜೊಳೊರ್ನೊನಕೆ ಸೆಗೆನ ನೆಯ್ದವಿರೆ ತುಖಗಲೊಳ” ಕೊಡರ್ಡೀಗೆಡ ಬೆನುರ ಬಿಂದುಗಳ ಪುಡುವಿಂ ಸನಿಫ್ರಲ್ಲೊ 
ಕಿದ ಶಾತ್ವಲಸ್ಥೆ ಳಿಯೆಸಿಟಿಕೆಯ್ದೆಳ್‌, ಓಕೊರ್ಮೆ ಫಿಜಸಂಜರಾರ್ಚಿಯಿಂ ಕಂದಿದೆಳದಳಿಕ ನಸೆಯೊಳ್‌ ಸುಕುಳು 
90% ರ್ನ ನುಗ್ಗುಕೊಳೆ ಮಿಡುಕದುಡುಗಿದ ಕೃಶಾಂಗಯೆಸ್ಸಿ ಯಿಂ ರಾಹುನ ಮುಖಾಂತರೆದ ನುಜುಗುನೆಳನೆಆಯ 
ಕೆಳೆಯನೊಳಕೆಯ್ಲೆಳ್‌, ಓಶೊರ್ನೆ ನಿರಹಾನಕಸಸ್ಸಿದಿ ವಿದಾಹೆದಿಂ ಕೆಂಸಡರಿ ಕಾಯ್ದುನೆನಿಸ ಕೆಂದಾನಕೆಯ 
ಸಾಸಿನೊಳ್‌ ಳೆಡೆದು ನಿಡನಿಡ ನಿಡುಂಕುನದನಟಲ ಸೆರ್ಚಿನಿಂ ಕಿಚಿನೊಳ್‌ ಬಿಟ ಕಿಡಿಯೆಂ ಫೆನೆಯಿಸುನಳ್‌ 
ಓಿರೊರ್ಮೆ ಫಿಜಕನುನ 30890 ಕಾಯ್ತುನೆತ್ರ ಮುತ್ತಿನ ನುಣ್ಮಳಲ ಪುಡಿಯೊಳ್‌ ಸೊರಳ್ವ ಬೇನಸಹೊಳಾನರಿಸಿ 
ಹೂನೆಯೊಳ್‌ ಬಿಟ್ಟಿ ಪಾವಿಕಂಡನುಂ ಮುಂದಿಡುನಳ್‌, ಓರೊರ್ನೆ ತಣ್ಮರೆನ ಕಪ್ಪುರಣ ಜಗಲಿಯೊಳ್‌ ಕರನೆ 


ಆ ಸುಂಪರಾಂಗಿಯು ನುನ್ಮಧನೆ ಬಾಣಗಳಿಗೆ ಹೆದರಿ ಕಲ್ಲಿನ ಗರ್ಭದಲ್ಲಿ ಬಚ್ಚಿಟ್ಟು ಕೊಂಡಿರುನಳೊ ಎನ್ನುವಂತೆ, 
ನ್ನ್ನ ಆಕೃತಿಯು ಕತ್ನಖಚಿಕವಾಪ ಗೋಡೆಗಳಲ್ಲಿ ಪ್ರತಿಬಿಂಬಿಸುತ್ತಿರೆಲಾಗಿ ಚಂದ್ರಕಾಂತ ಶಿಲಾಗೃಹನಲ್ಲಿ ರಾಕ್ರಿ 
ಯನ್ನು ಕಳೆಯುನಳು. ॥ ೫೮ ॥ ಹೀಗಿರಲು ಆ ರಾಜಕುನಾರಿಯು ಒನ್ಮೊಮ್ಮೆ ಪೆಟ್ಟಿನಾದ ಚಿಂತಾನಿಹಾರೆದಲ್ಲಿ 
ಮುಳುಗಿ, ७0 ಮುಚ್ಚಿದ ಕಣ್ಣು ಗಳಿಂದ ಕೆಳಕ್ಕಿ ಳಿದು ದೊಡ್ಡ ನೊರೆಯೆ ಸಕ್ಸದಫಿ ಹನಿಹನಿಯಾಗಿ ಬೀಳುತ್ತಿಹಿನ 
ಕಣ್ಣೀರಿನ ಶೆಬ ಕ್ಸ ४39, 000 , ನ್ನರ್ಧನಾಗಿ ನಡುಗುನಳು , ನಮುತ್ತೊ ನ್ಕೈ ದಟ್ಟವಾದ ತನ್ನೆ ಅಸೇಕ್ಷಾಪ್ರಾಪ್ತಿ 
ಯನ್ನು ಬಯಸಿಷನಳಾಗಿ ನುಕ್ಮಥನುಂತ್ರದ ಸೇನೆಯನ್ನು ಮಾಡುನನಳೊ ಎನ್ನುವಂತೆ ಫೈತ್ಯೋಷಚಾರದ ವಸ್ತು 
ಗಳನ್ನು ಅಕಿಯುತ್ತಿರುಪ ಬಳ್ಳಿಯ ಮನೆಯೆಲ್ಲಿ ನೃರ್ಧವಾಗಿ ಗೊಣಗುತ್ತಿರುವಳು ; ಇನ್ನೊನ್ಮೆ ವಾಸಿಯು 
ಮಾಡುವ ಕೆಲಸನಕ್ನೆ ಮನಸ್ಸಿನಲ್ಲಿ ಇಟ್ಟುಕೊಂಡು [ದಾಸಿಯ ಭಾನನನ್ನು ತನ್ನಲ್ಲಿ ತಂದುಕೊಂಡು] ಆಲೋಚಿಸುತ್ತಾ, 
ಉದ್ದಿಗ್ಬತೆಯಿಂದ ಮೇಲಕ್ಕದ್ದು ಅರಣ್ಯದಲ್ಲಿ ಸುತ್ತಾಡುತ್ತಾ ಇದಿರಾ ಕೃತಕಪರ್ನತಪ 0४७ ಕಲ್ಲಿನಲ್ಲಿ ಪ್ರತಿ 
ಬಿಂಬಿಸುನ ತನ್ನ ನೆರಳನ್ನು ಸಮ್ಮಾನಿಸಿ "ನಿನ್ನ ನೃತ್ತಾಂತನನ್ನು ಹೇಳಿ [ಎಲ್ಲಿರುನನೆಂದು] ಬೇಡಿಕೊಳ್ಳುನಳು 

ಒಂದೊಂದು 79 086, (८03) ಸಂತೋಷನನು ಕಲ್ಪಿಸಿಕೊಂಡು, ಅದರಲ್ಲಿ ಒಂದೇ ಸಲಕ್ಕೆ ನಿಮಿರಿ ನಿಲುನ ಮೈ 
ಗೂಷಲಿಸೊಡನೆ ಸೇರಿ ಕಾಣಿಸಿಕೊಳ್ಳುವ ४४0 ಹನಿಗಳ ಸನೂಹಗಳಿಂಡ ಕೂಸಿಷನಳಾಗಿ ನೀರಿನ ಹೆನಿಗಳಿಂದ 
ತುಂಬಿಡೆ ಹೆಸಿಹುಲ್ಲಿನ ಪ್ರಥೇಶನನ್ನು ಕೀಳುಮಾಡುನಳು (ಅದಶ್ಚಿಂಶಲೂ ಸುಂಪಕನಾಗಿರೆನಳು) ಒಂದೊಂದು 
ಸೆಲ ತನ್ನ ಜ್ವರದ ಬೆಂಕಿಯಿಂದ ಕಂದಿ ಹೋಗಿರುನ ಎಳೆಯ ಚಿಗುರಿಫೆ ಹಾಸಿಗೆಯಲ್ಲಿ ನಿಟ್ಟುಸಿರು ಬಿಡುತ್ತಾ ५००४९ 
ನಕ್ಕಪೆಲ್ಲಿಯೇ ಬಿದ್ದುಕೊಂಡು ७७३ ४ ಮುದುಡಿಕೊಂಡಿರುನ, ಮುತ್ತು ಸಮೆಡು ಜೆಕ್ತದಂತಾಗಿರುನೆ ತನ್ನ ಜೇಹೆ 
900 ಕೂಡಿದನಳಾಗಿ, ರಾಹುನಿನ ಜಿಸೆಯಿಂಪ ಸಂಕಟಿನಡುತ್ತಿರುನ ಬಾಲಚಂದ್ರನ ಗೆಳೆತನವನ್ನು ಸ್ವೀಕರಿಸಿರುನಳು 
(ರಾಹೆಗ್ರಸ್ತ್ರ ಚಂದ್ರನಂತೆ ಕಾಂತಿಹೀನಳಾಗಿರುನಳು) : ನುಶ್ತೊನ್ಮೆ ನಿರಹನೆಂಬ ಬೆಂಕಿಯ ಕಾನಿನಿಂದ ಕೆಂವಾಗು 
ನಂತೆ ಕಾಡುಹೋಗಿವೆ.-ಎನ್ನುನಂಕಿರುನ ಕೆಂಪುಕನುಲಗಳ ಹಾಸಿಗೆಯಲ್ಲಿ ಬಿದ್ದುಕೊಂಡು ಲಿಬಿಲಿಬಿ ಒಡ್ಡಾಡು 


೪ ಸ್ವಯಂಪ್ರಭಾ ನುಪಸೋನ್ಯತ್ತತೆ ಬಜ 


ಕೊರೆಗಿದೆ ಶರೀರನಲ್ಲರಿಯನಿೀಡಾಡಿ ನಿರ್ಭರ ಬೃಭಾನದಿಂ ಚಂಪ್ರಬಿಂಬಪಕಳಂಕಲಸ್ಸ್ಯಿಯನಳಂಕರಿಸಳ್‌ 
४७७४४ ನಿರಹಸಂಜ್ಯರನ್ಯಥೆಗೆ ಸೈಶಿಸಡಿ ನೆಲನನೋಷಿನೊಕ್ಳನಳೆನಿಸಿಯುವನನದೀರ್ಭಿಕಾರತ್ನ ಸೋವಾನನಟ್ಟ 
ಹೊಳ್‌ ಮಾರ್ಪೊಳಿನಲ್‌. ಓಕೊರ್ನೆ ನಯ್‌ ಬಿಸುಪಿನೆಸೆಕದಿಂ ಸೆಕ್ಸ ನೀರ್ಕವಡಿ ಕುದಿನಿನಂ ಕೃತ್ರಿನುತರೆಂಗಿ 
ಜಿಯ ಪೊನಲೊಳ್‌ ಸೊಕು ನೀರೂಡಲಿಕಿಪಂಗಜನೆ ಕೂರಲಗಿನೊಳೋಕನ್ನನುಪ್ಸಳ್‌ ಓರೊರ್ಮೆ ಕಂಕೆ್ಲಿ ನಲ್ಲ 
ರಿಯೆ ಕಾನಣನ ಕೋನೆಯೊಳ್‌ ಕುಳಿರ್ನ ಶೀತಳಿಕೆಗ ತುಜುಗಲಂ ३९६५ ಜೇಗೆಗಿಚೆಛುರ್ನ ನುಚ್‌ಯೊಳ್‌ 
ಸಿಲಿ ಬಸೆನೆಟಿಡ ಜನುಂಯಿಕನಕನುಕಂಸಳ. ಓರೊರ್ಮೆ ರಾಗ್ಯಹಾಂತಕೆಡೊಳಂತುಮಿಂತುಮುಣ್ಮುನ 
ಹಿಮಾಂಬುದಾರೆಗಳ” ७७४४ ಬೆಗಡುಗೊಂಡು ನೇಣ್ಬರೆಯ ತೊಡಕೊಳ್‌ ತೊಡಂಕ ನೆಡುಗುನ ಕುಕೆಂಗಿಯೊಳ್‌ 
ಮೊಕೆಯಪ್ಸಳ್‌, ಒಕೊರ್ಮೆ ಕೋನುಳ ಮೃಣಾಳನಾಮನಳಂಕರಿಸಿ ಮನನಿಶಯವಾಶಬಂಧನುಂ ಹ್ವಿಗುಣಿಸುನಳ್‌. 
ಹಕೊರ್ಪೆ ಕುಳಿರ್ನ उसे, ऐप ಪಚ್ಚ್ಛನುನಮರ್ಚ ನುನ್ಮೆವಜ್ವಲನಪಾತದಿಂ ಸುಯ್‌ಮಿಗೆ ಪುಗುಬ್ತುನಿಂಬ ಸಂಕೆಯೆಂ 

ಳನಿಯೆರ್ಗೆ ಬಳೆಯಿಸುನಳ್‌. ಓರೊರ್ನೆ ಸಲನಾನ್ಯರೆಣಷೊಳ್‌ ಮೆಯ್ಯನೀಡಾಡ ನುನಸಿಜಕ ನೆಸೆಲ ಕೆಂಗಜಿಯ 
ಸೊಂಕನಿರ್ಮಡಿನಳ್‌, ಓಕೊರ್ನೆ ನಾಸಿಷಲರ್ನಸೆಯನೆಳೆಸಿ ಕುಸುನುಶಸಕಯ್ಯೆಯಂ ಪ್ರಕಟಿಸಳ್‌, ಮುತ್ತನು 
`ವಳಳನಿಗಬಿದಂಗಜಚ್ಯಳನ ಸಂಜ್ವಕೋಡ್ರೇಕನುಂ ಫೇಬಸ್ವೊಡತನುನೆ ಸೆರಿಂಕುನರಿಷ ಕೃತಕಾಚ ಂಗಳೆನೆ ಕಾಯ್ತ 
ಸೊಳಕೊೊಂಡ ಕುಚನುಂಡಲಾಂತರಡೊಳೆಡೆನಿಡದೆ ತಳಿನ ನುಳಯಜ ಹಿನುತ್ರನಂ ಕಾನಲಿಯೊಳೆಟಕದ ಕರ್ಬಿನ 
ಕೆಸನುನನುಕರಿಸ್ರಡು. ಅನಳ ಬಿಸುಸುಯ್ಯ ಟೆಕೆಯೋ” ಬೆರನಿನನಿತಲಸೊಳೆ ತಣ್ಮಲೆನ ತೆಂಗಾಳಿಯಂ ನಂಜಿೆ 
ಫಾಳಿಯೆನಿಸಿ ನನೆಕುಸುನು ಕಿಸಲಯೆಪ್ರಕರನುಂ ಕೊರಗಿನುವುಮು. ४४४४) ವೊಸ್ಸ ಪೊಗೆೊಳಂ ಕಾಯ್ದೆ ಕರ್ಮನ್ನ್ನ 
ಪುತ್ಸಳಿಯನಿಕ್ಸಿದಂತಿರುರ್ಕುವುಂತುಮಲ್ಲಜಿಯುಂ.... 


ನಂತಹ ನ್ಯಷೆಯೆ ಉಲ್ಬಣದಿಂಪ ಬೆಂಕಿಯಲ್ಲಿ ಬಿದ್ದ ಕಿಷಿಯನ್ನು ನೆನೂಗೆ ತರುನಳು, ಒನ್ಮೊನ್ನೆ ಠನ್ನ ಜೇಹದ 
ಬೇಗೆಯಿಂದ ಕಾಡು ಹೋಗಿಕುನ ನುಣುನಾಪ ಮುತ್ತಿನ ಮರಳಿನಲ್ಲಿ ಹೊರಳಾಡುತ್ತಿರುನ ಕಷ್ನದನಿ ಸಿಶ್ಚಿಷನಳಾಗಿ 
ಕಾಳಿಚಿನನ್ಲಿ ७४ ಹಾವಿನ ४ 30083 ಕಾಣಿಸುನಳು ಇನ್ನೊನ್ಮು ತಂಪಾದ ಕರ್ನೂಕೆದಿಂದ ಮಾಡಿದ 
ಜಗಲಿಯ ಮೇಲೆ ನಿಕೇಸನಾಗಿ ಕೊರಗಿದ ತನ್ನ ಶರೀಕನೆಂಬ ಬಳ್ಳಿ ಯನ್ನು ಬಿಸುಟು, ಭರಿಸಲಸಾಫ್ಯನಾಪ ಸ್ವಬ್ದ 
ಭಾನದಿಂಡೆ ಚಂದ್ರ ಬಿಂಬವೆ ಅಕಳೆಂಕೆ ಕಾ ಂಕಿಯೆನ್ನು ಆಲಂಕರಿಸುನಳು ; ಒಂದೊಂದು ಸಲ ನಿಂಹಜ್ಜರದ ಸಂಕಟಿ 
ನನ್ನು ಸಹಿಸಲಾರಣೆ, ಓಡಿಹೋಗಿ ಭೂಗರ್ಭನನ್ನೇ ಪ್ರನೇತಿಸುನಳೊ ಎನ್ನುವಂತೆ ಉಪವ್ಯಾನನನನಲ್ಲಿನ ಸಕೋವಕಡಣೆ 
ಕೆತ್ನವ ಮೆಟ್ಟಿಲುಗಳ ಬಂಡೆಗಳ ಮೇರೆ ಪೃತಿಬಿಂಬಿಸುನಳು ನುತ್ತೊಂದು ಸಲ ಕನ್ನ ನೇಹ ಬಿಸಿಯ ಸರಿಣಾಮು 
ನಾಗಿ [ತಾನು] ಹೊಳ್ಳ ನೀರು ಕಪದಿ ಕುದಿಯುನಂಕೆ ಕೃತ್ತಿ ನು ಹೊಳೆಯ ಪ್ರನಾಹದಲ್ಲಿ ಹೊರಳಾಡಿ ನೀಕು 
ಕುಡಿಸು (ಹೆನನಾಗಿ ಕಾಸಿ ನೀರಿನಲ್ಲಿ ಅಡ್ದುನ ಒಂದು ಕ್ರಿಯೆ) ವುಣಕಾಗಿ [ನೀರಿನಲ್ಲಿ ಅದ್ದಿ ರುವ] ಮನ್ಮಥನ 
ಚೂಪಾದ ಆಯೆಫಕ್ಲೆ ಸಮಾನಳಾಗುನಳು ಅಶೋಕವೃಕ್ಷದ ಬಳ್ಳಿನುನೆಯ ನಮೂನೆಯಲ್ಲಿ ತಂನಾಗಿರುನ 
ತುಂತುರಿನ ಹೆನಿಗಳನು [ನ್ಯುನೇಲೆ] ಬೀಳಿಸಿಕೊಳ್ಳುತ್ತಾ ಕಾಡುಕಿಚ್ಚು ವ್ಯಾನಿಸಿರುನಾಗ ಮಳೆಯಲ್ಲಿ ಸಿಫಿ ಬಿದ್ದು 
ೈಥೆಸಡುತ್ತಿ ರುನ ಚನುರೀ छाए ಸ್ಲಿತಿಯನ್ನು ಅನುಕರಿಸುನಳು . ಒಂಸೊಂಡು ಸಲ ನಿನುನುನೆಯೆ ಒಳ 
ಭಾಗದಲ್ಲಿ ಹಾಗೆ ಹೀಗೆ ಉಕ್ಸುನ ತಂನಾದ ನೀರಿನ ಘಾಕೆಗಳು ತುಂಬಿಕೊಂಡಿಕಲಾಗಿ, ಭಯಗೊಂಡು ಹೆಗ್ಗಡೆ 
ಬಲೆಯ ಗೊಲೆಯಲ್ಲಿ ಸಿಫ್ನಿಕೊಂತು ಕಡುಗುತ್ತಿಕುನ ಹೆಣು ಜಿಂಕೆಗೆ ಸನಾನಳಾಗುನಳು , ಒಂದೊಂದು ನಲ 
ಕೋನುಲನಾದ ಕಮುಲಷ ಧಂಟುಗಳಿಂದೆ ನೇಹನನು ಆಲಂಕಾಕೆಮಾಡಿಕೊಂಡು, ಮನವನು ಮಾಡಿರುನ ನಾಶ 
ಬಂಧೆಕನನು, ಎರಡಸಷ್ಟಾಗಿ ಮಾಡುನಳು , ಒಂಡೆೊಂದು ಸಲ ತೆಂನಾನ ಕರ್ಪೂಕೆಷ ಅಲಂಕಾರನನು ನಾಡಿ 
ಸೊಂಡು, ನುನ್ಮಧನ ಉರಿಯ ಫಘಾತದಿಂವ ನೇಹೆನೆಲ್ಲವೂ ನಿಕೇಷನಾಗಿ ಬೊಬ್ಬೆಯೆದ್ದಿನಿಯೆಂಬ ಶಂಕೆಯನ್ನು ತನ್ನ 


- छ& ವರ್ಧಮಾನ ಪುರಾಣಂ 


ಸ್ಮರನೊತ್ತಿದ ಗುಂಡಿಗೆಯಂ | ಬಿರುದಿಂಗೀಥಕೆಯ ಬೆನ್ನೊಳೆನಿಸಿರ್ಫನು ತ 
ದ್ವಿರೆಹಾರ್ಕೆ ಮೆಯ್ಯನಿಸ್ಸಿಕೆ | ಕರಿಂಕುವೋಣಿಡೆಯೆ ನಜೆ ತಣ್ನಸರೆಗಳೊಳ್‌ || ೫೯ 


ಕನುತಾಪದಿಂಜೆ ಪೊರ್ದಿದ | ಬನಮುರಿವುದು ಪೊಕ್ಕ ಪೂಗೊಳಂ ಬತ್ತುವುದಿ 
ರ್ನ ಕೆಲಂ ಪೊತ್ಸುವುದಾಕೆಗೆ | ಜನಸತಿಸುತ ನೀನೆ ಡಲ್‌ ಶರಣ್‌ ನೆಟತುಂಟೀ || ೬೦ 


ನಮುತ್ತನುನತಿಶಯಮಾದ ಮನಸಿಶಯನೆಸೆಯೊಳ್‌ ನಿಷಿದ್ಧ ನಿಖಿಳೇಂದ್ರಿಯನಿಹಾಕೆಯುನುಂತರ್ನಿಲೀನ 
ಮಾನಸೆಯುಮಾಗಿ-- 


ಪಿರಿದುಂ ಸೃನ್ನರತೋತ್ಸವಾಕಿಶಯೆನೋ ಚಿಂತಾರೆತಾನೇಶ 8 
ರ್ಭರಮೋ ನೇಟಕ್ತಿನೆನೀನನಾಡಿಸುವ ತೋಳ್‌ ತೇರೆಯಬಾಯ್‌ ತಪ್ಪಿಬ || 
, ರ್ಷಕೆವಾಶುಣ್ಮುನ ಕಿತ್ತುಸಿರ್‌ ನೆಗಟ್ಡುಮಾಣ್ಬನ್ನಂ ಸುಖೋದ್ರೇಕನುಂ 
ತಕಿಯಾದಂಕೆಪೊಲಿರ್ದು ಬೆರ್ಚಿದವೊರೆಟಿ (ನಾಸುಮುಂ ಚೇಷ್ಟಿನಳ್‌ I ೬n 


ಅನಂತರಂ ವಿಭ್ರಾಂತಮಾಡಂತರೆಂಗದೊಳ್‌ ಪಿಂಗದುನ್ಮಾಡಭಾವಮೆ ನೆಲಸೆ ನೆನನಜೊಳಂ ಕನೆಸಿನೊಳಂ 
ಮನಸಿನೊಳಂ ಆದನೆ ಸೆನ್ಸಿದನಾದ ನಲಭಾಗನುನಡೊಳ್‌ ಬಳೆದ 03606 ನಿರ್ಭಕನುಕೆ ದಿಟಿಂ ಮಾಡಿ. 





ಗೆಳತಿಯರಲ್ಲಿ ಉಂಟುಮಾಡುನಳು , ಇನ್ನೊನ್ಮೊನ್ಮೆ ಚಿಗುರಿನ ಹಾಸಿಗೆಯಲ್ಲಿ ಮೈಯನ್ನು ಚೆಲ್ಲಿ ಮನ್ಮಥನ ಬಾಣ 
ಗಳ ಕೆಂವುಗರಿಯ ಸೋಂಕನ್ನು ಇಮ್ಮಡಿಯಾಗಿ ಮಾಡುನಳು, ಒಂಡೊಂದು ಸಲ ಹಾಸಿದ ಹೊನಿಕ ಹಾಸಿಗೆ 
ಯನ್ನು ಬಯೆಸಿ, ಮನ್ಮಧಬಾಣಗಳ ಹಾಸಿಗೆಯನ್ನು ಪ್ರಕಟಿಗೊಳಿಸುನಳು, ಇದೂ ಅಲ್ಲದೆ ಸಹಿಸಲಸದಳನಾದ ಅನಳ 
ಕಾಮಾಗ್ನಿಜ್ವರದ ಉಡಿ ₹ಕನನ್ನು ಹೇಳುವುದಾದಕೆ, ಮುಕ್ಕಧನೆ ಕರಿಕಾಗಿ ಹೋದ ಕೃತಕ ನರ್ನತಗಳೋ ०) ४०४ 
ಸುಡುತ್ತಿರುನ [४४४] ದುಂಡಾದ ನೊರೆಗಳಲಿ ಒಂದೇ ಸಮನಾಗಿ ರೇಸಿಸುತ್ತಿರುನ ಶ್ರೀಗಂಧದ ತಂನಾದ ನೀರು 
ಕಾನಲಿಯಲ್ಲಿ ಸುರಿಡ ಕಬ್ನಿನ ಕಸನನ್ನು ಹೋಲುತ್ತಿರುವುದು, ಅವಳ ನಿಟ್ಟುಸಿರಿನ ಬೆಂಕಿಯಲ್ಲಿ ಸೇರಿದೊಡನೆಯೆ 
ತಂಪಾದ ತಂಗಾಳಿಯೊ ಕೂಡ ನಿಷದ ಗಾಳಿಯೆಸಿಸಿ, ಉದ್ಯಾನವನದ ಹೊ ಚಿಗುರುಗಳ ಸಮೂಹನನ್ನು ಬಾಡು 
ನಂತೆ ಮಾಡುವುದು , ಅನಳು ಬಯಸಿ ಹೊಳ್ಳ ಹೂಗೊಳನು ಕಾಡ ಕಬ್ಬಿಣದ ವಿಗ್ರಹನನ್ನಿಟ್ಟಿಂತೆ ಉಕ್ಸಿ ಹೋಗು 
ವುಡು ಇದೂ ७७९... ಆ ನಿರಹೆನ್ಮಥೆಯಿಂದ ಕೂಡಿದ ಗಂಥರ್ನಕುಮಾರಿಯು ಹೋಜಿಡೆಯಲ್ಲೆಲ್ಲ ತಂಪಾದ ಗರಿ 
ಕೆಯ ಮೇಲೆ ಅಲ್ಲಲ್ಲಿಯೇ ಕರಿಕಾಗಿ ಹೋದ ಹೆಜ್ಜೆಯ ಗುರುತುಗಳು, ಮನ್ಮಥನು ಈ ಭೂಮಿಯ ಬೆನ್ನಮೇಲೆ ತನ್ನ 

ಬಿರುಪನ್ನು ಒತ್ತಿರುನ ಮುದ್ರೆ ಗಳೆನಿಸಿದು ವು. ॥ ೫೯ ॥ ಅವಳ ದೇಹದ ಬೆಂಕಿಯಿಂದ ಅನಳು ಸಮೀಪಿಸಿದ ಉದ್ಯಾನ 
ವನೆವು ಉರಿದುಹೋಗುವುದು , ಅವಳು ನಿಂತ ನೆಲವು ಹೊತ್ತಿಕೊಂಡು ಹೋಗುವುದು , ಹೇ ರಾಜಕುಮಾರ, ಆಕೆಗೆ 
१९6९ ದಿಕ್ಕಲ್ಲದೆ ಔೇಕೆ ಏನಾದಸೂ ಇದೆಯೆ? ॥ ६.० || ನುತ್ತು ಅಸದೃಶವಾದ ಮನ್ಮಥನ ಡಿಸೆಯಿಂದ [ಅವಳು] ಎಲ್ಲ 
ಇಂದ್ರಿಯ ಸೌಖ್ಯಗಳಿಂದಲೂ ಬಾಹ್ಯಳಾಗಿ, ಕೇವಲ ಅಂತರೆಂಗದಲ್ಲಿಯೇ ಸೇರಿದ ಮನಸ್ಸುಳ್ಳವಳಾಗಿ- ವಿಶೇಷ 
ವಾದ ಸ್ವನ್ನಸುಖದ ಅತಿಶಯನ್ಲೊ ಚಿಂತೆಯಲ್ಲಿ ಮುಳುಗಿದುವರೆ ಆವೇಶದ ಆಧಿಕ್ಯವ್ಯೊಅದನ್ನು ಏನೆಂದು ಹೇಳಲಿ?” 
ತೂಗಾಡುತ್ತಿರುವ ತೋಳುಗಳು ಮಾತುಡುಗಿದ ಬಾಯಿ, ಅಕಸ್ಮಾತ್ತಾಗಿ ಒಮ್ಮೊಮ್ಮೆ ಬರೆನ ಅರ್ಥನಾತು, 
ಉಕ್ಳಿ ಬರುನ ನಿಟ್ಟುಸಿರು, ಪ್ರಯತ್ನ ಪೂರ್ವಕವಾಗಿ ಮಾಡುವಂತಹ ಸುಖದ ಉಡ್ರೀಕ- ಇನ್ರುಗಳಲ್ಲಿ ಮುಳುಗಿ 
ಹೋಣಡೆನಳಂತೆ ಇರುತ್ತಾ, ಮೆಟ್ಟಿ ಬಿದ್ದನಳಂತೆ ಒನ್ಮೊಮ್ಮೆ ಏನಾಪಕೊಂದು ಕಾರ್ಯವ ಮಾಡುತ್ತಾಳೆ. ॥ ೬೧ ॥ 

ಆಮೇಕೆ, ಭ್ರಾಂತಿಗೊಂಡ ಸುನಸ್ಸಿನಲ್ಲಿ ಕೊನೆಯಾಗದ ಉನ್ಮಾಡಭಾನನೇ ಸಿಕವಾಗಿ ನೆಲಸಿರಲ್ಲು ಎಚ್ಚಿರದಲ್ಲಿಯೂ- 


೪ ಸ್ವಯಂಪ್ರಭಾ ಮುದನೋನ್ಮತ್ತ3 ೪೭ 


ಅಕುಟಳೆಯನೆನ್ನನೆಲೆ ಚೂ | ತ ಕಳಾಧರೆ ನುಳಯೆನನನ ನಿಕ ಶುಕ ನೀಮಿಂ 
ತಕಟೆನ್ನಿನಿಯೆನವೋಲ" ಬಂ | ಹು ಕಾಯ್ದು ಬಿಡೆ ಬೀಸಿ ಜಡಿದು ನುಡಿದಳಲಿಪುಡೇ ॥ ೬s 


ಎನುತುಮಸನಸದಿನಿರ್ಜಿಡೆಯಿಸೆಟ್ಟು ಬಿಸುಸುಯ್ದು ಬಟಾಜೆ ಬೆಆಗಾಗಿ ತುಣುಗೆಮೆಯ ತೆರ್ಕೆಯೊಳ್‌ ಬಂಬ 
ನಿಗಳೊಸೆರೆ ಮಸುಳನಾಡ ದಿಟ್ಟಿಯೆಂ ಬಲ್ಪಿನಿಂ ನಿಲಿಸಿ ತನ್ತಿದಿಕೊಳಂಗಜಾನಳನ ಕೇಸುರಿಯ ರಾಶಿಯೆಸೆ 
ಕೆಂಕಮಾದ ಕಂಕಲ್ಲಿನಲ್ಲರಿಯಂ ನೋಡಿ 


ಮುನಿದೊಜೆಜೆೆ ತಳಿರ್ಗಳ ಸಿರಿ | ನಿನಗಳ್ಕೆಂಡೊಜೆಡೊಡಡಕೆ ತಪ್ಪಂ ಮಿಗೆಮಾ 
ಡಿ ನಿಸರ್ಗಬಂಧುಗೆನೆಗಸು | ಕೆ ನೀನುಮೆಳಡಳಿಕೆ ನೆನದಿನುರಿವುದು ಗುಣಮೆಃ | ೬a 


ನಿಂದೆಜಟ ಮುಂಜಿ ನಿಂದಿರಲಣ್ಮದೋಸರಿಸ ನಿಚಿಕುರನಿಕೀರ್ಣ ನಾನೀಯೆಪೂರನರಿನರ್ಧಿಕನುನಳಿ ಪಿಕ 
“ಕುಕಾವಳಿೀ ನಿರಾನಮುಖರಿತೋಡ್ಯಾ ನ ಭೂಕಿಹೆನುಂ ಬಾಳ ಸಹೆಕಾರೆಭೂರುಹನನೆಯ್ದಿ ಕೆಯ್ಗೆಳಂ ಮುಗಿದು... 


ಎಲೆ ಜೊತ ಶುಂಬಿಗಂ ಕೊ | ಗಿಲೆಗಂ ಕೆಯ್ನೊಟ್ಟು, ನೀನುಮಿಂಜಿನ್ನಂ ಬಂ 
ದೆಲೆನುದಿಡುಚಿತಮೆ ಭಾನಿಸು | ಸಲೆ ನೀಕಿಜನೋನಿ ನಡನಿದಂದಿನ ನಲನಂ ॥ ೬೪ 


ಎನುತ್ತುಮದಲಕೊಳ್‌ ನುಜುನಾತುನಡೆಯೆದುಬ್ಬಿಗಣಿ ಮಗುಟ್ಟು ಮೃಗಥಧಿನುಯೊಖಶೃಂಖಳಾವಾತ 
ನಂಿಭೂಯನಾಣೆಯನಕಿನ್ನಾನ ದೀನ ವದನೆಯೆಂ ಸದ್ಮಿನಿಯನಿದಿರೊಳ್‌ ಕಂಡು 





ಕನೆಸಿನಲ್ಲಿಯೊ ಮನಸಿನನ್ಲಿಯೂ ತನ್ನ ಸನೀನದಲ್ಲಿಯೇ ಇರುವ ತನ್ನೆ ಪ್ರಿಯಕರನ ಆಗಮಸದಲ್ಲಿ(ನುನಸ್ಸಿನಲ್ಲಿ) 
ಚೆಳೆದುಬಂಡ ದಟಿನಾದೆ ರತಿಕಲಹನನ್ನೇ ನಿಜನನ್ನಾಗಿ ಮಾಡಿ ಎಕ್ಕೆ ಮಾನೆ ಚಂಸ್ರನೆ ನುಲಯಾನಿಲನ್ಯೆ 
ಕೋಗಿರೆಯೆ, ಗಿಳಿಯೆ, ನೋಸೆನರಿಯೆದ ನನ್ನನ್ನು ನೀವು ಹೀಗೆ ಅನ್ಯಾಯವಾಗಿ ನನ್ನ ಪ್ರಾಣಪ್ರಿಯನ ಹಾಗೆ 
[ನಾನಿನ ಮರದಪಾಗೆ ಫಖಭರಿತವಾಗಿ] ನನ್ನ್ಲಿಗೆ ಬಂಡು, [ಚಂತ್ರನಹಾಗೆ] ನಿಕಹೆನೇಪನೆಯೆನ್ನುಂಟುಮಾಡಿ, 
[ನುಲಯೆ ಮುಂಸನಾಸುತದಂಕೆ] ಹಿಂಸೆಯಾಗುನಂತಿ ಬೀಸ್ಲಿ [ಕೋಗಿಲೆಯಂತೆ] ಗಡರಿಸಿ,[ಗಿಳಿಯೆಹಾಗೆ]ನಾತನಾಡಿ 
ನನ್ನನ್ನು ವ್ಯಢೆಗೊಳಿಸುವುದು ನ್ಯಾಯನೆ ೬೨! ಹೀಗೆ ಹೇಳುತ್ತಾ, ವ್ಯಢೆಯಿಂದ ಇದ್ದ ಸ್ಥಳವನ್ನು ಬಿಟ್ಟು 

ನೇಲಕ್ಕಿದ್ದು ನಿಟ್ಟುಸಿರು ಬಿ ನ್ಯರ್ಧನಾಗಿ ಉಡ್ಛೀಗಗೊಂಡು, ವಟ್ಟಿನಾದ ಕಣ್ಣೆವೆಗಳ ಜೋಡಿಯಲ್ಲಿ ಗುಡು 
ಗುಡು ಸುರಿಯುನ ಕಣ್ಣೀರು ಉಕ್ಕುತ್ತಿ ರಲಾಗಿ, ['ಇದೆರಿಂಪ] ಮಂಕಾದ ಪೃಷ್ಟ ಯೆನ್ನು ಪ್ರಯತ್ನ ಪೊರ್ನಕನಾಗಿ 
"8६४, ತನ್ನ ಇದಿರಿನಲ್ಲಿ ನುನ್ಕಥಾಗ್ನಿಯ ಕೆಂಪಾದ ಉರಿಯ ರಾತಿಯೊ ಎನ್ನುವಂತೆ ಕೆಂಬಣ್ಣದ ಅಶೋಕ 
ವೃಕ್ಷದ ಬಳ್ಳಿಯನ್ನು ನೋಡಿ «थे ಅಶೋಕವೃಕ್ಷನೆ, ನಿನ್ನನ್ನು ನಾನು ಕೋವದಿಂದ ಒಡೆಣೆನೆ ? ನಿನಗೆ ಚಿಗುಂನ 
ನಶ್ವರ್ಯವು ಆಗರೆಂದು ಒಸೆದಕಿ ಅಪನ್ನು ಜೊತ್ಡ ತಫ್ಫನ್ನಾಗಿಮಾಡಿ, ನಿನ್ನೆ ಸ್ವಭಾನ ಬಂಧುನಾದ ನನಗೆ ನೀನು 
ಎಳೆಯ ಚಿಗುರಿನ ನೆನದಿಂಡ ಉರಿಯೆತ್ತಿರುವುಷು ಸಡ್ಗುಣಲಕ್ಷಣನೆ? ॥ ೬೩ | ಹೀಗೆಂದು ಹೇಳಿ ಅವರ 
ಮುಂಡೆ ನಿಂತುಕೊಂಡಿಕಲಾಗಡೆ, ಮೆಲ್ಲನೆ ಮೂರಕ್ಕೆ ಸರಿದು, ಚಿಗುರಿನಿಂಪ ಡೆಟೆನಾಮವೂ, ನೀರಿನ ಪ್ರನಾಹದಿಂದ 
[ಸೊಂನಾಗಿ] ಚೆಳೆದವೂ, ದುಂಬಿ, ಕೋಗಿಲೆ, ಗಿಳಿಗಳ ಧ್ವನಿಯಿಂದ ತುಂಬಿದವೂ ಅದ ಉದ್ಯಾನದ ಮರೆಗಳಲ್ಲಿ 
ಒಂಡು ಮಾನವಿಕ ನುರನನ್ನು ಸಮೀಪಿಸಿ ಅದಕ್ಕೆ ಕೈಮುಗಿದು ಎಲ್ಯ ಮಾನಿನನುರನೆ, ನೀನು ತುಂಬಿಗೂ 
ನೋಗಿಲೆಗೂ ಸಹಾಯಕನಾಗಿ ನನ್ನನ್ನೆ ಈಗ ಹಿಂಸಿನುತ್ತಿರುವುದು ಯೊಗ್ಯವಾದನೆ ? ನಿನಗೆ ನೀಕೆನು 

ಹೊಯ್ದು ಫ್ರೇಮದಿಂದ ಬೆಳೆಸಿದ ನನ್ನೆ ಹಿಂದಿನೆ ಸ್ರೀಮನನ್ನು ಸ್ವಲ್ಪ ಜ್ಞಾಪಿಸಿಕೊ ॥ ೬೪ ಹೀಗೆ ಹೇಳಿ 


ಆಆ ವರ್ಧಮಾನ ಫೃರಾಣಂ 


ಮುನಿನೆನ್ನನೊಡೆಯೆರಲ್ಲದ | ಳನಳಲಿನಂತಳಲಿಸಿದನೆ ಫಿನ್ನುಮನೀ ದು 
ರ್ಜನನಿನ್ನುಮುಅಯನೇ ನಿ | 08०७० ಕಾಯ್ದೆಯ್ಲಿ ನಾಳೆ ನಿಸ್ತೇಜಿವುವಂ ॥ - Ly 


ನಿಸುತುಮೆಯ್ದೆ ನಂದು ದಿನಸಕರ ಸೆಂಗಮನಾಸಂತರ ಪ್ರಾಂತಿಯಿಂ ಕಣ್ಣೆಯ್ದೆ 3७980 ತತ್ಸದ್ಧಿನಿಯಂ 
ಕೆಳದಿಯೆಸ ಸಕ್ಕಡೊಳನಾದೃತೆಯಾದನೋಲ್‌ ವಿಷಾಡನಸವ್ರುಕೆಯ್ದು... 


ಎಸೆನ ತಿಶಿಕೋನಚಾರಡೊ | ಳಸುನಆ್‌ಮಾಡಿದರಿನಂದಿರೆಂದುಸಿರ್ದಳಲಾ 
ಆಸರೆಕಸಿಕೆ ನೊಗಮಾಯಡಜೆ | ವುಸಿನಿಷ್ಲಿಯಿಕಕಟ ಫಳಿನಿ ಕಡೆಗಣಿಸುವುನೇ ॥ ೬೬ 


ಎಂದಿಂತು 50386 ಮುಣುಗಿ ನುನದೆ ನೋನನಾಕರೊಳಂ ನುಡಿಮುನುಲ್ಲಕ್ಲಿ ಬಟ್‌ಜೆ ಕಿನಿಯಪಿತ್ತಾಲಿಸಿಯು 
ಮೇನಾನುನುಂ ನುನದೊಳವದರಿಸಿ ನಿಂದು ತರೆನೂಗಿ ಕೆಲನನಾರಯ್ದೆ ९३ ३४ ನೆಗಟ್ಟ 390 ४68९ 60$) 
ನೆಯ್ದೆನಂದುನನನದ ಬೀದಿಯೊಳ” ಬಳಸಿಯುಂ ತೊಳಲ್ವಳ್‌. ಅತ್ತಮಿತ್ವಣಿಂ ಬರ್ಸ ಕೆಂಗಾಳಿಗಿದಿರೆಟ್ಬು ಮನ್ನಿಸಿ 
ನಿಜೇಶ್ವರನ ನಾರ್ತೆಯೆಂ ಜೆಸಗೊಳ್ಳಳ್‌. ಇದಿರೊಳುಲಿಜೆಟ್ಬು ಫೋನ ಕೇಳೀನಿಹೆಂಗನುಂಗಳ್ಗೆ ಕೆಯ್ಯೊಡ್ಡಿ ನಿಜ 
ನಿರಣೆನೇದನೆಯನೋನನಂಗೆ ನೇಟ್ಯುಡಿಂದು ದೈ್ಯಂಬಡುನಳ್‌. ಅಂತುನುಲ್ಲದೆಯುಂ..... 


ವುದಿಡಡೆಪೊತ್ತಿನವ್ಪುಪಣಿ ಬಂದುಗೆ ಮುಂಡೆ ತಮಾಳಕುಂಜನಿಂ 

१४ ಪೊಗೆದವ್ಬುದತ್ತಲಔಿ ಕಾಯ್ದುರಿದಪ್ಪುದಶೋಕನೋವೊನೋ 

ನಡಿ ಸುರಿಯುತ್ತುಮಿರ್ದವುದು ಮುಂಮುರಿಯಂ ಮುಡನಾಗ್ನಿ ಸುತ್ತಿಮು * 

8,000 (080० ಥನಾನೃತ ಕುರಂಗಿನೊಲಾಕುಳೆಯಾಗಿ ನೋಡುನಳ್‌ | ೬೭ 


| 


ಅದೆರಿಂದ ಪ್ರತ್ಯುತ್ತಕನನ್ನೆ ६४006 ४०८ ४४8०: एभो,. ಅಲ್ಲಿಂದ ಹಿಂದಿರುಗಿ ಚಂದ್ರಕಿರಣಗಳ मै ०३४ 
ಗಳಿಗೆ ಕಟ್ಟುಬಿದ್ದು ಅನಮಾನಿತಳಾಗಿ, ಅತ್ಯಂತ ಬಾಡಿದ ದೀನಮುಖಳಾದ ಕನುಲೆಯನ್ನು (ಕಮಲಪುಷ್ಟನನ್ನು) 
ಇದಿರಿನಲ್ಲಿ ಕಂಡು ಒಡೆಯನಿಲ್ಲದೆ ನನ್ನನ್ನು ಕೆೊನದಿಂಡ ಗೋಳಾಡಿಸುನಂತ್ಯೆ ಆ ಮರ್ಜನ (ಚಂದ್ರ) ಕು 
ಫಿಕ್ನನ್ನೂ ದುಃಖಕ್ಕೆ ಗುರಿಮಾಡಿದನೆ ? ನಿನ್ನ ಪ್ರೇಮಿಯು ನಾಳೆ ಕೋಪಿಸಿಕೊಳ್ಳುತ್ತಾ ಬಂಡು ಇನನ ತೇಜಸ್ಸನ್ನು 
ಹೋಗಲಾಡಿಸುವುದನ್ನು ಇನನು ತಿಳಿಯೆಸೆ? ॥ ೬೫ ಹೀಗೆ ಹೇಳುತ್ತಾ ಹತ್ತಿರಳ್ಸೆ ಬಂದು, ಸೂರ್ಯನ ರತಿ 
ಸುಖಾನಂತರ ದೆಣಿದು ಕಣ್ಮುಚ್ಛಿದ ರೀತಿಯೆಲ್ಲಿದ್ದ ಆ ಕಮಲಿನಿಯನ್ನು [ಕಂಡು], ಗೆಳತಿಯರ ನಳ್ಳೆದಲ್ಲಿ ಅನಾಷರೆಣೆ 
ಗೊಂಡನಳಂತೆ ಡುಃಖನಟ್ಟಿನಳಾಗಿ "ಹೇ ಕಮಲಿನಿ, ಪೈತ್ಯೋಪಚಾರದಿಂಡ ಇನರು ಅರ್ಥವ್ರಾಣನನ್ನು ಮಾಡಿ 
ದರು? ಎಂದು ಹೇಳಿಕೊಂಡು, ನನ್ನ ಡುಖನನ್ನು ಆರಿಸಿಕೊಳ್ಳೋಣನೆಂದು ಬಯಸಿಬರೆಲಾಗಿ, ನೀನು ಮುಖ 
ನನ್ನು ತೋರಿಸಣೆ ಸುಳ್ಳುನಿಪ್ಲಿಯಿಂದ ನನ್ನನ್ನು ಕಡೆಗಣಿಸುತ್ತಾಕಿಯೆ? ॥ ६६ ॥ ಹೀಗೆಂದು ಹಲವು ರೀತಿ 
ಯಲ್ಲಿ ವ್ಯಢಿಗೊಂಡು ತನ್ನ ಮನಸ್ಸಿನ ನೋವನ್ನು ಎಲ್ಲರಲ್ಲಿಯೂ ಹೇಳಿಕೊಳ್ಳುತ್ತಾ, ಅಲ್ಲಲ್ಲಿಯೇ ವೃರ್ಧವಾಗಿ 
ಕಿವಿಗೊಟ್ಟು ಆಲಿಸುತ್ತಾ, ಯಾನುದೋ ಒಂದನ್ನು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡನಳಾಗಿ ನಿಂತುಕೊಂಡು ತರೆಣೂಗಿ, 
ಅಕ್ಕ ನಕ್ಳಗಳನ್ನು ಸೋಡಿ, ಯಾವುದೋ ಕಾರ್ಯನನ್ನು ಮಾಡಲು ನಿಶೆಯಿಸಿಕೊಂಡನಳಂತೆ ಸೈಲ್ಪ ಷೂರೆ 
ನಡೆಡು ಬಂದು, ಉದ್ಯಾನವನದ ಹೆದ್ದಾರಿಯಲ್ಲಿ ಸುತ್ತಾಡುತ್ತಾ ನ್ಯರ್ಧವಾಗಿ ತಿಕುಗುವಳು. ಅತ್ತ ಇತ್ತಣಿಂದ 
ಬರುವ ತೆಂನಾಡೆ ಗಾಳಿಗೆ ಎನುರು ನಿಂತು ಅದಕ್ಕೆ ಮನ್ನಣೆ ಮಾಡಿ ತನ್ನ ಸ್ವಾಮಿಯ ಸುದ್ದಿಯನ್ನು ಕುರಿತು [ತಿಳಿಸು 
ನಂತೆ] ಬೇಡಿಕೊಳ್ಳುನಳು, ತನ್ನ ಇದಿರಿಗೆ ಧ್ವೈನಿಮಾಡಿ ಹಾರಿಹೋಗುನ ನುತ್ತು ಪರಸ್ಪರ ಆಟಿವಾಡುತ್ತಿರುನ 
ಹಕ್ಕಿಗಳಿಗೆ ತನ್ನೆ ವಿರಹ ವೇದನೆಯನ್ನು ತನ್ನ ಪ್ರೇನು ಪಾತ್ರಫಿಗೆ ತಿಳಿಸಬೇಕೆಂದು ಕೈಯೊಡ್ಡಿ ಪೈಸ್ಯದಿಂದ ಬೇಡಿ. 





೪ ಸ್ವಯೆಂತ್ರಭು ನುವನೋಸ್ಕತ್ತತೆ ೮೯ 


ಅಸೆಕಳಿಷೆ ತಾನನುಂ हू | ರಿಸೆಲಾಆಡಿ ಸಾನ ಬನ ೧ರ್ತೆವಳ 
ರ್ಬಿಸುನ ಪುಲಿಯೆಂಪು ನುತ ; ಪ್ರುಸೊಕೆ ಸಂಕೀಣನ ಕರ್ಣಿಕಾಂಶ್ರುಮನುಂ ; 


हि 
६ 


ಮತ್ತಂ 
ನಿಮಿರ್ನ ಶತಿ न] ५४३४ ನಳಪೋಕಕುನುಮಾಖಿ 
ಳಮನೆಯ್ಲಿ ವುಗುನಳಾಮ್ರೋ । ನ್ನೆಮಿತಾಂಕುತೆ ಬಾಳಭುಜಗನುಂಬತೆತೆಗೆನ್‌್‌ ॥ ೬4 


ಮುಖೇಂಡುನಿಂಜೆಡೆನಿಷನೆ ವಸರಿನುನ ವೆಲ್ಲಭಾನಿತೆಲಂಭ್ರ 


ಆಗ ಮ್‌ ನರಾ [ ಗಮನ ಲ, ವಹ ನೆತ ಬ ಲೆ #९०७४ 
ಗಳೆ ಯೌನನರಾಜ್ಯ ತ್ರೀಗನುರ್ಮೆ | ಡಕ್ಪಕತ್ಯನುನ್ನನಪದ ರ ली 
ಕ್ಥಾಗಳೆ ನಳನೊಗೆಪುಡು ಮಡೆ | ಮಾಗಳೆ ಸೌಭಾಗ್ಯದಂಕಿಗಾಯ್ತೆಕೆ ಬಗೆದೆಂ ೭೦ 


ತೆಡೆನೆಂತಸೆಂ- 





7) 


ಯುತ್ತಿರುವುವು, ಮುಂಜಿ ಕಾಣಿಸುನ ಹೊಂಗೆಯ ಬಳ್ಳಿನನೆಯು ಇಗೊ ಹೀಗೆ ಹೊಗೆಯಾಡುತ್ತಿದೆ : ಆಶೋಕ 
ಕನು ನಿಕೇನನಾಗಿ ಕಾಮೆ ಉರಿಯುತ್ತಿಸುತುತು. ಆಯೋ ಕಾನಾಗ್ನಿಯೆ ಸುತ್ತಲೂ ಮುತ್ತಿಕೊಂಡು 
ಮೂಕೊ ಬಗೆಯಾವ ಬೆಂಕಿಯ್ಬನ್ನು ಸುರಿಯುತ್ತಿರುವ್ದಡು ४४०४) ಹೆ ಕಾಡುಗಿತಿ ನಿಂತ ಸುತ್ತಲ್ಲಟ್ಟಿ ಹೆಣ್ಣು 
ಜಿಂಕೆಯಂತೆ ಅವಳು ನ್ವಥೆಗೊಂಡು ನೋಡುತ್ತಿಖಿನಖ. ॥ ೬೭ ಕೊನೆಯಿಲ್ಲಸ ನಂಕಟಿನನ್ನು ತಾಳಲಾಖಪಿ 
(ಆವಳ) ನಾಯುನ ಬಯೆಕೆಯಿಂದ ತುಂಬಿಗಳಿಂಷಲೂ, ಹೊಗಳಿಂತಲೂ ತುಂಬಿಪ ಕಣಗಿರೆಯೆ ಮಸನನ್ನು 
ಆರ್ಭಔನುವ ಹುಲಿಯೆಂಡು ಆಪರ ಹತ್ತಿಕತ್ನೆ ಹೋಗುನಳು ೬೮ | ನತ್ತು ನೇರವಾಗಿ ಬಸಿತ್ತಿಹಿನೆ ಚೆಂಪ್ರ 


ಕೊಳ್ಳುವಳು. ಆಷೂ ಅಲ್ಲಿದೆ ಅಗೋ ಆ ಬಂದುಗೆ ಪುತ್ಪುಪ್ಪ”ನನ್ನನ್ನು ನ್ಯಾನಿಸಿ ಒಳಗೊಳಗೇ ಹೊತ್ತಿ ಉರಿ 


ಫ್‌ 


fo 


ಕಿರಣಗಳೆಂಬ ಕುಂತಾಯುಳ್ಳೆ ಮೆಯ್ಯನ್ನೊ ಮು ಳು; ಆಕೋಕ ವುತ್ಸನೆಬ ४०७०३) ನಮೊಹನಃ ತಿ 
ಸುನು, ಎಶ್ತಕನಾಗಿ ಬೆಕೆಡ ವೆ ಮಾವಿನ ಚಿಗುತಿಗಳೆಬ ಎಳೆಸಾಗಸೆನನ್ನು ಕೈಯಲ್ಲಿ ಹಿತಿಷುಕೆ ) 
ವಳು. [೬ ಹೀಗೆಂ ನ್ರ ಗಿ ಸ್ಪಷ್ಛವಾಡ ನುತಿಗಳಿಂಪೆ ಹೇಳಿಡ 3०308 ಮುಖಚೆಂಪ್ರೆನಿಂಪ 
ಒಂದೇ ಸಮನಾ ಕ್ರಿಕುವ ಪ್ರಿಯಪಲ್ಲಬೆಳ ನಿರೆಹೆಸ ಶೃಂಗಾರಕೆಸೆನಿಂಡೆ ತುಂಬದೆ ಅಮ್ಟುತಪ್ರೆನಾಹೆಿ 


3 ತಂವುಗೊಂಡಂತೆ ಡೇಹೆನೆಲ್ಲವೂ ನಿನೇಷ ನಡುಗುಕಂತಹೆ ಕೋಮಾಂತೆ ಭಾನೆಕೆ ಒಳಗಾಗಲಾಗಿಿ ಆ 
(ತಿಯೆಂಬ ತುಂಬು ಕೆಸರ್ರನಾಹನೇ ಜೇಹೆಕನ್ನೆಲ ಸಂಪೂರ್ಣ ತುಂಬಿಕೊಂಡು ಹೊಂಹೊನಮ್ಮು ತಿದೆಯೊ ಎನು, 
v . 


ನಂತೆ ಆನೆಂಡಬಾಷ್ನಗಳೆ ಪನಾ ಟ್ವನಾಷ ಎನೆಗಳಕ ₹ಮೆಯೆನ್ನು ६3 ಕಾ ಸಿಕೊಳ್ಳಲಾಗಿ » ೮ ಕಮಲ 
ಲರೋಚನನು ವಿಶೇಷನಾಪ ಸಂತೊಷನನ್ನು ಹೊಂವಿಷೆನನಾಗಿ- ಆ ಕ್ಷಣಪಲ್ಲಿಯೇ ಯೌವನ ರಾಜ್ಯಲಕ್ಷ್ಮಿಗೆ 
ಚಕ್ರಕತ್ನನ್ಸ ಬಂದು ಸೇಕಿಕೊಂಡಿತು: ಅಕುರಿಸುತ್ತಿರುವ एक. ಆ ನ್ಷಣಪ್ಲಿಯೇ ಹೆಣ್ಣು ಹೆಟ್ಟಿ 


ಫೊಂಡಿತು ; ಅವೃಷ್ಯನೆಂಬ ಜನೆಗೆ ಲೆ ಮುಷನೇರಿತು ಎಂಬಂತೆ ಆತನು ಛಾವಿಸಿಕೊಂಡನು. ॥ 20 
ಆನೇನೆ__ ತಂಪಾಡ ಗಂಧನಿಂದೆ ಶಾಂತನಾಗಡಿನ್ನೆ ಅವನ ವಿಶಹಾಗ್ನಿಯು ಬೆಂಕಿಗೆ ಜೆಂಕಿಯೇ ಮನ್ನು 


I2 


श0 ವರ್ಥನಾನ ಪುರಾಣಂ 


ಹಿಮನುಳಯಜಜಳಡೊಳಮುವ | ಶಮಿಸದ ವಿರಹಾಗ್ನಿ ಮಾಣ್ಣುನೆರ್ಜೆವುಗೆ ತಕ್ಕಾಂ 
ತೆ ಮನೋಭವಾನಳೋನ್ಮಾ | ಯೆಮಾಣೆ ಕಿರ್ಚಿಂಗೆ ಕಿರ್ಚು ಮರ್ಶಕ್ಟುಮೆನಲ್‌ ೭೧ 


ಅಳುರ್ವೆ ತನುಸೆಂತಾನಕ್ಸುಳಟಿ ನಲನಳಿಂಬು ಫೆ 

05), ४ ನನೆರೆಯೆಂ ಕೇಳೀಫೈಳಂಗಳಂ ಪುಳಿನಂಗಳೆಂ 

ಕುಳಿರ್ನ ಕೊಳನಂ ಧಾರಾಗೇಹೆಂಗಳಂ ನೆಜ್‌ಗೆಯ್ದೆನಾ 

ಕುಳಮೆಕೆ ಕುಳಿರ್ಕೋಡಿತ್ತಾಗಳ್‌ ಮನಂ ನುನುಹೇಂದ್ರನಾ ॥ ೩3 


ಅಂತು ತಣ್ಮರೆದು ನಳಿನ ಮನಡೊಳ್‌ ತದೀಯ ನಿರಹೋನಜಾರಿತ ಜೇನೈೈಗಳೆ ಸುತ್ತಮನಿಚಳಂಗಳಾಗೆ 


ತೆಕೆಗೊನೆಯೊಳ್‌ ತೆರಳ್ಸು ನಿಟ್‌ಗಟ್ಟಿದ ಕತ್ತುರಿಯೊಳ್ಗೆ ಸರ್ಕನು 

ಲ್ವರಿಯೊಳುವಿರ್ವುತಿರ್ನ ಕುಸುಮುವ್ರುತಿಯೊಳ್ವೊನಲೊಳ್‌ ಕಳಲ್ವ ಕ 

ವೈಕಡ ಪುಳಿಲ್‌ ನಗಿಲ್ತಲರ ಬಂಡಿನ ಸೆಣ ನುಣಲ್‌ ನಮುನಕ್ಟೆ ಬಂ 

ದಿಕಿ ಕೃತಕವ್ರನಾಹಿನಿಯ ತಣ್ಮಳಲಂ ಬಿಡದಿರ್ನ ಸಲ್ಲಳಂ || ೭ 


ಕನಕಷರಾಗದಿಂ ನಳಿಕಿನಂಚೆಗಳೆಂ ಪೊಣರ್ನಕ್ಕಿ ಮಾಬ್ಟಿ ಕಾಂ 
ಜನೆ ಕಮಲಾಳಿ ನೀಳಡಳಿಮಾಳಿಕೆಯಿಂದಸಿತಾಬ್ಬಮಾಳೆಯೆಂ 
ಬಿನಮೆಸೆನಿಂದುಕಾಂತ ಕುಮುವಾನಳಿ डं४, ಘಹೋನಳಾಂಬುವನಿಂ कट 
ಕೆನೆಡೆಕುಮುಂ ಕುಳಿರ್ಕೊಳಿನ ಪೊಗೊಳನಂ ಸೆಟ್‌ಗೆಯ್ದ ನೆಲ್ಲಳಂ ॥ ೭೪ 


ಎನ್ನುವಂತೆ ಕಾಮಾಗ್ನಿಯಿಂದ ದಹಿಸಿಹೋಗುತ್ತಿದ್ದ ಆ ಹೆಣ್ಣುಮಗಳ ಹೈಡಯನನ್ನು ಪ್ರನೇಕಿಸು 
ಕ್ರಿದ್ನಂತೆಯೇ (ಆತನ ನಿರಹಾಗ್ನಿಯೊ) ನಿಂತುಹೋಯಿತು. ॥ ೭೧ ॥ ವ್ಯಾಸಿಸುತ್ತಿರುವ ನೇಪಡ ಉರಿಗೆ 
ಒಳೆಗೊಳಗೇ ಹೆದರಿ ७ ಮನೋಹರಿಗೆ ಪ್ರೀತ್ಯಾಸ್ಪಷನಾಡೆ ಎಳೆಯ ಹುಲ್ಲುಗಾನಲನ್ನೂ, ಕೃತಕ ನರ್ನತ 
ಗೆಳೆನ್ಟೊ ಮರಳು ದಿಣ್ಣೆ ಗಳನ್ನೊ, ತಂವಾಡ ಕೊಳಗಳನ್ನೂ, ಸ್ಪಾನದ ಮನೆಗಳನ್ನೂ, ನಿಶೀಷನಾಗಿ ಸೆರೆ ಹಾಕಿಷಹೋ 
ನನ್ನುವಂತೆ ಆ ಮಾನನಶ್ರೀಷ್ನಕೆ ಮನಸ್ಸು ಅಗ ತಂನಾಗಿತ್ತು. ॥ ೭೨ ಹಾಗೆ ತಂಸಾಗಿ ಸೆಂತೋಷದಿಂದ 
ಫೆಲಿಯುತ್ತಿಕುನ 7089 69 ಆ ನಿಶಹದಿಂಡೆ ಉಸಚಾಕೆಗೊಂಡ ಚೇವೆಗಳೇ ಮತ್ತೆ ಸ್ಲಿ ಕೆನಾಗಲಾಗಿ- [ತನ್ನೆ ಪ್ರಿಯೆ 
ಳನ್ನು ಹೀಗೆ ಚಿತ್ತಿಸಿಕೊಳ್ಳುತಾ ಸೆ]. 3000 ಕೊನೆಯಲ್ಲಿ ತೇಲಿಹೋಗಿ ನುಡಿಕೆನುಡಿಕೆಯಾಗಿರುನ ಕಸ್ತೂರಿಯ 
ಸೊಗಸಾದ ಕೆಸರು; ಮರದ ಕೊಂಬೆಗಳ ನಕ್ಸದಿಂದ ಸುರಿಯುತ್ತಿರುವ ಹೊಗಳು ತೇಲಿಹೋಗುತ್ತಿಕುನ ಸುಂಡರೆ 
ಪ್ರವಾಹೆದಲ್ಲಿ ಸುರಿಯುತ್ತಿರುವ ಕರ್ಪೂರ ಸುಕಳುದಿಬ್ಬ, ಜಿಡ್ಡಾಪ ಹೂ ಬಂಡಿನ ಸಣ್ಣ 00४0-98 ಮನಸ್ಸಿನಲ್ಲಿ 
ತುಂಬಿಕೊಂಡಿಕಲಾಗಿ ಕೃತಕ ಪ್ರಪಾಹೆಡೆ ತಂಪುಮಕಳನ್ನು ಅಗಲದ ತನ್ನ ನುನೋಹೆಕಳನ್ನು (ಕೆನಿಸಿಕೊಂಡನು) 
| ೩ | ಬಂಗಾರಡೆ (ವರ್ಣದೈ) ಹೊನಿನೆ ಬಂಡಿಫಿಂದ ಸ್ಸ ಟಕದ ಹೆಂಸನಕ್ಷಿಗಳನ್ನು ಚಕ್ರವಾಕನಕ್ಷಿಗಳನ್ನಾಗಿ 
ಮಾಡುನ ಬಂಗಾರದ ಕಮಲಗಳ ಸಮೂಹವೂ ಕನ್ಪಾದ ದುಂಬಿಗಳ ಸಮೂಹೆದಿಂಪ ಕೆನ್ನೈದಿಲೆಯ ಸಾಲೆನ್ನುವಂತೆ 
ಪ್ರಕಾಶಿಸುತ್ತಿರುವ ಚಂಪ್ರಕಾಂತಿತಿರೆಯ ಕುಮುವ ಪುಷ್ಪಗಳ ಸಾಲ್ಕೂ ಸೇರಿಕೊಂಡು ಅಲಿಕಲ್ಲಿನಿಂವ ನೆನೆದು 
ಹೋಗಿರುನನರೆನ್ನೂ ಕೂಡ [ಇನ್ನೂ] ತಂಪುಗೊಳಿಸುವ ಹೊನಿನ ಕೊಳನನ್ನು ತನ್ನಲ್ಲಿ ಸೆಕೆಹಾಕಿಕೊಂಡಿರುನ 
(ಸದಾ ಅಡು ತನ್ನೆ ಬಳಿಯಲ್ಲಿಯೆ ಇರುವಂತೆ ಯೋಜನೆ ಮಾಡಿಕೊಂಡಿರುವ) ಪ್ರಿಯಳನ್ನು (ನೆನೆಡನು). ॥ ೭೪ है 


೪ ಸ್ವಯಂಪ್ರಟ್ಗು ಮಷಸೋನ್ಮತ್ತಕೆ ೯೧ 


ನುಲರ್ಗೆಲರ್ಡ ಬಯಲ್ಲಾನಕಿ | ಯೆಲರ್ನೆಂಡಂ ನೊಗೆದು ತಳಿಯುತಿಕಿ ತಣ್ಣೆಲರಿ 
ರ್ಕೆಲದ ನರಿಕಾಲ್ಲಳಿಂ ತ | ಣ್ಲಲೆವೆಳವಸರೆಗಳನೆಳಸಿ ಸುಚನೆಳೆಯೆನಳಂ | ೭% 


ನೆಲೆನೊಲೆಯೊತ್ತಿನಿಂದೊಗೆನ ಕೋರಕಮುಂ ಪುಳೆಕಂಗಳುಂ ತಡಂ 

ಗಲಿಸೆ ಲತಾಂಗಮೆಂ ಕುರನಕಾನನೀಜಾತಡಮೇಲೆ ನಾರ್ಚಿ ಕಾ 

ಜಲಕೆೆಗೆಯ್ದಿ ಬರ್ನ ಖಚರೀನಿಚಯಕ್ಸಿದಿರ್ನೋಗಿ ದಿಟ್ಟಿಗಳ್‌ 

ಪೊಲಗಿಡಿ ಚಿತ್ತದುಜ್ಞುಗಮುಸುಂ ಮುಿದಿರ್ದೆವೊಲಿರ್ದ ಫಲ್ಲಳಂ || ೭೬ 


ಮುರಿಯೆ ಕೊರಲ್‌ ಕೆಲಕ್ಳೆ ಮುಡಿಜೋಲ್ವಿನೆಗಂ ಕರಮಂ ಕದಂಪು ಸಾ 

ರ್ತಕಿ ಮೊಗನೊಯ್ಯೆನೋರ್ಗುಡಿಪಿನಂ ನಡು ಬಳ್ಳುನಿನೆಂ ನಳಿತ್ರಯಂ 

ತರಳೆ ಚಿರೋನನಿನ್ವ ಶಶಿಕಾಂತೂಲಾನಿಹಿಫೈಕವಾಣಿಯಾ 

nd ಕರುನಿಟ್ಟಿ ಚಿಂತೆಯನೆ ಚಿತ್ರಿಸಿಪಂತೆನೊಲಿರ್ವ ನೆಲ್ಲಳಂ ॥ ೩೬೭ 


ಕದನಿನೊಳೊತ್ತು ಶೀತಳಿಕೆಯಂ ಕುಚನುಂ ನಳಿನೀಪಳಂಗಳಿಂ 

ಮೊಡಯಿಸೆನುರ್ಜು ಕಂಟಿತಟಿಡೊಳ್‌ ಬಿಸನುಂ ತಳಿ ಚಂಡನಾಂಬುನಂ 

ಹೃಷಯಹೊಳೆಂದು ಸಂಭ್ರಮಿಸ ಖೇಚರಿಯರ್ಕಳ ಮುಂಜಿ ಬೇಗೆ ತಾ 

ಗಿಡ ಲತೆಫೋಲ್‌ ಬಟಲ್ಲು ಸರಿತಾನಔಿ ಬಂಬಳ ಬಾಡಿದೋಸಳಂ ॥ ೩೭೮ 


ನೆರಷತಿ ಭಾನಿಸಿ ನುತ್ತಂ | ಚಕನುಕ್ತಿಗೆ ನಿಷಯಮಾಗದೋನಳವಸ್ಸಾಂ 
ತರಮುಂ ನಿಜಚಿಂತಾಗೋ | ಚರೆಮಾಗಿಕೆ ಮಸ್ಯುಮಿಕ್ಕು ತನ್ನೆಯ ಹೃದಯಂ I ರ 


ಸೊಕ್ಳಿ ಅರಳುವ ಬೆಟ್ಟಿದಾನಕಿ ಹೊನಿನೆ ಬಂಡನ್ನು ಗಾಳಿಯು ೆಗೆಕೆಗೆದು ಎರಚುತ್ತಿರುನಾಗ ಎರಡು ಕಡೆಗಳಿಂದಲೂ 
ಇರುವ ಕಾಲುನೆಗಳಿಂದ ತಂವನ್ನು ಚಲ್ಬುತ್ತಿರುವ ಎಳೆಗರುಕೆಯ ನೆರಳನ್ನು ಬಯಸಿ ಅಡ್ಡಾಡುತ್ತಿರುನ ಆ ಬಾಲಿಕೆಯನ್ನು 
(ನೆನೆದನು). ॥ ೭೫ ಸ್ಥಿರವಾದ ನೊರೆಗಳ ಒತ್ತುನಿಕೆಯಿಂಡ ಕಾಣಿಸಿಕೊಂಡ ಕುಮುದ ವುಸ್ಪುಗಳೂ ಕೋನಾಂಚ 
ಗಳೂ ಅಡ್ಡಿಸಡಿಸುತ್ತಿರಲಾಗಿ ಬಳ್ಳಿಯಂತಿರುವ ತನ್ನ ದೇಹವನ್ನು ಕುರುನಕ ನೃಕ್ಷದ ಮೇಕೆ ಚಾಚ, ಪ್ರೇಮಿಯ ಬಳಿಗೆ 
ಬರುತ್ತಿರುವ ನಕ್ಷಿಗಳ ಸಮೂಹಡತ್ತ ದೃಷ್ಟಿ ಹರಿದು ಚಂಚಲನಾಗಲಾಗಿ ಮನಸ್ಸಿನ ಕಾರ್ಯಗಳನ್ನು ಮರೆದಿರುನಂತೆ 
ಇರುನ ಪ್ರಾಣಪ್ರಿಯಳನ್ನು (ಕೆನೆದನು.) ॥ 2६. ॥ ತಕೆಯ ಜಡೆಯು ಪಕ್ಕಡಲ್ಲಿ ಜೋತುಬೀಳುನಂತೆ ಕುತ್ತಿಗೆಯನ್ನು 
ಬಗ್ಗಿಸೆಲಾಗಿ, ಕೈ ಕೆನ್ನೆಯ ಹತ್ತಿರಕ್ಕೆ ಬರಲು, ಮುಖವು ನೆಲ್ಲಗೆ ಬಂಡು ಮುತ್ನಿಯಾಗುನಂತ್ಮೆನಡುವು ಬಳುಕುವಂತೆ, 
ನಳಿತ್ರಯವು ಹೊರಟುಹೋಗುನಂತಕೆ, ಬಹುಕಾಲ ಕುಳಿತಿರುವ ಚಂಪ್ರಕಾಂತ ಶಿಲೆಯಲ್ಲಿ ಒಂಡು ಕೈಯಿಟ್ಟಿಕಲು ४४०४ 
ಯನ್ಸೆ ಚಿತ್ರ ಹಾಕಿದ ಹಾಗೆ ಇದ್ದ ಫ್ರೇಮನಾತ್ರಳನ್ನು (ನೆನೆಷನು). ॥०.॥ ತೀತಳಿಕೆ(ತಂಪುದ್ರವಯೆನ್ನು ಕೆನ್ನೆಯಲ್ಲಿ 
ಒತ್ತು, ಮೊಲೆಗಳನ್ನು ಕಮಲದ ದಳಗಳಿಂದ ಹೊದಿನು, ಕುತ್ತಿಗೆಯ ಕೊನೆಯೆಲ್ಲಿ ಕಮಲದ ದಂಟಿನ್ನು ಒತ್ತು, 
ಹೃಷಯವಲ್ಲಿ ಗಂಥದ 88,008) ಹೆಚ್ಚು-ಹೀಗೆಂದು ಸಂಭ್ರಮನಡುತ್ತಿರುನ ಗಂಧರ್ನ ಕನ್ನೆಯೆರ ಇದಿರಿನಲ್ಲಿ 
ಬಿಸಿ ತಗಲಿದ ಬಳ್ಳಿಯಂತೆ ಬಳಲಿ ಆಯಾಸದಿಂದ ಸಂಪೂರ್ಣವಾಗಿ ಬಾಡಿ ಹೋಗಿರುವ ತನ್ನ ಪ್ರಿಯೆಯನ್ನು ರಾಜ 
ಕುಮಾರನು ಆಲೋಚಿಸಿಡನನಾಗಿ, ಪುನಃ ದೂತನ ಮಾತುಗಳಿಗೆ ವನ್ತುವಾಗದಿರುನ ತನ್ನ ಪ್ರಿಯೆಯೆ ದುರವಸ್ಸೆಯು 
ತನ್ನ ಆಲೋಚನೆಗೆ ಅಗೋಚರವಾಗಿರಲ್ಳು, ತನ್ನ ಹೈದಯೆವು ಅಕಿಶೆಯೆವಾದ ದುಃಖಕ್ಕೆ ತುತ್ತಾಗಿ, ಪುನಃ ವುನಃ 
ತನ್ನ ಪ್ರಿಯಳ ನಿಚಾರವನ್ನು ಜ್ಞಾಸಿಸಿಕೊಂಡು, “ಅಯ್ಯೊ ! ಹೊನಿಸಂತೆ ಕೋಮಲಳಾದ [ಕನ್ನ ಕ್ರಿಯೆಯು] 


बडे ನುರ್ಧಮಾನ ಪ್ರರಾಣಂ 
ಫೆನೆನೆನೆಡಕ್ಕಟಾ ತುಸುಮುಶೋಮಳೆಯೊ ನಿರಹಾಗ್ನಿಯಿಂದನಿಂ 
ನೆನಿನಿಂಪನ್ಸನಸ್ಥೆಯುನುನೆಯ್ದೆಗುನೊ ಡೆಯೆಗೆಟ್ಟು ಮತ್ತೆಯುಂ 
ಮನಸಿಜನೆಚೊಡಾನ ತೆನಕ್ಕುಮೊ ಜೆಚ್ಚರಮೆನ್ನ ಸೇಟ್ಗುವಂ 


ತೆನೆಗಿವನೆಯ್ದಿ ಬಿನ್ನನಿಪಿನಂ ಸಿಡಿದಿರ್ಕುನೆ ದೇನ ಜೀನನುಂ | 60 
ಎಂದು ಮುತ್ತಂ 

ನಿನಗೋಸುಗಮಾಕೆಯನಿನಿ | ತನನಸ್ಥೆಯೆನೆಯ್ಲಿಪಲ್ಲಿ ಬೆಸೆಗೊಂಡು ನೆಗ 

४३] ಮಠೆಕನಕಾರಣ ನಿ | ತ್ರಫನಿನ್ನುನುನಗೊಲ್ಲೊಡೋನಳೆಂ ಪಾಳಿಸುಗುಂ ॥ en 

ಸುಜನಕೆ ಗುಣಮಾರ್ಗಂ ಪ್ರೀ | ತಿಜನಕಮೆಲ್ಲಿಯುನುದಿರ್ಕೆ ಮಾಯ್ದೆನ್ನೆ ಗುಣಂ 

ಸೈಜಸನುನೆ ನೋಯಿಸಿದುವಕ | ಟಿ ಜಗಹೊಳೆನ್ನಂತು ದುರ್ಜನಾಗ್ರಣಿಯಾನೊಂ ॥ 6.9 
ಎಂದು ನುನಡೊಳೆ ನಿಕಲ್ಪಿಸುತ್ತುಂ- 


ಪ್ರಿಯಜಕದಿನಲ್ಲದಾಜುಗು | ಮೆ ಯುನತಿಯ ನಿರಹೆ೨ಖಿ 72006 3990 
ಕ್ರಿಯೆಯಿಂ ಹಿನುಕಣಗಣ ವೃ | ಹ್ಟಿಯಲರ್ಹುಗುನೆ ಸುಧಾಂಶುಪೋಲ್‌ ಕುಮುದಿನಿಯೆಂ ॥ ೮ 


ಕೋನುಲನಾಣಿಸಲ್ಲನನುಸೊತ್ತಿ ಕುಚೆಂಗಳೊಳೂರುಡಂಡರೆಂ 

ಭಾಮಳ ಕಾಂಡಡೊಳ್‌ ನಡನಮುರ್ಚಿ ನಪೋದ್ಗ ತರೋಮಹರ್ಸನ 
ಕ್ಷೋನ್ಸುಮಸಾಡ್ವಲಸ್ಥಳಿಯೊಳಿಟ್ಟಿ ತನಂಗಜತೀಪ್ರ ತಾಸನುಂ 

ಕೋನುಳೆಗಾಕೆ ನಿಂಗಿಸುನೆನಿಂ ಸೆಖಿಯರ್ಕಳ ನಂಗಜೀವುಹೋ ॥ ೮೪ 





ಅಗಲಿಕೆಯ ಬೆಂಕಿಯಿಂದ ಇನ್ನೆಂತಹ ದೊಡ್ಡ ಮಂನಸ್ಸೆಯನ್ನು ಹೊಂಡುತ್ತಾಳಿಯೊ ! ದೆಯಾಹೀನನಾಗಿ 
ಮನ್ಮಥನು ವುಕಃ ಪುನಃ ಬಾಣ ಪ್ರಯೋಗಮಾಡಲು ಯಾನ ರೀತಿಯಾಗುತ್ತಾಳೆಯೊ! ನಾನು ಹೇಳಿದುದನ್ನು ಘ್ರ 
ಮೂತನು ಆಕೆಗೆ ವಿಜ್ಞಾಸಿಸು ತನಕ ನ್ರಾಣನನ್ನು ಹಿಸಿದಿರುತ್ತಾಳೆಯೆ? ಹೆ, ಭಗನಂತ' ॥ ೭೮-೭೯-೮೦ ॥ 
ಎಂದು ಪುನಃ ನನಗಾಗಿ ಅಕೆಯೆನ್ನು ಇಂತಹ ಮರನಸ್ಸೆಗೆ ಗುರಿಮಾಡುನಲ್ಲಿ ನನಗೆ ಅಕಾರಣನಿತ್ರನಾದೆ 
ಮನ್ಮವನು ನನ್ನನ್ನು ಕೇಳಿ ಮಾಡಿದೆ? ಇನ್ನೂ ನನ್ನಲ್ಲಿ ಪ್ರೀತಿಯಿಶುನನಾರಕಿ ನನ್ನೆ ಪ್ರಿಯೆಯನ್ನು ಕಾವಾಡು 
ತ್ತಾನೆ. ॥೮೧॥ ಸಜ್ಜನೆಸೆ ಗುಣವು ಎಲ್ಲರಿಗೂ ಪ್ರೀತಿಯನ್ನುಂಟುಮಾಡಕಕ್ಕುದು, ಅಪು ಹಾಗಿರಲಿ, ಮಕೆಯಾಗಿ 
58 ನನ್ನ ಗುಣವು ಸ್ವಜನರನ್ನೇ ನೋಯಿಸುತ್ತವಲ್ಲಾ ! ಅಯ್ಯೊ! ಈ ಜಗತ್ತಿನಲ್ಲಿ ಕನ್ನೆ ಹಾಗೆ ದುರ್ಜನಲೆನ್ಲಿ 
'ಆಗ್ರಗಣ್ಯನಾನನನು ಪುತ್ತಾನನಿಷ್ಠಾಸೆ? ॥ ೮೨ ॥ ಎಂಬುವಾಗಿ ಮನಸ್ಸಿನಲ್ಲಿ ಆರೋಚಿಸುತ್ತಾ ಆ ಕಮಣಿಯ 
ನಿರಹಾಗ್ನಿಯು ಪ್ರಿಯ ಜನರಿಂಪಲ್ಲಜೆ ಸಖಿಯರು ಮಾಡಿದ ಫೈತ್ಯೋಪಜಾರದಿಂದ ನಿವಾಕೆಣೆಯಾಗುತ್ತದೆಯೆ ? 
ಕುಮುಣ ವುಷ್ಟನನ್ನು ಚಂದ್ರನ ಹಾಗೆ ನುನ ಧಾಕಿಯಿಂದೆ ಕೂಡಿ ನುಳೆಯು ಅರಳಿಸುತ್ತನೆಯೆ ? ॥ 6೩ ॥ 

ಮನಾಗಿ ಚಿಗುರಿನೆಂತಿರುನ ಆ ಸುಂದರಿಯ ಕೈಗಳನ್ನು ನಾನೇ ಒತ್ತಿ, ಅನಳ ನೊಲೆಗಳಲ್ಲಿಯೂ ಬಾಳೆಯೆ 
ಪಂಟಿನಂತಿರುನ ಕೊಡೆಗಳಲ್ಲಿಯೂ ಹೆದನಾಗಿ ಸನರಿ, ಹೊಸೆದಾಗಿ ಹುಟ್ಟಿದ ಕೋಮಾಂಜದಿಂವ ಕೂಡಿದೆ ಹೈನಯ 
ನೆಂಬ ಮೃದುನಾವ ಗರಿಕೆಯ ಸ್ಥಳದಲ್ಲಿ ಮನ್ಮಥನು ಇಟ್ಟಿರುವ ಅಸರಿನಿತನಾನ ವೇದನೆಯನ್ನು ನಾನೇ ಹೋಗ 
ಳಾಡಿಸುತ್ತೀನೆ. ಸಖಿಯರ ಹಂಗು ಏತಕ್ಕೆ ಬೇಕು? ॥| ७५ ಹೀಗೆಂದು ತನ್ನೆ ಸ್ರಿಯೆಳ 20% ನೇದನೆಯನ್ನು 


೪ ಸ್ಥಯಂಪ್ರಭ್ಞಾ ಮಡಸೋನ್ಯತ್ತತೆ हद 


ಎಂದು ತದ್ಧಿರಷಸರಿತಾನಾನನೋನನೋನಾಯೆ ಶ್ರಸಂಚದೊಳನೋನಳ ಕೂಟನುನೆ ಕಾಮಿಸಿ ತದೀಯೆ 
ದುಸ್ತರ ಸ್ಮಕದಶಾನ್ಯಕಿಕರಕ್ಸೆ ತಲ್ಲಬ್‌ಸಿ ಕಾನೋತ್ಯಂರೆಯಿಂ ಕಂರತಟಪ್ರತಿಷ್ಠಾಸುವಾಡ ನಲ್ಲಳಸುನನಾಂ ಸಾಹಸೆ 
ನೊಳ್‌ ತಗುಳ್ಳಿ ನಿಲೆ ಪಿಡಿನ ನೆಯೆಮುಂ ४४)... 
ಕಾಣದ ಸಡದೊಳ್‌ ಪೃಡೆಯೆದ | ಕೋಣೆಯೊಳಿರ್ಜಿನ್ನ ಮಾನಥಕನುಂ ಕೊಂಡಲ್‌ 
ಕಾಣಕೊಡನೊಪ್ಪಿಸಜಿ ನಃ | ಮಾಣೆಂ ಕೆಯ್ತಿಡಿದು ಕಾಸುಚಕ್ರಿಗೆ ತನ್ನಂ ೮ಜಿ 


ನಿಂಬಿವು ಮೊಡಲಾಗೆ ನಿಜನುಕಃಪ್ರಿಯ ಪ್ರಕಾಶ ಸಂದೇಶನವಕಮುಂ ರೆತ್ನನಡಕನೆಸಿಸಿ ನಿಜಹೃದಯ 
ಹೊಳ್‌ ವಿರಚಿಸಿ ನಲ್ಲಳೆಡಿಗೆ ಸುಡಿಷಟ್ಟುವುಜ್ಜುಗದಿನಾಗಳಾಕೆಯೊಲನಿನೊಸಗೆಯಂ ತಂದು ತನ್ನಮನನುಂ 
ಮುಸ್ನನೆ ಮೆಚ್ಚುವಡೆಸ ಖೇಚಕಚರೆಂಗೆ ನಿಜಪೃಡಯೆಪಾಕ १8०४४] २0० ಮಾಡಲಿಸ್ಸೆ 0 


ಚಿಶ್ಲಮನೆಡೆಗೊಂಡೋಸಕೊ | ಕೊತ್ಕೊತ್ಲಿಂ ನೊಂಕೆಷಟ್ಟು ಸೊಟನುಡುನನೊಲಂ 
ಹೊತ್ತರಿಸ ಸುಯ್ಯನಳನಡಿ | ಸುತ್ತಂತರ್ಭತ ನಾಗ್ಫರಸ್ಸುರಿತೋಷ್ಕಂ ॥ ७६. 


ತೆಕಿಮಸಗಿ ಬಾಸ್ಟಜಳಮೊ | ड,0॥ ಮೊಡಲ್‌ 63०00 ಬಿಣ್ಬುವೆಕ್ತಿನೆಜೊಟ್‌ಯಂ 
ಭರದಿಂ ತಾಂಗಿ ನಿಜಾರ್ಪ್ರಾಂ | ತರಂಗಭರನುಂ ನಿನೇದಿಸಂಶೀಕ್ರಿಸಿಡಂ | 52 


ಅಂತು ನಿಜನುನೋಕೆಸ ವಿನಕ್ಷೆಯಿನೀಕ್ಷಿಸುವ ಗಾಂಭೀರ್ಯನಾರಿಧಿಯ ಜಿಹ್ವಾರೋಶಕಲ್ಲೋಳಲತೆಯನಡ್ಡ- 
ಯು ಕಿರ್ನಲಂಫ್ಯೆ ಲಜಾ ಮರ್ಯಾಣಿಗೆ ನೆರೆಂಬರ್ನಂತೆ ಬಂಸೊರ್ನ ಸಡಿಯೆಟಂ ನೊಡೆನಟ್ಟು ನೀನ ಖೇಚರರಾಜ 
ಮೊಕಂ ಬೆರಸೋಲಗತ್ವೆ ಬಿಜಯಂಗೆಯ್ಯುಜಿಂಪರಸಟ್ಟಿ ಪೆ ನಿಯಾನುನೆಂಡು ಬಿನ್ನವಿಸೆ ಕೇಳಿ ಂಮನಿಂಗೆ ನುಕಡೊಳಿ 
ರ್ಕುಥಂ ನಡಿಯಲೆಡಿನಡೆಯಸೆ ತತ್ಪ್ರಸಂಗ ಕಸಭಂಗಡೊಳ್‌ ಕೊರಗುವ ಮಸಃಕಮಳನುಸನಿಳಂಬಿಶೋಸಲನ್ಸ $ 
ಮಾನ ಪ್ರಾಣೇಶ್ವರೀ ಪಾಣಿಗ್ರಹಣ ಕಲ್ಯಾಹೋಡ್ಯೋಗ ರಾಗರಸದಿಸಲರ್ಚುತ್ತುಮಿಂದುವಿನ ನೊಗಮುಂ ನೋಡಿ 


ಹೋಗಲಾಡಿಸುನ ಉನಾಯವ ಯೋಚನೆಯಲ್ಲಿ ಪ್ರಿಯಳ ಸಮಾಗನುನನ್ನೇ ಆಶಿಸುವನನಾಗಿ, ಆ ಕನ್ಕಕರವಾದೆ 
ಮಕ್ಕಧನ್ಯಥೆಗೆ ತಲ್ಲಣಿಸಿ, ಅತಿಶಯನಾಷ ಕಾಮದಿಂದ ಕುತ್ತಿಗೆಯಲ್ಲಿ ಬಂಡು ನಿಂತಿರುನ ತನ್ನ ಪ್ರಿಯೆಯ ಪ್ರಾಣ 
ಪನ್ನು ಅತ್ಯಂತ ಸಾಹಸದಿಂದ ಹಿಡಿದು ನಿಲ್ಲಿಸುವ ಉಪಾಯೆನನ್ನು ಆಲೋಚಿಸಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಹೈದ 
ಯೆಷ ಕೋಣೆಯೊಳಗೆ ಇದ್ದು ನೆನ್ನೆ ಮಾನಥನನನ್ನು ಅನಹಿಸಿದ್ದಾಳೆ. ಅನಳು ಕಾಣಿಸಿದ ಸಕ್ಷದಲ್ಲಿ ಅನಳ ಳ್ಳ 
ಹಿಡಿದು ಮನ್ಮಥ ಚೆಕ್ರವರ್ಕಿಗೆ ಅವಳನ್ನು ಒಪ್ಪಿಸಿ ಬಿಡುವುದಿಲ್ಲ. ॥ ೮೫ ॥ ಇನೇ ನೊಡಲಾದ ತನ್ನ ಮನ 
(ತಿಯನ್ನು ಪ್ರಕಾಶನಡಿಸುನ ಸೆಂಜೇಶನೆಂಬ ಪದಕವನ್ನು ऐड ७ ನಡೆಕವೆಂಬಂತೆ ತನ್ನ ಹೃದಯದಲ್ಲಿ ಸಸ್ನಿಮಾಡಿ 
ಕೊಂಡು, ತನ್ನೆ ಪ್ರಿಯಳ ಹೆತ್ತಿಕಕ್ಸೆ ಹೇಳಿ ಕಳುಹಿಸುನ ಉದ್ಯೋಗದಿಂದ, ಅನಳ ಪ್ರೇಮದ ಸಂತೋಷ ಸಮಾಜಾರ 
ನನ್ನು ತೆಗೆದುಕೊಂಡು ಬಂದು ಈ ಮೊದಲೇ ಮೆಚ್ಚಿಸಿದ ಗಂಥರ್ನಹೂತನಿಗೆ [ತನ್ನೆ ಪ್ರಿಯಳಿಗೆ] ತನ್ನ ಹೃೈಪಯನನ್ನು 
ನೀಡಿರುವ ನಿಷಯನನ್ನು ಪುನಃ ಹೇಳಲು ಅನೇಕ್ಷಿಸಿ. ತನ್ನೆ ಪೃಡಯನನ್ನು ಸೂರೆಗೊಂಡ ಪ್ರಿಯೆಳಿಂದ ಬಲನಂತ 
ನಾಗಿ ಹೊರೆನೊಕಲ್ಲಟು ಹೊರಕ್ಳ ಬರುವಂತೆ ಆಗ ಒತ್ತಿಬರುತ್ತಿರುವ ಉಸಿರನ್ನು ನಿಲಿಸುತ್ತಾ, ಅಂತಃಕರೆಣದಲ್ಲಿ 
ತುಂಬಿಕೊಂಡಿರುವ ನಾತುಗಳ ಜೋರಿನಿಂದ ಅಲ್ಲಾ ಡುತ್ತಿರುವ ತುಟಗಳುಳ್ಳ ವನಾಗಿ, ಜೋರಾದ ಕೆಕೆಗಳೆದು ಕಣಿ (ರು 
ಒತ್ತಿ ಬರಲಾಗಿ ಅದರಿಂದ ನೆನೆದು ಪೆನ್ನನಾಗಿರುವ ಎನೆಗಳ ತೊಕೆಯನು, ಜೋರಾಗಿ ತಗಲಿ ನೆನೆಹು. ಹೋಗಿರುವ 
ತನ್ನ ಅಂತರಂಗದೆ ಭಾಕನನ್ನು ಸಲಿಸುತ್ತಿಕುನಂತೆ ನೋಡಿದನು. ॥ ೮೬-೮೭ ॥ ಹೀಗೆ ತನ ಅನೇಕ್ಷೆಯನ್ನು ಆತುರ 
ದಿಂದ ನೋಡುತ್ತಿರುವ ಆ ಗಂಭೀರ ಸಮುದ್ರ ನಾಲಿಗೆಯ ಚನಲನೆಂಬ ತೆರೆಯನ್ನು ಅಡ ಗಟ್ಟುತ್ತಿರುನ ನಾಚಿಕಿ 


ಣು ವರ್ಧಮಾನ ಪುರಾಣಂ 


ಪೃಷಯೆಂಬಗಗಿಸಿ ಮನೋಜಾ | ಗ್ಲಿದಸ್ಥೆಯವ್ಸವಳನೆನಗಮನುತಾನಮನಿಂ 
ಕೊಡೆನಿಸಿದ ನಿನ್ನೆ ಧಂಗೆ | ರ್ಗದೊಳಿನ್ಸಿರಲಾಗಡೆಂದು ನಸುನಗೆ ನಗುತುಂ | ಭಲ 


ಸ್ಮಕೆನಟದು ನುಡಕಮುದ್ರಾ | ಸ್ವಕೊವರೆಂ ಕಾಸಿ ಬೆಚ್ಚನೆನಿಸಿದವುದು 96० 
ನೆರಪಿಡೊಡೆನ್ನೊಳ್‌ ಪೂರ್ನಾ | ನುರಾಗ ವರಿತತ್ತಿಯಾದ ತತ್ಯನ್ಯಕಿಯಂ | ೮೯ 


ನಿಂಬಿನಿತಸೆ ಬಲ್ಲೆಂ ತ | ದ್ವಿಂಭಾಥಕಿಗಟ್ಟುವುಚಿತ ಸೆಂದೇಶಮನೇ 
ನೆಂಬುದದನೆ ಫೀೆಂತಾ | ಸೆಂಬುದುನುಂ ಹೈದಯನರ್ಕಿ ನೀಕೆ ದಲಟಾವೈ ॥| ೯0 


ಎನುತ್ತುಮಲ್ಲಿಂ ತಳರ್ಡು ಫಿಜನಿಳಾಸ ಕೇಳೀನನಮನುನಕಂರ ನಕ್ಷದ್ವಾಕವಿಂ ನೊಅಮಟ್ಟು ಮುಂಜಿ. 
ಸಾರ್ಚಿದಂದಣಮುನೇಟಲೊಲ್ಲದಿಂದುವಿನ ಕೆಯ್ಯೆಂ ಪಿಢಿಷು ವಲ್ಲಭಕಳಭಂ ಬೆರಸು ಯೂಧಸತಿ ಬರ್ನಂತೆ ಪುರಃ 
ಪ್ರಚಳಿಕಾಕೀರ್ಣಜನ ನಿಭಕ್ತರಿಕ್ಷೀಭೂತರಾಜವೀಧಿಯೆಂ ದರಹಾಸಫೇನಿಳಾನಕೋಕನ ಸುಥಾಸ್ರನಾಹದಿಂ 
ಫೂರಿಸುತ್ತುನೆಟ್ಟಂದು_. 


ಧೆಕೆಯೆ ಸನುಸ್ತ್ಯ ಸಜ್ಜನ ನದೆಂಗಳ ಸಂಗತಿನೆಕ್ತ ಸಾರ ಸೌಂ 
ದಕಕೆಯಜೆಲ್ಲಮೊಂಜೆಡೆಗೆ ಬಂದನೊಲಾದನೆ ಕಣ್ನೆನಂದ ಬಂ 


ಯೆಂಬ ದಾಟಿಲಸಾಧ್ಯವಾದ ತೀರಕ್ಕೆ ಸಹಾಯಬಂಜೊದಗಿತೆಂಬಂತೆ ಬಂದ ಒಬ್ಬ ಬಾಗಿಲು ಕಾಯುನನನು ನನುಸ್ಯ 
ರಿಸಿ, "ಸ್ವಾನ ಗಂಧರ್ವ ರಾಜದೂತನೊಡಫೆ ಕೂಡಿಕೊಂಡು ಒಡ್ಡೋಲಗಳ್ಕೆ ಡೆಯಮಾಡಿಸಬೇಕೆಂದು ರಾಜರು 
ಹೇಳಿ ಕಳುಹಿಸಿಡ छह! ಎಂಡು ವಿಜ್ಞಾಹಿಸಿಕೊಳ್ಳಲು. ಅನನ್ನು ಕೇಳಿ ಗಂಫರ್ನಥೂತನಾಡ ಇಂದುನಿಗೆ ತನ್ನೆ 
ಮಸಸ್ಸಿನಲ್ಲಿದ್ದುದನ್ನು ಹೇಳಲು ಅನಕಾಶಡೊಕಿಯೆಡೆ, ಆ ಸಂದರ್ಭದಲ್ಲಿ ಆದೆ ಕೆಸೆಭಂಗದಲ್ಲಿ ಕೊರೆಗುತ್ತಿರುನ ಕನ್ನ 
ಮೆಸಸ್ಸಂಬ ಕಮಲವನ್ನು, ಶೀಘ್ರವಾಗಿ ನೆರನೇರುವ ತನ್ನ ಪ್ರಿಯಳ ಪಾಣಿಗ್ರಹೆಣದ ಮೆಂಗಳಕಾರ್ಯನೆಂಬ 
ಪ್ರೇಮಕಸದಿಂದ ಅರಳಿಸುತ್ತಾ, ಇಂದುನಿನ ಮುಖನನ್ನು ನೋಡಿ ಮನ್ಕೆಥಾಗ್ನಿಯಿಂದ ಬೆಂಡುಹೋಗುತ್ತಿಕು 
ನವಳನ್ನು ನನ್ನ ಹೃಡಯದೊಳಕ್ಕೆ ಹೊಗಿಸಿ ನನಗೂ ಹೀಗೆ ವ್ಯಜಿಯನ್ನುಂಟುಮಾಡಿದ ನಿನ್ನೆ ಸಹವಾಸದಲ್ಲಿ ಇನ್ನು 
ಇರಬಾರದು ಎಂದು ಮುಗಳ್ಳೆಗೆ ನಗುತ್ತಾ, ಕನ್ನಲ್ಲಿ ನೊದಕೇ ಪ್ರೇನುಗೊಂಡು ಬೇಯುತ್ತಿರುವ ಆ ಕನ್ನೆಯನ್ನು 
ನೀನು ನನ್ನೊಡನೆ ಸೇರಿಸಿದರೆ ಮನ್ಮಥನು ಆದನ್ನು ತಿಳಿದು ತನ್ನ ಮುಪ್ರಿಯ ಸ್ವರೂನಂಕಿರುವನಕನ್ನು ಚೆನ್ನಾಗಿ 
ಕಾಯಿಸಿ ಬೆಸುಗೆಹಾಕಿದಕೆನಿಸುತ್ತಡಿ ಎನ್ನುವಷ್ಟು ಮಾತ್ರ ನನಗೆ ಗೊತ್ತು. ಆ ಸುಂಡರಿಗೆ ಯೋಗ್ಯನಾದ 
ಯಾನ ಸಂಡೇಶನನ್ನು ಹೇಳಿ ಕಳುಹಿಸಬೇಕೆಂಬುವನ್ನೂ ನೀನು ಏನು ಹೇಳಬೇಕೆಂಬುಷನ್ನೂ ನನ್ನ ಹೃಡಯಾನು 
ನರ್ತಿಯಾದ ನೀನೇ ತಿಳಿದ್ದಿದೀಯೆ. ॥ ೮೮-೮೯-೯೦ ॥ ಹೀಗೆಂದು ಹೇಳಿ ಅಲ್ಲಿಂದ ಹೊರಟಿನನಾಗಿ ತನ್ನ ನಿಲಾಸದ 
ನಿನೋಡೋದ್ಯಾನದ ನಕ್ಕಡ ಬಾಗಿಲಿಂದ ಹೊರಹೊರೆಟು ಮುಂಡೆ ಬಂದು ನಿಂತ ನಲ್ಲಕ್ಕಿಯನ್ನೇರರೊಲ್ಲನೆ, ಇಂದು 
ವಿನ ಕೈಯನ್ನು ಹಿಡಿದುಕೊಂಡು ಗೆಳೆಯೆನಾಡ ಆನೆಯೊಡಕೆ ನುದ್ಧಾನೆಯು ಬರುವಂತೆ ಊರಿನ ಓಡಾಶುತ್ತಿರುನ 
ಪುಕಜನರಿಂಡ ತುಂಬಿ [ರಾಜಕುಮಾಕನಿಗಾಗಿ] ಹಾದಿಯನ್ನು ಬಿಟ್ಟು ಬರಿದಾಗಿರುವ ರಾಜಬೀದಿಯಲ್ಲಿ ಮುಗುಳ್ಳಿಗೆ 
ಯೆಂಬ ನೊರೆ ನುತ್ತು ನೋಟಿನೆಂಬ ಅನ್ಫುಶಪ್ರವಾಹದಿಂಡ ಪೂರ್ಣಪ್ರವಾಹನನ್ನುಂಟುಮಾಡುತ್ತಾ ಎದ್ದು 
ಬಂದನನಾಗಿವಾ ಲೋಕವೆ ಎಲ್ಲ ಸಜ್ಜನರ ಪಾಡೆಗಳ ಸೆಂಸರ್ಗನನ್ನು ನಡೆದ ಸಾರನತ್ತಾನ ಸೌಂದರ್ಯ 
ನೆಲ್ಲವೂ ಒಂದು ಕಡೆಗೆ ಬಂಡ ಹಾಗೆ ವಿಶೇಷ ಸುಂದರವಾದ್ಯ ಮತ್ತು ಮನೋಹರವಾದ ಮಹಾರಾಜನ ಒಡ್ಡೋಲಗ 


೪ ಸ್ವಯಂಪ್ರಭಾ ನುದನೋನ್ಯತ್ತಕೆ ೯» 


ಹುಕಿ ನೆಕನಾಲನೋಲಗಣ ಕಾಲೆಯನಾ ಹೆರ ಪೊಕ್ಕು ಭೂಮಿಭ್ಯ 
ಚ್ಛರಣ ಸರೋರುಹಕ್ಕೆಅಗಿದಂ ಮುಡದಿಂ ವಸುಥ್ಛೈಕಬಾಂಥವಂ | ೯೧ 


ಇದು ನಿಖಿಳಭುನನೆಜನನಿನೂತ ಸ್ಪೀತಮಹಿಮಾವಡಾತ ವೀತರಾಗ ಸರ್ನಜ್ಞತಾ ಸನೇತ 
ಖ್ಯಾತಜಿನಸಮುಯ ಕಮಳಿನೀ ಕಳೆಹಂಸಾಯನಾನಕ ಮಾಫಿತ 
ಶ್ರೀಕಂದಿಯೋಗೀಂದ್ರಪ್ರನಾಷೆ ನಾಚಾಮಹಿತ 
ಕೇಶವರಾಜಾನಂದನೆಂದನ ವಾಣೀವಲ್ಲಭ ವಿಸ್ತಾರಿತಮವ್ವ 
ನಸುಭೈಕಬಾಂಥನ ಶ್ರೀ ವರ್ಧಮಾನ ವುರಾಣದೊಳ್‌ 
ಸ್ವಯಂಸ್ರಭನುದನೋನ್ಮತ್ತ ನರ್ಣನಂ 


ಚೆತುರ್ಧಾಶ್ಟಾಸಂ 


ಶಾರೆಯನ್ನು ಪ್ರನೇತಿಸಿ ರೋಕಕ್ಸಿಲ್ಲ ४३६ ಬಂಥುನಾಗಿರುನ ಆ ರಾಜಕುಮಾರನು ನುಹಾರಾಜನ ವಾದ ಕಮಲ 
ಗಳಿಗೆ ಸಂತೋಷದಿಂದ ಸಮಸ್ಯರಿಸಿನು ॥ ೯೧ 

ಇದು ಸೆಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾದ ದೊಡ್ಡ ಮಹಿಮೆಯನ್ನು ನೀಡುವುದೂ ವೈರಾಗ್ಯ 
ಸರ್ವಜ್ಞ ತೆಗಳೊಡನೆ ಸೇರಿ ಪ್ರಖ್ಯಾತವಾದ ಜಿನಢರ್ಮನೆಂಬ ಕನುಲಕ್ಸ ರಾಜಹೆಂಸದಂತಿರುವುವೂ, ಮಾನ್ಯನಾದ 
ಶ್ರೀ ಕಂದಿಯೋಗೀಂದ್ರನಿಂಡ ಪ್ರಸಾಡರೊನವಾಗಿ ಬಂದ ಶಬ್ದಮಹಿಮೆಯುಳ್ಳುದೂ, ನೇಶನರಾಜನಿಗೆ ७३००७ 
ವನ್ನುಂಟುಮಾಡುವ ಮಗನಾಗಿ ನಾಣೇವಲ್ಲಭನೆಂಬ ಬಿರುವನ್ನು ನಡೆದೆ [ಆಚಣ್ಣ] ನಿಂಡ ವಿಸ್ತಾರವಾಗಿ ಹೇಳ 
ಬ್ಪಟ್ಟುದೊ ಅದೆ ಲೋಕೈಕ ಬಂದು ಶ್ರೀ ನರ್ಥಮಾನ ಪುರಾಣವಲ್ಲಿ ಸ್ವಯಂಪ್ರಭೆಯ ಮನ್ಮಥಧಾನೇಶದ ನರ್ಣನೆ 
ಎಂಬ ನಾಲ್ಕನೆಯ ಆಶ್ವಾಸೆವು [ಮುಗಿದುದು ] 


೫ ಖಚರ ರಾಜಾಗನುನಂ 


ಶ್ರೀನಿಜಯಾಂಕನ ಸಕ್ಕದ | ಸೌನರ್ನಾನನನುನೊಸೆಡಳೆಂಕರಿಸಿಡನಾ 
ಶ್ರೀನತ್ಸಾಂಕಂ ಗಾಂಭೀ | ರ್ಯಾವಸಧಂ ನಂಚನರಮಗುರು ನದವಿಸತಂ ॥ ೧ 


ಆಗಳಧಿರಾಜ ಪ್ರಸಾಧನಾಪರಾಹೊತಂ ನಿಯೆಚ್ಛರದೂತಂ ಸ್ರಡೆನಡುತ್ತುಂ ತದೀಯಪೃಷ್ಟಿನಿರ್ದಿಷ್ಟ 
ಸಮುಚಿತನಿನ್ಟರೋನನಿಸ್ವನಾಗಿ 


ಅನಿಮಿಸನಕ್ಟುನಿನಂ ಖಚ | ರನಲ್ಲನೆಂಬಿನೆಗನಾಳೆಮೆಯಿಕ್ಕಡಲಂ 
ಹಿನೊಳನನಿನಸೊಡ್ಡೋಲಗ | ನುಫೆ ನೀಡುಂ ನೋಷುತಿರ್ಡನಾ ಖಚರಚಕೆಂ || 3 


ಅಂತು ತನಗೆ ವೃಷ್ಟಾಪೊರ್ನನೊನಿಸಿ ನೊಗಯಿವ ಸುಕನ್ಯ ರಾಜನಾಸ್ಸಾನಮನೆಕೇಷ ಲಕ್ಷ್ಮೀನಿಧಾನನುಂ 
ನೋಡಿ, ಸೆನುಯೋಚಿಕ ನಡೋನಿಳಾನ ಪ್ರಕಾಶ ಮುಖಕೆನಾಗಿ- 


ನರವಾಳಮೌಳಿಮಾಳಾ | ನರಸ್ಪಕವ್ರೋತರತ್ನ 0४9 ४७8० 


ಬರನಿದೆಪೂರ್ನಂ ದಿವ್ಯಾಂ | ಬರೆಮಾಡುಡು ಭನನಲಕ್ಷ್ಮಿ ಗೇನೊಗಲಸ್ವಿನಿದಂ | ಹಿ 
ಬಳಸಿರ್ಜೆಳೆನೆಂಡಿರೆ ಕ | ಹೈಳೆಗಿಂಗಗಿದೋಡಿ ನೊಕ್ಳವುದು ಕಟ್ಟಲೆ ಭೂ 
ತಳನುನಿಡೆ ತಳಿದ ಮೃಗಮದ | ४४६ ಬಂಜೆಟಗುವಳಿಕಡಂಬ ನೆನದಿಂ ॥ ೪ 


ಶ್ರೀ ನಿಜಯೆನೆಂಬ ಹೆಸರಿಕೆ (ಬಲರಾನುನ) ನನ ನಕ್ಕದಲ್ಲಿದ್ದೆ ಬಂಗಾರದ ಸಿಂಹಾಸನದ ಸೇರೆ 
ಶ್ರೀನತ್ಸವೆಂಬ ನುಚ್ಛೆಯುಳ್ಳವನೂ ಗಾಂಭೀರ್ಯಕ್ಳೆ ನಾಸಸ್ಥಾನನಾಡನನೂ ನಂಚ ನಕನುಗುರುಗಳ ನಾದ 
ಗಳಿಗೆ ನಮಿಸುವನನೂ, ४४ ತ್ರಿವೃಷ್ಟನು ವಿಶ್ವಾಸದಿಂದ ಕುಳಿತನು. ॥ ೧ ॥ ಆಗ ಮುಹಾರಾಜನಿಂದ ಕ್ರಮನಾಗಿ 
ಆದೆರೆದಿಂದ ಆಹ್ವಾಫಿಸಲ್ಬಟ್ಟ ಆ ಗಂಧರ್ನದೂತನು [ರಾಜನಿಗೆ] ಸಮಸ್ಯರಿಸುತ್ತಾ ಆತನೆ ವೃತ್ತಿಯಿಂದ ಗೊತ್ತು 
ಮಾಡಲ್ಪಟ್ಟು, ಯೋಗ್ಯನಾದ ಪೀರದಲ್ಲಿ ಕುಳಿತನನಾಗಿ. ಇನನು ಅನಿಮಿಷ (ಎನೆಯಿಕ್ಕುನನನಲ್ಲ, 
ಜೀವತಿ) ನಾಗಿರಬೇಕು, ಗಂಧರ್ನನಲ್ಲ- ಎನ್ನುವಂತೆ ಆ ಗಂಧರ್ನಮೂತನು 08008) १0७03) ಬಹಳ 
ಉತ್ಸಾಹದಿಂದ ಆ ರಾಜನ ಒಡ್ಡೋಲಗನನ್ನೇ ಸುದೀರ್ಫವಾಗಿ ನೋಡುತ್ತಿದ್ದನು. ॥ ೨ ಹೀಗೆ ಹಿಂಡೆಲ್ಲಿಯೂ 
ಕಂಡಿಲ್ಲದುದೆಂಬಷ್ಟು ००९७ ನುನೋಹಕನಾಗಿರುನ ಆ ಸುಂದರವೂ ಅಖಂಡ ಸೌಭಾಗ್ಯದ ನಿಧಿಯೂ ಅದ ರಾಜಾ 
ಸ್ಥಾನನನ್ನು ನೋಡಿ ಆ ಸಮಯಕ್ಕೆ ಉಚಿಕನಾವ ಮಾತಿನ ರೀನಿಯಿಂದ ಪ್ರಕಾಶಗೊಂಡ ಮುಖವುಳ್ಳವನಾಗಿ 
ರಾಜರೆ ಕಿಂಣಟಿಗಳ ಸಾಲಿನಿಂದ ಕೂಢಿ, ನರಸ್ಪರ ಸೇರುವ ರತ್ನದ ಕಾಂತಿಸಮಾಹೆದಿಂದ ಆಕಾಶನೆಲ್ಲವೊ ಈ ಗೃಹ 
ಲಕ್ಷ್ಮಿಗೆ ದಿವ್ಯವಾದ ವಸ್ತ್ರದಂತಾಗಿಡ', ಇದನ್ನು ಏನು ಹೊಗಳಲಿ? ॥೩॥ ಇಲ್ಲಿ ಓಡಾಡುತ್ತಿರುನ ಹೆಣ್ಣು 
$ ಮಕ್ಕಳ ಕಣ್ಣ ಬೆಳಕಿಗೆ ಹೆದರಿ ಓಡಿದ ಕತ್ತಲೆಯು, ಅಲ್ಲಿ ಚಿಲ್ಲಿ ಕಸ್ತೊರಿಯ ಪನ್ನೀರಿಗೆ ಬಂದು ಮುತ್ತಿಕೊಳ್ಳುನ 
ಮಂಬಿಗಳ ನೆಸದಿಂದ, ಭೂಗರ್ಭವನ್ನು ಪ್ರನೇತಿಸುತ್ತಿದೆ. ॥ ೪ ॥ ಮಂಬಿಗಳು ಮುತ್ತಿಕೊಂಡಿರುನ ಈ ವುಸ್ಟಾಂ 
हि ಜಲಿಯ ಹೊಗಳು ಭೂಲಲನೆಯ ಕುರುಳುಗಳಲ್ಲಿ ಮುಡಿದಿರುವ ಟ್ಟ ಹೊನಿನ ಚೆಲುವನ್ನು ಹೊಂದಿ, ರತ್ನ ಖಚಿತ. 


೫ ಖಚರ ರಾಜಾಗಮೆನಂ [7 


ಅಳಿಮಾಳೆ ಬಳಸಿದೀ ಪೂ | ನಲಿಯೆಲರ್ಗಳ್ನುರುಳ ಜಿನ್ನ ಪೊನಿನ ಜೆಲ್ವಂ 


ನೆಲವಿಣ್ನೆ ಫಡೆದಿಜೆಳಿಂ ಕ | ಣ್ಮಲರನಲರ್ಚಿದುವೊ ನುಣಿನುಯಾಂಗಣತಳಡೊಳ್‌ | " 
ಬಿಡುಮುತ್ತಿನ ಕಡೆಯಂ ಕೇ | ಸಡಿಷೆಳಗಿಂ ಮುಸುಕಿ ಚರಣನಖರುಚಿಯಿಂಡೆೇಂ 

ನಡಿದನಕೊ ಬೇಆಕ ಮುತ್ತಿ | ಕಡೆಯಂ ರಾಜಾಂಗಣಕ್ಸೆ ಬರ್ನೆಳನೆಂಡಿರ್‌ | ೬ 
ಯುನಕಿಯೆರ ಮುಡಿಗಳೊಳ್‌ ಧೂ | ಸನರ್ಕಿಕಾ ಥಾನುರೇಖೆನಿಡಿದಿವು ನೊಕಿಯೆ 

ತ್ರಿನೆ ಕೇಳಿಸಿಷಪುನಂಗೋ | ದೃವಸಿಕ್ಷಿತ ನಂಶವಾದ್ಯನುಂ ಸಭೆಗಳಿಗಳ್‌ ॥ ೬ 
ಫೆಗೆನ ಪೆಗೆ ಗುಡಿಗಳಿಂದೇಂ | ಸೊಗಯಿಸುತಿರ್ಶಪುವೊ ಸುತ್ತಲುಂ ಕಟ್ಟಕೆಯೆಂ 

ಮಿಗೆ ಕುಡಿದಬಸ್ತಿಸಲಾಜಜಿ | ಮುಗುಲ್ತಾವೆ ಕಾಅಡಪುನೆನಿಸಿ ಕೆಯ್ಬೊವಿಗೆಗಳ್‌ | ಲೆ 
ಪ್ರತಿಬಿಂಬಚ್ಛಲದಿಂ ಸೃವ | ಸುತರಾ ಭುಜನಂಜರೆಂಗಳೆಂ ಸಾರ್ದುದಿಳಾ 

ಸತಿ ನಿಜರಾಜನ ದೀಪ | ಪ್ರತತಿ ಚಳಚ್ಚಾಮರಾನಿಳಾಹತಿ ಭಯದಿಂ ॥ € 


ಎಂದಿಂತು ವಿವಿಧ ಸಾಹಿತ್ಯ ಸೊಕ್ತಿಗಳಿಂ ಸಭೆಯ ಶೋಭಿಯುನುಂ ಸಾನ್ರಾಜ್ಯದುನ್ನತಿಯುವನೆಡೆನಿಡಣೆ 
ಚೆರಲ್ಮಿಡಿದು ಬಿಚ್ಚಳಿಸಲ್‌ ತಗುಳ್ಳಿಂದುನಂ ನಿಜಸ್ವವನ ಲಜ್ಞಾಭಿನಯ ವಿಜೃಂಭಿತ ಮುಖಾಂಭೋಜಂ ಪ್ರಜಾಪತಿ 
ಮೆಹಾರಾಜನನಿಕಟಸೊಳೆ ನಿಲಿಸಿ ವೂರ್ವ ಪ್ರಕ್ಸತಮಂ ಪುಶೋಹಿತ ಪ್ರಢಾನನರ್ಯಾಳೋಟಚಿತ ನಿಶ್ಚಿತನುನಾಕ್ಕ್ಮ 
ಸುತನಿವಾಹಕಲ್ಯಾಣಕಾರ್ಯನುನಾ ಖಚರದೂತನೊಳ್‌ ಸನಿಸ್ತರಂ ನುಡಿಜೊಡಂಬಟ್ಟು ನೌಹೂರ್ತಿಕರೆಂ 


ವಾಜಿ ಕೆರೆಗಟ್ಟಿನ ಮೇಲೆ ಕಣ್ಣುಗಳನ್ನು ಏನು ಅರಳಿಸುತ್ತಿನೆಯೊ | ॥ ೫ ॥ ರಾಜಾಸ್ಥಾನಕ್ಕೆ ಬರುತ್ತಿರುವ ಬಾರೆ 
ಯರು ಬಿಡಿಯಾದೆ ಮುತ್ತಿನ ಕಡಗಗಳನ್ನು [ತನ್ಮು ] ಕೆಂಪಾಡ ನಾಡಗಳ ಕಾಂತಿಯಿಂದ ಮುಚ್ಚಿಡೆನರಾಗಿ, ಕಾಲಿ 
ಉಗುರುಗಳ ಕಾಂತಿಯಿಂದ ಬೇರೆ ಮುತ್ತಿನ ಕಡಗಗಳನ್ನು ಏಿನು ಪಡಿಡರೊ! ॥೬॥ ದುಂಬಿಗಳು ಅಲ್ಲಿನ 
ಸುಂಡರಿಯರೆ ತರೆಗಳಲ್ಲಿ ಧೂನಡ ಬತ್ತಿಯ ಹೊಗೆಯ ರೇಖೆಯನ್ನು ಸೃಷ್ಟಿಸಿ ಕೇಂಕರಿಸುತ್ತಾ ಇನೆ, ಅವು 
ಮನ್ಯಿಧನಿಂದ ಕಲಿಸಲ್ಪಟ್ಟ ಕೊಳಲ ದನಿಯನ್ನು ಸಿಗೆ ಕೇಳಿಸುತ್ತಾ ಇನೆ. ॥०॥ ಅಲ್ಲಿದ್ದ ಕೈದೀನಿಗೆಗಳು 
ಸುತ್ತಲಿನ ಕತ್ತಲೆಯನ್ನು ಹೆಚ್ಚಾಗಿ ಕುಡಿದು ಸಹಿಸಲಾರಔೆ ಪುನಃ ಕಾರಿಕೊಳ್ಳುತ್ತಿನೆ ಎನ್ನುನಂತೆ ಮೇಲಕ್ಕೆ 
ಹಾರುತ್ತಿಹುನ ಹೊಗೆಯ ಬಾವುಟಿಗಳಿಂದ ವಿನು ನೊಗನಾಗಿರುತ್ತಿನೆಯೊ | ॥ ७ ॥ ಆ ಮುಹಾರಾಜನ ದೀಪಗಳ 
ಸಾಲು ಅಲ್ಲಿ ಚಲಿನುತ್ತಿರುನ ಚಾಮರಗಳ ಗಾಳಿಯ ಹೊಡೆತದ ಭಯದಿಂದ ರಾಜಕುಮಾರರ ಭುಜ ನಂಜರಗಳನ್ನು, 
ಪ್ರತಿಬಿಂಬದ ವ್ಯಾಜದಿಂದ್ಯ ಸೇರಿದುವು. ॥ ೯ ॥ ಈ ರೀತಿಯಾಗಿ ಅನೇಕ ಬಗೆಯ ಸಾಹಿತ್ಯದ ನುಡಿಗಳಿಂದ 
ಆ ರಾಜನಚೆಯೆ ಸೌಂಡಕ್ಯವನ್ಳೂ ಆ ರಾಜಕ ನಾ ್ರಾಜ್ಯದ ಔನ್ನತ್ಯವನ್ನೊ ಒಂದೇ ನೆಮೆನಾಗಿ ಬೆರಳುಗಳಿಂದ 
ಮಿಡಿಯುತ್ತಾ ವರ್ಣಿಸಲು ಪ್ರಾರಂಭಿಸಿದ ಆ ಇಂದುವನ್ನು, ತನ್ನ ಸ್ತೋತ್ರದಿಂದ ಲಜ್ಜಿಗೊಂಡಂತೆ ನಟಿಸುವ 
ವಿಜೃಂಭಣೆಯಿಂದ ಕೂಡಿದೆ ಮುಖಕಮುಲನೃಳ್ಳ ಪ್ರಜಾಸಕಿ ಮಹಾರಾಜನು [ಅನನ ಮಾತುಗಳನ್ನು] ಅಷ್ಟಕ್ಕೇ 
ನಿಲ್ಲಿಸಿ ಪುಕೋಹಿತ-ಪ್ರಧಾನಿಗಳಲ್ಲಿ ಆರೋಚಿಸಿ, ತಾತ್ಕಾಲಿಕವಾಗಿ ನಿಶ್ಚಯನಾಗಿರುನ ತನ್ನ ಮಗಳೆ 
ಮದುವೆಯ ನುಂಗಳಕಾರ್ಯದ ನಿಷಯನೆನ್ನುಆ ಗಂಧರ್ವಥೂತನಲ್ಲಿ ನಿನರವಾಗಿ ಕಿಳುಹಿಸ್ತಿ [ಮುದುನೆಗೆ] 
ಒಪ್ಪಿದೆನನಾಗಿ, [९४०९४] ಪುಹೋಹಿತರನ್ನು ಕರೆಸಿ ಫೂಜಾವೂರ್ನಕವಾಗಿ ಅವರನ್ನು ನ್ರಾರ್ಥಿಸ್ಸಿ ನುಡುನೆಯ 
ಮಂಗಳ ಲಗ್ನವನ್ನು ಫಿಶ್ಚಯಿಸಿದವನಾಗಿ, ಅತ್ಯಂತ ಉತ್ಸಾಹದಿಂದ ಅನರ್ಧ್ಯವಾದ ವಸ್ತ್ರ ಒಡವೆಗಳೇ ನೊಡಲಾದೆ 
]3 


ಳಳ "ವರ್ಧಮಾನ ಪುರಾಣಂ 


ಬರಿಸಿ ವೂಜಾಫುರಸ್ಸರೆಂ ಜೆಸೆಗೊಂಡು ನೈನಾಹಿಕ ವಿಶುಡ್ಗಲಗ್ಗಮಂ ಕೆಯ್ಕೊಂಡು ಸರನೋತ್ಸನದಿನಿಂದುವಫೆ 
ಪೂರ್ನದಿನ್ಯಾಂಬಕೆ ವಿಭೂಸಣಾದಿ ವ್ರನಾದದಾನನುಂ ನ್ರಾರ್ಥಿಸಿ ಕೆಯ್ಕೊಳಿಸಿ ಬೀಟ್ಕೊಳಿಸುವುದುಂ ಆತನಾ 
ಸೃನೆ ಬಹುಮಾನಕ್ಕೆ ಸರಿತುಸ್ಯನಾಗಿ. 


ಗಗನಡೊಳೆ ಪಾಜುನತಿಲಫು | ಗೆ ಗುರುತ್ವನುನೆನೆಗೆ ಮಾಡಿ ನೆಂಸಂ ಮೆಜೌದಯ್‌ 
ಮಿಗೆ ನುನ್ನಿಸಿ ಸೋಗಲ್ಕಂ | ಫ್ರಗಳೆಟ್ಲವುನಿಲ್ಲ ನಿನ್ನೆ ಸಕ್ಕದಿನದಜಂ ॥ 00 


ಎಂದು ನಿಜಸ್ರತಿಸತ್ತಿಯೆಂ ಪ್ರಕಟಿಸಿ ನುಡಿದು ಬೀಟಕ್ಕೊಂಡು ಬಲಗೆಲಡೊಳಿರ್ದ ಬಲಡೀನಂಗೆ ನಿಜ 
ಮುಖಾನಳೋಕನಿಸ್ಸನಂ ತ್ರಿನೃಷ್ಥನನಿಂದು ಮುಂದಸ್ಥಿತಮುಖೇಂದು ಮೆಲ್ಲನೆ ತೋಟ 


ಅನುಬಂಧಿಸಿ ಗುಣಿಂ ಮ | ನೈನಮಂ ಸೆಟೌನಿಡಿಡಸೆನ್ನೆ ತಂದೀಪಬಳಾ 
ಜನಕತ್ನಮೆಯ್ಲೆ ಕೆಯ್ಸಾ | ರ್ನಿನಮೆನ್ನಂ ನಂಬದಿರ್ಕುನಿೂ ನಿನ್ನನುಜಂ ॥ 00 


ಎನುತುನೆಟ್ಟು ತನ್ನೆ ನುಡಿದೆ ಸಮುಚಿತ ಸ್ನೇಹೆಧರ್ನ ನರ್ನೊೋಕ್ತಿಗೆ ಗುನ ತತ್ಸಭಾಜನಡೆ ಹರ್ಷಹಾಸನೆ 
ಫಿಜಪ್ರಯಾಣನುಂಗಳನಟಹ3ಭಸನೂಾಗೆ ಸೆಭೆಯಿಂ ತಳರ್ತು ... 


ಪೊಳೆಯೆ ಕಟಾಕ್ಷಮಾ ನುಗುಟ್ಲು ನೋಟ್ಟಿಸೆ ಪಿಂಡೆ ದುಕೂಲಜೇಲನಾ 

ಮಿಳಿರ್ಮಣಿ ಕಂಕಣಂಗಳನೆ ಫಹ್‌ಘಣಿರೆಂಡವುನಿನ್ನುಮಾ ಮುಗಿ 

९४ ಮಟ್‌ಯೊಳ್‌ ತಟಿಲ್ಲತೆನೊಲಾ ಸೊಳೆದನ್ಸನೆ ನೋಡಿನೆಂದು ಗೋನ್‌ 
ಬಳೆವಿಸಬಾಕ್ಷಿಸುತ್ತುಿಕೆ ತತ್ಪಥಿ ಪೋಡನನಂ ಫನಾಥ್ವಡೊಳ್‌ ॥ 03 


ಅನೆಂತರೆಂ ಪ್ರಜಾನಕಿಸೃಪತಿ ನಿಜಸೆಭಿಯೆಂ ವಿಸರ್ಜಿಸಿ ಸೆಜ್ಜೆನನೆಗೆ ಬಿಜಯಂಗೆಯ್ಯೆ ಮ 


ಅಲಂಕಾರಗಳ ಕೊಡುಗೆಯನ್ನು ಇಂದುನಿಗೆ ಇತ್ತು ಸತ್ಕರಿಸಿ, 88668) ಬೀಳ್ಕೊಡಲಾಗಿ, ಆತನು 
(3०४४४) ಆ ಮಹಾರಾಜನ ಬಹುಮಾನಕ್ಳಿ ಸಂತೋಸಗೊಂಡನನಾಗಿ- ಆಕಾಶದಲ್ಲಿ ಹಾರುನಂತಹೆ 
ಅತ್ಯಂತ ಹಗುಕನಾಡೆ ಕಸೆ ಹೆಚ್ಚಾದ ಮನ್ನಣೆಯಿಂಪೆ ಅತ್ಯಂತ ಭಾಕೆನನ್ನು ಮಾಡಿ ನಿನ್ನೆ ಥೊಡ್ಡತನ 
ನೆನ್ನು ಪ್ರಡರ್ಶಿಸಿದ್ದೀಯೆ , ಆಡ್ನರಿಂದೆ ನಿನ್ನೆ ಸಕ್ಕದಿಂಡೆ ಹೋಗಲು ನನ್ನೆ ಕಾಲುಗಳೇ ಏಿಳುತ್ತಿಲ್ಲ. ॥ ೧೦ ॥ 
ಎಂದು ತನ್ನ ಮುಹತ್ತು ಪ್ರಕಟಿನಾಗುವಂತೆ ಮಾತನಾಡಿ, ಆತನಿಂದ ಬಿಟ್ಟು ಹೊರೆಟು ಇಂದುವು ಕನ್ನ ಬಲನಕ್ಸದನ್ಲಿದ್ದ 
ಬಲಡೇವನಿಗೆ, ತನ್ನ ಮಖವನನ್ನೆ ನೋಡುತ್ತಿದ್ದ ಕ್ರಿನೃಷ್ಮನೆನ್ನು ಮುಗುಳ್ನಗುತ್ತಾ ಮೆಲ್ಲಗೆ ತೋರಿಸಿ ಈ ನಿನ್ನೆ 
ತಮ್ಮನು ತನ್ನ ಸದ್ದುಣದಿಂಡೆ ನನ್ನ ಮಸಸ್ಸೆನ್ನು ಕಟ್ಟಿ ಸೆರಿಹಿಡಿದಿದ್ದಾಕೆ + ನಾನು ಕೆಂದು ಕೊಡಬೇಕಾದ ಸ್ರೀ 
ऐंड) ತನ್ನೆ ಕೈಗೆ ಸೇರುವ ತನಕ ನನ್ನನ್ನು [ತಃತ] ನಂಬುವುದಿಲ್ಲ, ॥ 00 ॥ ಹೀಗೆಂದು ಹೇಳುತ್ತಾ ನೇಲಕ್ಕೆದ್ದು, 
ತಾನು ಹೇಳಿಡೆ ತತ್ಕಾಲಯೋಗ್ಯನಾದ ಸ್ನೇಹಧರ್ನದ ಪ್ರೇಮನಚನಗಳಿಗೆ ನಗುತ್ತಿರುವ ೮ ಸಭಾಜನರೆ 
ಸಂತೋಷದ ನಗುವೇ ತನ್ನ ಪ್ರಯಾಣಕ್ಕೆ ಮಂಗಳನಾದೃಧ್ವಫಿಯ ಕೆಭಸೆವಾಗಿರೆಲಾಗಿ ಆ ಸೆಜೆಯಿಂದೆ ಹೊರಟು. 
ಕಣೆಗಣ್ಣೋಟಿವು ಹೊಳೆಯುವಂತೆ ಅದೋ ಹಿಂದಿರುಗಿ ನೋಡುತ್ತಿದ್ದಾನೆ , ಹಿಂಡೆ ಬಟ್ಟೆಯ ಸೆರಗು ಅಲ್ಲಾಡು 
ತ್ರಿಡೆ, ಕೈ ಕಡಗಗಳು ಅಗೋ ಫಣ್‌-ಫೆಚಿಲ್‌ ಎಂದು ಶಬ್ಬಮಾಡುತ್ತಿನೆ ; ಇನ್ನೂ ಆ ಮುಗಿಲುಗಳ ಮರೆಯಲ್ಲಿ 
ಅಗೋ ಹೊಳೆಯೆತ್ತಿದ್ದಾನೆ. ನೋಡಿರಿ-ನಂದು ಕುತ್ತಿಗೆ ಉಡ್ಡೆವಾಗುನಂತೆ ಆ ಸೆಭೆಯೆಲ್ಲವೂ ನೋಡುತ್ತಿರಲು, 
ಅನನು (ಇಂದುವು) ನೋಡದ ಮಾರ್ಗದಲ್ಲಿ ಹೊಕಟು ಹೋದನು. ॥03॥ ಆನೇರೆ ಪ್ರಜಾಸತಿ ನುಹಾ 


೫ 80080 ರಾಜಾಗಮನಂ ೯೯ 


ಗುದಿಜಘನಭಾಕೆಯೆನಿಸಿಷ | ತರುಣಿಯಿನಾಕ್ರಾಂತ ಹೃಡಯನಾದುಡನಲ'ಪು 


3,0 ಮಂಥರೆಗಕಿ ನಿಜನುಂ | ದಿರಕ್ಕಿ ನಂದೆಂ ಮುಕುಂಡನಸನನದಿಂದೆಂ ೧೩ 
ತೆಡನೆಂತರೆಂ- 

ಇನಿಯನಳೊಲನಿನ ನೃತ್ತಕ | 998४० ನೈನನಾರ್ತ್ರೀಯಂ ನಿವರ್ತಿಸಿ ಮಗುಟ್ದಿಂ 

ನುನಸಿಜಕಾಸಕ್ಕುದ್ದೀ | ಸನಮಾಡುಡಕಾಲವರ್ಷವಾತದೆ ಕೆಜದಿಂ nv 


ಆಗಳಳನಿಗಬಿಪೆ ನಲ್ಲಭಾಸಮಾಗಮೌತ್ಸುಕ್ಯ ತೃಷ್ಣಾ ನೇಗನುಂತರೆಂಗಡೊಳ್‌ ತಗುಳ್ತು ನುನೋಜಸಂಜ್ವರ 
ನುನುದ್ದಮುರಿಸೆ_.. 

k ೆಗೆಡೊಗೆನಗುರುವ ಥೂಪದ | ವೊಗೆಯೆಂ ಮೆಣಿದೀನದೀಪ್ತಿಯೆಂ ಬೀಟ ನಿಳಾ 
ಸಗೃಹೆಂ ತಾಪವನಸಿತ್ತುದು | ಪುಗೆ ನೈಸಕಿಗನೆಂಗ ನಹ್ಲಿಕುಂಡದ ಕೆಳದಿಂ || ೧೫ 


ಒಳಗಡೆನೊತ್ತುನ ನುವನಾ | ನಳನೆಂ ಚಮರೀಜ ಧಾರಿಣೀ ಜಾಳಿತ ಕೋ 
ಮೆಳೆ ಶಾಳನೃಂತ ಮಂದಾ | ನಿಳಮುರಿಪಿದುಡೊದನಿ ನೃಷನ ನಿಡುಸುಯ್ಯೆಲರಿಂ nk 


ಗನಸೆಣಿಗೆಗಳೆದು ಕುಡಿ ನೋ | ಡಿ ನೀಣೆಗಾ ನೃಪತಿ ನೀಡಲಣ್ಕನೆ ಕರಪ 
ಲ್ಲನಮಂ ನೆಕಿಗಳೆಡ ನುನೋ | ಜ ನಿಷೋರಗನೆಂದು ಬಗೆಡೆಸಕ್ಕುಂ ಮುನದೊಳ್‌ ॥ ೧೭ 


ಅನತಂಸ ಕುಮುವದೊಳ್‌ ಜಿನು | ಗುನಳಿಗೆ ಕಿನಿಯಿತ್ತನುಸಿರಲಿನಿಯಳ ಮಾಂ 
ಕಿನಿವುರ್ಜಿಡವುಜಿಗೆತ್ತ | ಣ್ಯುವೆ ನಲ್ಲಂ ಕೇಳಲೆಂತುಮಳಿನಿಸ್ವನಮುಂ || [7 


ರಾಜನು ಸಭೆಯನ್ನು ಮುಗಿಸಿ, ಮಲಗುನ ಮನೆಗೆ ದೆಯೆಮಾಡಿಸಲಾಗಿ- ದೊಡ್ಡ ಜಘನಗಳಿಂದ ಭಾರೆನಾಡನಳು 
ಎನಿಸಿದ ಹೆಣ್ಣಿನಿಂದ ಆಕ್ರಮಿಸಲ್ಪಟ್ಟ ಹೈಡೆಯೆನಾಡುನನ್ನು, ತನ್ನ ಮಂದನಾಡೆ ನಡಿಗೆಯು ತಿಳಿಸುತ್ತಿಕೆಲಾಗಿ, 
ಮುಕುಂಡನು ಆಯಾಸದಿಂಪ ತನ್ನ ಮನೆಗೆ ಬಂನನು. ॥ 08 | ಆನೇಲೆ- ತನ್ನೆ ಪ್ರಿಯಳ ಪ್ರೇನುದ 
ವೃತ್ತಾಂತವು ರಾಜಕುಮಾರ ಆರ್ತತೆಯನ್ನು ಸ್ವಲ್ಪ ಮಟ್ಟಿಗೆ ಹೋಗಲಾಡಿಸಿ, ಪುನಃ ಅಕಾಲದಲ್ಲಿ ಬಿದ್ದ ಮಳೆಯ 
ಹಾಗೆ ಮನ್ಕಧವ್ಯಥೆಗೆ ಉಲ್ಬಣಕಾರಣನಾಯಿತು, ॥ ೧೪ ॥ ಆಗ ತಡೆಯಲಸಾಧ್ಯನಾದ ಪ್ರಿಯ ಸಮಾಗನು 
ಕಾತುರತೆಯೆಂಬ ಬಾಯಾರಿಕೆಯೆ ಮನಸ್ಸನ್ನು ಹೊಕ್ಕು ಕಾಮಜಕನನ್ನು ಧಗಥಗ ಉರಿಸುತ್ತಿಕಲಾಗಿ. ಆ 
ರಾಜಕುಮಾರೆನಿಗೆ ನಿಲಾಸಗೃಹೆದಲ್ಲಿ ಮೀಲೇಳುತ್ತಿರುವ ಅಗರುವಿನ ಥೂನವು ಹೊಗೆಯನ್ಸೂ, ಕಶ್ನವೆ ದೀವವು 
ಉರಿಯನ್ನೂ ಉಂಟುಮಾಡಿ, ಮನ್ಮೆಧನೆ ಅಗ್ನಿಕುಂಡಡಂತೆ ತಾಪವನ್ನು ಕೊಟ್ಟಿತು. ॥ ೧೫ ॥ ಅಂತರೆಂಗದಲ್ಲಿ 
ಹೊತ್ತಿಕೊಳ್ಳುತ್ತಿರುವ ಮನ್ಮಧಾಗ್ನಿಯನ್ನು ಚಾನುಕಧಾರಿಣಿಯು ಬೀಸುತ್ತಿರುನ ಕೋಮುಲನಾದೆ ಬೀಸಣಿಗೆಯೆ 
ಮಂದಾನಿಲವೂ ರಾಜಕುಮಾಕನ ನಿಟ್ಟುಸಿರಿಸ ಗಾಳಿಯೂ ಸೇರಿ ಉರಿಸುತ್ತಿದ್ದವು. ॥ ೧೬ ॥ ಗನಸಣಿಗೆಯನ್ನು 
ತೆಗೆದು ನೀಣೆಯನ್ನು [ಕೈಗೆ] ಕೊಡಲಾಗ್ಸಿ ಆ ರಾಜಕುಮಾಕನು ತನ್ನೆ ಚಿಗುರಿನಂತಿರುನ ಕೈಗಳನ್ನು ಅವಕ್ಕೆ 
ಒಡ್ಡಲು ಶೆಕ್ತನಾಗಲಿಲ್ಲ. ಬಹುಶಃ ಪೊಕೆಬಿಟ್ಟಿ ಮಕ್ಕಧನೆಂಬ ನಿಸನ ಹಾನೆಂದು [ಅದನ್ನು] ತನ್ನ ಮನಸ್ಸಿನಲ್ಲಿ 
ಆಲೋಚಿಸಿಷನೋ ನಿನೊ | ॥೧೭ ॥ 5900 ಅಭಸಣವಾಗಿರುನ ಕುಮುನ್ರುಷ್ಟದಲ್ಲಿ ಕಃಂಕಾರನಾಡು 
3,003 ದುಂಬಿಯು ತನ್ನ ಪ್ರಿಯಳ ಮಾತನ್ನು ಹೇಳೆರೆಂದು ಕಿನಿಯನ್ನು ಅದಕ್ಳೆ ಕೊಟ್ಟನು. ಕಿನಿಯು ಕಿತ್ತುಕೊಟ್ಟು 
ಬಾಗಿಡೆಯೆಂಬ ಭ್ರಾಂತಿಯಿಂದ ಹೋರಾಡುನ ಫ್ರೇನಿಯೆ ಡುಂಬಿಯ ಧ್ವನಿಯನ್ನು ಹೇಗೆ ಕೇಳುತ್ತಾನೆ? || ಗ || 


೧೦೦ ನರ್ಧಮಾನ ಪುರಾಣಂ 


छ ಕೃಷ್ಣನ ಕಣ್ಣಳೊಳಿರು | ಕೇಕಾಂತಡೆ ಖಚಕೆಕ್ಯೆ ತೊಳಲುತ್ತಿಕೆ ಡೋ 


ಸೈಕಾಭಿನಿನೇಶಿನಿ 8 | ಪ್ರಾಕಾನಿಸಿ ಪುಗಳೆ ಮಟಮನಿಡು ತಕ್ಕುಜಿ ಪಲ್‌ | fs 

ಏಗೆಯ್ಲೊಡನಾ ನ್ನನಕಿಗೆ | ಪೋಗದು ಸೊಟ್ಟ್‌ನಿಸಿ ಸೋಡುನಂತೆ ದಿನೆಂಗಳ್‌ 

ಸಾಗಕೆದೊಳ್‌ ನಿಂದಿರ್ವವೊ | ಲಾಗಿರ್ಸಶ್ತೇಟಡೆಂಗೆ ನಿನ ಬಹಿತ್ರಂ ॥ 30 
ಮತ್ತಂ 


ಗಾನೋಕ್ಯೋಗಣೆ ಪೋಗಿ ಮೌನಔಿ ನಲಂ ಜಾನಿಸ್ಪನೆಟ್ಟಿಂದು ತಾ 

ರಾನಾಥಿಕ್ಷಣ ಕಾಂಕ್ಷಣಂ ನಯನಮಂ ಪ್ರಚ್ಯಾದಿನಂ ಕೆಯ್ಗೆಳಿಂ 

ತಾಫೀಡಾಡರೆ ಸಾರ್ದು ಮೆಯ್ಯನಿರದೆಯ್ದಾಮುಂಚದಿಂ ಸೋಪನಿಂ 

ತೇಂ ಸೇಟ್ವುಡೊ ಮಾಣವಾ ಕುನಕೆನಂ ಕಾಡಿತ್ತು ಕಾನುಗ್ರಹಂ | 2 


ಅಡೆಲ್ಲಜಿಯುಂ.- 


ಪೊಗೊಳದಿಂ ಪುಟಾಲ್ಲೆ ಪುಟ್‌ಲಿಂ ಜಳಯಂತ್ರಗೃಹಳ್ಳೆ ಯೆಂತ್ರಧಾ 

ರಾಗೃಹದಿಂ ಬನಕ್ಳೆ ४४४० ಅತಿಕಾಭನನ್ಳೆ ಬರ್ಸನು 

ಜ್ವೀಗದಿನೆಲ್ಲಿಯುಂ ಕಲಿಸಲಾಜಜಿ ಮೆಯ್ಯನಹರ್ಸಿಶಂ ನೃಪಂ 

ಫೊಗಣೆಡೊಟ್ಟು ಕಂತು ಬಟ'ಸಂಧಿಸೆ ಸುತ್ತಲುನೋಡುತಿರ್ನವೋಲ್‌ | 3೨ 


ಅಂತು ಕಂತುಸೆಂತಾನಚಿಂತಾವೃತಿಕಸೆನೊಳ್‌ ಸರಿಣಯೆನೆಲಗ್ನಾಂತರಾಳ ಕಕಿಸಯೆ ದಿಕಂಗಳೆ ದಿಕಸಹೆ 
ಸ್ರಾಯಮಾಕಂಗಳಾಗಿ ನೋಗೆ- 


ಆ ಕೃಷ್ಣನ ಕಣ್ಣುಗಳಲ್ಲಿ ರಾತ್ರಿಯ ನಿಕಾಂತದಲ್ಲೆಲ್ಲಾ ಗಂಧರ್ನಕನ್ನೆಯೆೇೇ ಓಡಾಡುತ್ತಿಕಲಾಗಿ, ಡೋಸನೊಂದನ್ನೇ 
ಹುತುಕುತ್ತಿರುನೆ ನಿಕ್ರಿಯೆಂಬ ಹೆಣ್ಣು [ನುತ್ತೊಬ್ಬ ಹೆಣ್ಣಿನಲ್ಲಿ ಅನುಸಕ್ತನಾದ ಅನನಲ್ಲಿ]ನುಕಿತು ಕೂಡ 
ಅನನ ಬಳಿಗೆ ಹೋಗುವುದಿಲ್ಲನೆಲ್ಲ! ಇಸು ಸಹೆಜನಾಮಸೇ ತಾನೆ? ॥೧೯॥ ಆ ರಾಜಕುಮಾಪನಿಗೆ ವಕು 
ಮಾಡಿದರೊ ಹೊತ್ತುಹೋಗದು ಎನ್ನುನೆಂತಾಗಿ, ಸಮುತ್ರದಲ್ಲಿ ಓಡುನೆ ಹೆಡಗು ನಿಂತುಹೋಗಿರುನಾಗ ಅದನ್ನು 
ಏಿರಿದನನಿಗೆ [ಒಂದಕ್ಕೆ] ಎರಡರಷ್ಟು ಹೊತ್ತಾಗಿ ಕಾಣುನಂತೆ, ದಿನಗಳು ಕಳೆದ (2) ೨೦ ॥ ಸುತ್ತು ಹಾಡ 
ಬೇಕೆಂಬ ನೆನಸ್ಸಿನಿಂದ ಹೋಗಿ ಮೌನನಾಗಿ ಧ್ಯಾಕಮಾಡುತ್ತಾ है; ಎದ್ದು ಬಂಡು ಚೆಂಪೈಕನ್ನು ನೋಡಬೇಕೆಂದು 
ಬಯೆಸುನನನು ಳೈಗಳಿಂದೆ ಕಣ್ಣು ಗೆಳೆನ್ನೆ ಮುಚಿಕೊಳುತ್ತಾನೆ, ದೇಹೆನನು ಮಂಚನ ಮೇಲೆ ಜೆಲಿ ಬಿಡು 
ಕೊಳ್ಳಬೆಕೆಂಬನನು ಅಲ್ಲಿಂದ ನದುಹೋಗುತ್ತಾನೆ. ಏನು ಹೇಳಲಿ? ಕಾನುಗೃಹುಿ ಆ ರಾಜಿ 
ಕುಮಾಕನನು ಬಿಡೆ ಕಾಡುತ್ತಾ ಇತ್ಸು, ॥ ೨೧ ಅಮೊ ಅಲ್ಲದೆ ಮನ್ಕೆನನು ಹೊನಿನೆ ಬಾಣಗಳನ್ನು 
ತೊಟ್ಟು ಹಿಂಡಿ ಬರತ್ತಿಕಲಾಗಿ ದಿಕ್ಕೆಟ್ಟು ಓಡುನನನಂತೆ ಆ ರಾಜಕುಮಾರನು ಉದ್ಛೀಗದಿಂಡೆ ತನ್ನ ನೇಹನನ್ನು 
ವಿಲ್ಲೂ ಸಂತೋಷಗೊಳಿಸಲಾರಡೆ ಹೊಗೊಳದಿಂಡೆ ನುಖಳುದಿಸ್ಲೆ ಗೈ ಮರಕುದಿತ್ಲೆ ಯಿಂದ ಜಲಯೆಂತ್ರದ ನುಕೆಗೆ 
'ಜಲಯಂತ್ರದೆ ಮಸೆಯಿಂಡೆ ವನಕ್ಕೆ ನನದಿಂಡ ಬಳ್ಳಿಯೆ ಮುನೆಗೆ ಬರುತ್ತಿದ್ದನು. || ೨೨॥ ಹೀಗೆ ಮನ್ಮಥ 
ವ್ಯಥೆಯ ಚಿಂತಾ ಸನ್ನಿವೇಶದಲ್ಲಿ ಮುದುನೆ ಲಗ್ನದ ದಿನಕ್ಕೆ ಮಧ್ಯದಲ್ಲಿದ್ದ [ಕೇನಲ] ಕೆಲವು ದಿನಗಳೇ ಸೆಹೆಸ್ರಾ 

ದಿಕಗಳಿಗೆ.ಸಮಾಫನಾಗಿ ಹೋಗಲಾಗಿ- ಹೊಡ ಬಾಯಾರಿಕೆಯಿಂದ (ತಹೆತೆಹೆದಿಂದೆ) ಕೂಡಿದನನೂ, ಆಕುಕ 


೫ 9980 ರಾಜಾಗಮನಂ ೧೦೧ 


ಘನತ್ನಷ್ಣಾತುಕನುತ್ತಂ | ರನಭಿನನೋದ್ದತ ನಯೋಥರಾಗನುನನುನಾ 
ಜನಸತಿ ಪಾರ್ಡು ನಿಯೆತ್ಸದ | ಮನೆ ನೋಡುತ್ತಿರ್ದನಾಸೆಯಿಂ ಜಾಡೆಗೆನೋಲ್‌ ॥ ೨ಡಿ 


ಅಂತು ಗಗನಮಾರ್ಗಜೊಳ್‌ ನಿಯಚ್ಛರಕುಮಾರಿಗನತರಿಸಲನಳೋಕನಾಳೋಕವೀಚೇಚ್ಛರಿದಿಂ ಮೃದು 
ಮ್ಮ ಣಾಳನಾಳಲೀಲಾರಿ ವೇಣೆಕೆಯಸನಟ್ಟಿಸುತಿರ್ವ ವಾಸುದೇವನ ವಿಕೋಚನೆ ಚೆಂಚರೀಕಕ್ಕ ಪೊರ್ನೆ ಸುಕೆಥಿ 
ಸೆಮುಯಾಗನುಕನೆನಿಸಿ- 


ಗಗನಾಗ್ರೋತ್ಯರ ಪಾಳಿಕೇತನ ನಿಮಾಕಚ್ಛತ್ರ ಹಿಂಛಾತನ 

ತ ಗೆಣಚ್ಛಾಯೆ ನಿಲೀಯಮಾಕ ದಿನಸಶ್ರೀಯೆಂ ವಿಭೂಸಾಮರೀ 

ಚಿಗಳಿಂ ಪುಟ್ಟಿಸಿ ಧಾತ್ರಿಯಂ ಬೆಳೆಗುತುಂ ४०७० ಖಗೇಂದ್ರಂ ಸ್ವಗೋ 

ತ್ರ ಗುರುಜ್ಞಾಪಿ ಸರೀತನಾತ್ಮಸುತೆಯೆಂ ಮುಂದಿಟ್ಟು ಮೇಘಾಧ್ವದಿಂ ॥ ೨೪ 


ಅಂತುಮುಲ್ಲಡಿಯುಂ 


ಎಳವಿಸಿಲಂ ನಿಯಚ್ಛರಕುನಾರ ಸಹಸ್ರಕಿರೀಟಿರೆತ್ಸಸಂ 
ಕುಳರುಚ ಬೇಟ? ಬಿತ್ತರಿನಿನಂ ನವಚಂದ್ರಿಕೆಯಂ ವಿಯೆಚ್ಛರೀ 
ಚಳನಯನಾಂಶು ಮುಂದಿಡುನಿನಂ ನಭದಿಂದೆೊಗೆತಂದೆನಂದು ಕ 


ಣ್ಗೊಳೆ ಖಗರಾಜನುರ್ಸಿಗೆ ನಿಡಂಬಿಸುತುಂ ಖಗರಾಜಲೀಲೆಯೆಂ | ಪಿಜಿ 
ಅಂತು ७४४४... 

ಗಗನಡೊಳಜೆರಿಯೆಕೆ ಕೆಗೆ | ಜೊಗೆಡುದು ಕೆಂಥೂಳಿ ಖಚರಿಯಕಿ ಸೋರ್ಮುಡಿಯಿಂ -- 

ಮುಗನಿರನೆಂಕಿಯೆ ಸಂಸಗೆ | ಯ ಗೊಜ್ಜಗೆಯೆ ಸುಕೆಯಿಯೆಕಲ ಕೆಜದುರ್ನಿದಿಂ ॥ ೨೬ 


ವುಳ್ಳನಕೂ ಆದ ರಾಜಕುಮಾಕನು ಎತ್ತರನಾದ ನೋಡದ ಆಗನುನನನ್ನೇ (ತುಂಗಕುಜಿಯನ್ನೇ) ನಿರೀಕ್ಷಿಸುತ್ತಾ 
ಅತ್ಯಂತ ಆಕೆಯಿಂದ ಚಾಶಕನಕ್ಷಿಯುಂತಿ ಆಕಾಶಮಾರ್ಗವಸ್ನೇಃ ನೋಡುತ್ತಿದ್ದನು. | 438. ಹೀಗೆ ಆಕಾಶೆ 
ಮಾರ್ಗದಲ್ಲಿ [ಬರನ] ಗಂಧರ್ನೆಕುಮಾರಿಗೆ ಇಳಿದು ಬರವುಸಕ್ಕಾಗಿ [ತನ್ನ] ನೋಟದ ಕಾಂತಿಯೆಂಬ ತರೆಂಗಗಳ 
ನ್ಯಾಜದಿಂದ ಮೃಥುನಾಡ ಕನುಲಡ ದೆಂಟಿನ ಆಟಿದ ವಿಣಿಯನ್ನು ಕಲ್ಪಿಸುತ್ತಿಕುನ ನಾಸುದೀನನ ಕಣ್ಣು ಗಳೆಂಬ 
ಡುಂಬಿಗಳಿಗೆ ಅಸದೃಶನಾನೆ ನಸಂತಕಾಲನೆನ್ಸಿಸಿ. ಆಕಾಶದ ಕೊನೆಯಲ್ಲಿ ಎತ್ತರವಾಗಿರುವ ಧ್ಲಜಗಳ ಸಾಲು 
ವಿಮಾನದ ತ್ರ, ನವಿಲು ಗರಿಗಳ ಕೊಡೆಗಳ ಸಮನೂಹ_ಇವುಗಳ ನೆರಳಿನಲ್ಲಿ ಮುಳುಗಿ ಹೋಗಿರನೆ ಹೆಗಲಿನ 
ಕಾಂತಿಯೆನ್ನು ಆಭರಣಗಳ ಕಾಂತಿಯಿಂದೆ [ನು ] ಹುಟ್ಟಿಸಿ ಭೂಭಾಗನೆಲ ಕೊಳಗಿ ಜೆಳಗುತಾ ಗೆಂಧೆರ್ನ 
ರಾಜನು ಕನ ನಂಶಕ್ಕೆ ಸೇರಿಷ ದೊಡ್ಡ ಬಂಸುಗಳಿಂದ ಸುತ್ತು, ನರಿಯಲ್ಪಟ್ಟಿನನಾಗಿ, ತನ್ನೆ ನುಗಳನ್ನು ಮುಂದಿಟ್ಟು 
ಕೊಂಡು ಆಕಾಶಮಾರ್ಗದಿಂದೆ ಬಂಡನು. ॥ ೨೪ ॥ ಅನ್ನೇ ಅಲ್ಲಜಿ-ಗಂಥರ್ನರಾಜಕುಮಾರರೆ ಸಹಸಾಕು 
ಕಂೀಟಿಗಳಲ್ಲಿದ್ದ ರೆತ್ನ ಸಮೂಹನ ಕಾಂತಿಯು ಎಳಬಿಸಿಲನ್ನು ಬೀರಿ ಹೆರೆಡುತ್ತಿರಲಾಗಿ, ಗಂಧರ್ನಕನುಣಿಯೆರ 
ಚಂಚಲನೇತ್ರಗಳ ಕಾಂತಿಯು ಹೊಸ ಬೆಳುದಿಂಗಳನ್ನು ಚಾಚುತ್ತಿರಲಾಗಿ, ಆ ಗಂಧರ್ನರಾಜನು ಗಂಧರ್ನರಾಜ 
ಲೀಲೆಯನ್ನು ನಿಶೇಷನಾಗಿ ಸ್ರಡರ್ಶಿಸುತಾ [ಬಿಸಿಲು ಬೆಳುದಿಂಗಳುಗಳೆರಡೂ ಏಕಕಾಲದಲ್ಲಿ ಕಾಣಿಸುವಂತೆ] ಆಕಾಶ 
ದಿಂಡೆ ಭೂಮಿಗೆ ನುನೋಷಹೆಕನಾಗಿ ಇಳಿದು ಬಂದನು ॥.೫॥ ಹಾಗೆ ಬರುನಾಗ- ಆ ಗಂಥರ್ನ ಸ್ಟೀಯೆಕೆ 


053 ವೆರ್ಧೆನಾಾನ ಪ್ರರಾಣಂ 


ಪೊಳೆಯೆ ಕೋಕ್ಸಸಸ್ಮಿ ಕುತುಮಿಂಚಿಕಪೋಲ್‌ ಸುರಜಾನಲಕ್ಷ್ಮಿಫೊಲ್‌ 
ಬಳನೆ ವಿಭೂನೆಣಾಂಪಿಲಕೆ ತೆಂಡಲ ಬಿಂಡುನೊಲುಣ್ಮಿ ತೆಳ್ಳಿಮು 


ರ್ಗಳಿಯಿಸೆ ಮೀಘಿಮಾಳೆಪೊಲನೇನೆಸೆಡೆಕ್ತೊ ಕಭಃಪ್ರಯಾಣದೊಳ್‌ 


मु ಜಳೆಡಳಕಾಳಿ ಮೇಜಿಕಿತ ದಿಗ್ವಳಯೆಂ ಖಚೆರಾಂಗೆನಾಜನೆಂ ॥ 3 
ಫೊಳೆನಲರ್ಗಂಗಳುಂ ಕಚಭರೆಂಗಳುಮುಚೆ ಕುಜೆಂಗಳುಂ ಕುರು ಲ 


हूं ಕುನೊಡನೋಳಿಗೊಂಡಿಕೆ ಜಶೋರ ಮಯೂರ ಕಢಾಂಗ ಭೃಂಗಮಂ 
ತಳಿ ನಲಿನಾಆನನ್ಸೈವು ತರೆಂತರದಿಂಜೆನಿಸಿತ್ತು ಕಣ್ಣೆ ಗೊಂ 
ಷಳಿಸಿ ಬಪಿತ್ತುಮಿರ್ಸ ಖಚರೀಜಕನೊಳೆ ನೆಭೋಂತರಾಳದೊಳ್‌ ॥ ವಿಲೆ 


L 
(a 


t 


ಸುನಿ 


ತೆಕೆಮುಗಿಲ ನುಜ್‌ಗೆ ನೆಲಂ  ಬಕಿ ಕೆಗೆಸೆಳೆನುಪುದು ನೊಗೆನ ಸುಯ್ದಿಲರ್ಗಳಿನಾ 
ರಗೇಂ ಕಳಿಸಿದುನೊ ७४८ 0५६७ ಕೆಕೆಗುನುಪಂ || ೭ 


ಲೆ 
ಜೆ 
ಚಿ ಜ 


3 


U 


KY 


ಖಗರಾಜಫೆ ४७४० ಕಂ | ಡೊಗೆತಂಪುಪ್ಪೆ ಗೆಗನೆಲಕ್ಷ್ಮಿಗಾನೆಂಪ ಭರಾ 
ಪ್ರುಗಳೆನಿಸಲಾಯ್ತು ಖೇಚರಿ | ಯೆದಿದಿಸ್ತ್ರನತಾಡಿತಾಭ್ರ ಮುಕ್ತಾನಾರೆಂ || ೩೦ 


ಅಂತು ವಿವಿಧೆ ನಿದ್ಯಾಥ್ಗಾನೇ ನಿಠಾನಾಡಂಬರೆದಿಕೆಂಬತೆಂ ಭೂಭಸನೆನಿರೆಿತ ನಿಚಿತ್ರಚಿತ್ರಾಂಬರೆ 
ಮೆಸಿಸಿ ಕಣ್ನೊಳಿಸೆ ಬಂ ; 


ಮುಡಿಯಿಂದ ಕೆಳಕ್ಕೆ ಉಮೆಯಿತ್ತಿರುನ ಇತಿಮೆತಿಗೆ 2०9, ಸೇವಂತಿಗೆ ನುರೆಗಿ ಹೊಗಳೆ ನರಾಗದಿಂತೆ ಅಕಾಶ 
ಪಳ್ಲೆಲ್ಲಾ ಆಶ್ವರ್ಯೆಕನಾಗುನಂತೆ ಶೆಂವ್ರೆ ಧೊಳಿಯು ಹೆರೆಡಿಕೊಂಡಿತೆ. | ೨೬ ಆ ಗಂಥರ್ನ ಕನ್ನೆಯ 
ಕುಡಿನೋಟಿಡ ಕಾಂತಿ ಕೊಂಕು ಮಿಂಚಿನ ಹಾಗೆ ಹೊಳೆಯುತ್ತಾ ಇರಲಾಗ್ಯಿ ಆಮ ಅಭೆಸಣಗೆಳೆ ಕಾಂತಿಯ 
ಬಳ್ಳಿಯು ಕಾನು ४28०४ ಸುತ್ತಲೂ ಮುತ್ತಿಕಲ್ಕು ಅಸ3 ಕೆಳುನಾಪ ६570 ಸುಂಜಿನ ಹೆನಿಗಳೆಂತೆ ಹೊರೆ 


[ed pe) 
ಹೊನ್ನಿ ಬೀಳುತ್ತಿರೆಲು ಆಕಾಶೆ ಪ್ರಯಾಣಖಲ್ಲಿ ದಿಕ್ಕುಗಳನ್ಸೆಲ್ಲ ಕಪ್ಪಾಗಿ ಮಾಡುತ್ತಿದ್ದೆ ೮ ಗಂಫರ್ನ ಸ್ರ್ರೀಯೆಸ 
ಚೆಂಚಲನಾಪೆ ಮುಂಗುವಿಳು ನೇಘನೂರೆಗಳಂತೆ ४:80 ಸುನೋಹೆಸನಾಗಿತ್ತೊ ! ॥ ೨೭ ಆಕಾಕನುದ್ಯ 


ಲಾಗಿ [ಆಡೊ] ಗೆಂಧರ್ನ ಕೆಪುಜಿಗೆ ನಾಚಿಕೆಯಿಂದ ಕಕೆಗುವುಪನ್ನು ಕಲಿಸಿಕೊಡುತ್ತಿತ್ತು. ॥37 ಗಂಧರ್ವ 


೫ ಖಚಕೆ ರಾಜಾಗನುನಂ ೧ಿಂತ್ಸಿ 


ಭೂಕಾಂಕೆಗೆಟಗಿದೆಂ ಖಗ | ಕೊಾಗ್ರಣಿ ನಿಜನಿಯೋಗೆ ಸಮುದಿತ ಫಘೆನಕಾ 
ಸ್ದಾ $೯ ಕೃತಿಯನುಬಾದು ಗಗನ | ಶ್ರೀಕಾಂತೆಯನಿಂತುಟಕ್ತಿ ಪಾಜುಗಳಂಡಂ || ೩೧ 


ಖಗಸತಿ ಸಾರ್ತಕೆ ನೌವೆೆ | ನೆಗರೀ ಪಾರ್ಕ್ಯಕ್ಳೆ ತನ್ನೆಸುಲಿದಾಗಳದೇಂ 
ಸೊಗಯಿಸಣಿ ಬಿನ್ನನಿರ್ಮದು | ಗಗಫ್ತ್ರೀ ನೆಜಗೆ ಸರ್ನಶೊನ್ಯಾಕೃತಿಯಿಂ ॥ ೩೨ 


- 80388 ಗಗನಮಾರ್ಗದಿಂ ಜ್ವಳನಹಟಿ ನುಹಾರಾಜಂ ತನೊಜೆನೆರೆಸಶೀಷಾಂಶಃವ್ರರ ಪ್ರಧಾನ ನರಿ 
ಜನ ಸುಪೃಜ್ಞನ ಸರೀತಂ ಪರಿಣಯನ ಅಗ್ನಮಂ ಮುಂದಿಟ್ಟು ಪೌಡನಫುಕಮನೆಯ್ದೆವಕಿ ಬರ್ಸ 89४0४ ४0४० 
ಪುರಃಪ್ರೇಸಿತ ತದೀಯ ಮೊತನಿಜ್ಞಾಪನದಿಂ ಕೆಳ್ಟು ತದಾಕರ್ಣಕೋಷ್ಯಾಟಿತ ಕರ್ಣದ್ವಾಕಡೊಳ್‌ ಮುನ್ನಂ 
ನುಹೋತ್ಸನನೊದನೆ ಘೊರ್ಣಮಾನರೋಚನಾಂಚಳದಿಂ ಗುಡಿಗೆಟ್ಟಿ ಪುಳಕೋದ್ಗನುದಿನಿದಿರ್ಗೊಳ್ಳ ಫೆ 
ಪ್ರನೋನ ನೃಕ್ತಿಯೆಂ ದ್ವಿಗುಣಿಸಿ ಸಕನೋತ್ಸಾಹಾನಗಾಹ ಸಭಾಂತನ್ಸ್ಯಾಂತಂ ಪ್ರಜಾಸಕಿಮಹೀಕಾಂತನಾ 
ತ್ಕೀಯೆ ಪುಕಪ್ರೀಯಂ ನಿಶಿತ್ಛ ಕೋಜೆಯಿನಳಂಕರಿಸೆನೇಟ್‌- 


ನಸುಭಿಗಡೇಂ ಗಂಥಾಕ್ಷತ ! ಕುಸುಪಾರ್ಜನಮಾಯ್ತೊ ತಳಿಯೆ ಕುಂಕುನುಜಳನುಂ 
ಸ್ರೊಸಮುತ್ತಿನ ಕಡೆಯಂ ನಿರ | ಚಿಪಿ ಪೊೊನಲಿಗೆಡಟಕ ಪುರಜನಂ ನುಕೆನುನೆಯೊಳ ೩೩ 


ಬಳೆದಿರ್ವ ಬಳ್ಳಿಮಾಡಂ {ಳೆ ಪಾಂಗುಡಿನಿಟ್ಟುನೆನಿಸಿ ಕೆಟ್ಟಿದೆ ಗುಡಿಗೆಳ್‌ 
छः 
ಮಿಳಿರ್ದಿಸೆದುವು ಕಭಷೊಳ್‌ ಗೊಂ | ನಳಿಸಿ ತೆಟಂಬೊಳಿನ ನಿಜ*ಮುಗಿಲ್ಲಳ ಪುಮನಿಂಗ ೩೪ 


ಯೆನ್ನುನಂತೆ ನುನೋಹರನಾಗಿ ಕಾಣಿಸಲು. ಗಂಥರ್ನರಾಜ ई ४ है) ತನ್ನ ಆಗೆರಿಕೆಯಿಂಡ ಹೆ್ಟಿದೆ 
ಕನ್ಪಾದ ಅಕೃತಿಯುಳ್ಳ ಆಕಾಶ ಲಕ್ಷ್ಮಿಯನ್ನು ಬಿಟ್ಟು, ಭೂಕನುಣಿಯೆಲ್ಲಿಗೆ ಇಳಿಸು ಬಂಪನನಾಣನು. 
ಜಾರಜನಕೆ ಸ್ಫರೊನವು ०६१ ಅಲ್ಲನೆ? (ವಿಮಾನಗಳಲ್ಲಿ ಬರೆನನಕ ರೀತಿಯು ಹೀಗೇ ಅಲ್ಲನೆ?) ॥೩೧॥ 
ಗಂಫರ್ನರಾಜನು ಪೌಡನ ನಟ್ಟಿಣದ ನಕ್ಕಕ್ಕೆ ಬಂಡು ಸೇಕಲಾಗಿ, ತನ್ನನ್ನು ಅಗಲಿಡುವರಿಂಜೆ ಗಗನಲಕ್ಷ್ಮಿಯೆ 
ಸುಂಡಸೆಳಾಗರಡೆ [ತನ್ನ] ಸರ್ವಸ್ವವು ಶೂನ್ಯವಾಸಂತಪ ಆಕೃತಿಯಿಂದ ಮೌನವಾಗಿ ಹಂಡೆ ಇಳು. 3೨॥ 
ಹೀಗೆ ಆಕಾಶಮಾರ್ಗದಿಂದೆ ಜ್ವಲನೆಜಟಿ ನಮುಹಾರಾಜನು ತನ್ನೆ ನುಗಳೊಡನೆ ಸನುಸ್ತ್ರ ಅಂಶಃವುರದೆ ಮುಖ್ಯ ಸೇವೆ 
ಫರ್ಮು ಸ್ನೇಹೆನರ್ಗಡನರಿ ಇನರಿಂವ ಸುತ್ತುವಂಯೆಲ್ಪಟ್ಟಿನನಾಗಿ ನಿವಾಹೆಶಿಗ್ನೆನನ್ನು ಮುಂದಿಟ್ಟುಕೊಂಡು ಮೌಷನ 
ಪುರ ಹತ್ತಿರಕ್ಕೆ ४0७७, ಹೀಗೆ ಬರುತ್ತಿರುವ ನಿಬ್ಬಣದ ಆಗಮನನೆನ್ನು [ಆ ४90] ಫಂನನ್ನು ಪ್ರವೇಶಿಸಿದೆ 
ಅನಕೆ ದೊತರೆ ಬಿನ್ನಣದಿಂದ ಕೇಳಿವೆವನಾಗಿಿ ಆದೆನ್ನುಕೇಳಿಡುವರಿಂದ ಕೆನಿಯಲ್ಲಿ ಮೊದಲು हक ನನು ಹುಟಿ 
ಲಾಗಿ, ನಿಸ್ಟಾರಗೊಂಡ ಕಣ್ಣಿನ ಕೊನೆಯಿಂದೆ ಬಾನುಟಿನನ್ನು ಹಾರಿಸಿ ಕೋನಾಂಚಗಳಿಂಡ ಇಗಿಸಗೊಳು ವೆ 
ಡೊಡ್ಡ ಸಂತೋಷಕಾಕ್ಯನನ್ನು ಎರಡರಷ್ಟಾಗಿ ಮಾಡಿ ಅತ್ಯಂತ ಉತ್ಸಾಹದಿಂದ ನೋಡುತ್ತಿರುವ ಸಧಾಜಸಟಿ 


ಆಂತರಂಗಡಂತಿರುವ ಪ್ರಜಾಸಕಿ ನುಹಾರಾಜನು ತನ್ನ ಪಟ್ಟಿಣನನ್ನು ವಿಶಿಷ್ಟ ಸುಂಡಕೆರೀತಿಯೆಲ್ಲಿ ಅಲಂಕರಿಸುವಂತೆ 


ಕ ಆ ನಟ್ಟಣಿಗರು ಮನೆ ನುಕೆಯಲ್ಲಿಯೊ ಕುಂಕುನುಡ ನೀರನ್ನು ಚಿಪಿ ಹೊಸ ಮುತ್ತಿನ ಕೆಂಗೋಲಿ 
ಹಾಕಿ ३२७४४ ಫ್ರೆಷ್ಟಾಂಜಲಿಯನ್ನು ಎರಚಲಾಗಿ, ಜಗತ್ತಿಗೆಲ್ಲ ಗಂಘ್ಯ ಅಕ್ಷತೆ ನುತ್ತು ಹೊಗಳ ವೊಜೆಯಾವಂತಿ 
ಅವನು ನೊಗಸಾಯಿಕೊ | | ೩ || ಬೆಳೆದಿಪ್ಸ ಬಳ್ಳಿಯನುನೆಗಳೇ ಚಿಗುರಿ ನಾಂಗುಡಿಯಿಟ್ಟು ನೋ ಎನ್ಗುವಂತಿ 
ಕಟ್ಟಿನಕ್ಲಿಸಿದ್ದ ಬಾನುಟಿಗಳು ಡೆಟ್ಟಿವಾಗಿ ಹೊಳೆಯುತ್ತಿರುನ ದೀರ್ಧನಾನ ನೋಷಡಗಳ ಸೌಂಧರ್ಸುದಿಂಸ ಕೂಡಿ 


600९ ವರ್ಧನಾಸ ಸ್ರರಾಜಂ 


ತೆಕಿಮಸಗಿನುಸೊಂದು ನಿಯ | ಚ್ಛರ ರಾಜೋಪಯಡೆೊಳೊದನಿ ತತ್ಪುಕರಕ್ಕಾ 
ಕರನಿತ್ತಿತ್ತಂ ನನನೋ | ಶ್ರಕಳಿತಮುಣಿಶೋರಣ ಪ್ರತಾನಚ್ಛಲದಿಂ ॥ an 


ಥಕೆ ತಕ್ಷೀಚರರಾಜನ | ಬರನಿಂಗಿದಿಕೆಟ್ನಳೆನಿಸಿದುದು ಪುದಿದು ನಭೆಂ 
ಮೆಕಿಡು ಪುಕಪುಕಂ್ರೀೀಬ್ರಜ | ಕರಸಂಕಜ ಪುಟಿನಿಕೀರ್ಣಸಟಿವಾಸರೆಜಂ ॥ ೬ 


ಅನೆಂತರಮಾ ನೃಸಂ ಪ್ರಧಾನಸೇನಾಸತಿಪುಕೊಳಿತಕುಮಾರನೆರ್ಗಂ ಬೆರಸು ಕಯ್ಲೆಯ್ದು ರಾಗದಿನಿದಿ 
ರ್ಗೊಳಲು ತಾತ್ಕಾಲಿಕ ಕುಲೋಟೆಕಾಜಾರ ಪ್ರಶಸ್ವನಸ್ತೊಸಾಯನ ಸ್ವಬಕಿತ ಹೆಸ್ತಾಂಬುಜ ನಿಜಾಂತಃಪ್ಪರೆ 
ಸುನಾಸಿನ ಸಹಸ್ರವುಕಸ್ಸರಂ ಪೊಜನುಟ್ಟು ನಜಿಯೆ.- 
ಇನೆ 3४ 3४५ ३, ತಿ | ರನಮಂ ಪ್ರತ್‌ಕ್ಷನೆನುಗಿನೆಂಯೋನದೆ ಪೊ 
ಯೃವೊಲೆಯ್ಸೆ ದಿಬ್ಮುಖಂಗಳ | ಸೆಸಂಕಿ ಕಳ್ಳೊಯ್ದುನಾನಕದ್ದಾನೆಂಗಳ್‌ | 92, 
ಪೊಗಟಲ್‌ 30 (३880० | ಗಗನ್ರೀಜೀನಿ ತಳೆದ ವೈಕುರ್ನಣ ಜಿ 
ಹೈಗಳಿನೆ ಮಿಳ್ಳಿಸಿದುವು ಸಟ | ಯಿಗೆಗಳ್‌ ಮೃುಮುಸನನ ರಟಿಕಟತ್ಯತಿ ಸಟುಗಳ್‌ ॥ 9 


[<3 


ಫೊಡರ್ನಳೆಕಾಳಿ ಹೂಡಿದ ಹೆಯಾಳಿ ಕೆಟಂಬೊಳನೋಲೆ ಗಾಲಿ ಪೂ 

ಪುಡಿ ಚಳಕೇತುವಾಗೆ ಮುಪನೇಟದ ಸಾಕೆಥಿಯಾಗೆ ವಿಭ್ರಮುಂ 

ಬಡೆದ ನಿಜಾಸ್ಕಸಬ್ಬುಗಳಿಸಿಟ್ಟಿಬೆಯಾಗಿಕೆ ನೆಣ್ಯವೀಧಿಯೊಳ್‌ 

ನಜೆಹುನು ನೆಂಡನಾಸನುಕನುಫ್ವಜಿನೀ ಕಥಯೊಧನೆಂಬಿನಂ || ರ೯ 


ಆಕಾಶದಲ್ಲಿ ಅಲ್ಲಾಡುತ್ತಾ ನುನೋಹೆರವಾಡುನು, ॥ ೩೪ ॥ ಗಾಳಿಯಿಂದ ಅಲ್ಲಾಡುತ್ತಿದ್ದ ರತ್ನಖಜಿತನಾಡ 
ಕೋರಣ ಸಮೂಹದ ವ್ಯಾಜದಿಂದ ಆ ಪಟ್ಟಿಣನೆಂಬ ಸಮುದ್ರನ್ರ (ಆಕಾಶದಲ್ಲಿ ಸೆಂಚರಿಸುನ ಚೆಂದ್ರನೆ ಉಡೆಯ 
ದಿಂದೆ) ಗಂಧರ್ನರಾಜನ ಆಗಮಸದಿಂನ [ಉಬ್ಬಿ] ದೆಟ್ಟಿನಾಸ ಕೆೆಗಳಿಂಡತುಂಬಿಕೋ ಎಂಬಂತೆ ಕಾಣಿಸುತ್ತಿದ್ದಿತು. 
Hal ७ ಸಟ್ಟಿಣದ ಪ್ರೀ ಸಮೂಹ ಕಮುಲದೇಂಕಿಕುನ ತನ್ಮು ಳೈಗಳ ಬೊಗಸೆಯಿಂದ ಎರಟಿದೆ 
ಸುನಾಸಕಾದ್ರವ್ಯವ ಧೂಳು ಆಕಾಶನನ್ನು ತುಂಬಿ ಆ ಗಂಧರ್ನರಾಜನೆ ಆಗನುನಕ್ಕಾಗಿ ಭೂಡೇನಿಯೆ ಇದಿರು 
ಗೊಳ್ಳಲು ಎಡ್ಡು ಬಂಡಳೋ ಎನ್ನುವಂತಿತ್ತು. ॥ ೩೬ ॥ ಅಮೇಲೆ ७ ರಾಜನು ಮುಖ್ಯನುಂತ್ರಿ, ಸೇನಾಸತಿ, 
ಪುಕೋಹಿತರ್ಯ ರಾಜಕುಮಾರೆಕ ಸನೂಹದೊಡನೆ ಸೇರಿ ಆಲಂಕಾರೆ ಮಾಡಿಕೊಂಡು, ಸಂತೋಷದಿಂದ ಇದಿರು 
ಗೊಳ್ಳುವುದಕ್ಕಾಗಿ ಆ ಕಾಲಕ್ಕೂ ತನ್ಮು ನಂಶೆಕ್ಕೂ ಯೋಗ್ಯನಾಷ ಆಜಾರಡಂತೆ ಕ್ರೀಸ್ಸನಾದ ನೆಸ್ತುಗಳಿಂದ 
ಕೂಡಿದ ತಟ್ಟಿಯನ್ನು ಕೈಗಳಲ್ಲಿ ಹಡಿದಿರುನ ಅತಃಪುರನೆ ಸಹಸ್ರ ಜನ ಮುತ್ತೈಜಿಯಕನ್ನು ಮುಂದುಮಾಡಿ 
ಕೊಂಡು, ಅರಮಸೆಯಿಂಡ ಹೊರಟು ಬರಲಾಗಿ. ಇನು ನೆನ್ಮು ಶಬ್ದಕ್ಕೆ ಪ್ರತಿ ಶಬ್ದವನ್ನು ಹುಟ್ಟಿಸುತ್ತವೆ, ಇವು 
ನಮ್ಮ ಪ್ರತಿಕಕ್ಷಿಗಳು ಎಂಡು ನಿರ್ದಾಕ್ಷಿಟ್ಯವಾಗಿ ಹೊಡೆಯುತ್ತಿನೆಯೋ ಎನ್ನುವಂಕೆ ನಗಾರಿಯೆ ಥ್ವನಿಗಳು ದಿಕ್ಕು 
ಗಳ ಮುಖಗಳನ್ನು ಒತ್ತಿ ಹೊಡೆಯುತ್ತಿದ್ದುವು, ॥ ೩೭ ॥ ಆ ವೈಭನನನ್ನು ಹೊಗಳರೆಂಡು ಗಗನೆಲಕ್ಷ್ಮೀ 
ಜೇನಿಯು ನೈಕುರ್ವಣ ನಿದ್ಯೆಯಿಂದೆ ಹೊಂದಿಡ ನಾಲಗೆಗಳೋ ನನ್ನುನೆಂತೆ ಮೃದುವಾದ ಗಾಳಿಯಲ್ಲಿ ಶಬ್ಬನನ್ನು 
ಮಾಡುವುದರಲ್ಲಿ ಶಕ್ತನಾಡ ತಮಟಿಗಳು ಪ್ವಫಿಮಾಡಿದುವ, ೩೮ ॥ ಮಿಂಚುತ್ತಿರುನೆ ಮುಂಗುರುಳುಗಳು 
ಕಥಕ್ಳೆ ಕಟ್ಟಿದ ಕುಡುರೆಗಳು, ಧಳಧಳ ಹೊಳೆಯುತ್ತಿರುನ ಓಲೆಗಳು ಆ ಕಥಪೆ ಗಾಲಿಗಳು ತರೆಯಲ್ಲಿ ಮುಡಿವ 


೫ ವಿಡರ ರಾಜಾಗಮನಂ ೧೦೫ 


ತೊಳಗುನ ದರ್ನಣಂ ಕನೆಯಬಾಸಿಗನುಕ್ಷತರಾಜಿ ಮೊೂರ್ನೆ ನುಂ 

ಗಳಕಸ ಕಂಗಳೊಪ್ಪಿಕಿ ಕರಂಗಳೊಳಾತ್ಮಕಪೋಳನೀಕ್ಷಣಂ 

ಗಳ ಸುಲಿನಲ್ಲ ಪುರ್ನಿನ ಕುಚಂಗಳ ಭಂಗಿಯನುರ್ನಿಗೆಲ್ಲಮುಂ 

ತಳೆಡೊಳಗಿಸ್ಳಿ ತೋುವಸ್ಥೆಂಲಂಜಿಸೆಪತ್ತು ನಿಳಾಸಿನೀಜನಂ | ೪೦ 


ಆಂತೆಸೆನ ನೆಂಡನಾಸಡ ನಿಳಾನದಿನಸೆಂಗರಾಜ ನಿಜಯೆಪ್ರಯಾಣಲೀಲೆಯೆನೆಳುಆಃಸುತ್ತುಮಿದಿರ್ವರ್ನ 
ನ್ಲೆಗಂ ಪುರಸರಿಸರ ಸರಿತ್ರೀಕೆನನೆಣ ತರುತಳೆಡೊಳನಕರಿಸಿ ನಿಜನಿಭನಪ್ರಕಾಶ ಭೂಷಣ ವಸನ ಕುಸಃಮಾದಿ 
०, रस >> 
ಪ್ರಸಾಧನ ಕುತೂಹಳನ್ಸುಳಿತಮಾಗಿರ್ನ ಖಚಕೆಚಕ್ರಷ ನಡುನೆ- 


ತದಿಸಂಡ ಪ್ರತಿಬಿಂಬಸಂಕ್ರನುಣದಿಂ ಮುಕ್ತಾತಸತ್ರಂಗಳೆಂ 

ಬುರುಹೋನ್ನಾಳದಳೆಂಗಳಂತಿಕೆ ನೃುಣಾಳೀಮಾಳೆಸೋಲ್‌ ಮಿಳ್ಳಿನು 

ಕ್ರಿಕೆ ಚಂಚಚ್ಚನುರೀರುಹಂಗಳನುಳ ಕ್ಟಾನೋಜ್ಚ್ಯಳಾಂಗಂ ನಿಯೆ 

ಚೈಕರಾಜಂ ಖಗೆರಾಜಚಕ್ರಯುತನಿರ್ದಂ ಕಾಜಹಂನಸೋನಮಂ ॥ ೪೧ 


L 


[3 


ನುತ್ತಂ-- 


ನಯನೋತ್ಸನನುಂ ಕನಕಳಿ | ಕೆಯಿಸುದೃತ್ಸಳದಿನೀವ ಸಂತಾನಡ ಲೀ 
ಲೆಯನಾಂತು ಖಚಕರಾಜಂ | ಸ್ವಯಂಪ್ರ ಭೆಯುನುರ್ಕಕೀತಿಯುಂ ಬೆರೆಸಿರ್ದಂ ॥ ೪೨ 





ಹೂಗಳು ಚಲಿಸುತ್ತಿರುವ ಬಾವುಟಗಳು ನೈಭವದಿಂಡ ಕೂಡಿದ ಮುಖಗಳು ನುದಿಸಿಡೆ ನಾರಥಿಯಾಗಿರೆಲಾಗಿ- ಆ 
ರಾಜನೆ ದಟ್ಟಿನಾಗಿರುವ ರಾಣಿನಾನವು ಮನ್ಮಥ ಸೈನ್ಯವ ಕಧಸಮೂಹೆನೋ ಎನ್ನುನಂತೆ ಅಂಗಡಿ ಬೀದಿಯಲ್ಲಿ 
ನಡೆಡುಕೊಂದು ಹೋಯಿತು. ॥ ೩೯ ॥ ಪ್ರಕಾಶಿಸು ಕನ್ನಡಿ, ಹೂನಿನ ಬಾಸಿಂಗ್ಯ ಮಂತ್ರಾಕ್ಷತೆ, ಗರಿಕೆ ನುತ್ತು 
ಮುಂಗಲ ಕಲಶ-ಇನುಗಳು ಕೈಗಳಲ್ಲಿ ಸುಂಡೆಕನಾಗಿ ಕಾಣುತ್ತಿರಲಾಗಿ, [ಅವು ಕ್ರಮನಾಗಿ] ಕೆನ್ನೆಗಳು ಕಣ್ಣು, 808, 
ವಾಡ ಹಲ್ಲುಗಳು, ಹುಬ್ಬುಗಳು, ಕುಚಗಳು-ಇನ್ಸಗಳ ಸೌಂಡರ್ಯನನ್ನು ಸ್ವೀಕರಿಸಿ, ಒಳಗಿಟ್ಟುಕೊಂಡು ಜಗತ್ತಿ 
ಗೆಲ್ಲಾ ಪ್ರಪರ್ಕಿಸುನಂತೆ ಆ ಸುಂದರ್ರ್ರೀಯರು ಕಾಣಿಸುತ್ತಿದ್ದರು. ॥ ೪೦॥ ಹೀಗೆ ಬೆಳಗುವ ರಾಣಿವಾಸಡ 
ಸೌಂದರ್ಯೆದಿಂತೆ ನುನ್ಮಧರಾಜನ ನಿಜಯನ್ರಯಾಣದ ಆಟಿನನ್ನು ಎರಚುತ್ತಾ (ಪ್ರದರ್ಶಿಸುತ್ತಾ) ಇದಿರು 
ಗೊಳ್ಳಲು ಬರುವಷ್ಟರಲ್ಲಿ ನಟ್ಟಿಣಸಮೀವದ ನದೀ ತೀರದಲ್ಲಿದ್ದ ಉಪ್ಯಾಸವನವ ವೃಕ್ಷದ ಕೆಳಗಡೆ ಇಳಿದುಕೊಂಡು, 
ತನ್ನ ವೈಭನನನ್ನು ಪ್ರಕಾಶಗೊಳಿಸುವ, ಅ ಭರಣ-.ಬಟ್ಟಿ-ಹೂಗಳು- ಇತ್ಯಾದಿ ಆಲಂಕಾರೆಗಳ ಕುತೂಹಲನಲ್ಲಿ 
(ಸೆಂಭ್ರಮುವಲ್ಲಿ) ಕಲಕಿಪಂಕಿದ್ದ ಗಂಥರ್ನಸಮೂಹೆಡ ಮಧ್ಯದಲ್ಲಿ ವೃಕ್ಷನನೂಹದ ಸೆಸಳಿನಲ್ಲಿ ಸೇರಿಕೊಂಡು 
ಮುತ್ತಿನಕೊಡೆಗಳು ಕನುಲದ ದಂಟಿನ ಪಳೆಗಳ ಹಾಗೆ ಇರಲಾಗಿ, ಬೀಸುತ್ತಿರುವ ಚಾಮಕೆಗಳು ಕನುಲದ ಹಾಕದಂತೆ 
ಪ್ರಕಾಂಿನುತ್ತಿರಲಾಗಿ, ಪರಿಶುಷ್ಸನಾಪ-ತೆಳುನಾನ ಮುತ್ತು ಕಾಂಿಯುಕ್ತವಾಪ ದೇಹವುಳ್ಳ ಗಂಧರ್ನರಾಜನು 
ಅನೇಕ ಗಂಧರ್ನರಾಜರಿಂದ ಕೂಡಿಪನನಾಗಿ ರಾಜಹೆಂಸಡ ಹೋಲಿಕೆಯಿಂದ ಇರುತ್ತಿದ್ದನು. ॥ ೪೧ ॥ ನುತ್ತು- 
ಆ ಗಂದರ್ನರಾಜನು ಹೊಸಟಿಗುರಿಸಿಂಡಲೂ, ಪ್ರಕಾಶಿಸುವ ಹಣ್ಣಿ ನಿಂದಲೂ ಕೂಡಿ ಕಣ್ಣಿಗೆ ಹಬ್ಬನನ್ನು ಕೊಡುವ 
ಕಲ್ಪವೃಕ್ಷದ ಲೀಲೆಯಿಂದ ಕೂಡಿಪನಕಂತೆ ಸ್ವಯೆಂಸ್ರಭೆ ಮತ್ತು ಅರ್ಕಕೀರ್ತಿ_. ಇವರೊಡನೆ ಇರುತ್ತಿದ್ದನು. ॥೪೨॥ 


v 


l4 


608 ವರ್ಧಮಾನ ಪುರಾಣಂ 


ಬೆಳಗುವ ಕೇಜೋಗುಣನುಕೆ | ಚೆಳಗುವ ಮೆಯ್ಬಿರಿಯಿನರ್ಕಕೀರ್ತಿಯ ರೂಸಂ 
ತಳೆದವೊಲಿರ್ದೆಂ ವ್ಯಜನಾ | ನಿಕನರ್ತಿತ ಹಾರನರ್ಕಕೀರ್ತಿಕುಮಾರೆಂ ॥ ಳಿ 


ಮುಡಿಯಿಸುವೆಣ್ಟನಿಕ್ಕುವಡಿಯೂಡುನ ಕನ್ನೆಡಿಡೋರ್ನ ಕಿರ್ದಿ ಜೊ 
ಬ್ರಡುನಬಳಾಕಡಂಬದಿನಹೇನೆಸೆದಿರ್ದಳೊ ರೆತ್ನಪೀರಡೊಳ್‌ 

ನಡುನೆ ಖಗೇಂದ್ರಕನ್ಯೆ ದರಹಾಸನುಧಾರುಚಿ ಪರ್ನೆ ಮಿಂಚುಗಳ್‌ 

ಗೆಡೆಣಿಸಿ ಸುತ್ತಿ ಪೂರ್ನಗಿರಕೂಟಿಡೊಳಿರ್ದ ಸುಧಾಂಶುಕೀಖೆನೋಲ್‌ | ೪೪ 


ನುತ್ತಂ 
ಎಳಸಿ ನನನತ್ರಮಂಜರಿ | ಗಳ ಗುಚ್ಛದ ಮುಗುಳ ಜೆಬ್ಟಸಾತ್ಮಾಂಬಿಕೆ ಸಾ 
ರ್ಹಳನಡಿಸುತ್ತಿಕೆ ನನೆಯಿಸಿ | ४४४७४ ಮುಥುಲಕ್ಷ್ಮಿ ಮೇಳಿಸಿರ್ನಿಳಲತೆಯಂ | ೪೫ 


ಅಂತು ನಿಜಾಂತಃಪುರಫುರಂಥ್ರಿಯರ್‌ ತನುತಮಗೆ ಕತ್ವತಿಂವಕೆಯ ನುಂಗಳವ್ರಸಾಧನ ನಿನೋದನೆ ವುಕೆ 
ಪ್ರನೇಶ ಪ್ರಶಸ್ತ ಅಗ್ಲಾಂತರಾಳ ನೇಳಾನಿನೋದಮಾಗೆ ಲೀಲೆಯಿನಿರ್ದೆ ವಿದ್ಯಾಧರಾಧಿರಾಜನ ನಿಜಾಗಮೋತ್ಸನಕ್ಕೆ 
ನರ್ತಿಸಿದಫುನೆನಿಸಿ ಮಂಗಳನಟಿಹನಟುರನದಿಂ ತತ್ಸಭೆಯ ಕತ್ನಪೀರಂಗಳದಿರ್ನಿನನಿದಿರ್ವಂಡು ಸೆಂಭ್ರಮಾಭ್ಯುತ್ನಾ ಕೆ 
ಸೆಂಸಮಾಕ ಚೀನಾಂಚೆಳಾಚಲನ ಚಳಿತನಳಯೋನ್ಮುಖರಮುಖನ್ರಾರ್ಥಿಕ ಸಕಿರೆಂಭನೆಂ ಬೀಯಗನನಟ್ಯ ಟಂ 
ತಟಸ್ಕಿಸಿ ತತ್ಯಕಪ್ರಸೆಭಾಕೃಷ್ಟ ನಿಕಟಿವಿಷ್ಟಕೋಪನಿಷ್ಟಂ, ತತ್ಸಮಯಸಮುಚಿತ ಶೋಭನೋಸಚಾರಾಜ್ಞಾಸಿತ 
ಕುಲನೃದ್ಧ ಪುಕೆಂಧಿ)ೀಜನೆಸಮಾಜಂ ಪ್ರಜಾಸತಿ ಮಹಾರಾಜಂ ನಿಜಪದನಿಧಾನದೀನನರ್ತಿಯಾದರ್ಕಕೀರ್ತಿಯೆಂ 


೪ 


ಬೀಸೆಣಿಗೆಯ ಗಾಳಿಯಿಂದ ಕುಣಿಯುತ್ತಿರುವ ಹಾಕವುಳ್ಳ ಅರ್ಕಕೀರ್ತಿ ಕುಮಾರನು, ಕೊಳೆಗಿ ಬೆಳಗುನ ಕೇಜೋ 
ಗುಣವೇ ಕಾಂತಿಯುಕ್ತವಾಡ ದೇಹ ಸೌಂದರ್ಯದಿಂದ ಅರ್ಕಕೀರ್ತಿಯೆ ಕೂನನ್ನು ಥರಿಸಿಜೆಯೋ, ಎನ್ನುನೆಂತಿ 
ದನು. ॥ ೪೩ ॥ ಹೂನನ್ನು ಮುಡಿಸುವ, ಸುಗಂಥನನ್ನು ಪೊಸುನ್ಯ ಪಾಪಗಳಿಗೆ ಬಣ್ಣನನ್ನು ಹೆಚ್ಚುವ, ಕನ್ನಡಿ 
ಯನ್ನು ತೋರಿಸುನ್ಯ ಸರಿಮಾಡಿ ಹಣೆಗೆ ತಿಲಕನನ್ನಿಡುನ ಸ್ತ್ರೀ ಸಮೂಹದಿಂದ ರತ್ನ ಸಿಂಹಾಸನಡ ಮಧ್ಯದಲ್ಲಿ 
६४४४८ ಗಂಧರ್ವಕನ್ನೆಯು (ಸ್ವಯಂಪ್ರಭಿಯು) ಪೂರ್ನನರ್ವತದೆ ಶಿಖರದಲ್ಲಿರುವ ಚಂದ್ರ ಕೇಖೆಯೆ ಹಾಗೆ, ತನ್ನ 
ಮುಗುಳ್ಗೆಗೆಯ ಅನೃುತಕಿರಣಗಳು ಮಿಂಚುಗಳ ಗುಂಪುಗಳನ್ನು ಹಬ್ಬಿಸುತ್ತಿರಲು, ಅಡೀನು ಮುನೋಹೆಕವಾಗಿ 
ಡ್ಲಳೊ! ॥೪೪॥ ಮುತ್ತು ಆಕೆಯ್ದತಾಯಿಯು ಹೆತ್ತಿಕಕ್ಕೆ ಬಂದು ಅತ್ಯಂತ ಪ್ರೀತಿಯಿಂದ ಚಿಗುರಿಸಿಂದ 
ತುಂಬಿದ ಸುಂದರನಾದ ನೊಗ್ಗಿನೆ ಗೊಂಚಲನ್ನು ಮುಡಿಸುತ್ತಿರಲಾಗಿ, ಆ ಕೋಮಲೆಯು, ನಸೆಂತಲಕ್ಷ್ಮಿ: 

ಸೇರಿಕೊಂಡ ಎಳೆಯ ಬಳ್ಳಿಯನ್ನು ಕೆನಸಿಗೆ ತರುತ್ತಿದ್ದಳು. ॥ ೪೫ ॥ ಹೀಗೆ ತನ್ನೆ ಅಂತಃಪುಕದ ದಾಸಿಯರು ७ 
ಮದುನಣಗಿತ್ತಿಯೆ ನುಂಗಲಾಲಂಕಾರನಿನೋದನೇ ನಟ್ಟಣನನು, ಹುಗುನ ಶುಭಲಗ್ಗಕಾಲಡ ವಿನೋದಡನಾಗಲಾಗಿ, 
ಸಂತೋಷದಿಂದಿದ್ದೆ ಗಂಧರ್ನರಾಜನ ಆಗಮುನದೆ ९७ ನಕ್ಕಾಗಿ ನರ್ತಿಸುತ್ತಿ ನೆಯೋ ಎನ್ನುನಂತಹೆ ಮಂಗಳ ಚೇರಿ 
898०0 ಆ ಸಭಿಯ ರತ್ನಪೀರಗಳು ಅದಿರುತ್ತಿಕಲಾಗಿ, ಇದಿರೆಗೊಂಡು, ಸಂಭ್ರಮುದಿಂಡೆ ಮೇಲಕ್ಕೆದ್ದು 
ಮುರ್ಯಾಜಿಮಾಡಿ, ಕೀಷ್ಮಿ ಉಡುಗೆಯೆ ಸೆಕೆಗಿಫಿಂನ ಒರೆಸಿದ ಮುಖವುಳ್ಳ ವರಾಗ್ಯಿ ಇದಿರಿಗೆ ಗೌರವದಿಂದ ನ್ರಾರ್ಥಿ 
ಸುನ ಬೀಗರೆನು ಅಕ್ಕರೆಯಿಂದ ಆಲಿಂಗಿಸಿ, ಕೈಹಿಡಿದು ಎಳೆದು ಹೆತ್ತಿರದೆ ಪೀರದಲ್ಲಿ [ಇಬ್ಬರೂ] ಕುಳಿತನರಾಗಿ, 
ಆ ಸಮಯಕ್ಳೆ ಉಚಿತವಾಷ ಮಂಗಳೋನಚಾರೆಗಳಿಂದ ಕುಲನೃದ್ಧಕೂ ಮುತ್ತ್ಯೈಗಿಯರ ಸಮೂಹವೂ ಅಪ್ಪಣೆ 
ಮಾಡಲಾಗಿ, ಪ್ರಜಾನತಿ ಮಹಾರಾಜನು ತನ್ನೆ ಪಾಷಗಳೆಂಬ ನಿಧಿಗೆ ದೀನಡ ಕುಡಿಯಾಗಿರುನ (ನಮಸ್ಯರಿಸಿವೆ) 


ಜ ಖಚರ ರಾಜಾಗಮನಂ ಗಿಂ೭ 


ತಟ್‌ a ಫಕಸುವುದುನುಸಕಿಸಿಕಟಿದೊಳ್‌ ಕೆಳದಿಯರೆ ಕಡುನೆ ನುಸೆಸಿಜನಿಳಾಸೆ ಕೇಳೀಸಾರಿಕೆಯೊಲಿರ್ದ ನಿಜ ದಾರಿ 
ಕೆಯಂ ಜ್ವಳನಜಟಿನುಹಾರಾಜಂ ಪ್ರಣಯೆಲಾಲನೋಟಚಿತ ವಿಕೃತಾಭಿಧಾನಮುಖರೆ ಮುಖಾಂಭೋಜನಟ್ಛಿಟ್‌ಂ 
ಕಕಿದು.- 


ತೆಗೆಡುರೆಹೊಳನುರ್ಚಿ ಮುಖೇಂ | ಮೆಗಾಕೆ ಮುಟಕಿಮಾಡಿ ಹಿಡಿದ ಲೀಲಾಬ್ದನುನೊ 
ಯ್ಯಗೆ ಕೆಲಕೆ ಫೊಂಕಿದಂ ಪೋ | ಗುಗೆ ಪೊಡನಡಲಳ್ಳ ನಿಮ್ಮ ಮಾನಂಗೆಸುತುಂ ॥ ೪೬ 


ಇದಿರ್ಗೆಜಗುವುಡಂ ಮುನ್ನೆಟ | ಯೆಜಿ ಸಿಡಿಬಿಡಿಗೊಳ್ಳ ಮುಗ್ಸೆಯೆಂ ಭರೆಜಿ ಸೆಭಾ 
ಗ್ರಡೊಳೆಟಗಿಸಿ ತಾಂ ಗುರುನಾ | ದುದು ಲಜ್ಜೆ ಖಗಾಧಿರಾಜನಂದಕೆಗಾಗಳ್‌ || ೪೭ 


ಅಂತು ಸಹೆಜಸಾಧ್ವಸ ನಮ್ರುಕಿಯೆ ಭಕ್ತಿ ಪ್ರಣತೆಯಾಗಿ ಪರಿವರ್ತಿತಕಟಾಕ್ಷ ಕಿರಣಾಕ್ಷತಂಗಳಿಂ ನಿಜಾಂಭ್ರಿಗಳೆ 
ಫರ್ಚಿಸುವೆ ಕನ್ಯಾರತ್ನನುಂ ನಿಜಕುಲಕ್ಕಿಮನೆ ಚೂಡಾರತ್ನಮೆಂದು ನೋಡಿ ಪಾರೆಯ್ಸಿನಲನಂ ಸಲ್ಪಕಕೆಯಂ 809 
ತದುತ್ಸನ 000९2), ತಮುನಃಪ್ರನೋದನಶದಿನಾಗಳ್‌ ಸಮಾಹೈತ ಸನುಯೋಚಿತ ಗೋಷ್ಟೀನಿನೋದನೆಟ್ಟು 
ವಿದ್ಯಾಥಢರಾಧಿರಾಜನೆ ಮುಂದಿಟ್ಟೊಡಗೊಂಡು ಬಂದು ನಿಜಪುರಮುನುತ್ತುಂಗಕೋರಣತರಂಗಿತ ಗೋವುಕನುಕನ್ಸ 
ಮಂಗಳೋವಚಾರವುರಸ್ಸೆಂ ಪುಗಿಸೆ 


ಸುಡೆತೀ ನಂದೋಹಡದಾಕಾರದಿಕನನಿತಳೆಂ ರೆತ್ನಭೂಷಾಪ್ರಭಾಕಾ 

ರದಿನಾಶಾಭಿತ್ರಿ ಕೋಧಸ್ಥಳಿ ಚಮರರುಹಚ್ಛತ್ರವಾಳಿಧ್ವೈಜಾಕಾ 

ಕದಿಕೊಪ್ಸಂಜೆತ್ತು ಕೊನಾಂತರೆ ಸರಿಣತಮಾಯ್ತಲ್ಲದಂಡೆತ್ತವೋಡ हे 
ड,080 ನೇಟ್‌ಂಬಕ್ಸಮಾಯ್ತೆಚ್ಚರಿ ವುಗೆ ಪುಕನುಂ ಬಂದು ವಿದ್ಯಾಥಕೇಂದ್ರಂ ॥ ೪೮ 


ಅರ್ಕಕೀರ್ತಿಯನ್ನು ಆಲಿಂಗಿಸಿಕೊಂಡು ಹರಸಲಾಗಿ, ಅತ್ಯಂತ ಹೆತ್ತಿಕದಲ್ಲಿ ಗೆಳತಿಯೆಕೆ ಮುಥ್ಯೆ ನುನ್ನಥನ ಆಟಿದ 
ಗಿಳಿಯೆಂತಿದ್ದೆ ತನ್ನ ನುಗಳನ್ನು ಬ್ರೇಮನಾಲಕೆಗೆ ಉಚಿತವಾಗಿ ವ್ಯತ್ಯಸ್ತಗೊಂಡ ಥೃನಿಯ ಮಾತುಗಳುಳ್ಳ ಮುಖ 
ಕಮುಲವುಳ್ಳನನಾನ ಜ್ವಲನಜಟಿನುಹಾರಾಜನು ಅಕ್ಕಿಯಿಂದ ಕರಿದು. ಆಕೆಯನ್ನು ಎದೆಗೆ ಅಪ್ಪಿಕೊಂಡು ಅನಳು 
ತನ್ನೆ ಮುಖಕನುಲಕ್ಕೆ ನುರಿನಾಢಿ ಹಿಡಿದಿದ್ದ ಲೀಲಾ ಕನುಖನನ್ನು ಸೆಲ್ಲಗೆ ಪಕ್ಕಕ್ಕೆ ಸರಿಸಿದವನಾಗಿ, "ಹೋಗು 
88, ನಿಮ್ಮ ಮಾನನಿಗೆ ನಮಸ್ಯಾರಮಾಡು' ಎಂಬುದಾಗಿ (ಹೇಳಿದನು). ॥ ೪೬ ॥ ಇದಿರಾಗಿ ಹೋಗಿ, ಫನುಸ್ಯಾರೆ 
ಮಾಡುವುದನ್ನು [ಅದಕ್ಕೂ] ಪೂರ್ವದಲ್ಲಿ ತಿಳಿಯನೆ, ಕಳವಳಗೊಳ್ಳುತ್ತಿದ್ದ ७ ಮುಗ್ಗೆಯನ್ನು ಬಲಾತ್ಯಾರೆದಿಂಡ ೮ 
[ತುಂಬಿದೆ] ಸಭೆಯಲ್ಲಿ ನಮಸ್ಕಾಂಮಾಡುನಂತೆ ಮಾಡಲಾಗಿ, ಆ ಗಂಥರ್ನರೂಜವುತ್ರಿಗೆ ನಾಚಿಕೆಯು ಗುರುನಾಯಿತು 
(ಬಹು ನಾಚಿಕೆಯಾಯಿತು). ॥ ೪೭ ॥ ಹೀಗೆ ಸೆಹೆಜ ಭೀರುವಾದ [ಅನಳು] ನಮ್ರತೆಯೇ ಭಕ್ತಿಯಿಂದ [ಬಾಗಿ 
ಡಂಕಿ] ಬಾಗಿಡನಳಾಗಿ ತನ್ನೆ ಕಡೆಗಣ್ಣೋಟದ ಕಿರಣಗಳೇ ಅಕ್ಸತೆಗಳಾಗಿ ನರಿನರ್ತನೆಗೊಂಡು, ತನ್ನೆ ಸಾದ 
ಗಳನ್ನು ಪೊಜಿಸುನ ಆ ಕನ್ಯಾರತ್ನನನ್ನು "ನಮ್ಮ ನಂಶಕ್ಕೆ ಇಡೀ ಚೂಡಾರತ್ನ?ನಿಂದು ಅವಳನ್ನು [ಮಮುಕೆಯಿಂದ] 
ನೋಡಿ, ಹಾಕ್ಯಿಸಿ, ಹಲವು ಶುಭಾಶೀರ್ನಾಡಗಳಿಂದ ಅವಳನ್ನು ಆಶೀರ್ವದಿಸಿ ಆ ಸಂತೋಷರಸದಲ್ಲಿ ಕೊಯ್ದ 
ಮನಸ್ಸಿನ ಸಂತೋಷದಿಂದ ಆಗ ಸಮುಯೋಚಿತನಾಗಿ ಆಹ್ವಾನಿತರಾಡನರ ಗೋಷ್ಠಿಯಲ್ಲಿ ನಿನೊಃದಿತನಾಗಿದ್ದ 
ಆತನು ಮೇಲಕ್ಕೆದ್ದು, ಗಂಧರ್ನರಾಜನನ್ನು ಮುಂದಿಟ್ಟುಕೊಂಡು ಜೊತೆಯಲ್ಲಿ ಬಂಡು, ಎಶ್ರರನಾಡ ತೋರಣ 
ಗಳಿಂದೆ ತರಂಗಿತವಾಗಿರುವ ಗೋವುಕೆವುಳ್ಳ ತನ್ನ ಸಟ್ಟಿಣವನ್ನು ಅಷ್ಟಮಂಗಳೋಪಚಾರ ಪುರಸ್ಸರವಾಗಿ 
ಪ್ರವೇತಿಸಲಾಗಿ- ಆ ಗಂಧರ್ವರಾಜನು ಬಂದು ಪಟ್ಟಣವನ್ನು ಪ್ರವೇತಿಸಲಾಗಿ, ಭೂಭಾಗವು ಸ್ರೀಸಮೂಹಡ 


9286 ನರ್ಧಮಾನೆ ಪ್ರರಾಜಂ 


ಸುಕಚಾಸಂ ಕನಿದಿರ ಕಾಕಮುಗಿರೊಳ” ನೆಯ್ದೋರ್ನ ನಿಮ್ಯಲ್ಲತೋ 

ತೃಕಮೆಂಬಂವದಿ ನೇಟ್‌ದೋನೆನಿಢಿಯೊಳ್‌ ಭಾಸ್ವನ್ಮೈಣಿಚ್ಛಪ್ರನುಂ 

ಜರಿ ड8,3,0 ಭಂಗುರಾಂಗಲತಿಕಾಲಾನಣ್ಯನುಂದಲ್ಲಿ ನೋ 

ಟ್ಪರ ಕನ್ನೊಳ್‌ ಪೊಳೆಮಳ್ಳಿ ४०४०४) ಖಗೇಂದ್ರಾಂತಃವುರಪ್ಟ್ರೀಜನಂ ॥| ೪೯ 


ಅಂತು ಬರ್ನಂತಃವುಕಕಾಂತೆಯೆಕೆ ನಡುನೆ ನೀಲಿಷಟ್‌ಯೆ ತುಜುಂಗಲೊಳ್‌ ಉಪ್ಯಾನಷಂಡಂಬೆರನು ನಕ 
ನೇನತಿಯೆ ಬರ್ನಂತಿ- 


ಕಾಂಡದನೋಟಲ್‌ ನಿಳಾಸಭ್ಯತವಾರಿಜನೇಜಃವ ರತ್ನಹೋಳಿ ಕಾ 

ದೆಂಡಿಕೆ ಚಾಸದಂಡದೆನೊೊಲಾತ್ಮನಸುರ್ಲಕಿ ನಾರಿಪ್ಕಲ್‌ ನುನಂ 

ಗೊಂಡಿಕಿ ಬಂಡಳಿಂದಿನಳ ನೆಯ್ಬಿಡಿದಾಯ್ತು ನುನೋಭನಂಗೆ ಕೋ 

ದಂಡಸರವ್ರಯೋಗನೆನೆ ತಾಳಿ ನಿಯಚ್ಛರಕನ್ನೆ ಲೀಲೆಯಿಂ || pT) 


ಅಂತು ನುನಸಿಜನಿಜಯ ಚಕ್ರರೆತ್ಸಮೆನಿನ ಕನ್ಯಾರತ್ನಮಂ ಮುಂದಿಟ್ಟಿಬರ್ನ 8७४४४ ಬರನಿನಾಡಂ 
ಬರನುಂ ಪುಕನಕೆಡೊಳೆಲ್ಲನುಬ್ತಿಯಿಂ ನೋಡಲೆಂಡು__ " 


ನೆಟಗುಳಿದಿರ್ದನು ನೆಂಜನುಡ | ಲಆಯೆಣೆ ನಂಜರೆಶುಕಾದಿಗಳೆ ವುಕಗೃಹೆಹೊಳ್‌” 
ಸೆಜಗಿಸಿತಿರ್ನನರಲ್ಲೆಸೆ | ಮಣಮಟ್ಟಿತಂಡುಡಂದು ಪುಕೆಜನನೆಲ್ಲಂ ॥ un 


ಆಕಾರನನ್ನು ತಾಳಿತು; ದಿಳ್ಳಿಷ ಗೋಡೆಗಳೆಲ್ಲವೂ ರಿಶ್ನಾಭರಣಗಳ ಕಾಂತಿಯೆ ಕೂನನನ್ನು ४३४४४); 
ಅಕಾಶನೆಲ್ಲವೂ ಚಾನುರ ಛತ್ರ ಬಾವುಟಗಳ ಆಕಾರನನ್ನು ತಾಳಿ. ಹೀಗೆ ರೂನಾಂತರನನ್ನು 3०४४ 
ಇದ್ದಕಿ ಅನು ಎಕ್ಲಿ ಹೋದುವು, ಹೇಳು ಎನ್ನುನಷ್ಟು ಕಶ್ಚರ್ಯನಾಯಿತು, ॥೪೮॥ ಕಾನುನೆಬಿಲ್ಲು 
ಮುತ್ತಿಕೊಂಡಿರುನ ಮಳೆಗಾಲಡ ಮೋಡದಲ್ಲಿ ಕಾಣಿಸಿಕೊಳ್ಳುನ ಮಿಂಚಿನ ಮುಹಕ್ತೋ ಎನ್ನುನ ರೀತಿಯಲ್ಲಿ 
ಕ್ರಮನಾಗಿ ಹಿಡಿಕೆಯಲ್ಲಿ ಹೊಳೆಯುತ್ತಿರುವ ರತ್ನ ಖಚಿತಳಾದ ಕೊಡೆಗಳೆ ಸಮೂಹವು ಎತ್ತಿಹಿಡಿದಿಕಲಾಗಿ, 
ಬಾಗಿಷ ದೇಹನೆಂಬ ಬಳ್ಳಿಯ ಸೌಂದರ್ಯನು ७9 ನೋಡುತ್ತಿಪೆನರ ಕಣ್ಣಿನಲ್ಲಿ ಹೊಳೆರು ಬೆಳಕನ್ನುಂಟು. 
ಮಾಡಲಾಗಿ ಆ ಗೆಂದರ್ನರಾಜನೆ ಅಂತಃವುರೆದ ಪ್ರೀ ಜನರು ಅಲ್ಲಿಗೆ ०४0. ॥೪೯॥ ಹಾಗೆ ಬರುಕ್ತಿಕುನ 
ರಾಣಿನಾನಡೆ ಕನುಣಿಯರ ಮಧ್ಯದಲ್ಲಿ ಫೆನಿಳುಗರಿಯ ಕೊಡೆಗಳ ಗುಂಪಿನಲ್ಲಿ ಉದ್ಯಾನ ಸನೂಹೆಹೊಡನೆ ಕೂದಿ 
ನನದೇನತೆಯೆ! ಬರುವಂತೆ ಥೆರಿಸಿಕುವ ರತ್ನ ಸಮೂಹೆನು ನಿಲಾಸೆದಿಂತ 300४0 ಕನುಲನೆಂಬ ಬಾಣದ 
ಹಾಗೆಯೂ ರೆಕ್ಟಣೆಯ ಡೆಂಸವು ಬಿ್ಲಿನೆ ಪೆಂಡನಂತೆಯ್ಕೂ, ತನ್ನ ನೇಹೆನೆಂಬ ಬಳ್ಳಿಯು ಬಿ್ಲಿಗೆ ಕಟ್ಟುನ ಹೆಗ್ಗೆ 
- ಡೆಂತೆಯೊ/ ನುಷಹೋಹಕನಾಗಿ ಬರುತ್ತಿದ್ದಾಳೆ. ಇನಳ ನೇಹ ನುಕ್ಕಥನಿಗೆ [ಕನ್ನ] 890 ಬಾಣಗಳ ಪ್ರಯೋ 
ಗಕ್ಕೆ ಸ್ವೀಕೃತವಾದುವಾಯಿತು-ಎನ್ನುವಂತಹೆ ಕೋಭಿಯನ್ನು ತಾಳಿ ಆ ಗಂಧರ್ನಕನ್ನೆಯು ಅಲ್ಲಿಗೆ ಬಂಪಳು. 
॥५०॥ ಹೀಗೆ ಮುಕ್ಕನಕೆ ನಿಜಯಕ್ಕೆ [ಒದಗಿರುವ] ಚಕ್ರರತ್ನ ಎನಿಸಿರುವ ಕನ್ಯಾಕತ್ನಪನ್ನು ಮುಂದಿಟ್ಟುಕೊಂಡು ಬರು 
ತ್ರಿರುನ ಮುಮನೆಯ 80 ७४४ ಅಗಮನಣ ರೀವಿಯನ್ನು ७ ನಟ್ಟಣದನರಿಲ್ಲರೂ ಆಕೃರೆಯಿಂಡ ನೋಡುವುದಕ್ಕೆಂದು 
ಹೊರೆಕ್ಳೆ ಬರಲು ಅನಕಾಶನಿಲ್ಲಡೆ [ಇದ್ದುದರಿಂದ ಮಾತ್ರ] ಪಂಜರಸ್ಸೆವಾದ ಗಿಳಿ ಮೊನಲಾನಮುನೆಲ್ಲವೂ ಹಿಂಮಳಿ 
ದಿದ್ದುವು ಇನ್ನಾರೂ ಹಿಂಪುಳಿದಿರಲಿಲ್ಲ ಎನ್ನುವಂತೆ ನಟ್ಟಿಣವ ಜನರೆಲ್ಲರೂ ಅಗ ಹೊರಹೊರಟು ಬಂದರೆ. ॥ ೫೧ | 


೫ 28४४२ ರಾಜಾಗನುನಂ 006 


ನುಕನೀಧೀಲತಿಗಳ್‌ ಕುಡಿ | ನರಿಡಪುನೆನೆ ಮುಂಜಿ डै६८:3४50008 ಸುತ್ತುಂ 
ಪಂಿವಡೆಡುಡು ನುಕಜನಮಾ | ಳ್ವರಿಗಳ ಕೊತ್ತಳೆಡೆ ನುದಿಲಮಾಡಥ ಮೇಲಂ || ೫೨ 


ವುಕನಿನಣಿಮಾರ್ಗಕತ್ನಾ | ಕರನುಂಡೇಂ ಘೂರ್ಣಿಸಿತ್ತೊ ಕನಿೆತ್ತಂ ತೀ 
ನಿಕಿ ಜನೆತಾನಾಹಿನಿಗಳ್‌ | ಪರಿತಂಡುತ್ತುಂಗೆ ಹರ್ನ್ಸುಕೂಬಾದ್ರಿಗಳಿಂ ij ೫೩ 
ಆ ಸನುಯಮೊಳ್‌ 


ಕುಸಿಪನುನಿನ್ಮು ಬಿಣ್ಣಿಕೊಳೆ ಹಾರ ಮಾಲೆಯ ಬಿಣ್ಣಕೆಂತೊ ಸ್ಸ 

ರಿಸಿಷವುಣೆಂತು ನೋಡಿನೆಗಬ್ಬಿಂತುನಕಾಕನುಸಂಗಯೆಸ್ನಿ ಗಾ 

ಳಿಸಿ ಸಟದಿಕ್ಳಿ ಹಾರೆಲತೆಯೆಂ ಮೊಲೆ ಸೋರ್ಮುಡಿ ನೂಸೆ ಮಾಜೆಯೆಂ 

ನಸರಿಸೆ ವಿಭ್ರಸುಂಬಡೆಸುಪಂಗನೆಯರ್‌ ಸರಿತರ್ನ ಸೆಂಭ್ರಮಂ || भर 


ಬಂಡಾಜೆ ನೇಲೆ ನುಪುಕಕೆ | ಸುಂಡಳಿಗಳ ಬಿಟ್ಟು ಮಿಳಿರ್ವ ನುಡದಿಯೆ ಮುಡಿಮಾ 
ರ್ಕೊಂಡುದು ಕಾರ್ಮುಗಿಲಡಿಯೊಳಿ” ತಾಂಡನನುಂ ಮೆಜಕನ ಸೋಗೆನನಿಲ ಬೆಡಂಗಂ॥ ೫೫ 


ನಮುಶ್ತಂ care) 


ನುಸುಯ್ಲೆ ಮುಸುಜಃ ಬರುಕಿಕಿ | ನುಜಿಡುಂಬಿಯೆಪಿಂಡು 306 ತಹಿಣಿಯ ಮುಖನೇಂ 
ರ೬ಗಾಗಿಸಿದುದೊ ಕಿಮಿರನು | ಸಜಿಯಟ್ಟುವ ತಿಂಗಳೆನಿಸಿ ನೋಡುನ 990० ॥ M೬ 





ಪಟ್ಟಿಣಡ ಬೀದಿಯೆಂಬ ಬಳ್ಳಿಗಳು ಮುಂಡೆ ಬೆಳೆಯಲನಕಾಶನಿಲ್ಲನಿ ಸುತ್ತಲೂ ಕುಡಿಯೊಡೆಯುತ್ತಿನೆ 
ಎನ್ನುವಂತೆ ಆ ಪಟ್ಟಣದ ಜನರು ಕೋಟಿ ಕೊತ್ತಳ ಬತೇರಿಗಳಮೇರೆ ಸುತ್ತಲೂ ನಿಂತರು. ॥ ೫೨ ॥ 
ಮುತ್ತು ಎತ್ತರವಾದ ನುಹಡಿಗಳೆಂಬ ಬೆಟ್ಟದ ಶಿಖರಗಳಿಂಸೆ ಜಕತೆಯೆಂಬ ನದಿಗಳು ಹರಿದುಬಂಡು ಎಲ್ಲೆಲ್ಲಿಯೂ 
ತುಂಬಿ ತುಳುಕುತ್ತಾ ಇರಲಾಗಿ ನಟ್ಟಿಣದ ಅಂಗಡಿಬೀದಿಯೆಂಬ ಸೆಮುತ್ರವು ಆಗ ಅಣೀನು ಭೋರ್ಗ 
00303, 3.3, | || ೫೩ ॥ ಆ ಸನುಯಪಲ್ಲಿ ನಮ್ಮ ಭಾರದಲ್ಲಿಯೇ ಕುಸಿದುಹೋಗುತ್ತಿನೆ, ಇನ್ನು ಮುತ್ತಿನ 
ಹಾರದ ನುತ್ತು ಹೂನಾಲೆಯ ಭಾರನನ್ನು ಹೇಗೆ ಸಹಿಸುತ್ತಜಿ ಎಂದು ಕೃತಾಂಗನನ್ನು ನೋಡಿ ಅದಕ್ಕೆ ಉಸ 
ಕಾಕೆಮಾಡುನಂಕೆ ನೊರೆಯು ಹಾರಲಕೆಯನ್ನು ಹಿಂಸಿಸಿ ಹೆರಿದುಹಾಕಲಾಗಿ, ದೊಡ್ಡಮುಡಿಯು ಹೊನಿಕಹಾಕ 
ವನ್ನು ಕಿತ್ತಿಸೆಯಲಾಗಿ, ನಡೆದು ಬರುತ್ತಿರುವ ಆ ಸ್ತ್ರೀಯ ಸಂಭ್ರಮನು ನಿಸ್ತಾರನಾನ ವೈಭನನನ್ನು ನಡೆಯಿತು. 
॥ ೫೪ ॥ ಹೊವಿನ ಸರಾಗವು ಹಾಕೆಲಾಗಿ ದುಂಬಿಗಳ ಸಮೂಹವು ಅಸನ್ನು ಬಿಟ್ಟು ಮೇಲ್ಲಡೆ ಸುತ್ತಾಡುತ್ತಿರ 
ಲಾಗಿ, ಆ ಸುಂದರಿಯೆ ತಲೆಗೂದಲು ಮಳೆಗಾಲ ನೋಡದ ಕೆಳಗಡೆ ನರ್ತನಮಾಡುತ್ತಾ ಇರುನ ಗಂಡು ನನಿ 
06 ಸೌಂದರ್ಯೆನನ್ನು ವ್ರತಿಬಿಂಬಿಸಿತು. ॥ ೫೫ || ನುತ್ತು-- ಸುವಾಸೆಗೆ ಮುತ್ತಿ ಬರುತ್ತಿರುನೆ ನುರಿದುಂಬಿಗಳ 
ಹಿಂಡು [ಹಿಂಬಾಲಿಸುತ್ತಿರಲು ಅವುಗಳ ಮುಂಜಿ] ನಜೆದುಬರುತ್ತಿುನ ಸುಂದರಿಯ ಮುಖವು, ಕತ್ತಲೆ 
ಯನ್ನು ಹಿಂಡಟ್ಟಿಹೋಗುನ ಬೆಳ್ಳಿಂಗಳೆಂದು, ಅದನ್ನು ನೋಡುವ ನಿಟಕನ್ನು ಆಶ್ಚರ್ಯಗೊಳಿಸಿತು. ॥ ೫೬ || 


೧೧೦ ವರ್ಧನಾನ ಪುರಾಜಂ 


ಅಂತು ಸರಿತಂದು ನೋಲ್ಪ ನಗರೆ ನಾರಿಯರೆ ಲೋಚನಸಟ್ಟಿಕಣಚುಂಬನದಿನಾನನಾಬ್ಬಮುಸಲರ್ಚಿಯು 
ಮಿಕ್ಕು ಶೇಷಾಕ್ಷತೆಂಗಳಿನಳಕಲತಿಕೆಗಲರ್ಗೊಂಚಲಂ ನಿಮಿರ್ಜಿಯುಂ, ಎಳೆದಳಿರ ತೋರಣಂಗಳಿಂ ಸಟಿನಾಸ 
ಕೇಣ ಧೂಸರಿತರತ್ನಾತನತ್ರಮನುಜ್ಞೃಳಿಸಿಯುಂ, ಅತಿಸರಿಚಯೆಂಬಡೆದೆ ನಿಸಣಿನೀಧಿಯೆಂ ಸೈಯೆಂಪ್ರಚಿ ನುನ 
ಮಲ್ಲದ ನುನದಿನಗಲ್ಪಿನನೊಡಗೊಂಡು ಬಂದು ಮೌದನಾಧಿರಾಜನುಂದಿರದೆ ಕೆಲದ ಕೇಳೀನನದಂಗಣದೊಳೆತ್ತಿದ 
ಮುತ್ತಿನೆ ಮಂಡನಿಗೆಗಳ ತಂಡದಿಂ ನಿಯೆನ್ಮಂಡಳನುಕಾಲತಾರಕಿತಮಾಗೆ ಸೊಗಯಿಸುವ ನುಂಗಳ ಸಿಬಿಕನುಂ 
ಬೀಡಿಕೆಗೊಟ್ಟು 


ವಿಭನಮನೇಂ ಮೆಟದನೊ ದಿ | ವ್ಯಭೋಜನಾಲೇನ ಮಾಲ್ಯನಿಗೀತಾತೋದ್ಯ 
ಪ್ರಭೃತಿ ಮುಹಾಸತ್ಕಾರದಿ | ನೆಭಿನವಸುಕಶಾಖೆಯೆನೆ ಖಗೇಂದ್ರಂಗೆ ಕೃಪಂ | ೫೭ 


ಅನೆಂತರೆಂ ತದ್ದಸುಧಾಧಿನತಿ ಕೃತಸ್ನೇಹನಿರ್ಭರೋನಭೋಗ ವರಿತೃಷ್ವ್ಯಹೈಡೆಯೆರ್‌ ನಿಜಾಂಬಿಕಾಜನ 
ಕರಿನಿಸು ನಿಶ್ರಮಿಸಿರ್ಸಿನೆಂ ಕ್ರೀಡೋಚಿತಾರ್ಥಯಾಮಾನಶೇಷವಾನರಶಿಶಿರವೇಳೆಯೊಳಶೇಷ ಖಚರಕನ್ಯಕಾಸರಿಜನ 
ಫರೀಕೆಯಾಗಿ ನಿಜನಿಳಾಸಮಂದಿಕೋವಚತ್ವರಮನೆಳಸಿ ಸುಚಿಯುತ್ತುಮಂಬರಚರೇಶ್ವರಕುಮಾರಿ ನಿಜಶಿಬಿರಾತಿಸಿ 
ಕಟಿಡೊಳೆಲರಿನಲುಗುನೆಳೆದಳಿರ್ಗಳಿಂ ಕೆಯ್ಸೆನ್ನೆಗೆಯ್ಸು ಕರೆನಂತಿರ ಕೇಳೀನನನುನಿದು ಮುಕುಂದನುದ್ಯಾನನನ 
ಮೆಂದು ಕೆಳದಿಯರ್‌ತೋಟಕ ತದನಳೋಕನಕ್ಕಾಗ್ರಹಂಗೆಯ್ಯೆ ಮುನ್ನಂ ನಿಣೇಶ ದರ್ಶನಾಭಿಲಾಸದಿಂ ತನ್ನೆಂ 
ಕೊಂಡೆಳನ ಕಣ್ಗಳಂ ನಿಲಿಸಲನ್ನೆಗಂ ನೆನಂಬಡೆದಿಸೆಂದು ವನನಿಳೋಕನ ಕುತೂಹಲದಿನೆಯ್ದೆನಕೆ_- 


ಹೀಗೆ ಕಡೆತಂದು ನೋಡುತ್ತಿರುವ ಆ ನಟ್ಟಣ 8९000 ಕಣ್ಣೆಂಬ ದುಂಬಿಯ ಮುತ್ತಿನಿಂದ ನುಖಕನುಲನನ್ನು 
ಅರಳಿಸಿಯೂ, ಎನೆಯುತ್ತಿರುನ ಮಂತ್ರಾಕ್ಷತೆಗಳಿಂಡ ಮುಂಗುರುಳಿಕ ಬಳ್ಳಿಗೆ ಹೊಗೊಂಚಲನ್ನು ನಿರ್ನಿಸಿಯೊ 
ನಿಳೆಯ ಟಿಗುರಿನೆ ತೋರಣಗಳಿಂದ ಸುನಾಸನಾದ್ರವ್ಯದ ಧೂಳಿನಿಂದ ಮಾಸಿರುನ ರತ್ನದ ಕೊಡೆಗಳನ್ನು ಕಾಂತಿ 
ಯುಕ್ತವಾಗಿ ಮಾಡುತ್ತಲೂ ಅತ್ಯಂತ ನರಿಚಯನಾಗಿರುನ ಅಂಗಡಿ ಬೀದಿಯನ್ನು ಸ್ವಯಂಪ್ರಜೆಯು [ಅದರೆ 
ಸೌಂದರೈದಲ್ಲಿ ಸೆಟ್ಟಿನುನವುಳ್ಳನಳಾಗಿರಲು] ಮನನಲ್ಲದ ಮನಸ್ಸಿನಿಂದ ಅಗಲುನಂಕೆ, ಜೂಕೆಯಲ್ಲಿ ಕರೆತಂದು, 
ಪೌದನೆವುರಡ ಅರಮನೆಯ ನಕ್ಕದಲ್ಲಿರುವ ಉದ್ಯಾನವನಡ ಪ್ರದೇಶದಲ್ಲಿ, ಮುತ್ತಿನಮಂಟಿನಗಳ ಸಮೂಹದಿಂದ 
ಆಕಾಶ ಮೆಂಡಲವು ಅಕಾಲವಲ್ಲಿ ನಕ್ಷತ್ರಗಳಿಂದ ತುಂಬಿದಂಕೆ, ಸೊಗನಾಗಿರುವ ಮಂಗಳ ಶಿಬಿರವನ್ನು ಇಳಿದುಕೊಳ್ಳಲು 
ಕುಟ್ಟು ಆ ಗಂಧರ್ನರಾಜನಿಗೆ ಪ್ರಜಾನತಿ ಮುಹಾರಾಜನು ದಿವ್ಯವಾದ ಭೋಜನ, ಗಂಥ, ವುಷ್ಪಮಾಲೆ, 
ಒಳ್ಳೆಯ ಸಂಗೀತ್ಯ ನಾಡ್ಯಗೋಷ್ಠಿ ಮೊದಲಾದ ಅತಿಧಿಸತ್ಯಾರದಿಂದ [ತಮ್ಮದೂ] ಹೊಸದೊಂದು ದೇವತೆಗಳ 
ನಂಗಡನೆನ್ನುನಂತೆ ಏನು ವೈಭವವನ್ನು ಪ್ರಡರ್ಶಿಸಿದನೊ [N೫೩ ॥ ಆಮೇಲೆ ಆ ನುಹಾರಾಜನು ಮಾಡಿದ ಸ್ನೇಹೆ 
ಪಫೊರ್ಣನಾಗ ಉನಜಾರೆದಿಂದ ಸಂತೃಪ್ತ ದಯೆರಾದೆ ತನ್ನ ಕಾಯಿ ತಂಜೆಗಳು ಸ್ವಲ್ಪ ವಿಶ್ರಮಿಸಿರಲಾಗಿ, ಆ 
ಗಂದರ್ನಕುಮಾರಿಯು ಆಟಿವಾಡುವುದಕ್ಕೆ ತಕ್ಕ ನೇಳೆಯಾದಂತಹ ತಂಪಾದ ಸಮುಯದಲ್ಲಿ ಎಲ್ಲ ಗಂಢರಕನ್ನೆಯ 
ರಿಂದ ಸುತ್ತುವರಿಯೆಲ್ಪಟ್ಟನಳಾಗಿ, ತನ್ನ ಸುಂದರನಾದ ಮಂದಿರದ ನಕ್ಳದಲ್ಲಿದ್ದ ಸಮನೆಲದಲ್ಲಿ ಸುಳಿಯುತ್ತಾ. 
ತನ್ನ ಶಿಬಿರದ ಅತಿ 53,009 ಗಾಳಿಯಿಂದ ಅಲ್ಲಾಡುತ್ತಿರುವ ಎಳೆಯ ಚಿಗುರುಗಳಿಂಡೆ ಳೈಸನ್ನೆಮಾಡಿ ಕರೆಯು 
ನಂತಿದ್ದ ಆಟಿದ ವನನನ್ನು "ಇದು ಮುಕುಂದನ ಉದ್ಯಾಸವನೆ' ಎಂಡು ಗೆಳತಿಯರು ತೋರಿಸಿ, ಅದನ್ನು ನೋಡ 
ಬೇಕೆಂದು ಬಲನಂತ ಮಾಡಲಾಗಿ, ತನ್ನ ನ್ರಾಣಪ್ರಿಯನನ್ನು ನೋಡಬೇಕೆಂಬ ಅನೇಕ್ಷೆಯಿಂದ ತನ್ನನ್ನು ಹಿಡಿದು 
ಅವ್ಪಣಿ ಮಾಡುತ್ತಿರುವ ಕಣ್ಣುಗಳನ್ನು 888०० ಇಷ್ಟರಿಂಡ ಬಂದು ನೆನಸಿಿತೆಂದು ನನನನ್ನು ನೋಡುವ: 


೫ ಖಚರ ರಾಜಾಗಮೆನಂ 979 


ಫ್ರೆಗುತುಂ ಕಣ್ಣೆಳೆಗಿಂ ಲಶಾಗೃಹಡೆ ಮರ್ನಂ ಫೂಳ್ಳಿ ಫೇಶಾಂಶುನಿಂ 

ನುಗುಟ್ಲುತ್ಪಾದಿಸುತುಂ ನನಚ್ಛದಲತಾಂತಜ್ಛಾಯೆಯಂ ದೇಹೆದೀ 

ಪ್ರಿಗಳಿಂ ಮುದ್ರಿಸಿ ಬೇಜ? ಬಿತ್ತರಿಸುತುಂ ಭೂಷಾನುಣಿಕ್ಷಿವ್ರು ಕಾಂ 

ತಿಗಳಿಂ ಬಂದುಡೆಪೂರ್ನ್ವ ಸೃಷ್ಟಿಜನಕಂ ನಿಷ್ಯಾಧರಪ್ರೀಜನಂ | ೫೮ 


ಅಂತು ಸಹಜಸೌಂದರ್ಯೆಸಂದರಿತ ಹರಣಭರೆಣಸಾಮರ್ಥ್ಯದಿಂ ನುವನನಧಿನೀವತೆಯರಂತೆ ಬರ್ನ 
ಯುವತಿಯೆಕ ನಡುನೆ-- 


ಧರಣಿಗೆ ತಾರಕಾನೃತ ಸುಧಾಕರ ರೇಖೆಯಿಜಿತ್ತ ಲೀಲಾ 

ಪರಿನೃತ ಕಲ್ಪವಲ್ಲಿ ನರನಾಳಕ ಕೇಳಿ.ವನಕ್ಳಿದೆತ್ತಲ 

छू. ००३६ ಬಂಡಳಂಗರುಚಿ ಪರ್ನೆ ದಿಗಂತಮುನೀಕ್ಷಣಾಂಶುಮಂ 

ಜರಿತ ನನಾಂತರಾಳಿ ಗಗನೇಚರೆರಾಜತನೊಜೆ ಲೀಲೆಯಿಂ || ne 


ಅಂತು 7०४४३ ४ ನರನುವ್ರಯತ್ನವಿಕಚಿತ ಸಂಚಾರಿತ ಕತ್ನಪುತ್ರಿಕೆಯುನುಂಗಜ ಭುಜೋತ್ಪಾತ 
ಫಿಶಿಕಾಸಿಪುತ್ರಿಕೆಯುಮೆನಿಸಿ ಬರ್ಸ ನಿದ್ಯಾಧರಾಧಿಸತಿಪುತ್ರಿಕೆಯೆನನನೀಪಾಳ ವರನುರೆಹೆಸ್ಯ ಶಾಳಿನೆಯೆಂ 
ಆಕಳಿತಸೆಕಳಗುಣಮಾಳಿಕೆಯುಂ ಅಸ್ಪ ನನಪುಳಿಕೆಯೊರ್ನಳಿದಿರ್ನಂದು ತದ್ವನೋಚಿತೋನಾಯನನುರೆಸ್ಸರೆಂ 
ಕಂಡು ಮುಂದಿಟ್ಟೊಡೆಗೊಂಡುಪೋಗಿ ನಿಜನಿಳಾಸಕೇಳೀಕೌತುಕೋತ್ಸಾಪಕಂಗಳಪ್ಪ ಕಮುನೀಯಪ್ರಡೀಶಂಗಳೆಂ 
ಕೆಂಡು 





ಕುತೂಹಲದಿಂದ ಬರಲಾಗಿ-[ಆ ನನವನ್ನು] ಪ್ರನೇತಿಸಿ ತಮ್ಮ ಕಣ್ಣ ಬೆಳಗಿನಿಂದ ಬಳ್ಳಿಮಾಡಗಳ ಕತ್ತಲನ್ನು 
ಓಡಿಸಿ, ತಮ್ಮ ಕೂಡಲುಗಳ ಕಾಂತಿಯಿಂದ ವುನಃ ಆ ಕತ್ತಲನ್ನು ಹುಟ್ಟಿಸುತ್ತಾ, ಉದ್ಯಾಸನನದೆ ಬಳ್ಳಿಗಳ 
ನೆರಳನ್ನು ತಮ್ಮ ದೇಹೆದ ಬೆಳಕಿನಿಂದ ಮುಬ್ರಿಯೊತ್ತಿ, ತನ್ಮು ಅಭರಣಗಳ ರತ್ನಗಳ ಕಾಂತಿಗಳಿಂದ ನಿಸ್ತ್ರರಿಸುತ್ತಾ, 
ಅನೊರ್ನನಾದ ಸೃಷ್ಟಿಯನ್ನುಂಟುಮಾಡುವ ಗಂಧರ್ವ ಸ್ರೀಯಯು [ಸೆಂಚರಿಸುತ್ತಾ] ಬಂದರು. ॥ ೫೮ || 
ಹೀಗೆ ತನ್ಮು ಸೆಹಜ ಸೌಂದರ್ಯ ಪ್ರದರ್ಶನದಿಂದ [ಇದ್ದುದನ್ನು] ಹೋಗಲಾಡಿಸುವ, ಮತ್ತಿ ಸೃಷ್ಟಿಮಾಡಿಸುವ 
ಸಾಮರ್ಥ್ಯದಿಂದ ಕೂಡಿ ಮಸ್ಮಥನ ಅಧಿಕೇವತೆಯರಂತೆ ಬರುತ್ತಿರುವ ಸ್ತ್ರೀಯಕ ಮತ್ಯಿ ಭೂನಿಗೆ ಸಕ್ಸ ತ್ರಗಳಿಂದ 
ಕೂಡಿದ ಚಂದ್ರಲೇಖೆ ಇಡೆಲ್ಲಿಯದು? ಲೀಲೆಯಿಂದ ಸುತ್ತುವರಿಯಲ್ಪಟ್ಟ ಕಲ್ಪವೃಕ್ಷವ ಬಳ್ಳಿಯು ರಾಜನ ಈ ಕೇಳೀ 
ನನಕ್ಕೆ ಎಲ್ಲಿಂಡೆ ಬಂದಿತು? ಇದು ಆಶ್ಚರ್ಯ-ಎನ್ನುನಂತೆ ತನ್ನ ದೇಷೆಕಾಂತಿಯೆ ದಿಕ್ಕುಗಳ ಕೊನೆಯನ್ನು 
ಹಬ್ಬುತ್ತಿಕಲಾಗಿ, ದೃಷ್ಟಿಯ ४४0३० ನುನೋಷರನಾಗಿ ಮಾಡಿದ ನನದ ಮಥ್ಯಭಾಗವನ್ನುಳ್ಳ ಳಾಗಿ, ಆ 
ಗಂಢರ್ನರಾಜಕನ್ನೆಯು ಲೀಲೆಯಿಂದ ಬಂದಳು. | ೫೯ ॥ ಹೀಗೆ ಬ್ರಹ್ಮನ ಸರನು ಪ್ರಯೆತ್ನನಿಂಡ ಹುಟಿ 
ಸಡೆದಾಡುನ ರತ್ನದ ಬೊಂಬೆಯಿದುು ಮನ್ಮಧನೆ ತೋಳಿನಿಂದ ಚೆನ್ನಾಗಿ ಉಚ್ಚಿ ಹೆರಿತವಾಗಿರುನ ಕತ್ತಿಯ 
ಬೊಂಬೆ ಇದು-ಎನ್ನುನಂತೆ ಬರುತ್ತಿದ್ದ ಗಂಧರ್ವ ರಾಜಕನ್ನಿಕೆಯೆನ್ನು ರಾಜನೆ ಅತ್ಯಂತ ಆಪ್ರಳ್ಳೂ ಅಖಂಡವಾದ 
ಸಮಸ್ತ ಸೆದ್ದುಣಗಳುಳ್ಳನಳೂ ಆಡ ವನವಾರಿಕೆಯೊಬ್ಬಳು ಇದಿರುಗೊಂಡು, ಆ ನನಕ್ಳೆ ಉಚಿತನಾದ ಕಾಣಿಕೆ 
ಯೊಡನೆ ಕಾಣಿಸಿಕೊಂಡು ಅದನ್ನು ಅಕೆಯ ಮುಂದಿಟ್ಟು, ತನ್ನ ಜೊತೆಯಲ್ಲಿ ಕರೆದುಕೊಂಡುಹೋಗಿ, ಅಕ್ಷ 
ಕರವಾದ ಅಲ್ಲಿನ ನಿಕೋದಗಳಿ ನೊದಲಾದ ನುಕೋಹಕನಾದ ಸ್ಥಳಗಳನ್ನು ನೋಡಿ. "ಇದುಆ ಕನುಲನೇತ್ರನು 
ನಿನೋಡದಿಂಡ ಹೂಗಳನ್ನು ಮಾಲೆಯಾಗಿ ಕಟ್ಟುವ ನುಲ್ಲಿಗೆ ಬಳ್ಳಿಯ ನಮುನೆ, ಇದು ಅಚ್ಯುತನ ಸನುನಯಸ್ಯ 


೧೧೨ ವೆರ್ಧಮಾನ ಪುರಾಣಂ 


ಇಷು ನಳಿನೇಕ್ಷಣಂ ಬಿನಪದಿಂಡಲರ್ಗಟ್ಟುನೆ ಮಲ್ಲಿಕಾಲತಾ 

ಸಡನಮಿದೆಚ್ಯುತಂ ಸಮಕೇಳಿಯನಾಡುನ ನಡ್ಮಸದ್ಮನಿಂ 

60 ಕಮಳಾಧಿನಂ ಕಳೆಯ ಗೀತದ ಗೊಟ್ಟಿಯೊಳಿರ್ನ ಚಂಸಕಾ 

ಸ್ಫುದನಿಡು ಚಕ್ರಿಚಿತ್ರ ರಸಚರ್ಜಿ ಯೊಳಿರ್ನಕೆನಾಳಮಂದಿರಂ | ಓಂ 


ಎಂಡು ತೋಣುತ್ತುಂಬರೆ ತತ್ತನ್ಮನೋಹಾರಿ ಚಾರುತೆಗೆ ಮೆಚ್ಚಿನೋಡುತ್ತುಮೆಟ್ತರ್ನ ನಿಜನಿಳೋಚಕೆ 
ಚಂಚರೀಕಂಗಳಂ ಅಭಿನವೋದ್ಗಮುಸ್ತಬಕ ನಿಕುರುಂಬನೊಳೆಜಗಿಸುತ್ತುಂ. ನನಂತರಾಜಕೊಳಲಗಶಾಲೆಯಂತೆ 
ಶುಕಪಿಕನುಥುವ್ರತ ಪ್ರಕರಮುಖರಾಯನಾಣನಾದ ಮಾಫನಃ ನುಂಡನನನೆಯ್ದಿನಕಿ 


ಒಸೆದು ನೈಮಾಳನಾಡಿಸಿದ ಸೋಗೆಗಳಿಂಕಿವ್ಹು ಚಕ್ರಿ ಬೀಣೆಬಾ 

ಜಿಸೆ ಸುತಿಗೂಡಿ ತಾರಯಿಸ ತುಂಬಿಗಳಿಂಕಿವು ಭೂನನೊಳ್‌ ಯಧಾ 

ನನಕಣಿ ಕಾನ್ಯನಾಟಿಕನುನೋದುವ ಕೇರಬಿನೆಂದು ತೆಶ್ಸಳಾ है 

ಕೆಸಿಕನ ४४ ७ 8,033 ನಸಾಯಿತೆ ಕೋಆ? ನುನೋನುರಾಗದಿಂ ॥ ೬೧ 


ವ್ರ 


ನೋಡಿ ನಾಡಿಯುಂ ತದೀಯ ಸೇನೋನಚಾರಚಾನಳಕ್ಕೆ ನಿಸ್ಮ್ಕಯಸ್ಸಿನಿತ ರೋಚನೆಯಾತರ್ಪಿನಂ 
ನುಕೋಹೆರಿ ಲತಾನಿಕೇತನಾಂತಃಪ್ರಡೇಶಮುಂ ತೋಟ 


ಕನಿಜನನಿತ್ರನೋಡುನ ನಿಬಂಧನಿನಂಗಜ ಬಂುಬಾಜಿನಾ 
ಳವಿಣೆಯಿವೊಲ್ಲುಡಂ ಬಹುಕಳಾಖನಿ ಚರ್ಚಿನ ಶಿಳ್ಚಿಯಂತ್ರಮಿಂ 


EY 


ಕೊಡನೆ ಆಟಿನಾಡುನ ಕನುಲದ ४06; ಇದು ಲಕ್ಷ್ಮೀಶೆನಾಡ ರಾಜವುತ್ರನು ಗೆಳೆಯಕೊಡಸೆ ಸೆಂಗೀತಡ 
ಗೊಸ್ಟಿಯಲ್ಲಿರುನ ಚಂನಕವುಷ್ಟುದ ಮನೆ; ಇದು ಚಕ್ರಿಯು ಚಿತ್ರವಿಚಿತ್ರನಾಡ_ರಸವೂರ್ಣನಾಷ ಚರ್ಟಿಯಲ್ಲಿ 
ತೊಡಗಿರುನ ಮಾನಿನ ಮಂದಿರ. ॥೬೦॥ ಹೀಗೆ ತೋರಿಸುತ್ತಾ ಬರಲು ಮುನೋಹರನಾನ ಆಯಾ 
ಸೌಂದರ್ಯನನ್ನು ಮೆಚ್ಚಿ ನೋಡುತ್ತಾ, ಎದ್ದು ಬಿತ್ತಿರುವ ತನ್ನ ಕಣ್ಣುಗೆಳೆಂಬ ದುಂಬಿಗಳನ್ನು, ಹೊಸದಾಗಿ 
ಅರಳುತ್ತಿರುನ ಹೂಗೊಂಚಲಿನ ಸಮೂಹದಲ್ಲಿ ಇಳಿಸುತ್ತಾ, ನಸಂತರಾಜನ ಓಲಗಕಾಲೆಯಂತೆ ಗಿಳಿಕೋಗಿಲೆ- 
ದುಂಬಿಗಳ ಸಮೂಹದ ಧ್ವನಿಯಿಂದ ತುಂಬಿದ ನುಲ್ಲಿಗೆಯ ಮುಂಟಿನನನ್ನು ಸೆನೀನಿಸಿ ಇನು ರಾಜಕುಮಾಕೆನು 
ಪ್ರೀತಿಯಿಂಡೆ ನರ್ತನಮಾಡಿಸಿದ ನನಿಲುಗಳು, ಇನು ಚಕ್ರಿಯು ವೀಣೆಯನ್ನು ಬಾರಿಸಲಾಗಿ ಶೃತಿಯೊಡೆ ಸೇರಿ 
ಕೊಂಡು ಧ್ವನಿಮಾಡುನ ದುಂಬಿಗಳು, ಇವು ಮಹಾರಾಜನಲ್ಲಿ ಅನಕಾಶ ಬಿದ್ದಾಗರೆಲ್ಲ ಕಾವ್ಯ-ನಾಟಿಕಗಳನ್ನು 
ಹಿಡುನ ಗಿಣಿಗಳು_ನಂದು ಆ ನನ್ರ್ರವಾಲಿಕೆಯು ಆ ಕಲಾರಸಿಕನ ಮನೋವೃತ್ತಿಯನ್ನು ತೋರಿಸಲಾಗಿ ಆ 
ರಾಜಕುಮಾರಿಯು [ಸಂತೋಷದಿಂದ] ೬೧ ನೋಡಿ, ಅನಳ ಸೇವಿ ಉನಚಾರಗಳ ಚನಲಕ್ಕೆ ವಿಶೇಷನಾಗಿ 
ಆಶ್ಚರ್ಯಗೊಂಡು, ಸೆಟ್ಟಿ ದೃಷ್ಟಿಯುಳ್ಳವಳಾಗಿರಲಾಗಿ, ಆ ಮುನೋಹರಿಯು ಬಳ್ಳಿಯ ಮನೆಗಳ ಒಳಭಾಗವನ್ನು 
ಕೋರಿಸುತ್ತಾ- ಕವಿಗಳಿಗೆ ಮಿತ್ರನಾಗಿರುವ ರಾಜಕುಮಾರನು ಆಗಾಗ ಓದುವ ಕಾವ್ಯಗಳು ಇವು , ನುಕ್ಕಧನ್ಷ 
ಬಂಧುನಾದ ರಾಜಕುಮಾರನು ಬಾರಿಸುವ ಅಳವಿ () ಗಳು ಇನು, ನುಹಾಕರೆಗೆ ಗಣಿಯಂತಿರುವ 
ರಾಜಕುಮಾರನು ಸುಗಂಥಲೇವಕೆಗಳನ್ನು ತೇಯುನ ತಿಲ್ಪಯೆಂತ್ರಗಳು ಇವು ; ಮುನುನಂಶಕ್ಕೆ ಮೇರು ನರ್ನತ 
ದೆಂಕಿರುನ ರಾಜಕುಮಾರನು ತನ್ನ ಹೃಡಯದಲ್ಲಿಸಿನ ಭಾವಗಳನ್ನು ಚಿಕ್ರಿಸುವುದಕ್ಟಾಗಿ ಇರುವ ಹಲಗೆಗಳು ಇವ್ರ, 


# ಖಚರೆ ರಾಜಾಗಮನಂ ೧೧ಕ್ಲಿ 


ಕಿವು ಹೈಡಯಸ್ಸನಂ ತನತು ವಿದ್ಧಮೆನಾ ಮನುನಂಶನೇಕು ಕ 
ಟಿ.ಪನಿಡುನಲ್ಲಿಗಾ ಫಳಕಮಿಂತಿವು ನೋಟ್ಟುಮು ಜೀನಿ ನೀನಿನಂ | ೬3 


ಎಂದು ತದ್ದನೆಪ್ರೇಶ ಲತಿಕಾನಾತ ಪ್ರಶಂಸನೆ ಪ್ರಸಂಗಜಿ ಮುಕುಂದಂಗೆ ತನ್ನೊಳಾಡ ಪೂರ್ನಾನುರಾಗ 
ನಿರ್ಭರಾನಸ್ನೆಯಂ ಪ್ರಸ್ತಾನಿಸಿಷ ನುನೋಷೆರಿಯ ಸೂಕ್ತಿಸೂತ್ರಳ್ಳೆ ಸಾರ್ಧಕೋಡಾಹರೆಣಂಗಳುಂ ತನಗೆ 
ಮುನ್ನನೆ ಬಿನ್ನ ನಿಸಿದಿಂದುನ ನಟೋ ರೂಸದರ್ಶನಕ್ಸೆ ದರ್ನಣಂಗಳುನೆನಿಸಿ- 


ಸುಡಕಿಗೆ ಕಣೊ ಲನಾದುನು | ನುಡನಾಕಳಹತಿಗೆ ಸೆಜಿಡು ठ053 ನುಜಿಯೊ 
ಡ್ಲಿದ ಹರಿಗೆಗಳೆನಿಸಿ ತದೆಂ | ಗಜಸಂಗಡಿ ಕೊರಗಿ ಕೆಡೆದ ತಾನಕಿಯೆರೆಗಳ್‌ || ೬೩ 


ಅದಲ್ಲದೆಯುಂ ಕುನುನುಕಾರ್ಮುಕನ ಪೊಡೆಗೆ ನನವಡಿಸಿ ಕಾಸಿ ಕಂದಿಸಿದ ಸೆಲಗಿಸೆಂಬಿಸೆಲಗುಗಳಿನೆನಿಸಿ ಕಡು 
ಗಂದಿಸೊಸಿಡ ನಾಸಿಡೆಳೆನಳಿರ್ಗಳುಂ ಪುಪ್ಪುಸರಚಾನನಿರ್ಮುಕ್ತನಾರಾಚನಿಚಯನೆಂಬಿಕಂ ಕಳಂಗಿ ಕೆದಟೀದ 
ಮೃಣಾಳನಾಳಮುನುಕೆಗರಿಂಕುಪೋಡ ಚನುರಿಗಳನನುಕರಿಸಿ ಕೊರೆಗಿ ನರೆದ ಶೀತಳಿಕೆಗಳ ಬಳಗೆಮುಂ ನೊಗೆಯೆಡಂಗೆ 
ಗವಿಷ ಮೂನೆಯಂತಿಕೆ ಬರುಂಟಿಡೊಡೆ ಬಿಸಿಯಸುಗುಟ್ಟ ಕಪ್ಪುರಡ ನುಣ್ಮಳಲ ಜಗಲಿಯುಂ ಮತ್ತನೋಟಸೊಂದಣ 
ಸೌರಭ್ರಭೆಗಳೋರೊಂಡನೆಳಸೆ ತನ್ನೊಳ್‌ ತಡಂಗಲಿಸಿ ತೊಳಸ ಕಪ್ಬುರವ ಮೌಕ್ತಿಕದ ತೊಡನಸೊಳಕೊಂಡು 


ಹೇ ದೇವಿ, ನೀನು ಇವುಗಳನ್ನು ನೋಡಬೇಕು. ॥೯೨॥ ಹೀಗೆಂದು ಆ ನನಪ್ರಡೀಶದಲ್ಲಿರುನ ಲತಾಗೃಹ 
ಗಳನ್ನು ಹೊಗಳುನ ಪ್ರಸಂಗದಲ್ಲಿ, ಮುಕುಂಡನಿಗೆ ಹಿಂಜಿ ತನ್ನ ನಿಸೆಯಿಂಪ ಆಗಿದ್ದ ಮಹತ್ತಾದ ಪ್ರೇಮಾನಸೆ 
ಯೆನ್ನು ಪ್ರಸ್ತಾನಮಾಡಿದ ನುನೋಹರಿಯ ನುನೋಹರನಾಡ ಮಾತುಗಳೆಂಬ ಸೂತ್ರಕ್ಕೆ ತನಗೆ ಪೂರ್ನದಲ್ಲಿಯೇ 
ನಿಜ್ಞಾಪಕೆಮಾಡಿಕೊಂಡ ಇಂದುನಿನ ಮಾತುಗಳೆಂಬ ಅರ್ಥಸಹಿತನಾದ ಉದಾಹರಣೆಗಳ ಆಕಾರನನ್ನು 
ನೋಡಬಲ್ಲ ಕನ್ನಡಿಗಳು-ಎನಿಸಿಕೊಂಡು ಮನ್ಮಧಾಗ್ನಿಯ ಹೊಡೆತಕ್ಕೆ ಸುಕ್ಕಿಹೆಡರಿಡ ಮಹಾರಾಜಕುಮಾಕನು 
ಆಡನ್ನು ತಪ್ಪಿಸಿಕೊಳ್ಳುವುದಕ್ಟಾಗಿ ಆತನು ಹಿಡಿನಿದ್ದೆ ಗುರಾಣಿಯೆಂಬಂತೆ, ಆತನ ದೇಹದ ಸಾಂಗತ್ಯದಿಂದ ಒಣಗಿ 
ಕೆಳಗೆ ಬಿದ್ದಿದ್ದ ತಾನಕೆಯ ಎಲೆಗಳು ಆ ಸುಂಸರಿಯೆ ಕಣ್ಣುಗಳಿಗೆ ಕಾಣಿಸಿದುವು. ॥ ೬೩ ॥ ಅಡೂ ಅಲ್ಲಿ 
ಮನ್ಮಥನ ಪ್ರಯೋಗಳ್ಳಿಂದು ಹೆದೆಗೊಳಿಸಿ, ಇನು ಕಾಸಿ ಆರಿಸಿದ ಬಾಣದ ಅಲಗುಗಳು ಎನ್ನುವಂತೆ ನಿಶೇಷವಾಗಿ 
ಕಂದಿ ಚೆಲ್ಲಿಬಿದ್ದಿರುನ ಹಾಸಿಗೆಯ ಬಳೆಯ ಚಿಗುರುಗಳೂ, ಮನ್ಯಧನೆ ಬಿಲ್ಲಿನಿಂಡ ಬಿಡಲ್ಪಟ್ಟಿ ಬಾಣಗಳ ಸಮೂಹ 
ಎನ್ನುವಂತೆ ಕಪ್ಪಾಗಿ ಚಿಲ್ಲಿ ಬಿದ್ದಿರುವ ಕಪುಲದ ದಂಟುಗಳೂ, ಅರ್ಥ ಕರಿಗಾಗಿ ಹೋಗಿರುವ ಚಾಮರಗಳಂತೆ 
ಒಣಗಿ ಚೆಲ್ಲಿ ಬಿದ್ದಿರುವ ಶೈತ್ಯೋವಚಾರದೆ ನಾಮಾನುಗಳೂ, ಹೊಗೆಯು ಅಡಗಿ ಹೋಗಲಾಗಿ ರಾಶಿಯಾಗಿರುವ 
ಬೂದಿಯೆಂತೆ ಕೆಡರಿಡೊಡನೆಯೇ ಕೆಂಡವನ್ನು ಕಾರುವ ಕರ್ನೂರದ ನುಣ್ಣನೆಯ ನುರಳ ಜಗುಲಿಯೂ, ಮುತ್ತು 
ಒಂದೊಂದರೆ ಸುವಾಸನೆ ಮುತ್ತು ಕಾಂಕಿಗಳು ಒಂದೊಂದನ್ನು ಬಯಸುತ್ತಿರಲಾಗಿ, ತನ್ನಲ್ಲಿ ಚಿಕಿತು ಹೊಳೆಯು 
ತ್ರಿರುವ ಕರ್ಪುರ ಮತ್ತು ಮುತ್ತುಗಳೆ ಕೇನನ ಮತ್ತು ಆಭರಣಗಳನ್ನು ಒಳಗೊಂಡು ಹೊಳೆಯುತ್ತಿರುವ ಸ್ಫಟಿಕದ 
ತಟ್ಟಿಗಳೂ, ಬೆಳ್ಳಿಂಗಳ ತುಂಡುಗಳನ್ನು ಹೊರಡೆಲ್ಲುತ್ತಿರುವ ಎಳೆಯ ಮಳೆಗಾಲ ಚಿಕ್ಕಮೋಡಗಳ ಅವಳಿ 
ಜನಳಿಗಳು ಎನಿಸಿಕೊಂಡು ಶುಡ್ನವಾಡ ಮತ್ತು ತಂನಾಡ ಕಮಲದ ತುಂಡನ್ನು ತನ್ನೊಳಗೆ ಸೇರಿಸಿಕೊಂಡಿರುವ 
ಕಮಲದ ಬುಟ್ಟಿಗಳೂ ಹೊಳೆಯೆತ್ತಿರುನ ತುಂಬು ಬೆಳ್ಳಿಂಗಳನ್ನೇ ಹಿಡಿದು ನಕ್ಷತ್ರಗಳ ಸಮೂಹೆನನ್ನೇ 
ಬಿಡಿಸಿಟ್ಟಿರುವ ಹಾಗೆ ಎಳೆಯೆ ಬಾಳೆಯ ಕೃದಲ್ಲಿ ಹೊಳೆಯುತ್ತಿರುನ ನುಲ್ಲಿಗೆ ಮುತ್ತು ಮೊಲ್ಲೆ ನೊಗ್ಗುಗಳೂ, 
ಅಂಚನ್ನು ದಾಟಿಹೋಗಿರುನ ಸಮುದ್ರದ ತೆಕೆಯಲ್ಲಿಟ್ಟಿ 880 ड0 ನೊಕೆಯೋ ಎನ್ನುವಂತೆ ಧಳಧಳ ಹೊಳೆಯುನ 


I5 


079 ನರ್ಧಮಾನ ವ್ರರಾಣಂ 


ಫೊಳಿನ ನಳುಕಿನ ನರಿಯೆಣಂಗಳುಂ, ಶಶಿಕಳೆಯ ಮುಟ*ಗಳಂ ಮುಕ್ಕುಳಿಸಿಡೆಳಗಾರೆ ಕಿಣುಮುಗಿಲ ಜನಳಿಗಳಿನೆನಿಸಿ 
ನಿನುಳಶೀತಕ ಮೃಣಾಳಶಕಳನುಂ ಸೆಟ್‌ಗೆಯ್ದ ಶತನತ್ರಸತ್ರವುಟಿಕೆಗಳುಂ ನಿಟುನ ನೆಆದಿಂಗಳನೆ ನೊಕೆಯೆತ್ತಿ 
ಠಾರಗೆಯ ತುಟ್‌ಗಲನೆ ತಿಟ:ದನೋಲೆಳವಾಟ್‌ಯ ವುಡುವಿನೊಳ್‌ ಮಿಸುನ ಮಲ್ಲಿಗೆಯ ಮೊಲ್ಗೆಯ ಮುಗುಳ್ಗಳುಂ, 
ಕಟಿಗಳಿದ ದೆಟ್‌ಯೊಳಿಕ್ಳಿದ ಸುಧಾಸೇನಸಟಳನೆನಿಸಿ ಚಕಚಕಿತೆ ಚನಕದೊಳ್‌ ಪಡನಿಕ್ಸಿದ ಕರ್ನೂರನಾಂಶುನರಿ 
ಮಿಳಿತ ಮುಳಯೆಜಾನುಲೇನಮುಂ್ಯ ಮನ್ಮಧಾನಳನೆನಾಜ್‌ಸಲ್‌ ತಳಿನ ನುಕಯೆಜದ ಸುರಿನೆ ಕರ್ವುರದೆ ಮುಸುಂಕುನ 
ಮೃಣಾಳ ಸಂತತಿಯ ಕಾಂತಿಗಳೆ ನಿರಹೆ ನರಿತಾನ ಭೀಕಿಯಿಂ ತೊಲಗಿ ನೀರ್ನಾಣಮಸೆಳಸಿ ನಿಂದುವೆಂಬಂತಿಕೊಳಗೆ 
ಫೆರಿನ ನರಿಕಾಲ ಪೊನಲ್ವರಿಯೊಳಿರ್ವುವೊರೆದ್ದು ತಣ್ಣೆಅಲಿಳ್ಳಿದ ಮಡಿನರ್ಗದ ದುಗುಲಂಗಳುಂ ತಣ್ಣದಿರೆ ತುಜು 
ಗಲನೆ ನಿಟವಿಡಿದ 308 ಮಿಸುನ ಪೊಸಗೆಂಕಿಕೊಳಗಣೆಳೆನಾರೆ ತೊಂಗಲಂ ನಂಗಳಿಸಿ ಪೊಕಿಗಳೆದ ಬಾಟ್‌ಯೆಳೆಯ 
ಸಸಿಯ ದಂಟಿನೊಳು ಸುತ್ತಿ ಸಿರಿಖಂಡದೆ ಬಂಡಿನೊಳಲುಂಬಿ ತಳಿರ್ನಸೆಯ ನಕ್ಕಡೊಳ್‌ ನೇಟಡ ನನೀನ ಚನುಕೆ 
ಜಂಗಳುಂ, ಸನ್ನಿಹಿತ ನಿರಹಿಜನ ಸೆಂಜ್ವಕವ್ಯತಿಕರಡೊಳನಗಟ್‌ಯ ನುಂಡಫರ್ನುದಿಂದಿನ್ನುನಿೂ ಕೋಮಳ 
ಲತಾಂಗದಿಂದುಣ್ಮುನ ಬೆನುಕೆ ಬಿಂದುಗಳಿನೆನಿಸಿ ಮೇಲ್ಲಟ್ಟಿನೊಳ್‌ ಕೀಲಿಸಿದ ಚಂದನದ ಪೊಟ್ಟಿಣಂಗಳಿಂ ಸಟ್ಟನೆ 
ಫನಿನೆ ತಣ್ಣಫಿಯ ತಂದೆಲುಂ, ಬಣ್ಣಂಬಡೆದೆ ತಣ್ಣೆಲರೆ ತನುವಿಜೆನಿಸಿ ಕೆಳ್ಳುನೆತ್ತ ಬಾಟ್‌ಯೆರೆಯ ಬಿಜ್ಜಣಿಗೆಯುಂ 
ಮೊದಲಾಗೆ ನಿಕೆಹೆಶಾನ ಪರಿಚಯ ಮ್ಲಾನಮಳಿಸೆಂಗಳುಂ ಮನ್ಮಥ ಹುತಾಶನೋಪಕಮ ಸಂನಿಥೇಯೆಂಗಳುನುನ್ಪ 
ನೆಲ್ಲಭ ನುನಃಶಯನತಾಸಕ್ಕೆ ಶಿಶಿಕೋನಚಾರಸ್ರನಂಚಿತ ನಸ್ತುಗಳೆಡೆನಿಡಣೆ ನೀಡುಂ ನೋಡಿ 


ಒಡನಿ ಭನಡ್ರುಮಂ ಫಳಿತಮಾಯ್ತೆನುರಾಗರೆಸಂ ಸುಬದ್ಧಮಾ 
ದುಶು ಕಕಿಕಾಮಥೇನು ಹೆಯನಾಯ್ತೆನಿವುತ್ಸನದಿಂ ಸುಖಸ್ರಕಾಂ 


ಬಟ್ಟಲಲ್ಲಿ ಹೆದಗೊಳಿಸಿದೆ ಕರ್ವೂರದ ಪುಡಿಯಿಂದ ಸೇರಿಷ ಶ್ರೀಗಂಥದೆ ಅನುಲೇನನವೂ, ವಿರಹಾಗ್ನಿಯನ್ನು 
ಆರಿಸುವುದೆಕ್ಕಾಗಿ ಬಳಿಯುತ್ತಿರುವ ಶ್ರೀಗಂಧ ಸುರಿಯುತ್ತಿರುವ ಕರ್ಪೂರ, ಮುಚ್ಚುತ್ತಿರುವ ಕಮಲ ಸಮೂಹೆ- 
ಇನುಗಳೀ ನಿರಹವ್ಯಥಿಯ ಭಯದಿಂದ ಓಡಿಹೋಗಿ, ನೀರಿರುವ ಸ್ಥಳನನ್ನು ಹುಡುಕಿ ನಿಂತುಕೊಂಡುವೋ 
ಎನ್ನುನಂತೆ ಒಳಗೆ ಹೆರಿಯುತ್ತಿರುನ ಕಾಲುನೆಯೆ ಪ್ರವಾಹೆಡನ್ಲಿ ನೀರು ತುಂಬಿಕೊಂಡು ತಂಸನ್ನು ನೀಡುವುದಕ್ಕಾಗಿ 
ಇಟ್ಟಿರುನ ಮಡಿಮಾಡಿದ ಕೇಸ್ಮೈಬಟ್ಟಿಗಳೂ, ಜೆಳೆದಿಂಗಳ ಸಮೂಹನನ್ನೇ ನಿರಿಹಿಡಿದ ಹಾಗೆ ಹೊಳೆಯುನ 
ಹೊಸಕೆಂಪಿನೊಳಗಿನ ಎಳೆಯ ನಾರಿನ ಕೊಗಟಿಯನ್ನು ಸೇರಿಸಿ ಮೇಲಿನ ಪೊರೆಯನ್ನು ಕೆಗೆನುಹಾಕಿರುನ ಎಳೆಯ 
ಬಾಳೆಯ ಪಂಟನಲ್ಲಿ ಸುತ್ತಿ, ಶ್ರೀಗಂಧ ಸಾದಿನಲ್ಲಿ ಉರುಳಿಸಿ, ಚಿಗುರಿನ ಹಾಸಿಗೆಯೆ ನಕ್ಕದಲ್ಲಿ ಸಾಲಾಗಿ 
ಇಟ್ಟಿರುವ ಹೊಸ ಚಾನುರಗಳ್ಳೂ ನ್ರಾಪ್ರನಾಗಿರುನ ನಿರಹಜ್ಜರದ ಸಂದರ್ಭದಲ್ಲಿ ಜೋರಾಗ ದೆಟ್ಟಿವಾಗಿದ್ದ 
ಬಿಸಿಯಿಂದ [ತಗಲೂ] ಇನ್ನೊ ಈ ಕೋಮಲ ಲಕೆಯುಂತಿರುನ ಡೇಹದಿಂಸ ಹೊರಹೊಮ್ಮುತ್ತಿರುವ ಬೆವರಿನ 
ಹನಿಗಳೋ ಎನ್ನುನಂತೆ ಮಾಳಿಗೆಯಿಂದ ತೂಗುಹಾಕಿರುನ ಶ್ರೀಗಂಧದ ವೊಟ್ಟಿಣಗಳಿಂದ ಹನಿಹೆನಿಯಾಗಿ 
ಬೀಳುತ್ತಿರುವ ತಂನಾದ ಹೆನಿಗಳಿಂದ ಕೂಡಿದ ಮಳೆಯೂ, ಬಣ್ಣವನ್ನು ಫಡೆದ ತೆಂವಾನೆ ಗಾಳಿಯ ಡೇಹನಿದು 
ಎನ್ನುವಂತೆ ತಂವಾಗಿರುನೆ ಬಾಳೆಯ ಎರೆಗಳ ಬೀಸಣಿಗೆಗಳೂ ಈ ಮೊಡಲಾಡ ವಿರಹತಾನದ ದೆಸೆಯಿಂದ 
ಮಾಸಿ ಕೊಳಕಾಮೆನುಗಳೂ ಕಾಮಾಗ್ನಿಯೆನ್ನು ಆರಿಸಲು ಸಹಾಯೆಕನಾಡುವುಗಳೂ ಆದ ತನ್ನ ಪ್ರಿಯತನುನ 
ಕಾಮತಾನಕ್ಕೆ ಫೈತ್ಯೋನಚಾರ ಮಾಡಿದ ಹಲವು ವಸ್ತುಗಳನ್ನು ಒಂದೇ ಸಮನೆ ದೀರ್ಥನಾಗಿ ನೋಡಿ. ತನ್ನ 
ಜನನನೆಂಬ ನೃಕ್ಷವು ಫಲನನ್ನು ಬಿಟ್ಟಿತು ; ಪ್ರೀಮಸವ ಚೆನ್ನಾಗಿ ಸೇರಿಕೊಂಡಿತು ; ಪ್ರೇಮನೆಂಬ ಕಾನುಥೇನು 
ಹಾಲು ಕಕೆಯುನಂತಾಯಿತು-ಎಂಬ ಉತ್ಪಾಹೆನಿಂಡ [ಆ ಗಂಧರ್ನ ರಾಜಕುಮಾರಿಯ] ಅಖಂಡ ಸೌಖ್ಯದ 


೫ 08४४ ರಾಜಾಗನುನಂ ೧೧೫ 


ಡವ ಕಡೆಯೆಯ್ದಿನಳ್‌ ಬಗೆಯೆ ಕಾಮಿಗೆ ತನ್ನಯ ನಕ್ಕೆಯೊಂಡಿ 
ಖೃಡ ನೆರೆ ಮತ್ತೆ ತನ್ನಪೊಲಿದಿರ್ತನನೊಲ್ಲೊಡನೇನನೆಂಬುರೊ ॥ ೬೪ 


ಅನಂತಕೆಮಂತರೆಂಗನೊಳ್‌ ನೆಟ್ಟುಡಿದು ಸಿದ್ಧಿಪಲರಂಬಿಫ ಫುಳುಂಬುಗಳೆ ಹೃಷೆಯನಲ್ಲಥ ಪ್ರಣಯಮುಯಾ 
ಯೆಸ್ಕಾಂತ ಪೆರ್ಕನದಿಫಿಕಸೆ ಪೊಜನುಟ್ಟಿಪುನೆನಿಪ್ಪಿನಂ ಮೆಯ್ದನಿರ್ಗಳೊರ್ನೊದಲೆ ಪೊನ್ಮೆಯುಂ ನಿಜಮನೋ 
ಕನುಣ ಸಂಜ್ವರಾನನೋದನ ವ್ಯತಿಕರಡೊಳ್‌ ಕಕನ ಕೊರಗಿಡೆ ಕದಾನಾಸೆ ಮಾಥನೀಸಹಚರಿಯ ಮೆಯ್ಬಿಸು 
ಸನಾಜಾಸಲು ನಿಮಿರ್ವ ತೆಟನೆ ಸುಯ್ಯೆಲರ್ಗಳೊಗೆಯೆಯುಂ, ಕೆಡಟಪೊಟನುಡುನ ಸುಯ್ಕಲರ್ಗಳರೆಸದಿಂದಲು 
ಗಿದೆಪುವೆನಿಸಿ ತನುಲಕೆ ಕಕೆನೆ ಕಂನಿನೆಯೆ, ಆಗಳೆ ನುಸಂಬುಗುನ ನೆಲಭನ ಬರನಿನೊಸಗೆಗೆ ನಿಳೋಚಕ 
ರೆಡೇಕಷೊಳ್‌ ಕಡೆಯಿಫ್ಸಿಡ ಬಿಡುಮುತ್ತುಗಳ डेप ತುಜುಗೆನೆಯೊಳಶ್ರ ಬಿಂದುಗಳು ಮಂಡೈೆಸೆಯುಂ, ಅಳಿಕೆ 
ಳಿತ ಶಾಶ್ಯಲಚ್ಛಲಣಿ ಸಮುಕ್ಮಗ್ನೆ ಮನ್ಮಥ ಶಿಳೀಮುಖ ಪಟಳಾನುಕೀಲಿತ ನದಾಬ್ದೆಯುಂ, ಸ್ವೇದಾರ್ರ್ರನದತಳಾ 
ಲಕ್ತಕರೆಸನ್ಯಾಜ ನಜ್ರಲೇಪ ವೃಢಘಟತ ಚಕೆೆಯುಂ ಪ್ರಣಯ ಸಾದೃಶ್ಯ ವರ್ಶನ ಕೃತೋನಕಾರ ಪ್ರಿಯಜನ 
ಮನೋಹಾರಿ ಗುಣನಿಗೆಳನಿಯಮಿಶಾಂಪ್ರಯುಗಳೆಯುಮಾವಳೆನಿಸಿ ಷರೆಮಾಕಂದ ನಾರನಶ್ಯೈನಿರ್ಭಕೆಸ್ತಬ್ಬ 
ಗಾತ್ರೆಯುಮಾಗಿರ್ಯ ಕೆಳದಾನುಂ ಬೇಗದಿಂ ಸ್ವಕೀಯ ನೌಭಾಗ್ಯ ಸಂಸತ್ಸೃಶಂಸಂಗಳನ್ನ ತತ್ವಶಸ್ತ್ರ ನಸ್ತುಗಳ 


ತುತ್ತ ತುದಿಯೆನ್ನೇರಿಷಳು. ಯೋಚಿಸಿ ನೋಡಿವಕಿ ಕಾಮಿಸಿಯಾದನಳಿಗೆ ತನ್ನ ಫ್ರೇಮವೊಂಡೇ ಸುಖದ 
ವಾಸಸ್ಸಾಫೆ, ತನ್ನನ್ನು ಪ್ರೇಮಿಸಿಪನನನ್ನು ಪ್ರೇಮಿಸಿವಾಗ [ಆಗುವ ಸಂತಸವನ್ನು] ನಾನಿಕ್ನೇನು ಹೇಳೋಣ? 
೬೪ ॥ ७४०९४ ಮನಸ್ಸಿನಲ್ಲಿ ನಾಟಿ ಮುರಿದು ಸಿಶ್ಚಿಕೊಂಡಿದ್ದ ಹೊಬಾಣಗಳೆ ತುಂಡುಗಳೇ ತನ್ನ ಪ್ರಿಯಕರನ 
ನೇಮನುಯನಾಡ ಸೂಜಿಗಲಿನ ದರ್ಕನೆದಿಂವ ಅಲ್ಲಿರನೆ ಹೊರಬಕುತ್ತಿನೆ ಎನ್ನುನಂತೆ ವೇಷನ ಕೋಮಾಂಚಗಳು 
ಒಂಜೇ ಸಲಕ್ಸೆ ಹೊರಹೊನ್ಮುಲಾಗಿಯ್ಕೂ, ಕನ್ನೆ ಪ್ರಾಣನಲ್ಲಭನ ಜ್ವರದ ಸಂಕಟದ ಸಂದರ್ಭದಲ್ಲಿ ನಿಕೇಷವಾಗಿ 
ಫೊರೆಗಿ ७४ ನೆಲಸಿರುವ ನುಲ್ಲಿಗೆಯೆಂಬ ಗೆಳತಿಯೆ रु ಬಿಸಿಯನ್ನು ಆರಿಸುವುನಕಾಗಿ ४0१80) ಬರುತ್ತಿರುನಂಕೆ 
ನೀರ್ಥವಾಡ ಉಸಿರುಗಳು ಉಂಟಾಗಲಾಗಿ, ನುಗ್ಗಿ ಹೊರಬರುತ್ತಿರುವ ನಿಟ್ಟುಸಿರುಗಳೆ ಅೆತದಿಂದ ಅಲ್ಲಾಡಿ 
ಹೋಗುತ್ತಿನೆಯೋ ಎನ್ನುನಂತೆ ಬಳ್ಳಿಯಂತಿರುನ ದೇಹು ನಿಕೇಷನಾಗಿ ನಡುಗಲಾಗ್ರಿ ಆ ಕ್ಷಣನನ್ಲಿಯೇ 
ಮಸಸ್ಸನ್ನು ಪ್ರನೇಕಿಸುನ ಪ್ರಾಣಪ್ರಿಯನ ಆಗಮನದ ಸಂತೋಷಕ್ಕಾಗಿ, ಕಣ್ಣಿನ ಕನಾಟಿ ಪ್ರದೇಶದಲ್ಲಿ ಚಿಲ್ಲಿದ 
ಬಿಡಿ ಮುತ್ತುಗಳ ರೀಕಿಯೆಲಿ ಮಟ್ಟಿನಾದ ಎನೆಗಳಲಿ ಕಣ್ಣೀರಿನ ಹನಿಗಳು ಸುರಿಯಲಾಗಿ, ಮಂಬಿಗಳಿಂದೆ 
ತುಂಬಿಡ ( ಗರಿಕೆಯ ನೆನದಿಂದ ಹಾರಿಬರುತ್ತಿರುವ ಮನ್ಮಥನ ಬಾಣಗಳ ಸಮೂಹೆದಿಂದ ಕೇಲಿಸಿದ ಪಾದೆ 
ಕಮಲಗಳುಳ್ಳವಳಾಗಿ, ಬೆವರಿನಿಂದ ತೊಯ್ದು ಅಂಗಾರಿನ ಅರಗಿನ ರಸದ ಸೆನದಿಂಡ ನಜ್ರವನ್ನು ಹಚ್ಚಿ ದೈಢನಾಗಿ 
ನಿಲಿಸಿರುನ ನಾಡದಗಳುಳ್ಳನಳಾಗಿ, ಪ್ರೇಮುಡ ಸಮಾಕತೆಯನ್ನು ತೋರಿಸುನುನಕಾಗಿ ಉಸಕಾರನಾಡಿದ ಫ್ಲಿಯ 
ಜನರ ಮನಸ್ಸನ್ನು ಅನಹಾಕನಾಡುನುದೆಂಬ ಗುಣಗಳ ಸರನಣಿಯಿಂಪ ಕಟ್ಟಿಲ್ಬಟ್ಟ ಎಕೆಡೂ ವಾಡಗಳನ್ನು 
ಉಳ್ಳನಳಾದಳು ಎನ್ನುವಂತೆ ಅತ್ಯಂತ ಸಂತೋಷದಿಂದ ನರವಕಳಾಗಿ ದೃಡವಾಗಿ ನಿಂತ ನೇಹನುಳ್ಳನಳಾಗಿದ್ದು, 
ಬಹುಬೇಗ ತನ ಪುಣ್ಯಭಾಗ್ಯನನ್ನು ಹೊಗಳುನಂತಿರುನ ಶ್ರೀಷ್ನನಸ್ತುಗಳ ನರಿಚಯೆಲ್ಲೆ ನಾಚಿಡೆನಳೆಂತೆಯೊ, 

ಕಣ್ಣಿಗೆ ಮಾತ್ರ ಕಾಣಿಸುನ ತನ್ನ ಪ್ರಿಯತನುನನು ಅನನನು ನೋಡಲು ಉತ್ಪಾಹೆಗೊಳ್ಳು ತ್ಲಿರುನ 
ಕಣ್ಣುಗಳಿಗೆ ಕೋರಿಸಲು ಆಸೆನಡುನ ಕನ್ನ ಮನಸಿನಿಂದ ಪೇಕಣೆಗೊಂಡವಳಂತೆಯ್ಕೊೂ ಆ ಸುಂದರೆನಾವ ಬಳ್ಳಿ 
ನುನೆಯಿಂದ ಹೊರಟು ಪಕ್ಕದಲ್ಲಿದ್ದ ಕೃತಕನರ್ನತದ ತಪ್ಪಲಲ್ಲಿ ಕಾಣಿಸುತ್ತಿರುವ ಕೆಂಪಾಪ ಬಳ್ಳಿಯನ್ನು, [ಅವನ್ನು ] 
ಬಯೆನುಸ ಮಂಬಿಗಳೊಡಕೆ ಸೇರಿಕೊಂಡು ಹರಿಮಹೋಗುತ್ತಿರುನ ಕಣ್‌ಬೆಳಕಿನ ಹಿಂಜೆಹಿಂನೆಯೇೇ ಬೇಗಬೇಗ 


00& ನರ್ಧನುನೆ ಪುರಾಣಂ 


ನರಿಚಯಕ್ಕೆ ನಾಣ್ಣಿದಂತೆಯುಂ, ನಿಜೈಕರೋಚನನಾಡ ಸೆಲ್ಲನೆಂ ತನಳೋಕನೋತ್ಸುಕಂಗಳನ್ನ ಕಣ್ನಲ್ಲಿ ಕೋಲ 
ಲಾಶುರಿಸುನಂತರಂಗದಿಂ ನ್ಪೇರಿತೆಯಾದಂತೆಯುಂ ತದ್ದಿ ಳಾಸಲಕಿಕಾನಾಸದಿಂ ತಳರ್ಜು ಕೆಲದೆ ಕತಕಾಚಳಡೆ 
ತಟ್ಚಿಲೊಳ್‌ ಕೋರ್ಷ ಕಂಕೆಲಿನಲರಿಯಕೆಳಸುವಳಿಗಳೊಳ್‌ ಬೆರಸಿ ನರಿನ ಕೊಣೆ ಬೆಂಬಟ್‌ಯೊಳಸನಸದಿ 
ಫೆಟ್ತರುತ್ತುಮಿರ್ದಳಿರ್ವುಷುಂ ಆ ಪ್ರಸ್ಲಾನದೊಳ್‌ ನಿಯಚ ಕೇಶ್ಚರ ಶಿಬಿಕೆದೆ ರ್ಶನ ಕುತೂಹಳದಿನುನಚಿತ' 
ಚಾನುರಾಧಿರಾಜಟಿಹ್ನೆನುಂ ನರಿಚಿತ ತ್ರಿ ಚತುರ ಸಹಚಕೆನರೀತನುಮಾಗಿ ಬಿನೆಡೆದಿಂ ಬನನುನಿಫಿಯನಳಂ ನೋಡೆ 
ಕೆತ್ತಾನುಖಿತ್ತರೆಟ್ರ ಂದೊಡಸ್ಮೆದ್ಯಾಚನೋನಟಿತ ಪುಣ್ಯಲಕ್ಷಿ ಸರಂನಕೆಯೆಸೆನಲ್‌ ಬರ್ಕುನೆಂಡು ಬಗೆಯೊಳೆ 
ಖಯೆಸಿ ನಾರಿತ್ತುಂ ಬಂದು... 

ಆ ವುರುಪೋತ್ತನುಂ ಸುನತಿ ಪ್ರತಿಪಾಕೃತಿ ತನ್ನ ರನ್ಯು ಹೆ 

ರ್ಮ್ಫ್ಯೋಸರಿನೋಚ್ಛ ಭೂಮಿಕೆಯ ಭೂನಿಸುತ ಪ್ರಫೆಣಾಗ್ರಭಾಗಶೋ 

ಭಾಸದೆ ನೂತ್ಸ್ನರೆತ್ನ ರೆಚಿತಾಂಗಣನುಂ ಗುಣಕೆತ್ಸ ಭೂಸಣಂ 

ಭೂನಕಿ ತಾನಳಂಕರಿಸಿ ರೆಂಜಿಸಿದೆಂ ನಸುಭೈಕಟಾಂಥನಂ Il ೬» 

0 
ಇದು 88४ ಭುನನಜನನಿಸೂತ ಸ್ಫೀತಮಹಿನಾನದಾತ ನೀತರಾಗ ಸರ್ವಜ್ಞತಾ ಸನೇತ 
ಖ್ಯಾತಜಿನಸಮುಯ ಕಮಳಿನೀ ಕಳೆಹೆಂಸಾಯಮಾನ ನಾನಿತ 
ಶ್ರೀಕಂದಿಯೋಗೀಂದ್ರನ್ರ ಸಾದ ನಾಚಾನುಹಿತ 
ಕೇಶನರಾಜಾನಂದನಂದನ ವಾಣೀವಲ್ಲಭ ನಿಸ್ತಾರಿತನುಪ್ರ 
ನಸುಢೈಕಬಾಂಧನ ಶ್ರೀ ನರ್ಧಮಾನ ನುರಾಣದೊಳ್‌ 
ಖಚಕರಾಜಾಗನುನ ನರ್ಣನೆಂ 
ನಂಚಮಾಶ್ವಾಸಂ 
ಎದ್ದು ಬರೆತ್ತಿದ್ದೆಳು. ಹಾಗಿಕೆಲಾಗಿ ಆ ಸೆಂಪರ್ಥನಲ್ಲಿ ಗಂಧರ್ನತಿಬಿಕನನ್ನು ನೋಡಟೆಕಿಂಬ ಕುತೂಹೆಲದಿಂಡೆ 
ತನಗುಚಿತವಾದ ಛತ್ರ ಚಾಮರ ನೊಡಲಾಡ ರಾಜಚಿಹ್ನೆಗಳುಳ್ಳನನೂ, ಪರಿಚಿತರಾಗಿರುವ ಮೂರೆ ನಾಲ್ಕು ಸಿಕೆ 
000०४ ಸುತ್ತಲ್ಪಟ್ಳಿನನೊ ಆಗ್ಯನಿನೋಡದಿಂದ ತನ್ನ ಪ್ರಾಣಪ್ರಿಯೆಯು ನನಲಕ್ಷ್ಮಿಯನ್ನು ನೋಡಲೆಂದು ಎಲ್ಲಾ 
ದರ ४०४ ನಕ್ಷದಲ್ಲಿ [ಅದನ್ನು] ನನ್ನ್ನ ಪ್ರಾರ್ಥನೆಗೆ ದೊಕಿತ ಪುಣ್ಯಲಸ್ಷ್ಮಿಯ ಪರಿಂಕೆಯೆನ್ನುನಂಕೆ ಬರಿತ್ತಾಳೆಂದು 
ಹೇಳಬಹುದು-ಎಂಡು ನುನದಲ್ಲಿ ಬಯಸಿ ನಿರೀಕ್ಷಿಸುತ್ತಾ ಬಂದು ಲೋಕೈಕ ಬಾಂಧನನ್ನೂ ತೆನ್ನೆ ಸದ್‌ 
ಗಳೆಂಬ ರತ್ನಗಳಿಂದ ಅಲಂಕೃತನಾದನನೂ ದೇನೇಂವ್ರನ ಪ್ರತಿರೂಸದಂತಿರುವನನೂ ಆದೆ ಆ ಫುರುಸೋತ್ತಮನು 
ತನ್ನ ಮುನೋಹಕನಾದ ಮಹಡಿಯ ಅತ್ಯಂತ ಎತ್ವರ ಪ್ರದೇಶದಲ್ಲಿದ್ದ ಜಗದ್ವಿಖ್ಯಾತನಾದ ಕೈನಾಲೆಯೆ ಕೊನೆಯಲ್ಲಿ, 
ಅತ್ಯಂತ ಸುಂಡರೆನಾಗುನಂತೆ ಹೊಸರತ್ನಗಳಿಂಡ ಕಚಿಕವಾಗಿರುನ ಅಂಗಣನನ್ನು ಅಲಂಕರಿಸಿ ಪ್ರಕಾಶಿಸಿದನು. ६४ 
ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾದ ದೊಡ್ಡ ಮುಹಿನೆಯೆನ್ನು ನೀಡುವುದೂ, ವೈರಾಗ್ಯ 

ಸರ್ನಜ ತಿಗೆಳೊಡಕೆ ಸೇರಿ ನ ಖ್ಯಾತವಾದ ಜಿನಥರ್ನುವೆಂಬ ಕಮಲಕ್ಕೆ ರಾಜಹೆಂಸೆಡಂತಿರೆನುದೂ ಮಾನ್ಯನಾಡ 
ಶ್ರೀ ನೆಂದಿಯೋಗೀಂದ್ರನಿಂಡ ಪ್ರಸಾನರೊಪನಾಗಿ ಬಂದ ; ಶೆಬ್ದನುಹಿಮೆಯುಳ್ಳದೂ ಕೇಶನರಾಜನಿಗೆ ಆನಂದನ 
ಸ್ನುಂಟುಮಾಡುನ ಮಗನಾಗಿ ನಾಣೀವಲ್ಲಭನೆಂಬ ಬಿರುಜೆನ್ನು ನಡೆವೆ [ಚಣ್ಣ] ನಿಂದ ನಿಸ್ತಾಕನಾಗಿ ಹೇಳಲ್ಪ 
ಬ್ರುದೊ ಆವ ಕೋಕೈಕಬಂಥು ಶ್ರೀ ನರ್ಧೆಮಾನ ಪುರಾಣದಲ್ಲಿ ಗಂಧರ್ನರಾಜನ ಆಗನುನೆದ ನರ್ಣನೆ ಎಂಬ 
ಐದನೆಯ ಆಶ್ವಾನವು [ಮುಗಿದುದು.] 


೬ ಸ್ವೈಯಂಪ್ರಭಾ ಸರೋಜನಾಭ ನಿರೀಕ್ಷಣಂ 


ಶ್ರೀಥಕನಭ್ಯದಯೆಕರೆಂ | ಸೌಫೋತ್ಸಂಗಾಭಿ ಶೋಭಿಶಂ ಗೆರೆನೆಂಡಂ 
ಭೂಢಕವರಸಾನುಗತಾಂ | ಭೋಢಸನುಂ ಸಂಚ (ನಮ) ಗುಸುನದನಿಸತಂ ॥ 7 


ಆಗಳಾ ನಂಕಜೇಕ್ಷಣೆ ವೃಗ್ತೀನನರ್ಕಿಗೆ ನುನೋಭನ ನುಹೋತ್ಸನನಿಧಾನನೆಸಿಸಿ ತತ್ನನ್ಯಕಾರತ್ನ 
ನುನುಳುತನೊರ್ನಕಂ ವುಕೋನರ್ಶಿಯಾಗೆ_- 


ಎಜಗೆ ನೆಗಣೆಯೆ ಸೆಂ ४४ | ಜೆಳಗೆ ಮುನೋಕಫ ಸೆಹೆಸ್ರಸಸ್ಯಂ 8900० 
ನಿಜಗೆ ಸುನೋಜನುಪದ್ವಿನ | ಮೆಅಗಿಡುಡಚ್ಯುತನ ಶೃಷ್ಟಿ ತತ್ಯನ್ಯಕೆಯೊಳ್‌ ॥| 3 


ಅಂತಭಿನುತಾಪೂರ್ನ ರೂಸಲಾಭ ನಿರೋಭದಿಂ ಪರಿಷೆ ಕ್ಲೂಳಿಂ ಮುನ್ನೆಮೋನಳೊಳ್‌ ನೆಕೆನ ತನಕದಿಂ 
ಸೆಳ್ಜಮುಡುನೆ ಮುಸಕೆಸಂಘಟ್ಟಿಸದಿಕೆದಿರ್ನಂತೆಯೆರ್ನೆ ६६88१ ಗೂಡುನಾಯೆಯುಂ, ಗೊಡುನಾಯೆ ನೆಕ್ಜೆರ್ನಿಯ 
ತಲ್ಲಣಕ್ಕಿ ಬೆಜಗಾದ ಕೆಅದಿಸಖಿಳಾಂಗಸ್ಫಂಪನುನುಂಪನಾಗೆಯುಂ, ನುಜ!ದ ಬೆಳಗಾದ ತನುನನೆನುನಿಸಿ ನುನಃ 
ಪ್ರಿಯೆಯ ನಕ್ಕಷ್ಯೆ ಕಡೆಯೆಂಡು ನೂಂಕುನಂತಿಕೆಡೆನಿಡದಿ ನಡುಕನೊಡರಿಸೆಯುಂ, ಅನುನಿಸುನ ಕೆಂಪನಡ ಭರೆದಿನೆಖಿ 
ಛಾನಯೆನನೊರ್ಬೊನರೆ ಚಿಚ್ಚರಮೆಚ್ಚಿಳುವ डे ಸೆಯ್ದನಿರ್ಗಳಾವಗಂ ಕೆಗೆಯಿಯುಂ ಕೆಗೆನ ಮೆಯ್ದನಿರ 
ಸಂಡೆಣಿಯೆ ಬಟೀಯೊಳೆಡೆನಜಿದಂತರೆಂಗದಿಂ ನಅನುಡುನ ಲಜ್ಞಾರಸನಿಡೆಂಬಿನೆಂ ಬೆನುಕಬಿಂದುಗಳ್‌ 3358५) ತರೆ 
ಜೋಲಕಯುಂ ಜೆನುಖ ಬಿಂಡುಗಳೆ ಸೆಕಳಾನೆಯನಡೊಳಮುಣ್ಮಿದುದೆಸತಿಶ್ಸಿಸುನಂತಿ ಕಯ್ಗಟಯೆ ಕಣ್ಬನಿಗಳೊಗೆ 





ಅಭ್ಯುಷಯನನ್ನು ಸೀಡುನನನೂ ಸುಪೆಡಿಯ ಮೇಲ್ಯಾಗನಲ್ಲಿ ಶೋಭಿಸುತ್ತಿಹಿನನನೂ ಪಂಚೆ 
ನರನು ಗುರುಗಳ ವಾದಕ್ಕೆ ನಿಫೀತನಾನನನೂ ಆದ ಶ್ರೀಧರ (ತ್ರಿವೃ್ಥ)ನು ಕ್ರೇಷ್ಮವಾಡ ನರ್ನತದ ಸಾಸು ಪ್ರಜೀಶ 
ಪೆ್ಲಿಕುನ ನೋಡನನ್ನು ಮೀರಿಸಿದ್ದನು, ಶೋಳಿಸುತ್ತಿದ್ದನು. ॥ 0 ॥ ಆ ಸಮಯದಲ್ಲಿ ಆ ಕನುಲನೇತ್ರನ ಕಣ್ಣೆಂಬ. 
ದೀವಡ ಬತ್ತಿಗೆ ಪುಕ್ಮೆಧಕ ನುಹೋತ್ಸನದ ನಿಕ್ಷೇನನೆನಿಸಿ ಕನ್ಯಾರೆತ್ನಳಾಪ ಸ್ಫಯೆಂಪ್ರಭೆಯು ಉತ್ಸಾಹವೊರ್ವಕ 
ವಾಗಿ ४४१ ಬಸಲಾಗಿ ಹೊ ಬಾಣಗಳ ಮಳೆಯು ಸುರಿಯೆಲಾಗಿ ಇಸ್ಟ್ರಾರ್ಥನೆಂಬ ಸಹೆಸ್ಪಸೆಸ್ಯಗಳು ಬೆಳೆದು 
[ಲಭಾರೆದಿಂವೆ] ಬಾಗಿರಲಾಗಿ ನುಕ್ಕಥಕ ಮದ್ಧಾನೆಯು ಎರಗಲಾಗಿ, ಆ ಅಚ್ಯುತನೆ-.ಕ್ರಿನೃಷ್ಯನ ಶೈಷ್ಟಿಯು ಆ 
ಕನ್ಲಿಕೆ-ಸ್ವಯೆಂಪ್ರಭಿ-ಯಲ್ಲಿ ಎಕೆಗಿದುವಾಯಿತು. | ೨॥ ಹೀಗೆ ಎದುಂಿಗಿರುನ ಅಸರೊನನಾಷ ರೂನನನ್ನು 
ಪಡೆಯಬೇಕೆಂಬ ಆಸೆಯಿಂದ ಓಡಿಹೋಗುತ್ತಿರುನ ಕಣ್ಣುಗಳಿಗಿಂತಲೂ ಮೊದಲೇ ಪ್ರಿಯೆಯಲ್ಲಿ ಬಿಕೆಯಬೇಕೆಂಬ 
ಅತುರದಿಂಡ ಹೊರಡುವ ನುನ್ಮಥನ ನೆಟ್ಟಿಸಿಂಡ ನಡುಗುಂತೆ ಹೃದಯವು ಹೆದರಿ ಗೂಡನ್ನು ಪ್ರನೇಶಿಸಲಾಗಿಯೂ, 
ಗೊಡನ್ನು ಹೊಗುನ ನೃುಶುಷೈಡಯದ ಭಯಕ್ಕೆ ಆಶ್ಚರ್ಯಗೊಂಡಂತೆ ಎಲ್ಲ ಅಂಗಗಳ ಸ್ಪಂದನವೂ ನೇಗನಾಗ 
ಲಾಗಿಯೂ ಮೈಮಕಿತು ಚೆರಗಾಗಿಡಿನ ಜೀಹೆನನ್ನು ಪ್ರೋತ್ಸಾಹಗೊಳಿಸಿ "ನ್ರಾಣಪ್ರಿಯಳ ಪಕ್ಕಕ್ಕೆ ನಣೆ' ಎಂದು 
ಕೊಕುವಂತೆ ಒಂಡೇ ಸಮನಾಗಿ ನಡುಕ ಹುಟ್ಟಿಲಾಗಿಯೂ, ಹುಟ್ಟುತ್ತಿರುವ ನಡುಕಡ ಜೋರಿಸಿಂದ ಎಲ್ಲ ಅಂಗ 
ಗಳೂ ಒಮ್ಮೆಗೇ ಕೊಡವಿಕೊಂಡು ಏಳುನ ರೀತಿಯಲ್ಲಿ ಮೈಕೂಡಲುಗಳು ಒಮ್ಮೆಯೇ ನಿಮಿಂಸೆಟ್ಟಗಾಗಲಾಗಿಯೂ, 
ಫಿಮಿರಿಸಿಲ್ಲುವ ನೆಯ್ಲೊದಲ ಸೆಮೂಹೆನ ಹಿಂಜಿಯೇ ४०३१ ಸಮನಾಗಿ ಅಂತಸಂಗದಿಂಡ ಹೊರೆಜೊರಡುವ 
ಲಜ್ಜಾರೆಸನೇ ಇಡು ಎನ್ನುನಂತೆ-ಬೆನುರಿನ ಹೆಫಿಗಳು ನೆಟ್ಟಿವಾಗಿ ಕಾಣಿಸಿಕೊಳ್ಳಲಾಗಿಯೂ, ಜೆನರಿಕೆ ಹೆನಿಗಳೀ 


906 ವರ್ಧಮಾನ 39280 


ಯೆಯುಂ ಅಬ್ಬನಾಭಂ ಸೆಂಭ್ರಮೌತ್ಸುಕ್ಯ ಹೆರ್ಷಜಡಿಮಾವಹೈತಹೈಡಯನುಂ, ७88४ 990) ४ ನಿಕಾರ 
ಘೆಟಿನಾನಟೀಯ ಸ್ಮಕಸರಾಯೆತ್ತನೃತ್ತಿಯುಮಾಗೆ- 
ಮೆನಡೊಲನಿಂ ಪ್ರಾಣಪ್ರಿಯೆ | ಯನಿದಿರ್ಗೊಳಲ್‌ ನರಿನ ಕೆಟಜಿ ನಿನಿರ್ದವು ಸುಯ್ಲೆಳ್‌ 
ತನತನಗೆ ಸೋಂಕುನುತ್ಸುಕ | ತನದಿಂ ನಿಮಿರ್ನಂತೆ ನೊಣ್ಮಿದುವು ಮೆಯ್ಲೆವಿರ್ಗಳ್‌ ೩ 


ಮುತ್ತಂ 
ಅಡೆಸಿದ ಥೈರ್ಯಾರ್ಗಳನೊಳ | ಗುಡಿವಿನೆಗಂ ತೀನಿ ತೆಗೆದು ಮನ್ಮಧನಾರ್ದೆ 
ಟ್ಟೊಡೆ ಭೋಂಕನಗಿದು ನೃವನೆರೆ | ಸಡಿಜೆಳ್‌ದಂತಾಯ್ತು ಕಾಂತೆ ಬಗೆವುಗುನಾಗಳ್‌ ೪ 


ಅಂತು ಕಂತುಶರಸಟಳನಾತದಿಂದೊಡೆದು ಶೂಢ್ಯಮಾದ ಹೈದೆಯನುಂ ಸಂತೈಸಿ ಫ್ಯರ್ಯಧನಸನಾಧಂ 
ಮಾಡೆ ಕೆನಣಮಾದ ಜೂಡುಗಾಜನಂತೆ ಮಗುಟ್ಟು ಮಗುಚ್ಬುಮಭ್ಯಾಸನಕದಿನಿನಿಯನಳ ಕೂಟನುನೆ ಬಯಸಿ 
ಕಣ್ಗಳ ಸಹಾಯನುಂ ಸಾರೆ ತ್ಮನದ ಮನೋರಥಮನೆಯ್ದಿಸಲ್‌ ಥುರೆಂಥರಂಗಳಾಮನೆಸಿಸಿ 


ವಿಕಸಿತಮುಖಾಬ್ದದೊಳ್‌ ಶಿಧಿ | ಳ ಕಬರಿಕಾಳಿಂದಿಯೊಳ್‌ ಚಳೇಸ್ತಣರುಚಿ ಚಂ 
ದ್ರಿಕೆಯೊಳಳಿಗಳ ರುಸಂಗಳ | ಚೆಕೋರಿಗಳ 5७ ನಲಿಡುನರಸನ ಕಣ್ಣಳ್‌ | ೫ 


ಅಂಬುಧಿಯೆ ಕಂಬುಕಂದಳ | ಮಂ ಬಳಸುವ ನೊೂಂಗಳೆನಿಸಿ ಪೊಳೆದುವು ಲಾವ 
ಸ್ಯಾಂಬುಧಿಯೆಸಿಪಿನಿಯಳ ಗಳ | ಕಂಬುನನಿಸಿಸೆಳೆಸಿ ಬಳಸಿ ಕೃಷ್ಣನ ಕಣ್ಣಳ್‌ | ೬ 


ಎಲ್ಲ ಅಂಗಗಳಲನ್ಲಿಯೂ ಹೊರಹೊನ್ಮಿದುನ್ನು ಅತಿಶಯಗೊಳಿಸುನಂತೆ ನಿಶೇಸನಾಗಿ ಕಣ್ಣಹನಿಗಳು ಕಾಣಿಸಿ 
ಕೊಳ್ಳಲಾಗಿಯೂ, ಮುಕುಂದನು ಸಂಭ್ರಮ, ಉತ್ಸಾಹ, ಸೆಂತೋಷಗಳಿಂದೆ ಅನಹೆರಿಸಲ್ಪಟ್ಟಿ ಹೈಡೆಯೆವುಳ್ಳವನೂ, 
ಗೊತ್ತಿಲ್ಲದ ಎಡೆಯಿಂದ ನಿಕಾಕಗೊಳಿಸುನ ಕಾರ್ಯದಲ್ಲಿ ಸಮರ್ಧನಾದ ಮೆಕ್ಕೆಧನಿಂಡ ಸೋಲಿಸಲ್ಪಟ್ಟಿ ಮನೋ 
ವೃತ್ತಿಯುಳ್ಳನನೂ ಆಗಲಾಗಿ-. ಮನಸ್ಸಿನ ಪ್ರೀತಿಯಿಂದ ತನ್ನ ನ್ರಾಣಪ್ರಿಯೆಯನ್ನು ಇದಿರುಗೊಳ್ಳಲು ಓಡುವ 
ರೀತಿಯಲ್ಲಿ ನಿಟ್ಟುಸಿರುಗಳು ಹೊರಗೆ ಬಂದುವು ; ತಾನು ಹೋಗಿ ಮುಟ್ಟಬೇಕೆಂಬ ಉತ್ಸಾಹದಿಂದ ಎದ್ದು ನಿಲ್ಲುನ 
ಹಾಗೆ ನೇಹೆನ ಕೂದಲುಗಳು ಹೊರಹೊನ್ಮಿಷುನು ॥೩॥ ನುತ್ತು- ಆ ಸುಂಡರಿಯು ಹೃದಯನನ್ನು 
ಪ್ರನೇಶಿಸುನಾಗ, ಆತನ (ರಾಜಕುಮಾರನ) ಶೇಷ್ಕವಾದೆ ಧೈರ್ಯವು ಒಳಗೇ ಮುರಿಷು ತುಂಚಿಕೊಳ್ಳುವನ್ಯು 
ಮನ್ಮಧನು ತನ್ನ ಬತ್ತಳಿಕೆಯಿಂದ ಒಟ್ಟೊಟ್ಟಾಗಿ ಹೊರಣಿಗೆದು ಗರ್ಜಿಸಿ ಬಾಣವ್ರಯೋಗಮಾಡಲಾಗಿ, ರಾಜ 
ಕುಮಾರನ ಎಜಿಯು ವಿಕೇಷವಾಗಿ ಹೆಡರಿ ಬಾಗಿಲುಕೆಕೆದಂತಾಯಿತು, ॥೪॥ ಹೀಗೆ ಮನ್ಮಥನ ಬಾಣ 
ಸನೂಹನ ಹೊಡೆತದಿಂದ ಒಡೆದು ಶೂನ್ಯವಾದ ಹೃದಯನನ್ನು ಸೆಮಾಧಾನವಡಿಸಿ, ಥೈರ್ಯನೆಂಬ ಐಶ್ವರ್ಯ 
ದಿಂಡ ಸೆನಾಧವಾಗಿ ಮಾಡಲು ಸಿದ್ಧನಾದ ಜೂಜುಗಾರನ ಹಾಗೆ ಮತ್ತೆಮತ್ತೆ ಅಭ್ಯಾಸಬಲದಿಂಡ ಪ್ರಿಯಳ ಸಹವಾಸ 
ವನ್ನೇ ಬಯಸುತ್ತಾ ಕಣ್ಣುಗಳ ಸಹಾಯವನ್ನು ಬೇಡಲಾಗಿ, ಆ ನುನಸ್ಸಿನ ಇಷ್ಟಾರ್ಥವನ್ನು ಸಲ್ಲಿಸುವುವಕ್ಕಾಗಿ 
ಸಿಡ್ಸವಾಮವೋ ಎನ್ನುವಂತೆ 8090 ಮುಖಕಮಲದಲ್ಲಿಯೂ, ಸಡಿಲನಾದ ಹೆರಳಿನ ಕಾಳಿಂದೀ ನದಿಯಲ್ಲಿಯೊ 
ಚಂಚಲನಾದೆ ಕಣ್ಣುಗಳ ಕಾಂಕಿಯೆಂಬ ಬೆಳುದಿಂಗಳಿನಲ್ಲಿಯೂ [ಕ್ರಮವಾಗಿ] ಮಂಬಿಗಳ, ಮೀನುಗಳ, ಚಕ್ರನಾಕ” 
ನಕ್ಷಿಗಳ ರೀತಿಯಲ್ಲಿ ಆ ರಾಜಕುಮಾರಕೆ ಕಣ್ಣುಗಳು ಆಸಂಪನಟ್ಟುವು. ॥ ೫ ॥ ಸಮುತ್ರದ ಶಂಖಗಳನ್ನು 
ಸುತ್ತುವರಿಯುವ ಮೀನುಗಳಂತೆ ಆ ಕೃಷ್ಣ [ಪ್ರಿನೃಷ್ಟ]ನ ಕಣ್ಣುಗಳು ನೌಂಡರ್ಯ ಸಮುತ್ರವೆನಿಸುವ ಆ ಸುಂದ 
8033 ಕಂರನೆಂಬ ಕೆಂಖವನ್ನು ಬಯಸಿ ಅಪೆಕೆ ಸುತ್ತಲೂ ಜೊಳೆದುವು, ॥ ೬ ॥ ಆದೂ ಅಲ್ಲಡಿ. ಅವಿಚ್ಛಿನ್ನವಾವ 


೬ ಸ್ಥಯಂಪ್ರಭಾ ಸಹೋಜನಾಭ ನಿರೀಕ್ಷೆಣಿಂ ೧೧೯ 
ಅಂತುಮಲ್ಲದೆಯುಂ -.. 


ಅನಿಕಳ ಲಾವಣ್ಯಜಲ | ನ್ಥನಣಿಳವಾಳೆಗಳಿವೆನಿಸಿ ನೆಲ್ಲನಳ ಬೆಮ 
ರ್ತನಯನಮನೊಳ್‌ ನರಿನುಟಿಯಾ | ತುನಂತೆ ಸರಿಡುವು ನಿಳೋಕನೆಂ ನ್ನನನಕೆಸಾ ೭ 


ಸುರ್ನಾಸೆ ಬಟ್ಟೆಯಿಂದ | ಜಿಸೆನುಲಯೆಜೆ ನಡೆಡು ಕುಜನಗಾಂತಸೆಡೊಳ್‌ 
ಕ್ಳುಸಿಲಿಂಕೆ ಸೈನನೆಮನನಾ | 7320० 6०8 89 ಪಿಡಿದನೆಂಗಜಚೋರೆಂ [3 


. 
ಮತ್ತಂ 


988 ವಳಿತ್ತಯೆಸೋನಾ | ನಜೊಳೊೋನೆಡುರುಳ್ಳಿ ನಿನ್ನುನಾಜಿಸಕೋಮ 
ಧೈಡೊಳ ಫಿ ವುಡುಕುಫೀರಿ | ६४ ದನಬ್ಲೇಕಣನ ಚಿತ್ತಮುಂ ಚಿತ್ತಭನಂ ॥ ೯ 


ಅಂತು ನುಕ್ಮಥೇಚ್ಛಾನಿಧಾನಭಾಜನನುಂ ಅನಿದಿತಾಂತರ್ಬಹಿಃ ಫಿಜಕರಣ ಬಹುನಿಕಾಕೆಸುಂ, ಅಭಾನಿತಾನ್ಯ 
ಸೆಡ್ಸಾ ನನುಂ ಈಕ್ಸಣೈಕಾನಳಂಬಿತ ಜೀನನನುನಾಗಿ ಕನುಳಲೋಚನನಿನಿಸಾನುನಿರ್ಪಿನಂ ಮನೋಹರಿ 
ಸೆನುಯೆ ಸಮುಚಿಕ ನಜೋಲಹೆರಿಯಾಗಿ ನರಿನನಳೆ ಸತ್ನಟಾಕ್ಷಕಾಂತಿಷಲ್ಲರಿಗಳಿಂ ಕಂಕೆಲ್ಲಿನನ್ಲಿಯೆನಪೊರ್ನ 
ವುಷ್ಪಲಕ್ಷ್ಮಿಗೆ ಕೆಲೆನಾಟ್ಪ ಖಚೆರೆರಾಜವುತ್ರಿಯಂ ಸರಿನೃತ್ತನದನೆಯೆಪ್ಪಿನನುಭಿನುತ ಚಟೂಕ್ತಿಯಿಂ ಮೆಚ್ಚಿ 
ಸುತ್ತುನಿಂತೆಂದಳ್‌ 


ವುದಿಷು ಭವಡಂಗರುಚಿ ಕೌ | ಮುದಿ ಬಳಸಿಕಿ ನೋಲ್ತು ಶಶಿನಿಮಾನನುನೀ ತೋ 
ರ್ಫುಜಿ ಗಗಳತಳನುನೆಡಿಗೊಂ | ಡು ಜೀನಿ ನಿಕ್ನೋನನಿರ್ನ ಬಿನಪಡೆ ಮಾಡಂ ೧೦ 


ಸೌಂದರ್ಯಜಲಪ್ರವಾಹೆದ ಎಳೆಯ ಬಾಳೆನೀಕುಗಳಿವು ಎನ್ನುನಂತೆ, ಆ ಸುಂದರಿಯ ಬೆಮೆರಿಸಿಂಡ ತುಂಬಿದ 
ಜೇಹೆದಲ್ಲಿ ಓಡುತ್ತ ಅಡುನಂತೆ, ಆ ರಾಜಕುಮಾರನ ಕಣ್ಣುಗಳು [ಆ ಜೀಹದಕ್ಲಿಲ್ಲ ಹರಿದಾಡಿವುವು ॥೭॥ 
ಹೆಸಿರುಗರಿಕೆಯ ದಾರಿಯಿ೨ವ ಅನುದ್ದೇಶನಾಗಿ ನಜೆಡು ಕುಚಗಳೆಂಬ ನರ್ನತ ಪ್ರಾಂತ್ಯಗಳಲ್ಲಿ ರಾಜನ ಮನಸ್ಸು 
ದಾರಿತವ್ವಲಾಗಿ ಮನ್ಮಧನೆಂಬ ಕಳ್ಳನು ಗರ್ಜಿಸಿ, ಬಾಣದಿಂದ ಹೊಡೆಯುತ್ತಾ ನುರ್ಯಾಜಿಯಸನ್ನು ಕೆಡಿಸಿ ಹಿಡಿದು 
ಕೊಂಡನು. ॥ ೮ ॥ ನುತ್ತು-- ಕನುಲವಂತೆ ಕಣ್ಣುಳ್ಳ ಆ ರಾಜಕುಮಾರನ ನುನಸ್ಸು ಹೊಟ್ನಿಯ ನೇಲಿನ 
ಪ್ರಿನಳಿಗಳ ನೆಟ್ಟಿಲುಗಳಲ್ಲಿ ನಡುಗಲಾಗಿ [ಆ ಕಳ್ಳನಾದೆ] ಮುಕ್ಮಧನು [ಅನನನ್ನು] ನಿರ್ದಯೆಯಿಂವ ಉರುಳಿಸಿ, 
ಹೊಕ್ಕುಳೆಂಬ ಆಳವಾದ ಸಕೋನರಪ ಮಧ್ಯದಲ್ಲಿ ಧುಮುಕಲಾಗಿ [ಅಲ್ಲಿಯೂ ಬಿಡಣಿ] ४४७०४ ನೀರಿನಲ್ಲಿ 
ಅದ್ದಿನು. ॥೯॥ ಹೀಗೆ ಮಕ್ಮಧನ ಇಷ್ಟ್ರಾಭಿವ್ರಾಯಕ್ಕೆ ಒಳಗಾಡವನೊ, ತನ್ನ ಒಳ ಹೊರೆಗಿನ 
ಇಂದ್ರಿಯೆಗಳ ವಿಶೇಷ ನಿಕಾರನನ್ನು ತಿಳಿಯೆದೆನನೂ ಬೇಕೆಯ ಸೆದ್ಯಾನನನ್ನು ಭಾವಿಸಡನನೂ, ಕಣ 

ಮಾತ್ರ ಅವಲಂಬಿಸಿರುನನನೂ ಆಗಿ ಆ ಕನುಲರೋಚನನಾಡ ರಾಜವುತ್ಸನು ಸ ಲೃಹೊತ್ತು ಇರಲಾಗಿ 
[ಜೇಟಿಯಾದ] ಮನೋಷಹೆರಿಯೆ ಸನೆಯಕ್ಸೆ ತಕ್ಷ ಮಾತುಗಳ ಜಾಣ್ಮೆಯಳ್ಳ ನಳಾಗಿ ತನ್ನ ಕಣಿಗಣ್ಣಿನ 
ಕಾಂತಿಯೆ ಬಳ್ಳಿಗಳಿಂದ ಆಶೋಕನ್ಸಕ್ಷನೆ ಎಳೆಯ ಬಳ್ಳಿಗಳನ್ನು ವುಷ್ತ ಲಕ್ಷ್ಮಿಗೆ ನಾನನ್ಲಾಕನಾಗಿ ಮಾಡುತ್ತಾ 
ಓಡುತ್ತಿರುವ ಗಂಧರ್ನ ರಾಜಕುಮಾರಿಯನ್ನು, ದುಂಡುಮುಖದನಳಾಗುನಂತೆ (ಸೆಂತೋಷಗೊಳ್ಳು ನಂತೆ) ಹಿತ 
ವಾದ ಚಾಟೊಕ್ತಿಗಳಿಂದ ಮೆಚ್ಚಿಸುತ್ತಾ ಹೀಗೆ ಹೇಳಿದಳು. ನಿನ್ನ ಡೇಹೆಕಾಂತಿಯೆ ಬೆಳುದಿಂಗಳು ನ್ಯಾಪಿಸಿ ಹರ 
ಡಿರಲಾಗಿ ನಿನ್ನ ಪ್ರಿಯನಿರುನ ವಿನೋದದ ಅರನುನೆಯು ಆಕಾಶಡಿತ್ತರಳ್ಲಿ ಬೆಳೆದು, ಚಂದೆ ನೆ ನಿಮಾನನನು 


೧೨೦ ವರ್ಧನಣಾನ ಪುರಾಣಂ 


ಎನೆ ಮುರಿದೀಕ್ಷಿಸಿಷಳ್‌ ಕೋ | ಚನಾಂಶು ಚಂದ್ರಿಕೆಯೊಳೊದನಿದಾಸಂದ ಸುಧಾ 
ನನನಿಧಿಯೊಳ್‌ ನೆಲೆಗೊಂಡ | ಬ್ವನಾಭನರ್ಣನಶಯತ್ವಮಂ ಪ್ರಕಟಿಸಿಸೆಂ ॥ nn 


ಕರಿಯಾಲಿವಿಡಿದು ಪೊಳೆಯು | ತ್ರಿರಿ ಕಣ್ಗಳ ನಾನೆ ಸಲುಗೊರಿಕ್ಳುವ 308० 
ನರಿದುನು ಲಾನಣ್ಯದೆ ಕಾ | ६0386 ಕೆಕೆಮನಗಿ ನಧುನ ಧನಳಕಟಾಕ್ಷಂ |! ೧೨ 


ಅಂತು ಶತಿವಿಶಡರಮ್ಯುಹರ್ಮ್ಯಾನಳೋಕನ ಕುತೂಹಳಂಗಳೊಳಾತ್ಮೀಯಲೋಚನ ಚಕೋರಂಗಳನಿದಿತ 
ಪ್ರಾಪ್ತ ಪೀತಾಂಬರಾಂಗನಲ್ಲಿವಾಗುಕೆಯೊಳಾಗಳೆ ಸಿಲುಂಕಿಸಿಲ್ವುಹುನುಸಂತರನುಸತ್ರಪಾಪ್ರಕೃತಿಯಪ್ರಿನಳ 
ಮನನುಂ ಮುನಮಟಯದನರೆ್ಲಿಗನಿಜಾರಮುಯ್ಯುದು ನಿನುಗೆಯುಕ್ತಮೆಂಡು ಕಣ್ಣೊಣರನಡ್ಡಯ್ಯ ಕೆಬಗೆ ಪೊಟ 
ಹುನ ಕಣ್ಬನಿಯುಂ, ಕಣ್ಗಳ ಬಟ್‌ಯೊಳುತ್ತವಳಿಸಿ ನರಿನಚಿತ್ರಮುಂ ನಿಲಿಸಲೆಯ್ದುನಂತೆ ನಿಮಿರ್ನ ಸುಯ್ಲೆಳುಂ 
ನಿಡುಸುಯ್ತ ಫೊತ್ಯಾರರಭಸನುಂ ನುಜ್‌ಯಿಸಲೊಡರ್ಚುನಂತೆ ಢಕ್ಕೆನಾಜಿಸುನ ಮೆಲ್ಲೆ ರ್ನೆಯುಂ ಮೆಲ್ಸೆರ್ನೆಯ 
ನೆಡುಕನುಂ ಮಾಣಿಸಲ್‌ ಸಂಭ್ರಮಿಸುನಂಕಿರಾಕಂಏಿಸನಯನಂಗಳುಂ, ಅನಯನಂಗಳಾ ಕಂಪಮನಾಚ್ಛಾದಿಸುವ 
ಕೆಟದಿ ತುಣುಗಿ ಕೆಗೆನೆ ವುಳಕಂಗಳುಂ, ಮುನ್ನಮುತ್ಸುಳಕನೆಂಕುಳಚ್ಛಲದಿನಾಲಿಂಗನೇಟ್ಛಿಯೊಳ್‌ ನಿಮಿರ್ನ 
ಗಾತ್ರಮೆಂ ತಳರಲೀಯಜಿ ತಣುಂಬುನಂತಿರೆಗ್ಗಳಿಸಿದುತ್ಳಟಿಸ್ತಬ್ದಭಾನಮುಂ, ಅತಿಸ್ತ್ರಬ್ಧಚೀಷ್ಟಮಾದ ತನುನ 
ನಿರ್ಪ್ಚಿನೊಳ್‌ ६9003 ಸಂತೈಸುನಂತೆ ಮೆಯ್ಯೊಕೆದ ಬೆಮರ ಬಿಂದುಗಳ ನೊತ್ತಮುಂ, ಮತ್ತನುಂತರೆಂಗಶಬಳಿ 
ತೌತ್ಸುಕ್ಯ ಸಾಥ್ವಸ ಪ್ರೀಡಾಜಡಿಮಾದಿ ನಿನಿಧ ಭಾನಮುಂ, ಉದೀರ್ಣ ರಾಗಾರ್ಣವ ಸ್ಸುಭಿತ ಕಲ್ಲೋಳಟಾಳ 
ಮೆಂಬಿನಂ ನಿಜೃಂಭಿಸಿಮನಂತುನುಲ್ಲನೆಯುಂ,..- 


ಹೊಲುತ್ತಾ-ಇಗೊೋಕಾಣಿಸುತ್ತಿದೆ. ॥ ೧೦ ಹೀಗೆ ಹೇಳಲಾಗಿ [७ ರಾಜಕುಮಾರಿಯ] ತನ್ನ ಕಣ್ಣ 
ಕಾಂತಿಯ ಬೆಳುದಿಂಗಳಲ್ಲಿ ತನಗಾದ ಆನಂದದ ಸಮುದ್ರದಲ್ಲಿ ನೆಲಸಿರುವ ಕನುಲನಾಭನೆ ಸಮುದ್ರಶೆಯನನನ್ನು 
ಪ್ರಕಾಶಗೊಳಿಸುನಂಕೆ [ಅವನೆ ಕಡಿ] ತಿರುಗಿ ನೋಡಿಷಳು.೧೧॥ ಕರಿಯ ಕ್ದಗುಡ್ಡಿ ಗಳನ್ನು ಹಿಡಿದು ಕಣ್ಣುಗಳ 
ಪಾನೆಯು ಹೆರಿಗೊಲನ್ನು ನಡೆಸುತ್ತಿರುನ ರೀತಿಯಿಂದೆ ಹೊಳೆಯುತ್ತಿರೆಲಾಗಿ, ಆ ಕುಮಾರಿಯ ಕಾಂಕಿಯುಕ್ತನಾಡ 
ಕಡೆಗಣ್ಣೋಟಿಗಳು ಸೌಂದರ್ಯದ ಕಾಡು ಹೊಳೆಯೋ ಎನ್ನುವಂತೆ ರಭಸದ ಕೆರೆಗಳಿಂದ ಹರಿಷುನು, ॥೧೨॥ ಹೀಗೆ 
ಚಂದ್ರನಂತೆ ಅತ್ಯಂತ ನುಕೋಷೆಕನಾಡೆ ಉವ್ಪರಿಗೆಯೆನ್ನು ನೋಡುನೆ ಕುತೂಹೆಲದಿಂಡ ತನ್ನ ಕಣ್ಣುಗಳೆಂಬ ಚಕ್ರ 
ನಾಕನಕ್ಷಿಗಳು ಗೊತ್ತಿಲ್ಲದೆ ಅಕಸ್ಮಾತ್ತಾಗಿ ರಾಜಕುಮಾರನ ಜೀಹನೆಂಬ ಬಳ್ಳಿಯ ಬರೆಯಲ್ಲಿ ಆ ಕ್ಷಣದಲ್ಲಿಯೇ ಸಿಕ್ಕ 
ಬಿದ್ದು ನಿಲ್ಲಲಾಗಿ, ७ ಮೇರೆ ಕಕ್ಷಣಾರಹಿತನಾದ ಸೈಭಾನವುಳ್ಯ ಇನಳ ಮನಸನ್ಸನ್ನುತಿಳಿಯದವರಲ್ಲಿಗೆ ವಿಚಾರೆ ಮಾಡಣೆ 
ಕರಿಜೊಯ್ಯುವುದು ನಿಮಗೆ ಯುಕ್ತನೆಲ್ಲಎಂದು ತನ್ನ ಕಣ್ಣ ಕಾಂತಿಯೆನ್ನು ಅಡ್ಡಹಾಕುನ ರೀತಿಯಲ್ಲಿ ಹೊರಹೊರಡು 
3,00४ ಕಂಬನಿಯೂ, ಕಣ್ಣುಗಳ ಹಿಂನೆಯೆೇ ಉತ್ಸವಗೊಂಡು ४2808, 0४४ ಮನಸ್ಸನ್ನು ನಿಲ್ಲಿಸಲು ಹೋಗುನಂತೆ 
ಬರುತ್ತಿರುನ ನಿಟ್ಟುಸಿರುಗಳೂ ನಿಟ್ಟುಸಿರಿನ ಸಂಕಾರ ರೆಭಸನನ್ನು ಮಕೆಸೆಲು ಯತ್ನಿಸುವಂತೆ ಥಕ್ಳೆಯನ್ನು ಬಾರಿಸು 
ತ್ರಿರುನೆ ಮೃದುವಾದ ನಿಡೆಯ್ಕೊ ಮೃದುವಾದ ಎಣೆಯ ಕಂಸನನನ್ನು ಹೋಗಲಾಡಿಸಲು ಸಂಭ್ರ ಮಸಡುತ್ತಿರು 
ವಂತೆ ನಡುಗುತ್ತಿರುವ ಅನಯನಗಳೂ, ಅನಯವಗಳ ನಡುಕನನ್ನು ಮುಚ್ಚುವ ರೀತಿಯಲ್ಲಿ ಪಟ್ಟಿವಾಗಿ ನಿಂತ 
ಮೈಗೂಡಲುಗಳೂ ನಿಂತ ಮೈಗೂದಲ ವ್ಯಾಜದಿಂದೆ ಆಲಿಂಗನ ಮಾಡಿಕೊಳ್ಳಬೇಕೆಂಬ ಆಸೆಯಿಂದ ನೆಟ್ಟಿಗಾಗಿ 
ಕುವ ಡೇಹನನ್ನು ಚಲಿಸಲು ಬಿಡಣೆ ಅಡ್ಡಹಾಕುನಂತೆ ಹೆಚ್ಚಿರುನ ಸೈಬ್ಬಭಾನವೊ, ಸ್ವಬ್ಬಭಾನದಿಂದ ಕೂಢಿಷ 
ಜೇಹನನ್ನು ಶೀತವಾರಿಯಿಂದೆ ತುಂಬಿ ಸಮಾಧಾನ ಮಾಡುವಂತೆ ಮೈಯೊಳಗೆ ತುಂಬಿರುನ ಬೆನುರಿಕ ಹೆನಿಗಳ 
ಸಮೂಹವೂ ಮನಸ್ಸನ್ನು ಕುಗ್ಗಿಸಿರುವ ಉತ್ಸಾಹ ಹೆದರಿಕೆ, ನಾಚಿಕೆ, ಗವರಿಸುನಿಕೆ ಮುಂತಾದ 98 ಭಾನನೂ.. 


೬ ಸ್ವಯೆಂಪ್ರಭಾ ಸರೋಜನಾಭ ನಿರೀಕ್ಷಣಂ ೧೨೧ 


ಅದಿಕೆ ನಿಜೇಶಕುಂ ನಿಜನಿಳೋಚನಸಾಯೆಕದಿಂ ನಿಜಾಂತರೆಂ 

ಗಡೆ ಕುಸುಮಾಸ್ತ್ರನೆಚ್ಚೊನಿದು ಪುಟ್ಟಿಸಿ ರಾಗದಿನುರ್ನಿ ಧಿಂಕುನಾ 

ಆಡನನೆನಿಪ್ಟಿನಂ ಸ್ಕಕೆಜಸಾಧ್ವಸದಿಂ ಧಿಗಿರೆಂದು ಗೂಡುವಾ 

ಯ್ಕುದು ಕೃಪಕನ್ಷೆಗಾಗಳೆರ್ಜಿ ನೋಡಲೊಡಂ ನುಸುನಂಶಮೇರುನಂ || ೧೩ 


ನಡುಗಿ ಜೆಮುರ್ಪ ನೆಟ್ಟಳಿಸಿ ನೋಲಸ್ಟ್ರರ್ಜೆ ಕಂಹಿಪ ಶಲ್ಲಣಿವ್ಪು ಕಾಲ್‌ 

ತಡತಡಮಾಗೆ ಕೆಯ್ಗುಡುನಳೆಂ ನಸುಫೆಮ್ಮುನ ಮೇಲುದಂ ಕುಜೆ 

ಕೃಡಿಗಡಿಗೇಟ? ಸಾರ್ಚುವಳವಟ್ಟಿಕೆಯುಂ ಕೊಡನಂ 5588) ಸೆ 

ಯ್ರಿಡುನ ನಿಕಾರನಾಕೆಗಿದಿಕೊಳ್‌ ಕರಿಗಣ್ಮಿದುದಂಬುಜಾಕ್ಷನಾ ॥ ೧೪ 


ಮತ್ತಂ 


ಮೂಗಣೆಯಿಂ ಬಾಡನಣಂ | ಜೋಗಿಕೆ ಹೃದಯಂ ಫಿರರ್ಗಳಂ ಕನಿಪುನಿಂ 
ಕೀಗಳಿನೆ ತರುಣಿಗೊಗೆದುವು | ಬೇಗದಿನುತಿಸೂಟ ದೀರ್ಫ (ನಿ) ಶ್ವಾಸೆಂಗಳ್‌ ೧೫ 


ಹೃಡಯನುನಿಸಿಯೆಂ ವುಗುನೆೆ | ಗಿಡು ನುಜಯೆಂಡಿತ್ತಿ ಕಳೆನ ಕೆಅದಿಂದೀಡಾ 
00000 ನಿಡುಸುಯ್ಯೆಲರ್‌ ಮೇ | ಉುಷನಾಕೆಗೆ ನಿಡಿಯೆಯುಂ ಕುಚಪ್ರಸ್ಟ್ರೇದಂ ॥ nk 


ನಡುನಲರ್ಗಣೆಗಿಸಿಸುಂ ಮಕ | ನಿಡಿದಸಳೆಕೆ ಜಗುಟ್ಬ ಮೇಲುಷಂ ನೆಲೆನೊಲೆಯೊಳ್‌ 
ಬಿಡಿ ಸಂಧಿಸುವ ಬಲಕ್ಕೆಯೆ | ನುಡದಿಯ ಕರಕಂಸನಕ್ಳಡೇಂ ನೆಮಾಯ್ತೋ ॥ ೧೭ 





ಉಳ್ಳಿದ ಆಸುರಾಗನೆಂಬ ಸಮುದ್ರವು ನ್ಲೋಭಿಗೊಂಡು ಹುಟ್ಟಿದ ಅಲೆಗಳ ಸಮೂಹನೋ ಎನ್ನುನಂತೆ ವಿಜೃಂಭಿಸಿ 
ಡುವು, ಅದೂ ಅಲ್ಲಡಿ ಆ ಗಂಧರ್ನ ರಾಜಪುತ್ರಿಯು ನುನುನಂಶಕ್ಕೆ ಮೇರುನಂತಿರುನ ರಾಜಪುತ್ರನನ್ನು 
ನೋಡಿಡೊಡನೆಯೇ ತನ್ನ ಪ್ರಾಣಪ್ರಿಯನು ತನ್ನ ಕಣ್ಣುಗಳೆಂಬ ಬಾಣಗಳಿಂದ ತನ್ನ ಅಂತರೆಂಗದಲ್ಲಿದ್ದ ಮನ್ಮಥ 
ನನ್ನು ನಡುಗುವಂತೆ ಬಾಣದಿಂದ ಹೊಡೆದು ಪ್ರೇಮದಿಂದ ಅನನನ್ನು ಮತ್ತೆ ಹುಟ್ಟಿಸಿ, [ತನ್ನ ನರಾಕ್ರಮಕ್ಕಾಗಿ] 
ಉಬ್ಬಿ ಧಿೀಂಕಿಟ್ಟು ಗರ್ಜಿಸುತ್ತಿದ್ದಾನೆ ಎನ್ನುವಂತೆ ಮನ್ಕೆಧಬಾಥಿಯಿಂದ ಅವಳ ಎಜೆಯು ಗೂಡನ್ನು ಸೇರಿತು, ॥೧೩ 
ಕಮಲಾಕ್ಷನಾದ ಕ್ರಿನೃಷ್ಕನ ಇದಿರಿಸಲ್ಲಿ ಆ ಕುಮಾರಿಗೆ ನಡುಗಿ ಜೆವರುತ್ತಿರುವ, ಬೆನ್ಬಾಗಿ ನೋಡುತ್ತಿರುವ, ಎದೆ 
ನಡುಗುತ್ತಿರುವ ತಲ್ಲಣಿಸುತ್ತಿರುವ,ಕಾಲುಗಳು ನಡುಗುತ್ತಿಕಲಾಗಿ ಕೈಗೊಡುತ್ತಿರುನ ದಾಸಿಯನ್ನು ಸ್ವಲ್ಪ ಒರಗಿಕೊಳ್ಳು 
ತ್ತಿರುವ, ಸೆಕೆಗನ್ನು ಆಗಾಗ ಕುಚಗಳ ಮೇಲಕ್ಕೆ ಎಳೆಯುತ್ತಿರುವ, ಸ್ಥಿರವಾಗಿದ್ದರೂ, ಅಭರಣಗಳನ್ನು ಸಡಿಲಿಸಿ ಸರಿ 
ಮಾಡಿಕೊಳ್ಳುತ್ತಿರುವ ವಿಕಾಕವು ತುಂಬಿ ಹರಿಯಿತು. ॥ ೧೪ | ಮತ್ತು ಹೊವಿನ ಬಾಣಗಳಿಂದ ಹೈಡಯವು ಗವಾಕ್ಷಿ 
ಯಂತಾಗಿರಲು (ಬಿರಿದಿರಲು)'ಒಂಡೇ ಸಮನಾಗಿ ಈಗ ಬಂದು ಮುತ್ತುತ್ತಿನೈನನ್ನುನಂತೆ ७ ಸುಂಡರಿಗೆ ದೀರ್ಥೆವಾಡ 
ಫಿಟ್ಟುಸಿರುಗಳು ನುಕ್ತಿ ಮತ್ತಿ, ಬೇಗಜೇಗ ಕಾಣಿಸಿಕೊಂಡುವು. ॥ ೧೫॥ ಪ್ರಾಣಪ್ರಿಯನು ಹೈದಯನನ್ನು 
ಪ್ರವೇಶಿಸುವ ಕಾರ್ಯಕ್ಳೆ ಇದು ಮಕಿಯಾಗಿಣಿಯೆಂದು ಎತ್ತಿ ಬಿಸಾಡುವ ರೀಕಿಯಿಂಡೆ ಅನಳ ದೀರ್ಫೆನಾಡೆ ನಿಟ್ಟು 
ಸಿರುಗಳು ಅವಳ ಸೆರಗನ್ನು; ಕುಚಗಳ ಬೆನರು ಹಿಡಿಯುತ್ತಿದ್ದರೂ ಕೂಡ, ಕಿತ್ತಿ ಸೆಯುತ್ತಿತ್ತು. || ೧೬ ॥ ಬಂದು 
ನಾಟಕೊಳ್ಳುವ ಪುಷ್ಟಬಾಣಗಳಿಗೆ ಸ್ವಲ್ಪಮಟ್ಟಿಗೆ ನುಕೆಯನ್ನು ಹಿಡಿಯುತ್ತಾಳೆ ನನ್ನುನಂತೆ ಜಾರುತ್ತಿರುವ ತನ್ನ 
ಮುಸುಕನ್ನು ತನ್ನೆ ಕುಚಗಳಲ್ಲಿ ತಂದು ಸೇರಿನುನ ಆಲಸ್ಯವೇ ಆ ಸುಂಡೆರಿಯ ಫೈನಡುಗುವಿಕೆಗೆ ಅಡೇನು 
l6 


633 ४४५/77०9४ ಸ್ವರಾಜಂ 
ಅಂತುನುಲ್ಲದಿಯೆಂ 


ಸ್ರತಿಬಿಂಬಚ್ಛಲದಿಂ ಬೆಮರ್ತ ಕುಚಡೊಳ್‌ ತಳ್ಟೊಯ್ದ ತನ್ನೋನನೆಂ 

ಸತಿ ಫೀಡುಂ ಮುಟೌನಾಡಿ ಚುಂಬಿಸಿಡೆಸಳ್‌ ಸಾರ್ದೆಂಬಿನೆಂ ಸುಯ್ಯೊಳಿ 

3, ಕೆರಳ್ಳಂಶುಕನುಂ ಕುಚಳ್ಳಿ ನನಲಜ್ಞಾನನ್ರುವಕ್ತ್ರಾಜ್ಲೆ ಸಾ 

ರ್ಜುತುನುಂದೋಪನ ಕೆಯ್ದೆ ಸಾರ್ಜಿಡಳನಂಗಪ್ರಾಚ್ಯಸಾಮ್ರಾಜ್ಯನುಂ ॥ ೧೮ 


ಲುಳಿತಾಸ್ಯಸ್ಕೇವದಿಂದೆಂ ಸಕಿಯೆ ಕಿಳಕನಾಕಂಸದಿಂ ಜೋಲೆ ಕರ್ಕೋೊ 
ತಳಮಾಲಿನ್ಹಾಂಗರಾಗಂ ನುಸುಳಿ ಪುಳೆಕೆದಿಂ ಸಿಂಗೆ ಹರ್ನಾಪ್ಸುನಿಂ ಕ 
ಜ್ವಳಲೇಖಾಲಕ್ಷಿ N ಭೂಸಂಗೆಸೆದಳಬಳೆ ಚಿಲ್ಲಿನ್ಸೆಗೆಂ ಮುಂಡನ 3 
ಳೆಡಂಗಿರ್ವಕ್ಸಿಶೆಂಬಂತೊಲವಿಕೆ ಸತಿಯರ್ಗೇಕಳಂಕಾರೆಭಾರೆಂ ॥ [3 


ಆಗಳತನು ನ್ಕೋಹೆನ ಶಿಳೀಮುಖ ವಿಮೂಢಿಯಾದ ಮುಗ್ಗೆಯಂ ಸಂತಯ್ಯಲು ನಯೆಸ್ನೆಯೆಂತೆ ಸಾರ್ತೆಂದ 
ಮಕೆಯುಮುಶ್ಯಳಿಕಾದಿಗಳ ಗಡಣದಿಂ ತನ್ನ ನಿಚೀಕೆಯ್ದೆಗಲ್ಳೆಯಿಂ ಕತ್ಸಣಡೆ ಚೇಕೋಭನಪ್ರಭನ ಸರಿಭನಾ 
ಕ್ರಾಂತೆಯಾದ ನಿಜನಯಸ್ಯೆಯೆಂ ಚಿರಸರಿಚಯೋಪರೋಧದಿನಾರಯ್ಯಲೆ ಸಿಪೆಂಕಿಕೆಟ್ಟಂದ 8४ 0000, ತಡನು 
ಚರನಿಕತನೃತ್ತಿಯಪುಷಟ್‌ನಿರಡೆ ७४ ०3 ಬೆಂಬಟಿಯೊಳ್‌ ७४७४४५७४ ನು, ನೊಡಲಾಗೆ ನೆಟನ್ಸಮುಚಿತ 
ಭಾನಂಗಳಾನರಿಸೆ डंडी। , 8० ತದಧೀಮಾಕಸೆಯಾವಂತೆಗೆಯ್ದು- 


ಒಗೆದ ४8 ಸಬೀಜನನೆ ಸಂದಣಿಗುನ್ಮುಳಿಸಂಕೆ ಗೆಯ್ತ ಕೆ 
ಯ್ಕಗೆ ನಿಡುಸುಯ್ಯೆಲರ್‌ ಬೆನುರೆ ಬಿಂಡುನನಾಳಸಲೂದುನಂಕೆ ಗೆ 





ಸಹಾಯಕವಾಯಿಕೊ | ॥ ೧೭ ॥ ಆದೂ ಅಲ್ಲಜಿಬೆನರಿರುವ ತನ್ನ ಕುಚಗಳಲ್ಲಿ ಪ್ರತಿಬಿಂಬದ ನ್ಯಾಜದಿಂದ ತನ್ನೆ 
ಪ್ರಿಯನನ್ನು ಆಲಿಂಗಿಸಿ ಆ ಸುಂದರಿಯು ನಿಕೇಷನುಕಿಮಾಡಿಕೊಂಡು ಚುಂಬಿಸುತ್ತಾಳೆ ಎನ್ನುನಂತೆ ತನ್ನೆ ನಿಟ್ಟೆ 
ಸಿರಿಸಿಂಡೆ ಹಾರಿಹೋಗುತ್ತಿರುವ ನೆೆಗನ್ನು ಕುಚಗಳೆ ಮೇಲೆ ಹೊದ್ದಿಸುತ್ತಾ, ಹೊಸಲಶ್ವೆಯಿಂಡ ಬಾಗಿದ ಮುಖ 
ಕನುಲವುಳ್ಳ ಆ ಸುಂಡರಿಯು ಅಂಡು ತನ್ನ ಪ್ರಾಣನ್ರಿಯನ ಕೈಗಳಿಗೆ ಮುನ್ಕಧ ಸಾನ್ಹಾ ಜ್ಯದೆ ಪೆಟ್ಟಿನನ್ನು ನೀಡಿ 
ದಳು. ॥ ೧೮ ॥ ಸುರಿಯುತ್ತಿರುವ ಬೆನರಿನಿಂದ ಹೆಣೆಯ ಕಿಲಕೆನ್ರು ಅಳಿಸಿಹೋಗಲಾಗಿ, ನಡುಕದಿಂದೆ ಕಿನಿಯೆ 
ಕನ್ನೈದಿಲು ಕೆಳಳ್ಳೆ ಜೋಲಲಾಗಿ, ಮೈಗೆ ತೊಡೆದಿದ್ದ ಸುನಾನನಾಪ್ರನ್ಯಪು ಪರ್ಷಪುಳಕದಿಂದ ಮಾಸಿಹೋಗಲಾಗಿ, 
ಅನಂಡಬಾಸ್ಟದಿಂದ ಕಣ್ಣಿಗೆ ಹೆಚ್ಚಿದ ಕಾಡಿಗೆಯ ಕಾಂತಿ ಅಳಿನಿಷೋಗಲಾಗ್ಯಿ ಆ ಸುಂಡರಿಯೆ ಸೌಂದರ್ಯವು 
ಇಲ್ಲಿಯವರಿಗೆ ಆಭಸಣಗಳ ಕಾಂತಿಯಲ್ಲಿ ಆಡಗಿಹೋಗಿತ್ತೆನ್ನುನಂತೆ, ಆಕೆ ರಾಜಕುನಾರನಿಗೆ ಕಾಣಿಸಿಡೆಳು. ಪ್ರೇಮ 
29080 0 ಸ್ವೀಯರಿಗೆ ಆಲಂಕಾರೆದ ಭಾರವೇತಕ್ಸೆ? ೧೯ ಆಗೆ ನುನ್ಮಥನ ಸಮ್ಮೋಹೆನಾಸ್ತ ದಿಂದ ನೈ 
ನುಕಿತಿರುವ ಆ ಮುಗ್ಗೆಯನ್ನು ಮಾಧಾನನಡಿಸಲು ಗೆಳತಿಯಂತೆ ಹೆತ್ತಿಕೆನ್ಸಿ ಬಂದು ಆರಿಂಗಿಸಿಕೊಳ್ಳ ಹೊರಡಲು, 

ಪುಳಕಗಳ ಸಮೂಹೆದಿಂದ ತನ್ನನ್ನು ನಿನಾರಿಸಿೆ ಅಗಲಿಕೆಯಿಂದ ಆ ಕಣದನಿಯೆಃ ಮನ್ಕಧನಿಂವೆ ಆದೆಂತೆಹೆ ಅವ 
ಮಾನಕ್ಕೆ ಒಳಗಾದ ತನ್ನ ಗೆಳತಿಯನ್ನು ಚಿರನರಿಚಯೆದೆ ಸಲಿಗೆಯಿಂದ ಅಥೆನು ನಿಜಾರಿಸಲು ಎನ್ನು ಬಂದೆ 
0६ 0000, ಅದರ ಸೇವಾನೃತ್ತಿಯಲ್ಲಿ ಇಸುವುವಾದುದರಿಂದ ಆ ಲಜ್ಜೆಯ ಹಿಂಡೆಯೇ ಬಯಸಿನ ಅಗಲಿಕೆಯೇ 
ಮೊನಲಾಡೆ ಹಲವು ಕಾಲೋಚಿತನಾದ ಭಾನಗಳೂ ಅನಳನ್ನು ಆವರಿಸಲು, ತಕ್ಷಣನೇ ಅನ್ಸಗಳಿಗೆ ಅಧೀನವಾದ 
ಮನೆನ್ಸುಳ ವಳಂತೆ ಮಾಡುತ್ತಾ... ನೇಹೆಡಲಿ ಹುಟ್ಸಿದ ಬೆನರು ಸಖೀಜನ ಸಮೂಹಕ್ಕೆ ವ್ಯಢೆಯನ್ನು ಟುಮಾಡುನ, 


೬ ಸ್ವಯೆಂಪ್ರಭಾ ಸರೋಜನಾಬ ನರೀಕ್ಷಣಂ 954 


ಯ್ರುಗೆ ನೆಯನಾಂಬುಗಳ್‌ ಕುಸುಮದಾಳಿಸಿ ವೇಟ್ವಿಳಿಸಂತೆಗೆಯ್ದ ಮಾ 
ಲಸ್ಕಿಗಳೆ ನಿಜೋತ್ಸ ನುನ್ಮಥನಿಕಾರಮುನಿರ್ಮಡಿಸುತ್ತುನಿರ್ಪಿನಂ ॥ 50 


ಅನಿಯತಮಾಳಿಯೊಳ್‌ 2४४५) ಸಾರ್ಚುವ ಡೂತಿಯನೇನನಕ್ಕೆ ಕೆ 

ಮ್ಮನೆ ಬೆಸಗೊಳ್ವ ಮೇಳವನಳಂ ಪಿಡನಬ್ಬಣ ಫೊಯ್ಯ ಕುಳ್ಳಿರು 

ತ್ವನುನಿಸಿ ಪೋಸನೆಂಬ ನುಗುಚ್ಬಕ್ಷಿಸಿ ಮಾಡನುನೊಲ್ಲು ಬಣ್ಣಿಪೀ 

690 ಕಾಂತೆ ಕಂತುನಟಿನಾಡಿಸುನಂವದಿನಾಡುತಿರ್ಪಿನೆಂ ॥ 2೧ 


ತರಣಿ ನಧೂನರರೆ ಸರ | ಸ್ಪರ ನಯೆಸಪ್ರೀತಿ ಪರ್ಕೆನೋದ್ದೀಪಿತ ರಾ 
ಗೆರನೋತ್ಸುಂರಿತನಾವಂ | ತಿಕೆಳಸಿದಂ ಮೆಲ್ಲನಂಷು ಸಂಧ್ಯಾನಧುನಂ ॥| 3೨ 


ಇನನಿಂ ನೀರೆ ಕರಸ್ಸ | ४780 ಜೆನುರ್ಪೀ ವಿಳಾಸನತಿಯರ ಸೋಂಕಿಂ 
ದನುಕಕ್ಟನಾದನೆಂಬ | ಕೀ ನಿಮಿರ್ದವೊಲ್‌ ದಿವಸಲಕ್ಷ್ಮಿಯುಂ ಬಡವನಾಡಳ್‌ ॥ CN 


ಅನಂತಂ ತತ್ಕಣಡೊಳೊದನಿಡ ನಿಜತ್ರಪಾಚ್ಯವನನುಂ ಮುಚ್ಛಲಜಯಹೇನೆಯ್ಸಿ ಚೆಳೆಗಿಂಗೆ ಮುಳಿದು 
ತನ್ನನಡಕೆ ಫೋಡುನ ಖಗೇಶ್ವರಾತ್ಮನೆಯ ಕಡೆಗಣ್ಣ ಕೆಂಪಿನೊಳ್‌ ವುದಿಧನೆಂಬಂತೆಯುಂ, ಬಿಸಿಕೊಳ್‌ ಜೆನುರ್ಕ 
ವಿದ್ಯಾಥರಪ್ರಮುಡಿಯಕ ಕನಪುಗಳ ಕುಂಕುನುತ್ರವನುನಾಕ್ಮಪ್ರಸಾರಿತಕರೆಂಗಳಿಂ  ತೆಗೆನಣ್ಚಿಫ್ಳಿಕೊಂಡನೆಂ 
ಬಂತೆಯುಂ, ಅಗಳಾಗಳಗಲಲಾಜಣೆ ನಿಜಕರಂಗಳಂ ಬರೆತೆಗೆಮು ನದ್ಮಿನಿಯನನುರ್ತಪ್ಪಿ ತಶ್ಚರಾಗಾಂಗರಾಗಡೊಳ್‌ 
ಪೊಕೆದನೆಂಬಂತೆಯುಂ, ನಿನಾಕಸರಿಣತಸಾರೆಂಗರೆಂಗಮುಂ ತಳೆದು ಭೂಭುನನನುನಿತುನುಂ ಸರಿಮುತ್ತುಗೊಳ್ಳ 





ವಿಶೇಷವಾಗಿ ಬರುತ್ತಿರುನ ನಿಟ್ಟುಸಿರು ಬೆನರುಹನಿಗಳನ್ನು ತಣ್ಣಗಾಗುವಂತೆ ಊದಮವನಹಾಗೆ ಮಾಡುತ್ತಿರುವ, ಕಣ್ಣೀರು 
ಹೊರಡಲಾಗಿ ಪುಷ್ಸಾನವಚಯಕ್ಳೆ ಹೇಳುನ ಅತ್ಯಾಕಿಯಂತೆ ಮಾಡುವ ಕಾರ್ಯಗಳೇ ತನ್ನಲ್ಲಿ ಎಷ ಮನ್ಮಥ 
ವಿಕಾರನನ್ನು ಇನ್ಮುಡಿ ಮಾಡುತ್ತಿರಲಾಗಿ, ನಿಯನುನಿಕೋಧನಾಗಿ ಗೆಳತಿಯ ಹೆತ್ತಿಕಕ್ಸೆ ಅಕಾರಣವಾಗಿ ಹೋಗುವ 
ಮೂತಿಯನ್ನು ಸುನ್ಮುನೆ ಏನನ್ನಾಪರೊ ಕೇಳುವ ಜೊತೆಯನಳನ್ನು ಹಿಡಿದುಕೊಂಡು ಕನುಲದಿಂಡ ಹೊಡೆಯುನ 
"ಕುಳಿತುಕೊ, ಸ್ವಲ್ಪವಿಶ್ರಾಂತಿಯನ್ನು ನಡೆದು ಹೋಗೋಣ? ಎಂದು ಹೇಳುನ, ಪುನಃ ಅರಮನೆಯತ್ತ ನೋಡಿ 
ಪ್ರೀತಿಯಿಂದ ವರ್ಣಿಸುನ ಈ ನಿನೋಡದಲ್ಲಿ ಆ ಸುಂದರಿಯು ಮೆನ್ಮಧನಟಿನು ಆಡಿಸಿದಂತೆ ಅಡುತ್ತಿರಲಾಗಿ ; 
ಸೊರ್ಯನು ಗೆಂಡಹೆಂಡಿರ ಸರಸ್ಫಕೆ ಕಣ್‌ಪ್ರೀತಿಯನ್ನು ನೋಡಿ, ಕಾಗರೆಸೆದಿಂಡ ಉದ್ದೀಪಿತನಾಗಿ, ಉತ್ಸೆಂಶಿತ 
ನಾಡಂತೆ ಆಗ ಮೆಲ್ಲನೆ ಸಂಧ್ಯಾರಮಣಿಯನ್ನು ಬಯಸಿದನು. ॥ ೨೦-೨೧...3೨ ॥ ಸೊರ್ಯನು (ಪ್ರಿಯಕರನ) 
ಅಮೃತ ಕರಸ್ಪರ್ಶದಿಂದ ಬೆನುರುನ ಈ ಸುಂಪರಿಯೆತ ಸೋಂಕಿಸಿಂದೆ, "ಇವರಲ್ಲಿ ಅನುತಕ್ತನಾಪ' ಎಂಬ ನೃಧೆಯು 
ಹಬ್ಬಿಡಂತೆ, ದಿನಸಲಕ್ಷ್ಯಿಯು ಬಡವಾನಳು (ಹೆಗಲಿನ ಬೆಳಕು ಕುಂದಿತು). | 34 ७४१७ ತಕ್ಷಣದಲ್ಲಿಯೇ 
ಪ್ರಾಪ್ರೆನಾದ ತನ್ನ ಪೊರ್ವಕಾಂತಿಯನ್ನು ಮುಚ್ಚುವುದಳ್ಳಿ ಗೊತ್ತಾಗಜೆ ನಾಚಿಕೆಗೊಂಡು, ಬೆಳಕನ್ನು ನೋಡಿ 
ಕೋನಿಸಿಗೊಂಡು, ತನ್ನನ್ನು ಆಕ್ರಮಿಸಿ ನೋಡುನಂತಿರುವ ಗಂಧರ್ನಕುಮಾರಿಯ ಕಡಿಗಣಿನ 'ಕೆಂಪಿನಲ್ಲಿ 
ಬಚ್ಚೆಟ್ಟುಕೊಂಡನೆಂಬಂತೆಯೂ, ಬಿಸಿಲಿನಲ್ಲಿ ಜೆನತುಹೋಗಿರುವ ವಿದ್ಯಾಭಸಸುಂಪರಿಯರ ಕೆನ್ನೆಗಳಮೇಲಿದ್ದ 
ಕುಂಕುನುಕೇನೆರಿಯೆ ಗಂಥನನ್ನು ತನ್ನ ಜಾಚಿಡೆ ಕೈಗಳಿಂದ डा) ಹೆಚ್ಚಿಕೊಂಡನೋ ಎಿಂಬಂತೆಯ್ದೊ ಆ ಕ್ಷಣ 
ದಲ್ಲಿಯೇ ಅಗಲಲಾಕಣೆ ನದ್ಮಿಸಿಯನ್ನು ತನ್ನ ಕೈಗಳಿಂಪೆ ಬರಸೆಕೆದು ಭವ್ರವಾಗಿ ಆಲಿಂಗಿಸಿಕೊಂಡು ಅನೆಕ ನರಾ 
ಗದ ಕೆಂಫಿನಲ್ಲಿ ತುಂಬಿರುನನೆಂಬಂತೆಯೂ, ಸಂಜೆಯಿಂದ ದೆಟ್ಟಿವಾಗಿರುನ ಮೋಡಗಳ ಸಮೊಹನನ್ನು ಹೊಂದಿ 


039 ನರ್ಧಮಾನ 20990 


ಕಟ್ಟಲೆಯ ಭಯದಿಂ हं$:४०३) |, ಸಕಳನ್ರಕಾಶಮಂ ಮೊಟ್ಟೆಗಟ್ಟಿನಳ್ಳಿನೆಟ್ಟದಿಟ್ಟಿತೆಗೆ 52१४ ಕಟ್ಟಿವಡ ಪಟ 
ಳಮಿಜೆಂಬಿನಂ ದ್ಯುಮಣಿ ಚರೆಮಾಚಳಕಿರೋಮಣಿಯಪ್ಸುಮುಂ, ಕಲಕನಿಯೆ ಕುಸುಕುಟ ಕೋಣೆಗಳೊಳೊತು 
ಗೊಂಡ ಕಟ್ನಲೆಯೆ ನೊತ್ತ ०] ಮಾರ್ತಂಡಂ ಕ್ಷೀಣಮಾದುದಂ ನೇಟ್ಲು ಫೆೊಅನುಡಿಸಲ್‌ ನರಿನ ಪೇರಿಗರಂತೆ ಕೇಳೀ 

ನೋತಂಗಳುತ್ತುಂಗ ಕ್ಲತಕ ಕುತ್ಲೀಳಕೂಟಿ ಕುಹೆಕೆಂಗಳಂ ಸಾಕಿಯುಂ, ०७३४ ಕುಂಜಡೊಳ್‌ ಕೊಂಬುಗೊಂಡ 
ಕಟ್ನಲೆಯೆ ಪೊಟನ ಬಲದಿನಿನಕರಾನೀಕನುಕವುಂಕಿ ಬೆಂಕೊಂಡಳಟಕ ಸೂಲಸ್ಕಿನ ಸಣ್ಣ ಗಾಳೆಯುಲಿಯೆನಿಸಿ 
ಗೂಡಿಂಗೆ ಸಾರ್ಮಲಿನ ನಕ್ಳಿಗಳ ಕಳಕಳಂ ಬಳೆಯೆಯುಂ, ತತ್ತ ಮೋಬಳದೆ ಮುಂದೂಳ ದಾಚ್‌ಯಾಳ್ಗೆಳಂಕಿಕೋಳಿ 
ಯೊಳ್‌ ಕೇಳೀಮುಯೂರೆಂಗಳ್‌ ಉಪ್ನನೊಗೆದು ನೊೊಂಗಡೆಯ ಪಕ್ಳಿವಣೆಗೆ ವಾಟ್‌ಯುಂ, ಇನನುಟಿದು ನೋಪು 
ಮುಂ ನಾರ್ಡು ಸದ್ಮಿನಿಯೊಳಟೀಪಿ ಸಕೆವಾಸೆಯಿಂ ದೋಷಾಕರನೆ ಬನದನುಟಕಯೊಳಿಳಸಿದನನೆನಿಸಿ ಖೇಚರೀಚನ 
ಳನೊವುರ ಕ್ವಣನನರಿಚಯೋಪವೃತ್ತಿಕರ ಮರಾಳಮುಬ್ಬಾಕರ್ಕೆ ನಡೆಯೆಕೊಡರಿಸೆಯೆಂ, ತನ್ಮು ಮೆಯ್ಯೊಕಿಡ 
09800 ಕನೆಚನೊರ್ನೊಡರೆ ಕೊಲಗೆ ಕೆಅಪುಗಂಡು ತೊಳಿ ಸುತ್ತಿ ಮಜಯಟ್ಟುನಂಗಭವನನಾಟಡಿಗೆ ಜೆಗಡ್ಕ 
ಗೊಂಡು ತಲ್ಲಣಿಸಿದಂತೆ ನಲ್ಲಳಂ ಬಿಸುಟು ಜಿಸೆಗೆಟ್ಲು ಚಕ್ರವಾಕಂ ಕೋಕನದ ಸದನವಿನೆಟುವೋಗೆಯುಂ ನ್ನುಗ 
ಥೆರನುಯೂಖಂಗಳೆತ್ವಾನುಮಿಂತಿನಂ ಕಂಡೊಡಾಗೆಳಂತೆ ಸಂತನುನ ಸಂತಾನಸಂಕೆಯಿಂ ಪಿಡಿಗುಮೆಂದುನ್ಮುಳಿಸಿ 


ಅಖಂಡ ಭೂಮಂಡಲವನ್ನು ಆಕ್ರಮಿಸುತ್ತಿರುನ ಕತ್ತಕೆಯ ಭಯದಿಂದ ಆಕಾಕಲಕ್ಷಿ ಯು ಎಲ್ಲ ಬೆಳಕನ್ನೂ 
ನೊಟ್ಟಿಗಟಿ ನಕ್ಳದಲ್ಲಿರುವ ಬೆಟ್ಟದ ಸಂಕೋಟಚಸ್ನ ಳಳ್ಳೆ ಕಳುಹಿಸಿರುನ ಕಟ್ಟಿನ ಸೊಟ್ಟಣನೋ ಇದು ಎನ್ನುನಂತೆ 
ಸೂರ್ಯನು ಸಶ್ಚಿಮಾಚಲದೆ ಶಿರೋರತ್ನವಾಗಲು, ಕಲ್ಲಿನ ಗವಿಗಳ ಇಕ್ಕಟ್ಟಾದ ಕೋಣೆಗಳಲ್ಲಿ ದೆಟ್ಟಿವಾಗಿರುವ 
ಕತ್ತಲೆಯ ಸಮೂಹಕ್ಕೆ ನೊರ್ಯೆನು ಕ್ಲೀಣನಾದುದನ್ನು ಹೇಳಿ ಅಲಿಂದ [ಆ ಕತ್ತ ರೆಯನು ] ಹೊರೆಹೊರೆಡಿ 
ಸೆಲು ಹಿಡುತ್ತಿರುನ ಕುಮಕಿಸನಾರರಂತೆ ७७७४ ವಾರಿವಾಳಗಳು ಎತ್ವಕೆನಾದ ಕತಕ ನರ್ನತಗಳ ಶಿಖಕೆ 
ಗಳಲ್ಲಿರುವ ಗೂಡುಗಳನ್ನು ಸೇರುತ್ತಾ ಇರಲ್ಲ, ವನಡ ಬಳ್ಳಿಯೆನುಸೆಯಲ್ಲಿ ಕೊಂಬೆಯನ್ನು ಆಶ್ರಯಿಸಿರುವ 
ಹೆಸ್ಸಿಗಳು ಕತ್ತಲೆಹೊತ್ತಿನ ಬಲದಿಂದ ಸೂರ್ಯಕಿರಣಸಮೂಹೆನನ್ನು ಬೆನ್ನೆಟ್ಟಿಕೊಂಡುಹೋಗಿ, [ಅನು] ಹೆದರು 
ವಂತೆ ಧ್ವನಿ ಮಾಡುತ್ತಿರುವ ಸಣ್ಣ ಕಹೆಳೆಗಳ ಧ್ವನಿ ಎನ್ನುವಂತೆ, ತನ್ಮು ಗೂಡಿಗೆ ಸೇರಿ ಮಾಡುತ್ತಿರುವೆ 
ಕಲಕಲಥ್ಯನಿಯು ಹೆಚ್ಚುನಂತೆಯೂ ಆ ಕತ್ತಲೆಯೆಂಬ ಸೈನ್ಯಡ ಮುಂಚೂಣಿಯ ಯೋಧರೆಂತೆ ನಾಲಾಗಿ- 
ಉದ್ದವಾಗಿ ಕಾಣಿಸಿಕೊಂಡ ಆಟದ ನನಿಲುಗಳು ಬಂಗಾರದ ಕುಸುರಿಗೆಲಸಮಾಡಿದ ಹಳ್ಳಿಗಳ ನಾಸೆನ್ನಾನಕ್ಕೆ 
ಓಡಲಾಗಿಯೊ, ಸೊರ್ಯೆನು ಬಿಟ್ಟುಹೋಗುನುೆನ್ನು ಕಾದಿದ್ದು ನದ್ಮಿನಿಯಲ್ಲಿ ಕಾಮವರೆನಕನಾಗಿ ಜೊತೆ 
ಗೂಡುನ ಆಸೆಯಿಂದ ಚಂದ್ರನೇ ನನದ ನುಕೆಯಲ್ಲಿ ಬರುತ್ತಿದ್ದಾನೆಯೋ ಎನ್ನುವಂತೆ ಗಂಧರ್ನಕನ್ನೆಯಕೆ 
ಫಾಲ್ಲೆ ಜೆ ಗಳ ಥ್ವನಿಯ ನರಿಚಯೆದಿಂದೆ ಸೇವೆನಾಡುನ ಹೆಂಸೆಗಳು ಸರೋವರಕ್ಕೆ ನಡೆಯಲು ನ್ರಾರೆಂಭಿಸೆ 
ಲಾಗಿಯೂ, ತಮ್ಮ ದೇಹಳ್ಳೆ ಹೆಕ್ರಿಕೊಂಡಿರುನ ಸೂರ್ಯಕಿಕಣಗಳ ಕನಚವು ಒನ್ಮಿಂಡೊನ್ಮುಗೇ 
ಹೊರೆಟುಹೋಗಲಾಗಿ ಈ ಅನಕಾಶನನ್ನು ನೋಡಿಕೊಂಡು ಬೆಕ್ನಟ್ನಬಂದು ಓಡಿಸುತ್ತಿರುವ ಮನ್ಮಥನ 
ದುಂಬಿಗಳ [ಹಿಂ f] ಹೆದರಿಕೊಂಡು ತಲ್ಲಣಿಸಿದಹಾಗೆ ತನ್ನ ಪ್ರಿಯೆಳನ್ನು ಅಗಲಿ ದಿಕ್ಕೆಟ್ಟ ಚಕ್ರವಾಕ 
ಸಕ್ಷಿಯೆ ತನ್ನ ಕನುಲದ ಮನೆಯಿಂದ ಎದ್ಲು ಹೋಗಲಾಗಿಯ್ಕೊ ಚಂದ್ರನ ಕಿರಣಗಳು ಎಲ್ಲಿಯಾದರೂ 
ಇನನ್ನು ಕಂಡಕೆ ಆ ಕ್ಷಣದಲ್ಲಿಯೇ ಕತ್ತಲ ನುರಿಗಳೆಂಬ ಭ್ರಾಂಕಿಯಿಂದೆ ಅವುಗಳನ್ನು ಹಿಡಿಯಬಹೆಜೆಂದು ಹೆದರ 
ತನ್ಮು ನಾಕನತ್ತಾದ ಬಂಡನ್ನು ಉಣಿಸಿ ಬೆಳಸಿದ ನೋಹೆದಿಂದ ಹೊಟ್ಟೆಯೊಳಗೆ ಬಚ್ಚಿಟ್ಟುಕೊಂಡು ಮುಚ್ಚುವಂತೆ 
ಡುಂಬಿಗಳ ಸಮೂಹನನ್ನೊಳೆಗೊಂಡು ಕಮಲಗಳು ಮೊಗ್ಗಾಗಲಾಗಿಯೂ, ಹೆಗಲೆಲ್ಲಾ ತಮ್ಮನ್ನು ಹಿಂಸಿಸಿ 
ಬಣಬಣ ಬಾಡುವಂತೆ ಬಿಡಜೆ ಕ್ರೌರ್ಯನನ್ನು ತೋರಿಸಿ ಕಣ್ಣಲ್ಲಿ ಬೆಂಕಿಯನ್ನು ಕಾರುನ ಸೂರ್ಯನ ಬಿಸಿಯ 


೬ ಸ್ವಯಂಸ್ರಭಾ ಸಹೋಜನಾಭ ನಿರೀಕ್ಷಣಂ ೧೨೫ 


'ತಮ್ಮತನಿನಂಡನೊಡಿ ಫೆಡನಿಡ ಮೋಹೆದಿಂ ಬಸಿಣಸೊಳಗೆ ಬಯ್ತು ಮುಚ್ಚುವಂತಿರಳಿನಳಗನುಕೊಳಕೊಂಡು 
ನಳಿನಿಗಳ್‌ ಮುಗಿಯೆಯುಂ ನಗಲೊಳೊರ್ಮೆಯೆಂ ತನ್ಮುನೆಂಡಳೆದು ಬಂಬಣ ಬಾಡಿಸಿ ಬಿಡಜಿ ಕಡುಗಾಯ್ದು 
ಕಣ್ಣೊಳುಬ್ಬುವುಪ್ಪ ಕರನ ಬಿಸುಗದಿರ್ಗಳೆಯ್ದೆ ಮೆಯ್ಸೆಗೆಡುವೆ ಬನದೊಳಿರ್ದಸೊ ಮುತ್ತ ಮುತ್ತಮೆಂಬುಡೆಂ 
ಮೆಲ್ಲನೀಕ್ಷಿನೆಲುಂ ಮಿಲ್ಮಿಳಿಸಿ ಕಣ್ಣೆಟಿನ ಕೆಟನಿ ಸಂಸಗೆಯ ಮಲ್ಲಿಗೆಯ ಮುಗಳ್ಳೆ ುಳ್ಳಲಕೆಯುಂ ಉಲ್ಲಸಿತ 
ಸಾಂಧ್ಯತೋಣಿಮುಚ್ಛಲಣೆ ಬಳೆಸಿದಂಗಭನಹುತನಹೆಶಿಖಾನಳಿಗೆ ಸುಗಿದೆು ಸುರ್ಕುವೆಂತಿಕಿ ಶಿರೀನ ಮಾಳತಿೀ 
ಪ್ರಭೃತಿ ತಹಿಲತಾಗುಚ್ಛಸಂಪುಟಿಂಗಳನುರ್ದು ಸೆಂಕೋಚಿಸೆಯೆಂ, ಉದ್ದೃಸ್ತ ಶೃಂಗಾಕೆರಸಮುಯೆನುನುವಿರಾಮ 
ಕಾಮುಕ ಕಪಂಬಕೋತೃಳಿಕಾ ನಿಕಾಸಮಯಮುಂ ಆದ ಸೆಂಥ್ಯಾಸಮುಯೆದೊಳ್‌ ತಡುಪ್ಯಾಕೆನಿಸಯನೌತ್ಸುಕ್ಯ 
ವಿಷಯಮುಮಾವೇಗವಿಷಯನುಯುನ್ಕಾನನಿಸಯಮುಂ  ನಿಮೋಹೆನಿಷಯಮುಮಾಗಿ ನಿಜಮಾನಸಾಂತ 
ರಾಳನುಂ ಭೊಂಕೆಕೆ ಕಲಂಕಿ ನೆಲೆಗಿಡಿಸಿ-- 

ಕೂಡುವ ನಾರಿನಂಗಳುಲಿ ಕೇಳಿನಗಂಗಳೊಳುಣ್ಮೆ ಕೇಲ್ದಲಂ 

ಮೋಷಿ ಕೊಳಂಗಳೊಳ್‌ ನೆಕೆಡು ಕಣ್ಣೆಯಲಾಟಿನ ಹಂಸೆಯುಗ್ಮಮುಂ 

ನೋಡಿ ಕಸೋಡಬಿಂದುಭರಮುಂಥರದೃಪ್ಟಿಮರಳ್ಸು ನಲ್ಲನಂ 

ಸೋಡಿಷಳುರ್ನಿ ನೋಡೆ ಪೆಕೆಯೇಲದ ತನ್ನೆಯ ಮುಯ್ಯೆನೆಂಗಜಂ ॥ 2೪ 


ಅನ್ನೆಗಂ ತಡೆಡೆ 59994 ९000० | ದಿನ್ಲೆಗಂ ಬನಡೊಳಾಡುತಿರ್ಸ ನ್ಫೊ 
ಟ್ರಿನ್ನಿಷೆಲ್ರು ನಡೆ ಪೋಷನೆಂದು ತ | ९० ನಿಜಪ್ರಿಯೆಸಖೀಕಡಂಬಕಂ || 3೫ 


ಅನುನಿಸೆಯುಮಿನಿಯೆನನಯನ | ನೆನಡರ್ದು ತೊಡರ್ದಾತ್ಮ ಪೈಷ್ಟಿಯಂ ಕೆಗೆಯಲ್‌ ಕಾ 
ಮಿನಿ ಕೆಟಕೆಯೆಕೆ ತರುನನಡ | ರ್ಮೆ ನಿನಿರ್ದ ७४030 ಬಟಾಕ್ಕ ಬರ್ಕುನೆ ಕೆಗೆಯಲ್‌ ೨೬ 


ಇಿರೆಣಗಳು ಹೊಸಟುಹೋಗಿನೆಯೊ, ನನಡಲ್ಲಿಯೇ ಇನೆಯೊ ಎಂಬುದನ್ನು ವುನಃ ವುನಃ ನೆಲ್ಲಕೆ ನೋಡುನುಡಕ್ಕಾಗಿ 
ಕೆನ್ಸೈಗಳನ್ನು ಬಡಿಬಡಿಡು ಕಣ್ಣು ಕೆರೆಯುನ ರೀತಿಯಲ್ಲಿ ಸಂಪಿಗೆ ನುತ್ತು ನುಲ್ಲಿಗೆಗಳ ಮೊಗ್ಗುಗಳು ಅರ್ಥ ಅರಳಲಾ 
ಗಿಯೂ, ಉಲ್ಲಾಸಕರನಾದ ಸಂಧ್ಯಾಕಾಲ ಕೆಂಬಣ್ಣದ ನ್ಯಾಜದಿಂದೆ ಮಸ್ಕೆಧಾಗ್ನಿಯ ಉರಿನಾಲಗೆಗಳಿಗೆ ಹೆಡರಿ 
ಮುಡುರಿ ಹೋಗುವಂತೆ ಶಿರೀಷ 75098 ಮುಂತಾಡ ಮರೆ ಬಳ್ಳಿಗಳ ಗೊಂಚಲ ನೆಮೂಹೆಗಳು ಸೆಂಕುಚಿತಗೊಳ್ಳ 
ಲಾಗಿಯೊ, ಉನ್ನುದ್ಧಗೊಂಡ ಶೃಂಗಾರೆರೆಸಮಯೆವೂ ಒಂನೇ ಸನುನಾಗಿ ಕಾಮುಕರೆ ಸಮೂಹದಿಂದ ನಿಶೇಷ 
ನಿಕಾಸೆಗೊಂಡ ಸಮಯವೂ ಆದೆ ಸಂಧ್ಯಾಸಮಯದೆಲ್ಲಿ ಆ ಉದ್ಯಾನವನದ ಭೂಮಿಯು ಉತ್ಸಾಹಕ್ಕೆ ಉಡ್ಟೀಗಕ್ಕೆ, 
ಉನ್ಮಾದಕ್ಕೆ ನುತ್ತುನಿಮೋಹಳ್ಥೆ ಅಸ್ಪಡೆನಾದುದಾಗಿ ತನ್ನ ಅಂತರೆಂಗನನ್ನು ಭೊಂಕನೆ ಕಲಕ ನೆರೆದಸ್ಬಿಸಲಾಗಿ 
ನಕೆಸ್ಸಕ ಸೇರುತ್ತಿರುವ ನಾರಿನಾಳಗಳ ಧ್ವನಿಯು ಕೃತಕನರ್ವತಗಳಲ್ಲಿ ಹೊರೆಹೊನ್ಮುಲಾಗಿ,ಅದೆನ್ನುಕೇಳಿ ಸಂತೋಷವು 
ಹೂರವಾಗಲಾಗಿ, ಕೊಳಗಳಲ್ಲಿ ಸರಸರ ಸೇರಿ ಭೋಗ ಸುಖನನ್ನು ಬಯಸುವ ಹೆಂಸಮಿದುಫೆನನ್ನುನೋಡಿ ಅನಂದ 
ಬಾಷ್ಟಗಳ ಪ್ರವಾಹೆನನ್ನು ಕಡೆಯುತ್ತಿರುವ ದೃಷ್ಟಿಯನ್ನು ಹಿಂದಿರುಗಿಸಿ ಆ ಗಂಧರ್ನಕನ್ನೆ ತನ್ನ ಪ್ರಿಯನನ್ನು 
ನೋಡಿದಳು. ಹಾಗೆ ನೋಡಲಾಗಿ ಮನ್ಮಥನು ಉಬ್ಬಿ ತನ್ನ ಭುಜಗಳನ್ನು ನೋಡುತ್ತಾ ಸಂತೋಷಗೊಂಡನು. 
s೪॥ ಅಸ್ಟು ಹೊತ್ತಿಫನಕೆಗೆ ತಮ್ಮನ್ನು ತಡೆದು ನಿಕ್ಲಿಸಿದ್ದ ಮಾಯೆಯ ಸಂತೋಷದಿಂದ [ಕೂಡಿದನೆರಾಗಿ], 
ಇಲ್ಲಿಯವರೆಗೆ ವನದಲ್ಲಿ ಆಟಿನಾಡುನ ಹೊತ್ತು, ಇದು ಸರಿಯಲ್ಲ, ನೆ ಹೋಗೋಣ ' ಎಂದು ತನ್ನನ್ನು ತನ್ನ 
ಪ್ರೀತಿಯ ಸಪಿಯರು ವಿಜ್ಞಾಪಿಸಿಕೊಂಡರೊ ತನ್ನ ದೃಷ್ಟಿಯನ್ನು ಹಿಂದಕ್ಕೆಳೆದುಕೊಳ್ಳಲು ७ ಕಾಮಿನಿಯು ಶಕ್ತ 
ಳಾಗಲಿಲ್ಲವಲ್ಲ! ಮರನನ್ನು ಹಬ್ಬಿ ಬೆಳೆದಿರುವ ಬಳ್ಳಿಯನ್ನು ७४५१४ ಹೊರತೆಗೆಯಲು ಬರುತ್ತಜಿಯೆ? ॥9೫-೨೬॥ 


0೬ ವರ್ಧಮಾನ ಶ್ರರಾಣಂ 


ಅನಂತನಿಮುಖಾಬ್ಬದಿಂ ನಳಮೃಣಾಳಿಕಾನಾಳನೆಂ 

98० ಬಟ್‌ಯೊಳಟ್ಟನೀಕ್ಷಣನ ಶೃಷ್ಟಿಗಳ್‌ 8९४ ಬ 

ರ್ಫಿಕಂ 8000४ ಮುಖಾಂಬುಜನುಸೊಯ್ಯನೆಂಶಾನುಮಾ 

ನೂನರಿ [ಯನಳ] ಕಟಾನ್ಷರಿಚಿ ಸುತ್ತಿ ನಗಿತ್ತಿಯಂ ॥ st 


ಅಂತು ಸಹಚರೀನಿಕರನ ನಿರೆತಕೋನರೋಥದಿನಸನಸಂ ನುಗು ಫಿಜನುಸೋರನುಣನಂಗಯಸ್ಟಿ 
ಯೊಳು ಸಟ್ಟಿದಿಟ್ಟಿಯಂ ಬಕಿತೆಗೆಡು ಬಟಲ್ಲಂತೆಯುಂ ಬಟಿಯೊಳೆಳಸಿ ಬಳಸುವ ಸರೋಜರೋಚನನ ದೃಷ್ಟಿವಾತ 
ಥೊಳ್‌ ಕೊಡರ್ತು ಕೊಡೆಗಳೊಳ್‌ ಕೊಡಂಕಿಡಂತೆಯು ನುಪಸನಾಶ್ಲೆಯಂ ನಿೂಆಪೋಗದಿಕೆಂದು ಚಪ್ಪರ 
ಸುನಂಕಿಕಡಿಗಡಿಗೆ ४8४ ಕೋಗಿಲೆಯ ನನಿಯಸನುಕರಸುನಾಷ್ಮೀಯ ಶ್ರ ಕಿಸನ್ಯಸನೆಸಿಂಜಾನ ನುಂಜೀಕಕೋತ್ಯ 
ಳಕಳಕ್ಕೆ हू ಣಿ ಫಿಲಿಸುನಂಕೆಯುಂ ಕೆನೆ ನುಂಸರತಸುಂದಗಕಿಯೊಳೆಂತಾನುಂ ತಡುಖ್ಯಾಸ ಸ್ರಕೀಹಾರ 
ಧಾರಿಣಿಯನೆಯ್ಲಿ ತತ್ಸನೇಶಡೊಳೆ ನನಬಾಳಕಂಗಂ ಸುನೋಪರಿಗಂ ನೆಚ್ಚಿ ದಂಪಿಸುಡಲ್ಲೊಟ್ಟು ನಿಲಿಸಿ 8४ 
ಖಚರೆ ಸಹಚರೀ ಸಮುನಯ ಸನೇತಂ ಸೃಯಂಸ್ರೆ 8४३४7 ಕಾಜಭನನಕ್ಕಿ ಪೋಗೆ 


ಇಡೆ ಕೃಷ್ಣ ನ 38008 ಕ | ತ್ಲುಷಕಿಯ ಪಸೋಬಟಿಯನಟಸರೆಳಸಿದುನೆಂಬಂ 
ಪಿ ನನನೀಧಿಯನಂಜಿಳ | ಸಿದುಪನಿಕಳನುಂಥಕಾಕನುಕಿ ಪುರ್ನಾರೆಂ ॥ 36 


ಚರೆನಾಕನಮಿಸದಿಂಡಳು | ರ್ನುರಿಸಿಯೆ ಬೆಂದಾಆ ಕಂದಿಡಂನದಿಸಖಿಳಾಂ 
ಬಕೆನೇಂ ४४०१४)४॥ ನೆ | ಯ್ಯೊಕಿಷನಿಕಳನೂಗೆ ಫಕೆದು ಸರ್ಬಿಡ ಕನುದಿಂ ॥ का 





ಕೊನೆಯಿಲ್ಲದಂತೆ ಹಿಂದಕ್ಸೆ ಬಾಗಿರುವ ಕನುಲದಿಂದ ಚಿಗುರಿಣ ಕನುಲದನಾಳವು ಹೇಗೊ ಹಾಗೆ 
ಹಿಂದುಗಜೆಯಲ್ಲಿ ಕಮಲನೇತ್ಸನಾನ ರಾಜಕುನಾಕನ ನೊಟಿಫು ದೀರ್ಫೆನಾಗಿ ಬರುಕ್ತಿಕಲಾಗ್ಸಿ ಸುಂದರಿ 
ಯಾನ ಆ ರಾಜಕುನಾರಿಯು ತನ್ನ ಕಡೆಗಣ್ಣ ಕಾಂತಿ ದಿಕ್ಕುಗಳ ಗೋಣಿಯನ್ನು ಸುತ್ತುತ್ತಾ ಇರಲಾಗಿ 
ಕೇಗೊೋ ನೆಲ್ಲಗೆ ಮುಖಕನುಲನನ್ನು ತಿಕುಗಿಸಿಷಳು, [೨೭ ಹೀಗೆ ಸಖೀ ಸಮೂಹದ ನಿರಂತರನಾದೆ 
ಬಲನಂತದಿಂದ್ಯ ಕನ್ನ ನ್ರಾಣಪ್ರಿಯಸ ದೇಹೆದರಿ ನಾಟಿ ನಿಂತಿರುನ ಕನ್ನ ಪೆಷಿ ಯನ್ನು ಕನ್ನದಿಂದೆ ಹಿಂಡಕ್ಕ 
ಸಿಳಿದುಕೊಂಡು ಬಳಲಿಕನಳಂತೆಯ್ಯೂ ಹಿಂಡುಗಜಿಯನ್ಲಿ ಬಯೆಸಿ ಬರೆತ್ತಿರುನ ಕನುಲರೋಚನನ ಕೊಟಿಕ್ಸಿ 
ನಿಕಿ ತೊಡೆಗಳಲ್ಲಿ ತೊಡರುಬಿನ್ನಂತೆಯ್ಯೂ ನುಸ್ಕೆಧನೆ ಅಸ್ಪಣೆಯನ್ನು 8000 ಹೋಗಬೇಡನೆಂದು ಸೇಲಿಂದ 
ಸೇರೆ ಗಡರಿಸುತ್ತಿಹುನ ಕೋಗಿಲೆಯ ಪನಿಯನ್ನು ಹೊೋಲುತ್ತಾ, ಕನ್ನ ಪ್ರತಿಷೆನ್ನೆಯಲ್ಲಿಯೂ ಧ್ವನಿನಾಡುಸ್ತಿ ಕುವ 
ಕಾಲ್ಲಡಗದೆ ತೈ ನಿಗೆ ಸಹಿಸಲಾಕಿಜೆ ನಿಕಿಸುವಂತೆಯೂ, ನಿಕೀಸವಾಗಿ ತಡೆಯಲ್ಪಟ್ಟಿ ನಿಧಾನವಾದ ನಡಿಗೆಯಿಂದ 
ಹೇಗೋ ಆ ಉದ್ಯಾನದ ಬಾಗಿಲ ಎಿಥೆಯನ್ನು ಸೇರಿ ಆ ಫೃಡೀಕಪರಿ ನನನಾಲಕನಿಗೂ ನುನೋಹೆರಗೂ 
ಮೆಚ್ಚುವಂತೆ ಉಡುಗೊರೆಗಳನ್ನು ಕೊಟ್ಟು ಅನರನ್ನು ०१४५ ನಿಕ್ಲಿಸಿ ತನ್ನ ಗಂಧರ್ನ ಸಖೀ ಸಮುೂಹಗೊಡನೆ 
03008 (000 ತಾನು ಇಳಿದುಕೊಂಡಿದ್ದ ಅರನುಸೆಗೆ ಹೋಗಲಾಗಿ.. ४४६ ಶ್ರೀಕೃಷ್ಣ हैं ನೇಹೆಕಾಂಕಿಯು 
ಆ ಸುಂದರಿಯ ಹೋದ ಹಾದಿಯನ್ನೇ ಹುಡುಕಲು ಬಯೆಸಿತೆಂಬಂತೆ ಆಗ ಭೇದಿಸಲಸಾಧ್ಯವಾನ ಗಾಢಾಂಥೆ 
ಕಾಕನು ನನಡ ಬೀದಿಯನ್ನು ತುಂಬಿಕೊಂಡಿತು. ॥5७॥ ಚಲಿಸುತ್ತಿರುವ ಬಿಸಿಲಿನ ಕಾರಣದಿಂಡ ವ್ಯಾಪಿಸಿ, 
ಬೆಂದು, ಆರಿ ಕರಿಕಾನುನು ಎನ್ನುನಂತೆ ಆಕಾಕನೆಲ್ಲವೂ ಪಟ್ಟಿನಾಗಿ के ಹರಡಿದ ಕತ್ತಲೆಯಿಂದ ಏನು ಕಪ್ಪಾಗಿ 
ಹೋಯಿಕೊ | | ನುತ್ತು ಆ ಸನುಯನಲ್ಲಿ ಚಂದ್ರನ ನ್ಯಾಜದಿಂದ ಹುಟ್ಟುನ ಕಾನಾಗ್ನಿಯ ಕಪ್ಪು 


೬ ಸ್ವಯಂಪ್ರಭಾ ಸಹೋಜನಾಭ ನಿರೀಕ್ಷಣಂ ೧ಿತಿ೩ಿ 


ಮುತ್ತಮಾಗಳಾಗಳಿಂದುನಿನೆ ನೆನದಿನುಡಯಿಸುಪ ಮಡನಾಸಳಕೆ ಕರ್ಪೊಗೆಯಿನೆನಿಸಿ ಬಿರಯಿಗಳ ಕ 
ಸೊಳು ಕಣ್ಬನಿಯಿಸೊಡನಿಸೆಯುಂ ಸೈಕೆಡಹನಥೂನುಪಟಿಳಸೊಳ್‌ ಪುಟ್ಟಿ ಪುಂಶ್ಸಳೀ ಪ್ರಮೋಡ ಬಾಸ್ಟೃಬಿಂಡುಗಳ 
ತಂಥಲಂ ಕಟಕನ ಕಾರ್ಮುಗಿಲ ಮೊತ್ತಸೆನಿಸಿ ಸಧಿಕಸಂಕುಳಮರಾಳನುಂಡಳಮುನಕಳಟಸೆಯುಮುದಿತ ಸೆಂ 
ಪ್ರದೀಪ ಸಂಜನಿತ ಸಿದ್ಯಾಂಜಸೆಮಿಜೆಸಿಸಿ ಕೌಶಿಕಂಗಳ ಕಣ್ಗಳ ತಿಮಿಕಮಂ ನರೆಯಿಸೆಯುಂ ಬಿರೆಯಿಗಳ ಕಣ್ಣೀರೆ 
ಪೊರಡೊಳ್‌ ಬಳೆಯಿಸಿಷ ಮನಸಿಜನ ಕೇಳೀತನಾಳನುಂಜರಿಯಿಜೆನಿಸಿ ನಿಸರದಭಿಸಾರಿಕಾ ಲೋಚಕಚಂಚೆರೀಕ 
ನಿಕರಮುಂ ನಲಿಯಿಸಿಯುಂ, ಉರ್ನಕೆಯುಳುರ್ಬ್ಯರೆಮುರಿದು ನಂದಿದುತ್ವ ಕರೆ ಬಿಸುಗದಿಕೆ ಮನಿಯ” ರಾಶಿಯೆನಿಸ 
ನಿಜಸೆಂಗತಿ ವೃತಿಕರಡೊಳಖಿಳ ರೋಕನುಂ ಕಅಂಗಿಸಿಯುಂ ಅಭಿಸುತ ರತೋತ್ಸುಕೆ ಸ್ಟೈರಿಣೇ ಸಂತತಿಗತಂ 
ತುಮಯೆ ನೀಳೆಚೇಳೆಮುನುಕಲ್ಕಮುಯ ಕಸ್ತೂರಿಕಾನಂಕಮುನುಗ್ರಾನನುಯ ಮುಹಾನೀಲನುಣಿಭೂಷಣ 
ಮುನೆನಿಸಿ ಸಕಿಲೋಕಾವಳೋಕಲುಂಟಾಕಮುಂ, ಅಭಾನೀಕೃತಾಖಿಳ ಭಾನನುಂ, ಅಖಿಳ ವರ್ಣಚೇದೆ 
ಭ್ರೆಂಕಕಮುವುನ್ಸ ಭೂರಿತಮಂ ತನುನುಶೀಷ ಭುನನೋಡರಮನಾನಗಂ ತೀನೆ 


ಮೃುಗಮೆಲ್ಲಂ ಕೃಷ್ಣಮ್ಬುಗಂ | ಖಗನೆಲ್ಲಂ ಕೋಗಿಲೆಯೆ ನದೀನದನೆಲ್ಲಂ 
ಜಗುನೆಯೆ ಗಿರಿಯೆಲ್ಲಂ ನೀ | ಲಗಿರಿಯೆ ಧಾರಿಜಿಯೊಳೀಗಳೆನಿಸಿದುದಾಗಳ್‌ ॥ ೩೦ 


ಇನಿತುಟಿಸದೆ ಕತ್ತುರಿ ಚಂ | ದಢಮುಂ ಕಜ? ನೆಟ್‌ಯನಿಂದ್ರನಿೀಲಂ ಮುತ್ತಂ 
ಫೆನೆಯೆನಳಿ ಗಂಗೆಯೆಂ ಜಗು | हैं ನುಂಗಿಡಂಶಾಯ್ತೆ ನುಂಗೆ ಕಟ್ಟೆ ಚಿಳಗಂ ॥ ೩೧ 


ಹೊಗೆಯೋ ಇಡು ಎನ್ನುನುತೆ ನಿರಹಿಗಳ ಕಣ್ಣುಗಳಲ್ಲಿ ಕಂಬನಿಯನ್ನುಂಟುಮಾಡಲಾಗಿ , ಕಾಮದಹೆಕಡೆ 
ಹೊಗೆಯೆ ಸಮೂಹೆದಲ್ಲಿ ಹುಟ್ಟಿ, ಗಂಡು ದುಂಬಿಗಳ ಸಂತೋಷ ಬಾಷ್ಟುಡ ಮಳೆಯನ್ನು ಕರೆಯುನ ಕಫ್ಪುನೋಡ 
ಗಳ ಸಮೂಹನೋ ಎನ್ನುವಂತೆ, 9900० ಸನೂಹೆನೆಂಬ ಹೆಂಸಗಳ ಸಮೂಹಗಳನ್ನು ಹೆಡರಿಸುತ್ತಿರೆಲಾಗಿ ; 
ಹುಟ್ಟಿರುವ ಸಂಜೆಯೆಂಬ ಉಜ್ವಲ ದಿೀಸದಿಂದ ಹುಟ್ಟಿದ ಸಿದ್ಛಾಂಜನವೇ ಇದು ಎನ್ನುವಂತೆ ಗೂಬೆಗಳ ಕಣ್ಣ 
ಕತ್ತಲನ್ನು ಹೋಗಲಾಡಿಸಿ, ನಿರಹಿಗಳ ಕಣ್ಣೀರಿನ ಪ್ರನಾಹೆದಲ್ಲಿ ಬೆಳೆಸಿದ ಮುನ್ಮಧನ ಆಟಿದ ಹೊಂಗೆಯ ನುರದೆ 
ಕೊನೆ ಎನ್ನುವಂತೆ ಅಭಿಸಾರಿಕೆಯಕೆ ನಿಸ್ತಾಕವಾಜೆ ಕಣ್ಣುಗಳೆಂಬ 00० (४ ಸಮುಹೆಗಳನ್ನು ಸಂತೋಷ 
ಪಡಿಸುತ್ತ, ಭೂಮಂಡಲದಲ್ಲಿ ವಿಶೇಷವಾಗಿ ಉರಿಡು ಆರಿಹೋಗಿರುವ ಸೂರ್ಯನ ಬಿಸಿಕಿರೆಣಗಳ ಮಸಿಯೆ 
ರಾಶಿಯೋ ಎನ್ನುವಂತೆ ತನ್ನ ಸೆಹೆನಾಸದೆ ಕಾರೆಣದಿಂದೆ ರೋಕನನ್ಷೆಲ್ಲ ಕನ್ಪಾಗಿಮಾಡಿ ; ಇಷ್ಟಬಂದಂತೆ ರೆನಿಸೆಲು 
ಉತ್ಸಾಹೆಗೊಂಡಿರುನ ಪೇತ್ಯಯರ ಸಮೂಹೆಕ್ಕೆ ದಾರವಿಲ್ಲದೆ ಕಪ್ಪು ಸೀರೆಯೂ, ಲೇನನನಲ್ಲದ ಕಸ್ತೂರಿಗಂಧವೂ, 
ಕಲ್ಲಲ್ಲದ ಜೊಡ್ಡನೀಲಕತ್ನದ ಅಭೆರೆಣವೂ ಎನಿಸಿ, ಸಕಲ ಲೋಕಗಳನ್ನೂ ನೋಡಲು ಅವೃಶ್ಯವಾಡುದೂ ಬಿಲ್ಲ 
ಭಾನೆಗಳನ್ನೂ ಅಭಾನವಾಗಿ ಮಾಡಿದುದೂ ಎಲ್ಲ ನಿಧಡ ವರ್ಣಗಳನ್ನೂ ಭ್ರಾಂತಿಗೊಳಿಸುವುಡೂ ಆಡ ಅತ್ಯಂತ 
ಥೊಡ್ಡದಾದ ಕತ್ತಲೆಯು ಸಮಸ್ತ ಬ್ರಹ್ಮಾಂಡನನ್ನೂ ಸಂಪೂರ್ಣವಾಗಿ ತುಂಬಲಾಗಿ- ಈಗ ಲೋಕದಲ್ಲಿರುವ 
ನೃುಗಗಳೆಲ್ಲವೂ ಕೃಷ್ಣಮೃಗ (ಜಿಂಕೆ ಕಪ್ಪುನುಗ) ಗಳೊ ಹೆಕ್ಳಿಗಳೆಲ್ಲ ಕೋಗಿಲೆಗಳ, ನದೀ-ನಡಗಳೆಲ್ಲ 
ಯಮುನೆಗಳೆ, ಸರ್ನತಗಳೆಲ್ಲ ನೀಲಸರ್ನತಗಳೇ ಎಸ್ನಿಸಿಕೊಂಡವು ॥ ೩೦ ॥ [ಆಗ] ಕತ್ತಲೆಯು ಬೆಳಕನ್ನು 
ನುಂಗಿಣಾಕಲಾಗಿ, ಕಸ್ತೂರಿಯ ಶ್ರೀಗಂಥನೆನ್ನೊ, [ಚೆಂದ್ರನಲ್ಲಿಸುವ] ಕರೆಯು ಚಂದ್ರನನ್ನೊ, ನೀಲರತ್ನವ್ರ 
ಮುತ್ತನ್ನೂ ಧುಂಬಿಯೆ ಹೊವನ್ಕೂ ಯಮುಕೆಯೆ ಗಂಗೆಯೆನ್ನೂ ಸ್ವಲ್ಪವೂ ಉಳಿಸಿ ಫಿತ್ಕೇಸವಾಗಿ 
ನೆಂಗಿದೆಹಾಗಾಯಿತು. ॥ ೩೧ ॥ ನಿಟುಹಾನೆಂಸು ಕನುಲದ ದಂಟನ್ನು ಹೆಂಸೆಸಕ್ಷಿಯು ದೂರೆಮಾಡಲಾಗಿ, 


036 ವರ್ಥಮನ ಪುರಾಣಂ 


ಉಜೀಯೆ ಜಳಾಹಿಯೆಂದು ಬಿಸನಲ್ಲಿಯನಂಜೆ ಸಿಳೀಮುಖಂಗಳೆಂ 

ದಿಟಫೆಯೆ ಪೂಗಳೆಂ ನಟನೆ ಕೋಗಿೆಯೆಂದು ಪಿಕಂ ಬಳಾಕೆಯೆಂ 

ಬಟಿಸಲಲಾನೆಗೆಯ್ಯೆ ಕಳಹಂಸಕುಟುಂಬಿಫಿಯಂ ಮುಯೊಂರಿಯೆಂ 

ಜೆಳಸೆ ಶಿಖಾನಳಂ ಪುದಿದುವಂಥಕನುಂ ಭುನನಾಂತರಾಳನುಂ || 8.९ 


ಅದಲ್ಲಡೆಯುಮುರ ಭೂಢರಪ್ರಭ್ಯತಿ ಗಿರಿಷುರ್ಗವರ್ಗಮಂ ಸರಿಸುತ್ತು ಮುತ್ತಿ ಮಾರ್ತಂಡಚಂಡಕೋಟಿ 
ಯನಣನರೆತ್ತಿ ಪೊತ್ತಿಸಿದ ದೀನಿಗೆಗಳೆನಿಸಿ ಮಿಸುಸ ಖದ್ಯೋತಜಿಾತನುಂ ನೆಗಸಿಯುಂ ಸಗಲೊಳ್‌ ನಿಕುಂಜಗ 
ಹೃರ ದರೀಕುಹರದಿಟ್ಟಿಕೆಯೊಳೊತ್ತಿರ್ದ ಕಟ್ಟಿರೆಯುನುಂ ಕೂಡಿಕೊಂಡು ದುರ್ಥರಾಧಿತ್ಯಕಾಸ್ಥಳಿಯೆಸಡರ್ದ ಹರಿ 
ನೀಳ ಶೃಂಗಸಂಕುಳನ್ಯಾಜದಿಂ ನಿಜಜಯಸ್ತ್ರಂಭನಿಚಯನುಂ ನಿಆಸಿಯುಂ ಉಪನನಪ್ರಡೇಶಡೊಳ್‌ ಬೀಡು 
ನಿಟ್ಟು ತಿಮಿರರಿಪುನ ಸಗೆಯಂ ಬಗೆದು ಸದ್ಮಿನಿಯನಿನನಿಯೋಗನಿಥುಕೆಯಂ ಸಂಭನಿಸಿ ತತ್ಕೋಶಲ ६१४० 
ಕೆಯ್ಯೊಂಡುಂ, ನಿಧುನಿನ ಮುಫಿಸುಕಂ ಪಾಪಾಗಮಾಕು ಕ್ಕ ನಾಸಕಸಜೆ ಯಂ ಕುಮುದ್ದಕಿಯಕುದತೆ 
ಭ್ರಮುರರೂಸದಿಂ  ರನಿಯಿಸಿಯುಂ, ಆತ್ಕಾಂಗಸ್ಫರೂಸಡೊಳೆ ರಾಜಾರ್ಕಕೇಜಂಗಳುನುಕಲೆಡು ಸರೆಸಿಂಡ 
ಬಲ್ಬಿನ ತಮಾಳಕ್ಕೆ ९४००४ ७३) | 070० 89080300,. ಉಡ ಕಡಿಗಳುನುನಾ ತನಾಳದ ನನನಿ 
ಯೊಳ್‌ ಪೊಕಿದುಮಿರನಿ ಸುರವರಂಗಳಕುಕನಣಿಸಿ ಸೆೊಕ್ಷು ಬೀದಿನೀದಿಯೊಳ್‌ ಗಾಳಿ ನುಸುಚಿಡಂದದಿಂ ಸುಂದ 
ಯ್ಸಿಯುಂ, ತನ್ನೆ ಬರನಿಸಾತಂಕಡೊಳ್‌ ಕೇಳೀಕಪೋತ ಕೂಜಿಕನ್ಯಾಜದಿಂ ಕೂಗಿತುನ ಗಣಿಕಾನಾಟಮುಂ ಪೊಕ್ಕು 
ಮುಗ್ಗಮುಥಧುಕರೋಕ್ಷಿ ಸಾರಿಕೆಯರಪ್ಪ ಸಲರುನುಭಿಸಾರಿಕೆಯರಂ ಕೆಯ್ಜೊಂಡುಂ, ಉತ್ತುಂಗ ಚೈತ್ಯಕೂಟಿಕೋಟಿ 


ಮೆಂಬಿಯೆ ಬಾಣಗಳೆಂದು ಹೊಗಳನ್ನು ನಿನಾರಿಸಲಾಗಿ, ಕೋಗಿಲೆಯೆಂದು ಬಲಾಕ ಸಕ್ಷಿಯನ್ನು ಗಂಡು 
ಕೋಗಿಲೆಯು ಬೆನ್ನ ಭ್ರಹೋಗಲು ಆಸೆಸಡಲಾಗಿ, ರಾಜಹೆಂಸದೆ ಮಹದಿಯನ್ನು ಫನಿಲೆಂದು ಗಂಡು ನನಿಲು 
ಬಯಸುತ್ತಿಕಲಾಗಿ [ಇಂತಹ ಭ್ರಾಂತಿಯನ್ನುಂಟುನಾಡುನ] ಕತ್ತಲೆಯು ಬ್ರಹ್ಮಾಂಡನನ್ನೆಲ್ಲ ತುಂಬಿಕೊಂಡಿತು. 
॥೩೨॥ ಇದೂ ७७४ ಮಹತ್ತಾನ ಕುಲಾಜಲ ಸನೂಹನು ಸರ್ನತಷ ಕೋಟಿಗಳ ಸಮೂಹಕ್ಕೆ 
ಸುತ್ತಲೂ ಮುತ್ತಿಗೆ ಹಾಕಿ ಸೂರ್ಯನೆಂಬ ಪ್ರಚಂಡ ಕಿರಣನನ್ನು ಹುಡುಕಲೆದು ನೇರೆತ್ತಿ ಹೊತ್ತಿಸಿರುನ 
ದೀನಗಳೋ ಎನುನಂತೆ ಹೊಳೆಯುತ್ತಿರುನ ಮಿಂಚು ಹುಳುಗಳ ಸಮೂಹನನ್ನು ನೇಲಕ್ಲಿತ್ತಿಯೂ, ಹಗಲಿನಲ್ಲಿ 
ಪೊದರು, ಗನಿ, ನರ್ನತದರಿಗಳ ಬಿಲಗಳ ५०७) ಸ್ಥಳದಲ್ಲಿ ಹುನುಗಿಕೊಂಡಿ ಕತ್ತಲೆಯನು ಜೊಕೆಮಾಡಿ 
ಕೊಂಡು ಏರಲಸಾಧ್ಯವಾದೆ ಎತ್ತರ ಸ್ಥಳನನ್ನು ನರಿ, ಫೀಲರತ್ನಗಳೆ ತಿಖರಗಳೆ ಸಮೂಹನ್ಯಾಜದಿಂಪ ತನ್ಮು ಜಯ 
ಸ್ವೆಂಭಗಳ ಸಮೂಹನನ್ನು 89000, ಉನ್ಯಾನನನದ ಪ್ರದೇಶಲ್ಲಿ ಬೀಡು ಬಿಟ್ಟು ಕತ್ತಲೆಯ ಶಪ್ರುನಾಡ 
ಸೂರ್ಯೆ ಗೆಯನ್ಸು, ಬಗೆದು ಪ್ರಿಯನಿಯೋಗದಿಂಡ ಚಂದ್ರನನ್ನು ಕೆರಳಿಸುತ್ತಾ ಅನನ ನಾದಾಗನುನದೆ 
ಔತ್ಪುಕ್ಕದಿಂದ ಸುನಾಸನಾಯುಕ್ತನಾಷ ಹಾಸಿಗೆಯಲಿರುನ ಕನೆ ಕ್ರದಿಕೆಯನ್ನು ಉದ್ಡತನಾದ ಡುಂಬಿಯೆ 
ರೂಪದಿಂದ ಸಂತೊೋಷನಡಿಸಿಯೂ ತನ १-४; ರೊಪದಿಂದಲೇ ಚೆಂತ್ರ ಸೂರ್ಯಕುಗಳ ತೇಜಸ್ಸುಗಳನು 
ಹೋಗಲಾಡಿಸಿ ಸ್ಥಿರವಾಗಿಫಿಂತಿರುನ ಪರಾಕ್ರಮಿಯಾದ ಹೊಂಗೆಮರಕ್ಕೆ ತನ್ನ ರಾಜ್ಯಲಸ್ಷ್ಮಿಯನ್ನು ಒಪ್ಪಿಸಿಕೊಟ್ಟೂ, 
ಉಳಿದ ಮುರಗಳನ್ನೆಲ್ಲ ಆ ಹೊಂಗೆಯ ನವನಿಯಲ್ಲಿ ತುಂಬಿ ಅಸ್ಪಕ್ಕೇ ಬಿಡಡಿ ಶ್ರೀಸ್ಕವಾಡ ಸಟ್ಟಣಗಳನ್ನೆಲ್ಲ 
ಅಟಿ ಹಾಸದಿಂದ ಪ್ರವೇಶಿಸಿ ಬೀದಿಬೀದಿಗಳಲ್ಲಿ ಗಾಳಿಯು ಕೂಡ ಸುಳಿಯದಂತೆ ದಟ್ಟವಾಗಿ ತುಂಬಿಕೊಂಡೂ, 
ತನ್ನ ಆಗಮನದಿಂದ ಭಯಗೊಂಡು ಆಟಿದ ಪಾರಿವಾಳ ಫ್ಲಫಿಯ ನೆಸದಿಂದ ಕಿರಿಚಿಕೊಳ್ಳುತ್ತಿರುನ ನೇಶ್ಯಾಗೃಹ 
ಗಳನ್ನು ಪ್ರನೇಕಿಸಿ ಮುಗ್ಗ ಮಥುಕನಾಡ ಮಾತುಗಳಿಂದ ಗಿಣಿಗಳಂತಿರುವ ಹಲವರು ವೇಫ್ಯಿಯರನ್ನು 


೬ ಸ್ವಯಂಪ್ರಭ್ಞು ಸರೆೀಜನಾಭ ಸಿರೀಕ್ಸಣಂ ೧೯ 


ಗೆಳನಡರ್ದು ಕನ್ನೊಳಿಸ ನುಣಿಕನಕಕಲಶದೀಪ್ಲಿಗಳನನಹರಿಸಿಯುಂ ಭರದಿನರನುನೆಗೆ ಸರಿಯಿಟ್ಲು ಕಟಿ 
ನಾನೆಗಳ ದಂತಕಾಂತಿಯಂ ಕಿಟ್ಟು ಕಳೆದುಂ, ४७४) ७ ಸುಧಾಗಾರ ದೀಧಿಕಿನಿಧಾಸಮಂ ಸೂಟಕಗೊಂಡುಂ, ಉನ್ನತೆ 
ಫೆರಮ್ಮಸಟಿಳ ಪ್ರಘಣನಾಳಿಕೆಗಳನಾ ನುಯೊರರೂಸದಿಂ ಕಾವುಗೊಂಡುಂ, ಅಂತಃಪುರವಥಧೂಕಡಂಬ ಕದೆಂಬಕದ 
ಮುಡಿಗಳಂ ಪಿಡಿಮ ಕಡೆಗಣ್ಲ ಕಾಂಕಿಗಳೊಳೆಕೈತುಳಮಿಶ್ಟಿಯುಂ, ಮತ್ತ್ನನೊತ್ತರಿಸಿ ಬಯಲೊಳ್‌ ಬೀದಿನರಿದುಂ, 
ಬಟ್ನಿಯೊಳ್‌ ಬಿದ್ದಂಬರಿಡುಂ ಅಡನಿಯೊಳ್‌ ಬಿಸಟಿಂಬರಿದುಂ ಉರ್ನಿಯಂ ಫೂಟ್ಲುಂ ಆಗಸಮನೊತ್ತಿಯುಂ, 
ಹೆಸೆಗಳಂ ಕೆತ್ತು (४०४४ ತತ್ತನೋಬಳಂ ಮುಳಿದು ಮದನಚಕ್ರಿ ಬೆಸಸಿಪಾಟಿನಿಕ ಶಬರಬಳಮೆನಿಸಿ ಸಕಳ ಜಗ 
ಮನಂಡಲೆಷು ನೆಲಸಿ 


ಸ್ಫೋಣಿತಳಂ 3९8 ತಮಂ | ಮಾಣೆ ಸೋರ್ಡುಡುಗೆ ಸುರಿದ ನಿನರಮನೀಗಳ್‌ 


ಕಾಣಲ್‌ ಬಂಡಪುನೆಕೆ ಗೀ | ರ್ನಾಣ ನಥಾಂತರಡೊಳುಣ್ಮಿಪುವು ತಾರಗೆಗಳ್‌ || ೩೩ 
ಮತ್ತಂ 

ಒಗೆದುವೊ ರನಿಕೋಟಿಸ್ತ್ರ | ಪ್ರೈಗೆ ಜೆನುರ್ವನಿ ಗಗಲಕ್ಷ್ರಿಗತಿತಾಸಜಿ ನೇಣ್‌ 

ವುಗುಟುಣ್ಮಿದುವೋ (९338 | ಸೊಗಯಿಸಿಡುವು ತರೆಜೆ ತುಟುಗಿ ತಾರಾವಳಿಗಳ್‌ | ೩೪ 
ಆ ಸಮುಯಹೊಳ್‌.- 


ಪುದಿನ ತಿಮಿರಾಳಿಕುಳನುಂ | ಬೆಡಆನ ಸಂಪಗೆಯ ನಿಸುಪ ಮುಗುಳ್ಳಳಿನೆಂಬಂ - 
ಣಿ ಬೆಳಗಿನ ಬಿತ್ತುಗಳೆನಿ | 8४ ಸೊಡರ್ಗುಡಿ ಕೊಳಗಿ ಬೆಳಗಿದುವು ಮಫೆಮನೆಯೊಳ್‌ ॥ ಬಃ 


ಸ್ವೀಕರಿಸಿಯೂ ಅತ್ಯಂತ ಎತ್ತರನಾ ಚೈತ್ಯಗಳ ಶಿಖರಗಳನ್ನು ಹತ್ತಿ ७७ ಕಂಗೊಳಿಸುವ ರತ್ನ ಖಚಿತವಾದ 
ಬಂಗಾರದ ಕಲಶಗಳ ಬೆಳಕನ್ನು ಅನಹರಿಸಿಯೂ, ಜೋರಿಸಿಂಡ ಅರಮನೆಗೆ ಓಡಿ ಅಲ್ಲಿ ಕಟ್ಟಿರುವ ಆನೆಗಳ 
ಹೆಂತಕಾಂತಿಯನ್ನು ಕಿತ್ತು ಬಿಸುಟು ಕ್ರೀಸ್ಕವಾದ ಸುಣ್ಣ ಬಳಿದ ಮನೆಗಳ ಕಾಂತಿಯ ನಿಧಿಯನ್ನು ಸೂಕೆಮಾಡಿ 
ಎತ್ವರನಾಡ ನುಹಡಿನುನೆಗಳ ನೊಗಸಾಲೆಗಳನ್ನು ನವಿಲುಗಳ ರೂಪದಿಂದ ಸಂರಕ್ಷಿಸಿಯೂ, ಅಂತಃವುರದಲ್ಲಿರುವ . 
ಪ್ರೀಸೆಮೂಹದ ದಟ್ಟಿನಾಡ ಕೂದಲುಗಳನ್ನು ಹಿಡಿದು ಕಣೆಗಣ್ಣಿನ ಕಾಂಕಿಗಳಲ್ಲಿ ಏಕಪ್ರಕಾರವಾಗಿ ಹುಮುಗಿಸಿಯೂ, 
ಪುನಃ ಒಟ್ಟಾಗಿ ಸೇರಿ ಬಯಲಿನೆಲ್ಲಿ ಮನಬಂದಂತೆ ಓಡಿಯೂ, ದಾರಿಯಲ್ಲಿ ಬಿರುಡನ್ನು ಘೋಸಿಸುತ್ತಾ ಓಡಿಯೂ, 
ಅಡವಿಯಲ್ಲಿ ಮನಬಂದಂತೆ ಓಡಿಯೂ, ಭೂಮುಂಡಲನನ್ನು ಹೊಳಿಹಾಕಿ ಆಕಾಶವನ್ನು ಹಿಂದಳ್ಯಿ ಸರಿಸಿ ದಿಕ್ಕುಗಳನ್ನು 
ಕೀಲಿಸಿ-ಹೀಗೆ ಆ ಕತ್ತಲಿನ ಸೇನೆಯು ಕೋಪದಿಂದ ಮನ್ಮಥ ಚಕ್ರವರ್ತಿಯಿಂದ ಆಜ್ಞವ್ಹರಾಡೆ ಅಡನಿಯೆ ಬೇಡ 
ಸನೂಹೆನೆನಿಸಿ ಸಕಲ ಜಗತ್ತನ್ನೂ ಅಂಡಲೆಡು ನೆಲಸಲಾಗಿ-- ಭೂನುಂಡಲನನ್ನೆಲ್ಲ ಕತ್ತಲು ತುಂಬಿಕೊಳ್ಳಲಾಗಿ 
ಅಲ್ಲಿಗೂ ಬಿಡಡೆ ನೋರಿಹೋಗಿರುನ ಚಂದ್ರನಿಗೆ [ಹಾಗೆ ಸೋರಲು] ನೆರನಾಡ ಅವಕಾಶಗಳೇ ಇವು ; ಆವು 
ಈಗ ನೋಡಲು ಬರುತ್ತಾ ಇನೆ-ಎನ್ನುವಂತೆ ಆಕಾಶನಾರ್ಗದಲ್ಲಿ ನಕ್ಷತ್ರಗಳು ಹೊರಹೊನ್ಮಿದುವು. ॥ ೩೩ | 
ನೆತ್ತು- ಸೂರ್ಯನ ಕೆರಣಗಳಿಂದೆ ಕಾಡ ಆಕಾಶಲಕ್ಕಿ ,ಗೆ ಅತ್ಯಂತ ತಾನದಿಂದ ಜೆಮರೆಹೆನಿಗಳು ಹುಟಿಡುವೊ 
ಅಧವಾ ಬೊಬ್ಬೆಗಳು ಕಾಣಿಸಿಕೊಂಡುವೊ ಹೇಳು-ಎನ್ನು ನಂತೆ ನಕ್ಷತ್ರಗಳು ಕ್ರಮನಾಗಿ ತುಂಬಿ ಸೊಗನಾದುವು 
೩೪ ॥ ಆ ಸಮಯದಲ್ಲಿ ವ್ಯಾಪಿಸಿರುವ ಕತ್ತರೆಂಬ ಮಂಬಿಗಳ ಸಮೂಹೆನನ್ನು ಹೆಡೆರಿಸುವ ಸಂಪಿಗೆಯ 
ಹೊಳೆನ ಹೊಗಳಿವು ಎಂಬಂತೆ ಬೆಳಕಿನ ಬೀಜಗಳಂತಿರುವ ದೀಸಗಳು ಮುಸೆನುನೆಯಲ್ಲಿಯೂ ಕೊಳಗಿ ಬೆಳಗಿದುವು. 


/6॥ 


040 ನರ್ಧನಾನ ಪುರಾಣಂ * 
ಕದೆನಂಕರೆಂ 


ಅದಿರ್ದ ಸತೀನೆಯೆನರುುಸಂ | ಬೆಡೆಟ್‌ ತನೋಪ್ರನದೊಳತನುನಾಗುರಿಕಂ ಬಿ 
ಸಿಡೆ ಜಾಳಮೆಸಿಸಿ ನಿನಿರ್ನ | ತ್ತುಯಾದ್ರಿಯೆ ದರಿಯೊಳನ್ಳುತಕರೆ ಕರೆಜಾಳಂ ॥ ೩೬ 


ಫಕೆದು ತನುಕ್ಕೊಡ್ಡಿದ ಸಾಂ | ಥೈರಾಗಮನಿತುಂ ಫಿಜಾಭಿಭನನುಂ ಕಳೆಯೆಲ್‌ 
ಕೆಕೆದಿಂತ್ರನಾಸೆಯಿಂ ನುಗು | ಟೌ ರೂಪುಜೋಣುವನೊಲೊಗೆದುತ್ಳಿಂದನೆಬಿಂಬಂ | ೩೭ 


ನುತ್ತೆಂ- 


ಆಗಳೆ ಸಿಂಸೂರದ್ಯುತಿ | ಗಾಗೆಳೆ ಕೋಕನದ ಕಾಂಕಿಗಾಗಳೆ ನೆಕುಳ 
ಶ್ರೀಗೆ ನೆಲೆಯಾಗಿ ಹಿನುಕರೆ | ನಾಗಳೆ ಸಂಸ್ಕೃತಿಯ ಸಿರಿಗೆ ಕನ್ನಡಿಯಾದಂ | ೩೮ 


ಅಗಳ್‌ 


ನುನಜೊಳನಾದರಿಸನಿ ತಂ | ನೆನೆಯಿಟಾಕೆಯ್ದಿರ್ಸ ಕುದಿಯೆ ದಿನನುಸದಿರ್ಕಲ್‌ 
ಮುನಿದು ತಲೆನರಿಗೆಗೊಂಡತ | ನು ನಭನುನಡರ್ಕಪ್ಪನೆಸಿಸಿನಂ ಶಶೆಲಕ್ಷ್ಮಂ॥ ೩೯ 


ಅಡಲ್ಲಜಿಯುಮಾನಗಂ ಸಗರೊಳೆ ಹಿನುಪಾನುದೀಧಿಕಿವಿನುರ್ವದಿನುದ್ದಮುಂಿನ  ಕನಿಸಿಳಾಜ್ವಾಳಾ 
ಜಾಳಣಿ ಕರಿಂಕುನರಿದುಜೆಯಭೂಧಕನುನಾತ್ಮಕರಸಂಭ್ಯತಸುಥಾಸೇಕವಿನಾಲಸೆಡೆಯೊಳ" ಉಣ್ಣಿವ ಕಡೊಸ್ಮೆ 
ನಾಕದಿಂ ಕಂದಿದಂತೆಯುಂ, 8४608 ಬರೆ ತೆಗೆದು ಶನೆ ಪೀರ್ಹ ಸಂತನುಸನಾಷ್ಮೀಯೆನಿಕಣಾಕಿಕೆಯೆದಿಂ ಪೊಟಿ 


ಖಾ ॥ ಅಡಾದನೇರೆ....ಹೆಡರಿಡಗುತ್ತಿರುನ ಕಮಣಿಯ ಕಣ್ಣೆಂಬ ನೀನು ಕತ್ತರೆಯೆಂಬ ನುಡುನಿನಲ್ಲಿ 
ಜೆವೆರಿದೆೇತಿಕೆಲಾಗಿ ನುನ್ಮಧನೆಂಬ ಬೆಸ್ತನು ಬೀಸಿರುವ ಬಲೆಯೋ ಎನ್ನುನಂತೆ ಪೊರ್ನಸರ್ನಶದೆ ದರಿಯಲ್ಲಿ 
ಚಂದ್ರನ ಕರಣಗಳ ಸಮೂಹವು ಕಾಣಿಸಿಕೊಂಿತು. ॥ ೩೬ ॥ ಕತ್ತರೆಗೆ ಎಡುರಾಗಿ ಸೆಣಸಿ ನ್ಯಾಪಕನಾಗಿ ನಿಂ 
ಸೆಂಧ್ಯಾರಾಗನೆಲ್ಲವೂ ಕನ್ನ ಅಸನಾನನನ್ನು ಕಳೆಡುಕೊಳ್ಳುನುವಕ್ಕಾಗಿ ಇಂದ್ರದಿಕ್ಸಿನ್ಲಿ ಮತ್ತೊನ್ಸೆ ಒಟ್ಟು 
ಗೂಡಿ ಸಾಕಾರವಾಗಿ ಕಾಣುನಂತೆ ಚಂದ್ರೆಬಿಂಬವು ಉಸೆಯಿಸಿತು.॥ ೩೭ ॥ ನತ್ತು. [ಚಂದ್ರನು ಉದಯಿಸಿ] 
ಆ ಕ್ಟಣದಲ್ಲಿಯೇ ಸಿಂಧೂರದ ಕಾಂಕಿಗೈ ७ ಕ್ಹಣನಲ್ಲಿಯೇ ಚಕ್ರವಾಕ ನಕ್ಸಿಗೆ [ಕನುಲಕ್ಕೆ] ಆ ಕ್ಷಣ 
ನಲ್ಲಿಯೇ ಬಕುಳನೃಕ್ಸದ ಕಾಂತಿಗೆ ಕಾರಣನಾಡುವಾಗಿ ಚಂದ್ರನು ಆ ಕ್ಷಣನಲ್ಲಿಯೇ ಸಂಸಾರಲಕ್ಸ್ಮಿಗೆ 
ಕೈಗನ್ಸ ಡಿಯಾಡನು, ॥8७॥ ನುತ್ತು-- ಕನ್ನನ್ನು ಆಡರಸಡೆ ಕಡೆಗಣಿಸಿರುವ ಧಿನಸಾನಸಾನನನ್ನು 
ಹೆಡರಿಸುವುಡಕ್ಕಾಗಿ ನಮುನೆಸ್ಸಿಕಲ್ಲಿ ಕೋನಗೊಂಡು 3078 ನನ್ನು ಥರಿಸಿದ ನುನ್ಮಥನು ಆಕಾಶನನ್ನು ಹತ್ತುತ್ತಿದಿ 
ನೆನೋ ४०००४ ಚಂಸ್ರನು ಕಾಣಿಸಿನು. ॥ ೩೯ ॥ ಅದೂ ७७ ಹಗಲಿನಲ್ಲಿ ಯಾನಾಗಲೂ ತಂಪು ಕಿರಣ 
ಗಳೆ ಕಾಂತಿಯನ್ನು ಹಿಂಸಿಸುತ್ತಾ ಧಗಧಗ ಉರಿಯುತ್ತಿರುನ ಸೂರ್ಯಕಾಂತಶಿಲೆಯ ಜ್ಞಾಲಾಸಮೂಹೆದಿಂಡ 
ಕರಿಕಾಗಿ ಹೋಗಿರುವ ಪೊರ್ನನರ್ನತನನ್ನು ನ್ನ್ನ ಕಿತೆಣಗಳ ಸಮೊಹದಡೆ ಅನುತಾಭಿಸೇಕದಿಂದ ಆರಿಸುವ ಸನ್ನಿ 
ನೇಶದಲ್ಲಿ ಹೊರಹೊಮ್ಮಿದ ಆ ಬಿಸಿಯ ಹೊಡೆತದಿಂದ ಕಂದಿದಂತೆಯ್ಯೂ ಕನ್ನೆ ಕಿರಣಗಳಿಂದ ಎಳೆಡುಕೊಂಡು 
ಸೆಂಪೂರ್ಣನಾಗಿ ಹೀರಿಡ ಕತ್ತಲೆಯು ತನ್ಷೆ ಕಾಣಿಸಿಕೊಳ್ಳುವ ಶಕ್ಕಿಯಿಂದೆ ಹೊರಗಡೆಗೆ ಮಿರುಗು 

ರುವುಡಿಂಬಂತೆಯೂ, ಬ್ರಹ್ಮಾಂಡನೆಲ್ಲನೂ ತುಂಬುನಂಕೆ ಕನಿಯುನ-.ಹೆರಡುನ- ಬೆಳುದಿಂಗಳ ಪ್ರವಾಹಕ್ಕೆ 


೬ ಸ್ವಯಂಪುಭಾ ಸರೋಜನಾಭ ನಿರೀಕ್ಷಣಂ ೧೩೧ 


ಗಣ್ಣೆ ನಿಟುಗಿಪಪುಡೆಂಬಂತೆಯುಂ ಭೂಭುನನಮಾನಗಂ ತೀವೆ ಕವಿವ ಕೌಮುದೀಪ್ರನಾಹೆಡ ನಿರ್ಗನುದ್ವಾರ 
ದೆಂತೆಯುಂ, ಕಾಂಕಿನೆತ್ತ ನಿಜಲಕ್ಷ್ಮಲಕ್ಷ್ಮಿಯಿಂ ಮನಸಿಜನ ನಿಜಯಶ್ವಜದೆ ಮಕರಪಾಳಿಕೆಯೊಳ್‌ ಕಲಿಸಿದ 
ಬಿರುದಿನ ಕನ್ನಡಿಯಿಡೆನಿಸಿಯುಂ, ನಿರಹಿಮಾರಣಕ್ಯೆ ಮಹನಸಿದ್ಧನುಷ್ನರಿಸಿದ ಯೆಂತ್ರಪೆಟಿನಿಂತಿನೆನಿಸಿಯುಂ, 
ಗಗನಕಾಮಿಫಿಯ ಕೆಯ್ಯೊಳ್‌ ಸದನಿಕ್ಕಿವಂಹಿನ ಕತ್ತುರಿಯ ಬೆಳ್ಳಿಪಟ್ಟಿಕೆನಿಸಿಯುಂ ಸಿಶೀಧಿಸೀನಾಧ ನಂಬರತೆ 
-ಳಾಂಬುಧಿಗೆ ಕಂಬುಕಂದಳಮಾಗೆ 


ಇಡಿದ ತನುಮೊರ್ಮೊದಲ್‌ ತೆಗೆ | ದಡಂಗೆ ಜಗಮೆಯ್ದೆ ಕಾಣಲಾದತ್ತಿತರೆರ್‌ 
ಸುಡಿನನೊಲಗಸ್ತ್ಯ ಮುಸಿ ಪೀ | ರ್ನೊಡೆ ಕಡಿ! ಕೆಜದಿನಿರ್ಕುಮೆಂಬಂಶಾಗಳ್‌ ೪೦ 


ತದನಂತರೆಂ-- 


ಕಕೆಯೆ ನಿುಕರಸಹೆಸ್ರಂ | ಗಳಿನೊಳಗಣ ತಿಮಿರೆಸಂಕಮುಂ ಶಕಿಮುಣಿ ನಿ 
ರ್ಮಳ ಸಲಿಲ ಶ್ರುತಿ ಭುವನ | ಸ್ಥ್ನಳಮಂ ತೀನಿಪಪೊಲಾದುಜಿಳನೆಳ್ಲಿಂಗಳ್‌ | ೪೧ 


ಆಕಿ ನನವಿಢತನೋಮಯ | ವಾರಿದತಕಿ ಕಟ್‌ಡು ಕರೆಗೆ ಕೀನಿದುದು ನಯಃ 
ವೊರೆಜಿ ಭುನನೋದಡಕೆಮೆಕೆ | ರಾರಾಜಿಸಿದುದು ಸುಧಾಂಶುರುಚಿನಿಸ್ತಾರಂ ॥ ೪೨ 


ಡೆಸೆಯೆ ಮುತ್ತಿನಭಿತ್ತಿ ಧಾತ್ರಿಯೆ ಚಂದ್ರಕಾಂತದ ರಂಗಮಾ 
ಗಸಮೆ ಚೀನವಿತಾಕಮಾಗೆ ನಿಚಿತ್ರಮಂಡನಮಂ ವಿಗು 


ಹಿಂದಿರುಗುನ ಬಾಗಿಲಿಕೆಂತೆಯೂ ಕಾಂತಿಯುಕ್ತವಾದೆ ತನ್ನ ಲಾಂಭಕದೆ-ಕಲಂಕದ ಹೊಳಪಿನಿಂದ ನುಕ್ಕೆಧನ 
ನಿಜಯೆಥ್ವಜದ ಮಕರನ ಗುರುತಿನಲ್ಲಿ ಸೇರಿಸಿರುವ ಕನ್ನೆ ಬಿರುದಿನ ಕನ್ನಡಿಯಿವು ಎನ್ನುನಂತೆಯೂ, ನಿರೆಹಿಗಳ 
ಮರಣಕ್ಳೆಂಡು ಮನ್ಕಥನೆಂಬ ಸಿದ್ಧನು ಮೇಲಕ್ಕೆತ್ತಿರುನ ಯಂತ್ರದ ನಟನೇ ಇದು ಎಂಬಂತೆಯೂ, 
ಆಕಾಶಕಾಮಿನಿಯಿ ಕೈಯಲ್ಲಿ ಹದವಾಗಿ ಸುನಾಸನಾಯುಕ್ತವಾದ ಕಸ್ತೂರಿಯ  ಬೆಳ್ಳಿಬಟ್ಟಿರೇ ಇದು. 
ಎನ್ನುವಂತೆಯ್ಯೂ, ಫಿಶಾರನುಣಿಯೆ ಗಂಡನಾಡ ಚಂಸ್ರನು ಆಕಾಕನೆಂಬ ಸಮುದ್ರಕ್ಕೆ ಶಂಖದ ಅಂಕುಕನಾಗಿಕ 
ಲಾಗಿದೆಟ್ಟಿನಾಗಿ ಕವಿದಿದ್ದ ಕತ್ತಲೆಯು ಒನ್ನಿಂದೊಮ್ಮೆಗೇ ಅಡಗಿ ದೂರನಾಗಲ, ಜಗತ್ತೆಲ್ಲವೂ, 
ಜನೆರು ಹೇಳುವಂತೆ ಅಗಸ್ಟ್ಯೈಮುಸಿಯು ಕುಡಿಯಲಾಗಿ ಸಮುದ್ರವು ಈ ರೀತಿಯಲ್ಲಿರುತ್ತದೆ, ಎನ್ನುವಂತೆ 
ಕಾಣಬರುತ್ತಿತ್ತು, ॥೪೦॥ ಆನೇಕೆ- ಚಂಪ್ರಕು ತನ್ನ ಸಹೆಸ್ರಾರು ಕಿರಣಗಳಿಂದ ಒಳಗಿನ ಕತ್ತಲೆಯೆಂಬ 
ಕೊಳಕನ್ನೆಲ್ಲಾ ಹೋಗಲಾಡಿಸಲಾಗಿ, ಚಂದ್ರನೆಂಬ ಕತ್ನದ-.ಚಂದ್ರಕಾಂತಶಿರೆಯ ಕುದ್ಧನಾಪ ನೀರಿನ ಪ್ರನಾಹವು 
ಭೂಮುಂಡಲನನ್ನೆಲ್ಲಾ ಕುಂಬಿಕೊಂಡಂತೆೊಎಳೆಯ ಬೆಳದಿಂಗಳು ಕಾಣಿಸಿಕೊಂಡಿತು. ॥೪೧ ॥ ಒಂಭತ್ತು ಬಗೆಯಾವ 
ಕತ್ತಲುಗಳಿಂದ ಕೂಡಿದ ನೋಡಗಳ ಗುಂಪು ಮಳೆಯನ್ನು ಕರೆದು ಸಂಪೂರ್ಣವಾಗಿ ಕರಗಹೋಗಲಾಗಿ, ಆಕಾಶದ 
ಒಳಭಾಗನೆಲ್ಲವೂ ಅಮೃತನ್ರವಾಹದಿಂದ ತುಂಬಿಹೋಯಿತು ಎನ್ನುವಂತೆ ಚಂತ್ರನ ವಿಸ್ತಾರವಾದ ಬೆಳುದಿಂಗಳು 
ಮಕನೋಹಕವಾಗಿ ಕಾಣಿಸಿತು. ॥೪೨॥ ದಿಕ್ಕುಗಳೇ ಮುತ್ತಿನ ಗೋಡೆಗಳು, ಭೂಮಂಡಲನೇ ಚೆಂಪ್ರಕಾಂತ 
ಶಿರೆಯಿಂದಾನ ರೆಂಗನುಂಟಿನ್ನ ಆಕಾಶವೇ ಕೇಷ್ಮೆಯಿಂದಾದ ಮೇಲುಕಟ್ಟು-ಆಗುವಂತೆ ಗಂಧರ್ನರಾಜನು ತನ್ನ 
ಮಗಳ ಮಡುನೆಯೆ ನುಹೋತ್ಸವಕ್ಕಾಗಿ ನಿಚಿತ್ರವಾಡ ನಿವಾಹೆ ಮುಂಟಿನನನ್ನು ನಿರ್ಮಿಸಿದ್ದಾನೆ, ಇದು ಹೊಸೆದು 


| ವರ್ಧಮಾನ ಪುರಾಣಂ 


ರ್ನಿಸಿದನಾತ್ಮಸುಶಾನಿವಾಹ ನುಹೋತ್ಸನಳ್ಳಿ ಖಗೇಶ್ವರೆಂ ಭಾ 


ವೊಸತಿಜೆಂಬಿನೆಗಂ ಸ್ರಕಾಶಿಸಿದಂ ಸುಭಾದ್ಯುತಿ ಕೊೋಕನುಂ || _ 0 


ಮತ್ತಮುತ್ತುಂಗ ಪ್ರಾಸಾದಸೌಧಸಡನೆಂಗಳ ನೆಟಲನೆನದಿಸೊತ್ತುಗೊಂಡ ಕಟ್ಟರೆಯೆಂ ತಠ್‌ಸ್ಕರೂಸಹೊಳೆ 
ಗಳಿಕೆಗೆ ಸುಂಗಿಯುಂ, ಪ್ರತಿಬಿಂಬಮುಂಡಲಚ್ಛಲಔಿ ಹರಿಫೀಳಕುಟ್ಟಿಮತಮಃಸಮುನಯಕ್ಕೆ ಮುನಿಗೆಕಗಿಯುಂ, 
ಮುಡಿವೊಟಕಯ ನಿಷಯಣೆ ನುಟೌಿಗೆನಂಡಂಥತನುಸಮುಂ ನೆಜಗಿಕಿ ತನ್ನೊಳ್‌ ಮುರೆನ ಲಲನೆಯೆಕ ನವನವಿಧು 
ಬಿಂಬಹೊಳ್‌" ಕನೋಳಸಂಭೃತ ಪ್ರತಿಕೃತಿಚ್ಛದ್ಮದಿಂ ನೊಕ್ಳು ಪೋರ್ಕುಳಿಯಿ್ಳಿಯೆಂ, ಅಳಿಪ್ರಜನ್ಯಾಜದಿಂ 
ನುರ್ನನೊಳಳೆಯ್ಲೆ ಸಳಿನಿಯಂ ಬಳಸಿ ಕಳಹಂಸ ಮೂರ್ತಿಯಿಂ ಮುತ್ತಿ, ನೆರ್ನಕಂಗಳೆರೆನುಟ್‌ಗಳೊಳ್‌ 
ತಕೆಗಕೆದಿರ್ದ 39009 ಬಳಗನುಂ ಬಳಾಕನ್ಯವದೇಶದಿಂದೆಜಗಿ ಸೆಟೌಗೆಯ್ದುಂ, ಆಥೋಭುನನನಿನಕೆನುನೋಡಿ 
ವೊಕ್ಕ ಸೆಂತನುಸೆಸಂತತಿಯ ಬಟ*ಯೊಳೆಕೆಯೆಂ ಬಗಿದು ಪುಗುನಂತಿಕೆಳಸಿ ಕಿಳಿಗೊಳಂಗಳೊಳು ಮಾರ್ನೊಳೆಡುಂ, 
ಆತ್ಮೀಯ ಪರನುಸೆಖನುನಸಿಶಯೆದಾಸೀಕೃತಾಖಿಳನಿಳಾಸಿನೀರೋಕಂ ಲೊಣಾನಕೋಕನಾನಂದನಂ ನಿಭಾ 
ನರೀನದೆನನಮುಳಯರಿಹೆತಿಳಕನುನೆನಿನ ತಾಕೆಕಾನಲಭ್ಞಂ ನೆಭೊೋನುಂಡಳಾಸ್ಲಾ ಸನುಂಡಸನುಧ್ಯನೆ ರ್ತಿಯಾಗೆ. 


ರೆಜತಗಿರಿ ನಿಜಖಗೇಶಾ | ತ್ಮಜಿಯೆ ನಿವಾಹಕ್ಸಿ ಕಳಿಪಿದುದು ನಿಬ್ಬಣನುಂ _ 
ನಿಜಕಾಂತಿ ಸಂತಕಿಯೆನೆಳೆ | ನಿಜ್ಯಂಭಿಸಿತ್ತ ಮೆಳೆ ಕೌಮುದೀನಿಸ್ಮಾರಂ ॥| ೪೪ 


ಅನಂತರನುಂತರಿನುಗ್ನ ಸೆಕಳೆಜಗಡನದಾತ ಪ್ರವ್ಯಸರ್ವಸ್ಥಮಾಡ ३४३४४ ಬಹಳ ವ್ರವಾಹೆಡೊಳಾಸ್ಯ 
ಗತೆ ಬಿನೆಕೆಬಳಕಕಳೆನುಂ ಕಳಹೆಂಸಿ ಕಾಣಔೆ ಕೊಳನ ಕೆಕೆಗೊನೆಯೆ ತುಟುಗರೊಳ್‌ ನಜುನಟಿಯಾಡಿ, ನಿಟುಗು 


ಎನ್ನುನಂತೆ ಚಂಸ್ರನು ಲೋಕನನ್ನು ಚಿಳಗಿನನು. ॥ ೪೩ ॥ ನುತ್ತು, ಎತ್ವಕವಾಪ ನುಹಡಿನುನೆಗಳ ಕಳನ 
ನ್ಯಾಜದಿಂದ ಬಚ್ಚಿಟ್ಟು ಕೆಣಿಡಿರುನ ಕತ್ತಲೆಯನ್ನು ಆ ಕತ್ತಲೆಯ ರೂನದಿಂಡರೇ 29, 6 ನುಂಗಿ ಹಾಕಿಯ್ಕೂ 
ದುಂಡಾದ ಪ್ರತಿಬಿಂಬದ ವ್ಯಾಜದಿಂದೆ ನೀಲರತ್ಸಷ ಜಗಲಿಯಲ್ಲಿದ್ದ ಕತ್ತಲೆಯೆ ಸಮೂಹನನ್ನು (ಕಂಡು) ಕೋನೆ 
ದಿಂದ (ಅಡರೆ) ಮೇಲೆಬಿದ್ಬೂ, ದೆಟ್ಟಿನಾಡ ಕೂದಲುಗಳ ವ್ಯಾಜದಿಂದ ಮರೆಯಾಗಿ ಕುಳಿತಿರುನ ಕಗ್ಗತ್ತರೆಯೆನ್ನು 
ಹಿಂದಿಟ್ಟುಕೊಂಡು ತನ್ನ್ಲಿ ಅಹಂಕಾರನನ್ನು ಕೋರಿಸುತ್ತಿರುನ ಕನುಣಿಯೆರ ಮುಖಚಂದ್ಯ ಬಿಂಬನೆಲ್ಲಿ ಕೆನ್ನೆಗಳಲಿ 
ತುಂಬಿರುನ ಪ್ರತಿಬಿಂಬದ ನೆನದಿಂದ ಹೊಕ್ತು ಆ ಕತ್ತ ಲನ್ನು ಚಲಾ 00009) ಓನಿಸಿಯ್ಕೊ ದುಂಬಿಗಳ 
ಸಮೂಹದೆ ವ್ಯಾಜದಿಂಡ ಕತ್ತರೆಯನ್ನೊಳಕೊಂಡ ಕಮಲಿನಿಯನ್ನು ಸುತ್ತುಗಟ್ಟಿ ರಾಜಹೆಂಸನನ್ನು ಮುತ್ತಿಯೂ, 

ಜೊಡ್ಡ ನುರೆಗಳಲ್ಲಿದ್ದ ಎಲೆಗಳ ಮರೆಯಲ್ಲಿ ತಲೆಮರೆಸಿಕೊಂಡಿದ್ದ ಕತ್ತಲ ಸಮೂಹವನ್ನು ಬೆಳ್ಳ ಶ್ಥಿಯ ನೆಸದಿಂದೆ 
ಮೇರೆಬಿದ್ದು ಸೆಕೆಹಿಡಿದೂ, ಕೆಳಲೋಕಗಳ ಸೆಂದುಗುಂದಿಗಳನ್ನು ನೋಡಿ ಹೊಫ್ಳಿರುನ ಕತ್ತಲೆಯ ಸಮೂಹನನ್ನು 
ಅದರೆ ಹಿಂದೆಯೇ ಭೂಮಿಯನ್ನು ಬಗೆಡು ಹೊಗುನಂತೆ ಇಪ್ಸ ತಿಳಿಯಾದ ಕೊಳಗಳಲ್ಲಿ ಪ್ರತಿಬಿಂಬಿಸಿಯೂ, ತನ್ನ 
ಸಕನುನ್ನೇಹಿತನಾದ ಮಕ್ಕಧನಿಗೆ ಎಲ್ಲ ಕೆಮಣಿಯಕೆನ್ನೂ ಪಾಸಿಯೆರೆನ್ನಾಗಿ ಮಾಡಿರುನನನೂ, 05४३९ ಕಮುಣಿಯ 
ಮುಖದಲ್ಲಿರುವ ಶ್ರೀಗಂಘಡತಿಲಕನೆನಿಸಿದವನೂ ಆದ ನಕ್ಷತ್ರನತಿಯಾದ ಚಂದ್ರನು ಆಕಾಶನುಂಡಲನೆಂಬ 
ಆಸ್ಥಾನ ಮೆಂಟಿನದೆ ಮಧ್ಯವ್ರಡೀಶಕ್ಕೆ ಬರಲಾಗಿ ಬೆಳ್ಳಿಯೆ ಬೆಟ್ಟಿವು ತನ್ನ ಗಂಧರ್ವ ರಾಜಕುಮಾರಿಯ ನಿನಾಹೆ 
ಕ್ಳಾಗಿ ತನ್ನ ಕಾಂತಿಸಮೂಹನನ್ನು ನಿಬ್ಬಣನಾಗಿ ಕಳುಹಿಸಿನೆಯೋ ಎನ್ನುವಂತೆ ವಿಸ್ತಾರವಾದ ಬೆಳುದಿಂಗಳು 

ತೊಳಗಿ ಬೆಳಗುತ್ತಿತ್ತು. ॥ ೪೪ ॥ ಅನೇಲೆ ತನ್ನಲ್ಲಿ ಮುಳುಗಿಶೆನ ಸಕಲ ಜಗತ್ತನ್ನೂ ಸಂರಕ್ಷಿಸಬಲ್ಲ देर, 

ದ್ರವ್ಯಸ್ವರೂನನಾದೆ ತನ್ನೆ ತುಂಬಿಡ ಡೊಡ್ಡ ಪ್ರವಾಹದಲ್ಲಿ ತನ್ನೆ ಬಾಯಿಗೆ ಬಂದ ತುತ್ತಾದ ಕಮಲದ ನಂಹಿನೆ 
ಚೂರನ್ನು ರಾಜಹಂಸವು ಕಾಣದೆ ಕೊಳದ ಕೆಕೆಯೆ ಕೊನೆಯಲ್ಲಿಸುನ ಗೊಂಚಲಲ್ಲಿ ಬಗೆಬಗೆಯಾಗಿ ಓಡಾಡುತ್ತಾ, 


೬ ಸ್ವಯಂಪ್ರಭಾ ಸದೋಜನಾಭ ನಿರೀಕ್ಷಣಂ ೧ಿಪ್ಲಿತ್ಳಿ 


ವೈಂಡನ ಪ್ರಿಕೃತಿಗಳಂ ಕರ್ಮಂಕಿ ಕೊೋಟಿಲೆಗೊಳೆಯೆಂಅಲರ್ಗೊಂಚಲಂ ಚಂಚರೀಕಶಾಬಕಂ ಕಾಣದುಜ್ಜೆ. 

ಬಯಲೊಳೆಅಗಿ ಬಟಡೆ ಬೇನಸಂಬಡೆಯೆಯುಂ, ಅರ್ಧಿಯಿಂ ಪೂಗೊಯ್ತ ಮುಗ್ಗಲಲನೆಯೆರ್‌ ಮಲ್ಲಿಗೆಯ ಗಿಡು 
ಗಳೊಳ್‌ ಮುಗುಳ್ಗೆಳಂ ಕಾಣಡೆಟಗಿರ್ದ ಬಜ್‌ಯ ಸಜಮೆಗಳ ಮಾಲೆಯೆಕೆ ಕಂಡು ಕರಿಯ ನುಲ್ಲಿಗೆಯಿನೆತ್ತಣ 
ನೆಂಡು 8०७३ ನೋಡೆಯುಂ, ಮೇಲ್ಕೊಂಡ ಮೆಗುಲನುಂ ಕಾಣಡಅಸಿ ತಡವರಿಸಿ ಕೆಲಬರೆಬರೆಯರ್‌ ಕೆಲಡೆ 
ಕೆಳದಿಯೆರ ನೆರೆನಿಯೆಂ ನೆಗಿಸೆಯಂ, ನೆಗೆಡ ಕೋಟ್ಕಳಂ ಕಾಣೆ ಕೆಲವ ಯೊದ್ಗಸೆತಿಗಳಂ ಪಿಡಿಗಳೆಂದಿರಡಿ ಪಿಡಿ 
ದಿಳಿಕೆಯ್ಯೆಯುಂ, ಎಕೆಳೆಗಳಥೆಕಾಯೆಭಾಗಮೆಂ ಕಾಣದಣನೆ ಬಡನಾಮೆನೆಂದು ಹೆರಿಣಿಗಳ್‌ ಕರನೆ ಕೊರೆ 
ಗೆಯುಂ, ಅಲಕ್ಸಿತಬಲಕ್ಷಭಾಗನುಪ್ಪ ಅಲನೆಯರೆ ಕಣ್ಣೊಣರ್ತುಂಬಿಗಲ ನೋಲ್ವೈಯಂ ನೆಟ್‌ಯೆ ಮೆಜ್‌ಯೆಯೆಂ, 
ನಿಘಟಿಕನುನೋರೆಥೆಂ ರಥಾಂಗಮಂಗಜನ ಬೀಸಿದ ಬಲೆಯಿದೆಂದು ನಡುಗಿ ಕಾಲ್ಲೆಡೆಯುಂ, ಗೆವಾಕ್ಷವಿನರಾನತೀರ್ಣ 
ದೀಧಿಕಿವಿತಾಕದಿಂ ಭನನಾಂತರಂಗಡೊಳ್‌, ಚೇರ್ನರಿಡುವುತಿಸೀತ ಸುಧಾಸದನ ಸೆಂಭೃತ ಪ್ರಭಾವುಂಜಂಗಳಿಂ 
ಸಂಡಳಿತಮಾಗೆಯುಂ, ಆಕರ್ಣ ಸರ್ಣಸಂತಾನ ಕಾಂತಾರಾಂತನಕಾಶಾನಗೂಢೆರೆಶ್ಮಿರಾಜಿಯಿಂ ಬನಗಳೊಳ್‌' 
ಬೀಚಲ್ವರದುನಿತಸ್ತತಃ ಪ್ರಚರದಭಿಸಾರಿಕಾನೃತ ಮಕೂಲನಲ್ಲನಂಗಳಿಂ ನಲ್ಲನಿತನಾಗೆಯುಂ, ಉಲ್ಲಸಿತ 
ಪ್ರನಲ್ಪಿಕಾಪಾನೆಗಾನಾದಿ ನಿನಿಧ ನಿನೋಡ ವನಿಧಾಯಿ ಬಾಳಿಕಾರೋಳರೋಚನಮರೀಚಿವುಂಜನಿಸರದಿಂ 
ಸುಸುಮಿತನಾಗೆಯಂ, ಅಂಗಡೋಳಚಜಾಳನೋಚ್ಛಳಿತ ಜೇಳಕಾಂಚಳೆ ನಿಳಾಸಿನೀಮಳಯೆರುಹೆಥನಳಕುಜೆ 
ಮುಂಡಳೆಂಗಳಿಂ ಫಳಿತಮಾಗಿಯುಂ, ನುಣಿಕಳೆಕಮಾತ್ರಾಯನಮಾಣ ಪ್ರಾಸಾಪಹೆರ್ಸುನಿನಹೆನುಂ, ಕಳನಿರುತಿ 


ಹೊಳೆಯುತ್ತಿರುವ ಚಂದ್ರನ ಸ್ರಕಿಬಿಂಬಗಳನ್ನು (ಕಮಲಷ ವಂಟಿಂದು) ಕಟ್ಟಿ ಸಂಕಟಿಪಡುತ್ತಿರೆಲಾಗಿಯೂ, 
ಡೆಂಬಿಯೆ ನುರಿಯು ಹೊಗೆೊಂಚಲನ್ನು ಕಾಣದಿ ಬಯೆಲಿಗೆ ಎರಗಿ ವ್ಯರ್ಧವಾಗಿ ಆಯಾಸನಡುತ್ತಿಕಲಾಗಿಯೂ, 
ಅನೇಕ್ಷೆನಟ್ಟು ಹೂಗೊಯ್ಯುತ್ತಿರುನ ಮುಗ್ಗ ಸ್ತ್ರೀಯರು ಮಲ್ಲಿಗೆಯ ಗಿಡಗಳಲ್ಲಿ ಮೊಗ್ಗುಗಳನ್ನು ಕಾಣಡೆ ಹೊನಿಗೆ- 
ಎರೆಗಿದ್ದೆ ಬರಿ ಮಂಬಿಗಳ ಸಮೂಹನನ್ನೇ ಕಂಡು" ಕರಿಯ ಮಲ್ಲಿಗೆ! ಇನೆಲ್ಲಿಂಡ ಬಂದುವು?” ಎಂದು ನಿಂತು 
ನೋಡುತ್ತಿಕೆಲಾಗಿಯ್ಯೂ ಮೇಲೆ ಹೊದ್ದಿರುನ ಥನಳ ನಸ್ತ್ರೈನನ್ನು ಕಾಣಡಿ ಕೆಲನರು ರಮಣಿಯರು ತಡವರಿಸುತ್ತಾ 
ಸಕ್ಕದ ಗೆಳತಿಯರ ಸಮೂಹನನ್ನು ನೆಗಿಸುತ್ತಿಕಲಾಗಿಯೂ ಮುಂಡಕ್ಕೆ ಚಾಚಿಕೊಂಡಿರುವ [ಆನೆಯ] ದಂತ 
(ಕೊಂಬುಗಳನ್ನು ಕಾಣಿ ನಕ್ಕಪಲ್ಲಿದ್ದ ಮಡ್ಡಾನೆಗಳನ್ನು ಹೆಣ್ಣಾಕೆಗಳೆಂದು ಹಿಡಿದುಕೊಂಡು ತಿರಸ್ಯಾರೆಮಾಡು 
ಕ್ರಿಕೆಲಾಗಿಯೂ, ಜಿಂಕೆಗಳ ಜೀಷೆಡ ಕೆಳಭಾಗನನ್ನು ಕಾಣಣಿ ಅವು ಬಡನಾಡನೆಂದು ಹೆಣ್ಣು ಜಿಂಕೆಗಳು ನಿಶೇಷೆ 
ನಾಗಿ ಕೊರೆಗಲಾಗಿಯ್ಕೊ ಕಣ್ಣಿಗೆ ಕಾಣದೆ ಬಿಳಿ ಭಾಗವುಳ್ಳ (ಬಿಳಿಯ ಗುಡ್ಡು) ಹೆಣ್ಣುಗಳ ಕಣ್ಣ 
ಕಾಂತಿಯು ಮಂಬಿಗಳ ಹೋಲಿಕೆಯನ್ನು ನಿಶೇಷನಾಗಿ ಪ್ರರರ್ಕಿಸುಕ್ತಿರಲಾಗಿಯೂ ತಮ್ಮ ಇಷ್ಟಾರ್ಧವು 
ಮುರಿದು ಹೋಡ (ನೃರ್ಧನಾಡ) ಚಕ್ರನಾಕಗಳು ಮಕ್ಮಧನು ಬೀಸಿರುವ ಬಲೆ ಇಣಿಂದು ನಡುಗಿ ಕೆಳಗೆ 
ಬೀಳೆಲಾಗಿಯೊ, ಗವಾಕ್ಷೆಯೆ ಸಂದಿನಿಂದ ಕೆಳೆಗಿಳಿದು ಬಂದ ಕಾಂತಿ ಸನೂಹನು ನುನೆಯ ಒಳೆಭಾಗದಲ್ಲೆಲ್ಲಾ 
ಹೆರೆಡಿ, ಅತ್ಯಂತ ತೆಂಪಾಗಿರುವ ಅಮೃತ ಭನನನನ್ಷೆಲ್ಲ ತುಂಬಿಕೊಂಡಿರುವ ಕಾಂತಿಯೆ ಗೊಂಚಲುಗಳಿಂದೆ 
ಪ್ರಕಾಶಮಾಸವಾಗಿಯೂ, ಪಟ್ಟಿನಾದ ಎಲೆಗಳ ಸಮೂಹೆದಿಂಡ ಕೂಡಿದೆ ಅರಣ್ಯದ ಒಳಗಡೆಯಲ್ಲಿ ಗೂಢವಾಗಿ 
ಸ್ರನೇಶಾವಕಾಶನನ್ನು ಪಡೆದ ಕಿರಣ ಸಮೂಹೆದಿಂಡ ನನಗಳಲ್ಲಿ ಬಿಳಿಲು ಬಿಟ್ಟು ಇಲ್ಲಿ ಅಲ್ಲಿ ಸಂಚರಿಸುತ್ತಿರುವೆ 
ಅಭಿಸಾರಿಕೆಯೆರು ಹೊದ್ದ ರೇಷ್ಮಿಯೆ ಬಟ್ಟಿಗಳೆಂಬ ಚಿಗುರುಗಳಿಂದ ಚಿಗುರಿದುದಾಗಿಯ್ಯೊ ಉಲ್ಲಾಸಗೊಂಡು 
ಸಮಸ್ಯಾಪೂರಣ ವಾಸ್ಯ ಗಾನ ಇತ್ಯಾದಿ ನಿನೋಡಗಳನ್ನು ನಡೆಸುತ್ತಿರುವ ಬಾರಿಕೆಯರೆ ಚಂಚಲವಾದ 
ಕಣ್ಣುಗಳ ಕಾಂತಿಯ ಸಮೂಹದಿಂದ ವುಷ್ಟಪೊರ್ಣವಾದಂತಾಗಿಯೂ, [ಉಯ್ಯಾಲೆಯಲ್ಲಿ] ತೂಗಿಕೊಳ್ಳುವುದರಿಂದ 
ಚಲಿಸಿ ಮೇಲಕೈದ್ನ ಸೀಕೆಯ ಸೆರೆಗುಳ್ಳ ಸುಂದರಿಯರ ಶ್ರೀಗಂಥದಿಂದೆ ಬಿಳುವಾಡ-ಡುಂಡಾದ ಕುಚಗಳಿಂದ 


೧೩೪ ನರ್ಧನಾನ ಪುರಾಣಂ 


ಮಾತ್ರಾಯೆಮಾಣ ಕಳಹೆಂಸಕುಳಮುಂ ಆನೋದಮಾತ್ರಾಯೆಮಾಣ ಕುಮುದ ಪ್ರಮುಖ ಸನುಸ್ತ್ಯ ಸುಮಕಸ್ತ್ಯ 
ಬಕನುಂ ಕೆಳಂಕಮಾತ್ರಾಯೆನಾಣ ಸ್ವಕೀಯೆನುಂಡಳಮುಂ ಆಗಿ ನಿಮಳಚಂದ್ರಿಕಾಸಾಂದ್ರ ಪೊಕನುಖಿಳ 
ಭುನನೋದರನುನಾನಗಂ ಚೆಳೆಗಿ ಬೆಡಂಗುನಡಿಯೆ 


ಚಲದಿನಆ್‌ಯಟ್ಟಿ ಚಳಮಂ | ಡಲಾಗ್ರ ಕರದಿಂ ಸುಥಾಂಶು ಫೇರ್ದಿಕ್ಸಿದ ಕ 


ಟ್ರರೆಗಳ ತರೆಗಳೆ 89808  ಸಲಾರ್ಕುವಲ್ಲಲ್ಲಿ 8०४ ನುಡ ನೆಟಲ್ಲಳ್‌ ॥ wm 

ಸೊಕಡರೊಳಿಕಿ ನೋಡಿ ಸಲಿನಗ | ४ ಕೊರಗುನಿಸಿಕೆ ಸ್ವಬಂಥು ರುಚಿಯಿಂ ಶತಿಗಾ 

ಡೆಕಳಂಕ ಲನಮುಮುಂ ಸೆ | ರ್ಚ್ಸುಗೊಂಡುವೆನೆ ತಳೆರುನಳಿಗಳು ಕುಮುದಿನಿಗಳ ॥ ೪೬ 

ಭೃತಸುರಭಿಗರ್ಭಗತಿನೋ | ಚಿತ ಪೃಧುನುತ್ಯಿಯ ನಿಪಾಂಡುರಾನನೆಯ ಕುಮು 

ಶ್ವಕಿಯ ಪ್ರಸಪೋತ್ಸನ ಭನ | ನಿತತಾನಕರುಕಿಪೊರೆಸೆಡುಡಳಿ ಬಹಳರವಂ ॥ ೪೭ 
ಆ ಸನುಯನೊಳ" 


ಚಳನತಳಮ್ಯತಿಚ್ಚಲನೆ ಕೆಂಬಿಸಿಲಂ ಕಡೆನೆಟ್ಟಿ ಕುಂತಳ | 

छुपे ಕನುಂಗಳೆಂ ಮುಸಿಕಿನೊಳ್‌ ಸೆಟ್‌ಗೆಯ್ದು ಚಳದ್ವಿಳೋಚನಾಂ 

ಚಳನಿಳಸನ್ನೆನೇಂಸುಕಳೆ ಸಾಂದ್ರತನುಡ್ಯುತಿ ನೂತ್ನಚಂದ್ರಿಕೋ 

ಜ್ವಳೆ ಸೊಅನುಟ್ಟಿಕೊರ್ನಳಭಿಸಾರಿಕೆ ಭೂಚರೆಚಂದ್ರಮೂರ್ಕಿನೋಲ್‌ || ೪೮ 





ಫಬಭರಿತನಾದುದಾಗಿಯೂ, ರೆತ್ನಕರಶಗಳಿಂಪ ಅಲಂಕೃತನಾದ ನುಹೆಡಿ ನುನೆಗಳ ಸೆಮೂಹವುಳ್ಳುದಾಗಿಯೂ, 
ಕಲಕಲ ಥೈನಿಯಿಂಡೆ ತುಂಬಿದ ರಾಜಹಂಸಗಳ ಸಮೂಹನೈೆಳ್ಳುಪಾಗಿಯೂ, ಸುನಾಸನೆಯಿಂಡ ಶುಂಬಿಡೆ" 
ಕುಮುಡನೇ ಮೊಡಲಾನ ಎಲ್ಲ ಪುಷ್ಪಗಳ ಸೆನೂಹನೃಳ್ಳಿ ತಟ್ಟಿಯಾಗಿಯೂ, ಕಲಂಕದಿಂದ ತುಂಬಿದೆ ತನ್ನ 
ಮಂಡಲನೃಳ್ಳದ್ದಾಗಿಯೂ ಇದ್ದು, ಸರಿಶುದ್ಧವಾದ ಬೆಳುದಿಂಗಳ-ದೆಟ್ಟಿನಾದ ಪ್ರನಾಹನು ಅಖಂಡ ಭೂನುಂಡಲದ 
ಒಳಭಾಗನನ್ನೆಲ್ಲಾ ಬೆಳಗುತ್ತಾ ಬೆಡಗನ್ನು ಸಡೆಯಲು-- ಚಂದ್ರನು ಹಟಿದಿಂದ ಅಟ್ಟಿಸಿಕೊಂಡು ಹೋಗಿ 
ಚಲಿಸುತ್ತಿರುನ (ರುಳನಿಸುತ್ತಿರುನ) [ಚಂದ್ರ] ಮಂಡಲದ ತನ್ನ ಕೊನೆಯ ಕಿರಣಗಳಿಂದ ನೇರವಾಗಿ ಹೊಡೆದು 
ಕೆಳಕ್ಕೆ ಬೀಳಿಸಿರುನ ಕತ್ತಲೆಗಳ ಕರೆಗಳೇ ನಿಜನಾಗಿಯೂ ಇವು ಎಂದು ಹೇಳಲು ಸಾಧ್ಯನಾಗುನಂತೆ ಅಲ್ಲಲ್ಲಿಯೇ 
ನೆಲೆಯಾಗಿ ನಿಂತ ಮುಕದ ನೆರಳುಗಳು ಕಾಣಿಸುತ್ತಿದ್ದುವು, ॥ ೪೫ ॥ ಕುಮುದ ಪುಪ್ಪುಗಳು, ತಮ್ಮ ಬಂಧುನಾಡ” 
ಚಂದ್ರನ ಮೇಲಿ ಪ್ರೇಮದಿಂದ ಸುಖನಾಗಿರುವಾಗ ನೋಡಿ ನೆಲಿಯುನಂತೆ ಆಗಲಿದಕಿ ಕೊರಗುವಂತೆ ४४३०४ 
ಅತ್ಯಲ್ಪ ಕಳಂಕನನ್ನೊ ತಾವೂ ಹಂಚಿಕೊಂಡವೋ ಎನ್ನುನಂತೆ, ದುಂಬಿಗಳನ್ನು ಪಡೆದಿದ್ದು. ॥ ४६ | 
ಸುನಾನೆನೆಯನ್ನು ಗರ್ಭದಲ್ಲಿ ४०. [ಹಾಗೆ ಗರ್ಭಿಣಿಯಾದುವರಿಂದ] ನಿಂತ ನಢಿಗೆಯುಳ್ಳ, ಡೊಡ್ಡ ಸೊಂಟಿ 
ವೃಳ್ಳ, ಬಿಳಿಚಿಕೊಂಡ ಮುಖವುಳ್ಳ ಕನ್ನೈದಿಲೆ ಬಳ್ಳಿಯು ಪ್ರಸನಿಸುನ ಉತ್ಸವ ಸೆನುಯೆದಲ್ಲಿ ಹುಟ್ಟಿನ 
ಮಂಗಳನಾದ್ಯ ಥ್ವೈನಿಯಂತೆ ದುಂಬಿಗಳ ಕಂಕಾರಥ್ವನಿಯು ಶೋಳಿಸುತ್ತಿತ್ತು. ॥೪೭॥ ಆ ಸಮಯದಲ್ಲಿ 
ಒಬ್ಬ ಅಭಿಸಾರಿಕೆಯು ಚಂಚಲನಾನ ತನ್ನ ವಾದಗಳ ಕಾಂತಿಯ ನ್ಯಾಜದಿಂದ ಕೆಂಪಾಡ ಬಿಸಿಲನ್ನು ಆರಿ 
ಹೋಗುನೆಂತೆ ತುಳಿಯುತ್ತಾ, ತನ್ನೆ ಮುಡಿಯ ವ್ಯಾಜದಿಂದ ಕಗ್ಗತ್ತಲುಗಳನ್ನು ತನ್ನೆ ಮುಸುಕಿನಲ್ಲಿ ಸೆಕೆಹಾಕಿ 
ಫೊಂಡ್ತು ಚಂಚಲನಾಡ ತನ್ನ ಕಣ್ಣುಗಳ ಕಡೆನೋಟದಿಂದ ಹೊಸ ಚಂದ್ರನ ಜೆಳುದಿಂಗಳನ್ನು ಹೊಂದಿದನಳಾಗಿ, 


೬ ಸ್ವಯಂಪ್ರಭಾ ಸರೋಜನಾಭ ನಿರೀಕ್ಷಣಂ पद 
ಮತ್ತಂ 


ಇಂಗದಿರಿಂಜೆ ನೆಯ್ದುಜಿನೆಲಪ್ಪ ಮೆಕೂಲಡ ಕಮ್ಮನಪ್ಪ ಜೆ 

ಳ್ಲಿಂಗಳೆನಕ್ಕೆ ಬರ್ಷ ಸಿರಿಖಂಡದೆ ಜೊನ್ನದೆ ಬಿತ್ತಿನೆಂಬ ಮಾ 

ತಿಂಗೆಡಿಯವ್ಪ ಮಲ್ಲಿಗೆಯ ಕಾಂತಿ ಮುಸುಂಕೆ ಕೊಟಲ್ವ ಕಂತುಕೇ 

ರ್ತ 3ರ ನೆಯಂದದಿಂಜಿ ನಜೆತಂಡೊಡಗೂಢಿದಳೊರ್ನಳೋನನೊಳ್‌ || ರ್ಗ 


ಬಕಿ ತೆಗಿದೀಂಟಿ ನುಣ್ಣಡಕೆ ಪೊಣ್ಮಿಡ ಬಾಯ್‌ ಕದನಂ ಕದಂಪಿನಿಂ 

ದೊರೆ ನಗಿಲ್ತ ಕತ್ತುರಿಯ ನತ್ರಲತಾಂಕುರದಣ್ಯೆ ४४५, ನ 

ರ್ಭರೆಪರಿರೆಂಭನೊಳ್‌ ನೊರೆಡ ಕುಂಕುಮುಮೆಂದಿತರಾಂಗಸೆಂಗಮಂ 

ನಿರವಿಸುತಿರ್ಡಡಂ ಶಶಿಕರಾನ್ಫತಲೋಚನೆ ಕೈತಳೋನನಂ ॥ 90 


ಅಂತುನುಲ್ಲಡಿಯುಂ.- 


ನೆಳಿತಭ್ರೂಲತಿಕಂ ದುರೆಕ್ತಿಮುಖರೆಂ ಶಾಂತಪ್ರಸಾಡಂ ಸ್ಮಿತೋ 

ಜ್ವಳಮುದ್ಯತ್ಸುಳಕಂ ಯೆಧಾಭಿನುತ ನಾನಾಲಾಲನಂ ಸ್ಟೇಷಶೀ 

ತಳಮುಚ್ಯಶ್ವಸನಂ ಶ್ರಮಸ್ತಿನಿತಗಾತ್ರಂ ಕಾಮುಕಾನೀಕಮಂ 
ಹೊಳಸೊಕೈಯ್ಲಿದುನೊಯ್ಯನೊಯ್ಯಕೆ ರಕಿಕ್ರೀಡಾನಗಾವಾರಮುಂ || an 


ತೆಟನಿಂ 8९९, ಗನಾಕ್ಷನಂ 39% ನೀರಂ ಮುಕ್ತುಟಸೊಳ್‌ ತೀನಿ ಕೊಂ 
ಡೆಜನಿರ್ಗಯ್ಯೊಳಿ ಗೂಡುನಾಯ್ಕೆರ್ಜಿಯನೆಂತಂ ತೆಚ್ಚಿತಾಂಬೂಲನುಂ 


ತನ್ನ ಜೀಹೆಡ ಪಟ್ಟನಾಡ ಕಾಂಕಿಯಿಂಡ ಹೊಸ ಬೆಳುದಿಂಗಳಿನ ಉಜ್ಜಲಕಾಂತಿಯುಳ್ಳನಳಾಗಿ ಭೂನಿಿಯ 
ಮೇಲೆ ಸಂಚರಿಸುವ ಚಂದ್ರನ ಮೂರ್ತಿಯ ಹಾಗೆ ಹೊರಹೊರಟನಳಾದಳು. ॥೪೮॥ ಮತ್ತು 
ಅನೃುತಕಿರಣಗಳಿಂಡ ನೆಯ್ದುಡಿನ್ನುನಂತಹೆ ರೇಷ್ಮೆಯ ಬಟ್ಟಿ, ಸುನಾಸನಾಯುಕ್ತನಾದ ಬೆಳುದಿಂಗಳೆನ್ನು 
ವಂತಹ ಶ್ರೀಗಂಧ ಬೆಳುದಿಂಗಳ ಬೀಜಗಳಿವು ಎನ್ನುನಂತಹೆ ಮಾತಿಗೆ ಅನಕಾಶ ಕೊಡಬಲ್ಲ ನುಲ್ಲಿಗೆಯೆ ಹೂ 
ಇವುಗಳ ಕಾಂತಿಯು ತನ್ನನ್ನು ಮುಸುಕಿರಲಾಗಿ, ಓಡಾಡುತ್ತಿರುಷ ಮನ್ಮಥನ ಕೀರ್ತಿರಮಣಿಯಂತೆ ನಡೆದು ಬಂದ 
ಸುಂದರಿಯೊಬ್ಬಳು ತನ್ನ ಪ್ರಿಯನನ್ನು ಅಲಿಂಗಿಸಿದಳು. ॥ ೪೯ ॥ ತನ್ನ ಬಳಿಗೆ ಬರಲಾಗಿ, ಆಲಿಂಗಿಸಿಕೊಂಡು 
ಪ್ರೇಮಾಧಿಕ್ಯದಿಂಡ ಮುದ್ದಾಡಲಾಗಿ ಹೊರಹೊಮ್ಮಿಡೆ ಬಾಯಿ, ಕೆನ್ನೆಯನ್ನು ಕೆನ್ನೆಯಿಂದ ಒರೆಸಲಾಗಿ [७७००४] 
ಅಂಟಿಕೊಂಡ ಕಸ್ತೂರಿಯಿಂದ ಬರೆದ ಮಕರ ನತ್ರದ (छठ, ಆನೇಶಯುಕ್ತನಾನ ಕಾನು ಕೇಳಿಯಲ್ಲಿ ಮೈಗೆಲ್ಲ 
ಹೆತ್ತಿಕುನ ಕುಂಕುಮ ಕೇಸರಿ ಇವುಗಳು [ತನ್ನದಲ್ಲದ] ಬೇಕಿಯ ಅಂಗಸಂಗನನ್ನು ನಿರ್ದಿಷ್ಟವಾಗಿ ಸೂಚಿಸುತ್ತಿ 
दूं 00 ಬೆಳುದಿಂಗಳಿನಿಂದೆ ತುಂಬಿದ ಕಣ್ಣುಳ್ಳ ಆ ಸುಂದರಿಯು ತನ್ನೆ ಪ್ರಿಯನನ್ನು ಅಲಂಕರಿಸಿದಳು ॥ ೫೦॥ 
ಅಡೊ ಅಲ್ಲದೆ ಬಾಗಿದ ಬಳ್ಳಿಯಂತಿರುನ ಹುಬ್ಬುಗಳು, ಕೀಳುಮಾತಿನ ಬೈಗಳು, ತಿಳಿಯಾದ ಶಾಂತಿ, ಮುಗು 
दूं), ಉಜ್ವಲವಾಗಿ ಏಳುತ್ತಿರುವ ಕೋಮಾಂಚಗಳು, ನಕಸ್ಫಕ ಒಪ್ಪಿಗೆಯಾಡೆ ನಾನಾ ಬಗೆಯೆ ಮೆ 

ಮಾತುಗಳು ४898 ತಂಪು, ಮೇಲುಸಿರು, ಶ್ರಮದಿಂದ ಸೃಗಿತವಾಗಿರುವ ದೇಹೆ_ಇನುಗಳಿಂಡೆ ಕೂಡಿದ ಕಾಮುಕರ 
ಸಮೂಹವು ಒಳಕ್ಕೆ ವ್ರವೇತಿಸಿ ಮೆಲ್ಲಮೆಲ್ಲನೆ ಕಾನುಕ್ರೀತಿಯ ಸಮುದ್ರವನ್ನು ಪ್ರವೇಶಿಸಿತು. ॥೫೧॥ 


048 ವರ್ಧನಾನ ಪ್ರರಾಣಂ 


ನೆಟಕ ಸೆಲ್ಬೀವುಗುರ್ನೊಯ್ಸ ನೂದುನ ಸೆಜಂಗಿಂ ಬೀಸುತಿರ್ಸ್ನೋಸರ 
ಟ್ವಅಲಂಸಂಗನೆಯೆರ್ಗೆ ರಾಗನುಕೆೇಂ ಮಾಡಿತ್ತೊ ರೆತ್ಯಂತದೊಳ್‌ I us 


ಆಂತಖಿಳ ಕಾಮುಕನಿಕಾಯನುನಿಕಳ ಸುಖಾನಗಾಪಡೊಲ್‌ ನಾಡೆ ಕೇಂಕಾಡಿ ಕಣಿನಿಕನುನಂಗಜಳೆ 
ನಿಧಿಯಂ ನೆಲೆನೆರ್ಚಿಸಿ ३७3४० ಕೌನುದೀಪೊಕನುಸದೆಳೆಂ ಬಳೆಡು ಬೆಳೆಗುತಿರ್ಸಿನಂ- 


ಓೈಸಳ ಬಟ್‌ಯೊಳ್‌ ಕಳಿಸಲ್‌ | 89080 ನೋಗೆ 668 ४३० ನುನಮುನುನಂ 
ಭೂಸಕಿ ಬೆಸಾರ್ದಿರ್ಸವಃ | ಲಾಸೆಚ್ರಿಪ್ಫಿಕೆಗಮಿರ್ನ ಕೆಜದಿಂದಿರ್ದಂ | PON 


ಅಂಕಿರನಂಶರೆನೆಂಕಾಕುನುರಿಂಜಿಟು ಗ್ಯಭೊಮಿಕಾತಳೆದಿಂ ಭೂನಿ ತಳೆಕ್ಕನೆತರಸಿ ಸೆಜ್ನಿವಕೆಗೆ 
ಬಿಜಯೆಂಗೆಯ್ದು ನಿಜನುನೋನಲಭೆಯೆ ರೊಸಲಾನಣ್ಯ ಸೌಂಡರ್ಯೆ ದೇನಿಯೆ ವೇಸಮುನುಸಕಿಶಯೆನುನಃಶ 
0309 ಶಾತಿಭೆರಮುನುನಾಕ್ಕಾಂತರಂಗ ಭಿತ್ತಿಯೊಳ್‌ ಚಿತ್ರಿಸಿದಿಂದುಪ ನಚನ್ಪಿತ್ರಕೆಚೆನೆಯೆಂ ಫಿಜನಿಕೋಚನ 
ಪ್ರನಿಕತ್ಸಮಯ ಸಮುದಿತ ತದೀಯ ಸಾಷ್ಟಿಕ ಪ್ರಣಯಭಾನರಿಸೆ ಭಾನನೆಯಿಸೆಭಿಸನನಾಗೆ ಭಾವಿಸುತ್ತುಂ ७ 
ದಿತಫಿಪ್ರಾನೇಷನುಂ ಉತ್ಸಟೋತ್ಪಳಿಕಾಸ ನ್ಯೇಸನುಮಾಗಿ ನನಜಾಕ್ಷನಿರ್ಸಿನನಾಗಳ್‌ 2080 ಸಮಾಗ 
ಮೋತ್ನೆಂರೆಯಿಂ ತನ್ನರ್ಪೋಪುನನೆ ಪಾರ್ದು ನುನಡೊಳಡಹಡಿಸುತಿರ್ಪುನೇಂದ್ರನ ಖಗೇಂದ್ರಸುಕೆಯೆ ಕೆಕಿಲಾಲಸೆಗೆ 
ಲಜ್ಜಿಸಿ ಕೊಲಗುನಂತೆ ಮುಕುಣಾಯಿನಾನಕುನುತನಯನೆಯೆಂ, ಆಸಾನೃತ್ತ ನಿಧುನಪನೆಯುನಾಗಿ ರಜನಿ 
ಮೆಲ್ಲನೆ ನೆಯ್ದೆಗೆಯೆ 


ಕೆ8ಿಸುಖಾಕಂತರೆದಲಿ ಫ್ರಿಯರಾವನರಿ ಆಕ್ಯರೆಯೆಂದೆ ನೆಟ್ಟಿಂಗಾರಿ ಶ್ಯ ಕ್ಷೆಗೇನ್ನು ಕೆರೆಯುತ್ತಿರಿನ, ನೀರನ್ನು 
ಬಾಯಲ್ಲಿ ತುಂಬಿಕೊಂಡು ಹೋಗಿ ಆನರ ಮೇರೆ ಸುರಿಯುನ್ಯ ಎಸಡು ಳೈಗ ಲಿಯೊ ಆಲಿಂಗಿಸಿಕೊಳ್ಳುನೆ 
ಹಾರಿತ್ತಿರುನ ಎಷೆಯನ್ನು ವಿಕೇಷನಾಗಿ ತಂಪುಗೊಳಿಸುವ, ತಾಂಬೂಲನನ್ನು ಅಗಿದು ನರಗೆ ಕೊಡುನ. 
ಉಗುರಿಫೆ ಫಾಯನನ್ನು ಉಫ್‌ ನಿಂದು ಊಡುನ್ಯ ಬಟ್ಟೆಯ ಸೆರೆಗಿನಿಡ ಬೀಸುತ್ತಿರುನ ಆ ಹಿರಿತನ 
ಆ ರನುಣಿಯಂಗೆ ಆದೇನು ಅನುರಾಗನನ್ನು ಉಂಟುನಾಡಿಕೊ! ॥೫೨॥ ಹೀಗೆ ಎಲ್ಲ ಕಾಮುಕ 
ಸಮೂಹವೂ ನಿರರ್ಗಳವಾಗಿ ಸುಖದಲ್ಲಿ ಮುಳುಗಿ ಕೇಲಾಡುತ್ತಾ ತೃಸ್ತ್ರರಾಗುನಸ್ಬು ಕಾಮಸಮುತ್ರನನ್ನು 
ಉಬ್ಬರೆಗೊಳಿಸಿ, ಅಸೆಪೃಶನಾದ घर भार ಪ್ರವಾಹವು ಅದ್ವಿತೀಯೆನಾಗಿ ಬೆಳೆವ ಪ್ರಕಾನಿಸುತ್ತಿಕೆಲಾಗಿ 
ಪ್ರಿಯಳ ಹಿಂದೆಯೇ ಕಳುಹಿಸಿ ಕೊಡಲಾಗಿ ಹೊರಟು ಹೋಗುನಂತೆ ಕಣ್ಣು ನುನಸ್ಸುಗಳೆೆಡೊ ಹೋಗಲಾಗಿ, ಆ 
ರಾಜಕುಪಾಕನು ಆವು ०००४४ ಬರುವುನನ್ನು ನಿರೀಕ್ಷಿಸುತ್ತಿಹಿನನಕಂಕೆ ಆಸ್ಟು ಹೊತ್ತಿನನಕೆ ಹೇಗಿದ್ದನೋ 
ಹಾಗೆಯೇ ಇದ್ದನ್ನು ॥ ೫೩ ॥ ಹೀಗಿದ್ದನನು ಆನೇಲೆ ಹೇಗೋ ४३०४४), ಮಹಡಿಯ 0008० ಕೆಳ 
ಗಿನ ನೆಲಕ್ಕೆ ಇಳಿದು ಬಂದು ನುಲಗುನ ನುಕೆಗೆ ವಯನಾದಿಸಿ, ತನ್ನ ಪ್ರಾಣಪ್ರಿಯಳೆ 0४3, ಲಾನಣ್ಯ, 
ಸೌಂದರ್ಯ ನುತ್ತು ಬೇಸಿಯೆ ನೇಷನನ್ನೂಅತಿಶೆಯವಾಗಿ ನುಸಸ್ಸಿನಲ್ಲಿ ಕೆಲಸಿಹಿಸ ನುಹಕ್ತಾದ ಔತ್ಸುಕ್ಯನನ್ನೂ; 
ತನ್ನ ಅಂತರಂಗದ ಗೋಡೆಯ ಮೇರೆ ಚಿಕ್ರಿಸಿಷ ಇಂಡುವಿನೆ ಮಾತುಗಳ ಚಿತ್ರವನ್ನು ತನ್ನ ಕಣ್ಣುಗಳು ನೋಡುನ 
ಸಮಯದಲ್ಲಿ ಮೂಡಿದೆ ಆ ಸಾಶ್ಟಿಕ ಪ್ರೇನುಭಾನಡ ಭಾನನೆಯಿಂದ ಹೊಸದಾಗಿ ಕಲ್ಪಿಸಿಕೊಳ್ಳುತ್ತಾ,ನಿಶ್ರಿಯೆರಿಯೆ 
ವೇಷನುಳ್ಳವನೊ (ಸಿತ್ರಿಯಿಲ್ಲಪನನೂ) ಉತ್ಕಟಿನಾವೆ ಉತ್ಫಂರತೆಯಿಂಡ ತೆಕಿಡ ಕೆಫ್ಬಿಯುಳ್ಳನನೂ ಆಗಿ ಶ್ರೀ 

0000७ ಸಮಯದಲ್ಲಿ 30390 ಸಮಾಗನುಡೆ ಉತ್ಪಂಕಕೆಯಿಂದ ತಾನು (ರಾತ್ರಿಯೆ) ಹೋಗುವುದನ್ನೇ ಹಾರೈಸಿ 
ಮುಸಸ್ಸಿನಲ್ಲಿ ಜೆಡನಡಿಸುತ್ತಿರುನೆ ಪ್ಲೀಕ್ಷನ್ನ ನುತು ಗೆಂಫರ್ನಕುಮಾರಿಯೆಕೆ ಕಾನುನರನಶತೆಗೆ ನಾಚಿಕೆನಟು, 
ಕೊಂಡು ದೂರೆ ಹೋಗುನನಳಂತೆ, ನೊಗ್ಗಾಡೆ ಕುಮುಪ ವುಷ್ಟದೆ ಕಣ್ಣುಳ್ಳನಳೂ ಮುಚ್ಚಿಹೋಡ ಚಂದ್ರೆ ನುಖ 


೬ ಸ್ವಯಂಪ್ರಭಾ ಸರೊಜನಾಭ ನಿರೀಕ್ಷಣಂ ೧೩೭ 


ಜ್ವಳನಜಟಿ ಸೋಷನಾಧಿನ | ನಿಳಯೆಂಗಳೊಳೊಸಗೆವಸದನೆಂಗೊಳ್ಳಬಳಾ 
ವಳಿಯ ನುಣಿಮಯವಿಭೂಷಣ | ನಿಳೋಕಮೊಡನೊಡಕೆ ಬೆಳೆಗೆ ಬೆಳಗಾಯ್ತಾಗಳ್‌ | ೫೪ 


ಆ ನಡೆಡೊಳ್‌ ಗಣಕಗಣ | ಸ್ಥಾಪಿತ ಜಳಭಾಂಡನಿಹಿತ ಫಟಿಕಾನಾ್ರಂ 
ಸಾನತ್ನಂಬೆತ್ತಿಕೆ ಗಗ | ನೋನಾಂತಡೊಳೊಗೆಡದು ಸೊಗಯಿಸಿತ್ತಿನಬಿಂಬಂ |) um 


ತದನೆಂತರಂ_- 


ಹೆರಿಗಭಿಸೇಕಮಂಗಳೆ ನಿಭೂಷಣಮಂಗಳ ಮುಖ್ಯಮಂಗಳಾ 

ಚರಣಮನೆಯ್ಲೆ ಮಾಡಿ ಜನನೀಜನಕರ್‌ ತದಶೇಷಕ ತೈದೊಳ್‌ 

ನರಿಜನದೋಳಿಯಿಂ ಪರಿನ ತನ್ಮುಯಿ ಲೀಲೆಯನಿಂದ್ರರೀಕೆಯಿಂ 

ಪಿರಿುಮಿನಗೆ?ಮೆಂಡೆ ಬಗೆದರ್‌ ಗಡಿನೇಂ ಪ್ರಣಯನ್ರನುತ್ತಕೋ || ೬ 


ಅನ್ನೆಗಂ ಜ್ವಳನಜಟಿ ನುಹಾರಾಜಕಟ್ಟಿದ ಮಹೆಶ್ತಕೆರ್‌ ನೆಂದು “ದೇವ ಕನ್ಯಾನಿವಾಹೆಮಾತ್ಮಗ್ಗ ಹನಿಥೇಯ 
ಮಾಗಿರ್ಪುಷಟಂ ದೇವರ ಬಿಯ್ಯಗಂ “ಪ್ರಭುರ್ಯಡೇವೇಚ್ಛತಿ ತತ್ಯಕೋತಿ' ಎಂಬ ನೀೀತಿಯೆಂ ನನ್ನಿಮಾಡಿ ತ್ನ 
ಬಿಟ್ಟಿರ್ದ ಲೀಲಾನನನೆ ಭನನಾಂಗಕಲ್ಪಭೂಜಮಾಡುಜಿನೆ ವಿವಾಹೆನೇದಿಕಾ ಮಂಡಪಸ್ರದಾನ ಪ್ರಾಸಾದ ಸೌಧ 
ಶಾಳಾದಿ ಸುಭಗ ಶೋಭನ ಮಣಿಭನನನುಂ ನಿದ್ಯಯೊಳೆ ನಿರ್ಮಿಸಿ ನಿನಾಹೆಕಲ್ಯಾಣಮನಕ್ಲಿಯೆ ಮಾಬ್ಟಿ ಸಮ 
ಸಟ್ಟಿಂದಟ್ಟಿದಂ, ನಿನರ್ತಿನ ಮುಹೊರ್ತಮೆ ನಿನಾಹನುಂಗಳಮುಹೂರ್ತನುಡಟಕಂ ತಡೆಯದೆ ಬಿಜಯೆಂಗೆ ಯ್ಯ” 
ಮೆಂದು ಬಿನ್ನನಿಪುಡುಂ. 


ವುಳ್ಳನಳೂ ಆಗಿ ರಾತ್ರಿ ರಮಣಿಯು ಮೆಲ್ಲಮೆಲ್ಲನೆ ಮಾಯನಾಗಲಾಗಿ. ನೌಜನವುಕಡ ರಾಜನಾದ ಜ್ವಲನಜಟಿ 
ಮೆಹಾರಾಜನ ಅರನುನೆಯೆಲ್ಲಿ ಸಂತೋಷದಿಂದ ಅಲಂಕರಿಸಿ ಕೊಳ್ಳುತ್ತಿರುವ ಸುಂಡರಿಯೆರೆ ರತ್ನ ಖಚಿತವಾದ 
ಆಭರಣಗಳು ಕಣ್ಣುಗಳನ್ನು ಬೆಳಗುತ್ತಾ ಇರಲಾಗಿ, ಅಪರ ಜೊತೆಯಲ್ಲಿಯೇ ಆಗ ಜೆಳಗಾಯಿತು. ॥ ೫೪ ॥ 
ಆ ಸಂದರ್ಭದಲ್ಲಿ ಮುಹೂರ್ತಿಕರು ಸ್ಥಾಪಿಸಿರುವ ನೀರಿನ ಕೊಡದಲ್ಲಿ_ ಇಟ್ಟಿರುವ ಘಳಿಗೆಯ ನಾತ್ರೆಯು ತನಗೆ 
ದಾಯಾದಿತನನನ್ನು ನಜೆದಿಸಲಾಗಿ ಆಕಾಶಡ ಕೊನೆಯಲ್ಲಿ ಸೂರ್ಯಬಿಂಬವು ಮೂಡಿ ಸೊಗಸಾಯಿತು. ॥ ೫೫ | 
ಆಮೇಲೆ--ಶ್ರೀ ಕೃಷ್ಣನಿಗೆ ಆತನೆ ತಾಯ್ತೆಂಡೆಗಳು ನುಂಗಳೆ ನುಜ್ಚನ, ಮೆಂಗಳಾಲಂಕಾರೆ ನೊಡಲಾದ 
ಮುಖ್ಯನಾಡೆ ಮಂಗಲ, ಕಾರ್ಯಗಳೆಲ್ಲನನ್ನೂ ಸೆಕನೇರಿಸ್ತಿ ಆ ಸಮಸ್ತ ಕಾರ್ಯದಲ್ಲಿಯೂ ಸೇವಕರೆ 
ಸಮೂಹದಿಂದ ಕೂಡಿ [ಸಂಭ್ರಮದಿಂದ] ಓಡಾಡುತ್ತಿರುವ ಲೀಲೆಯನ್ನು ಇಂದ್ರನ ಲೀಲೆಗಿಂಶಲೂ ಇವರಿಗೆ 
ಇದು ಹಿರಿದಾದುದು ಎಂಬುದಾಗಿ ನೆನೆಣರು ಅನರು ಅಜಿಂತಹ ಪ್ರೇಮದಿಂದ ಪ್ರಮತ್ತರಾಗಿದ್ದರೊ | ॥ ೫೬ ॥ 
ಅಷ್ಟರಲಿ ಜ್ಹಲನಜಔ ನುಹಾರಾಜನು ಕಳುಹಿಸಿದೆಂತಹೆ ಹಿರಿಯರು ಬಂದು, ಸ್ವಾಮಿ ಕನ್ಯಾ ನಿವಾಹೆವು 
ತಮ್ಮ ಮುಕೆಯಲ್ಲಿ ನಡೆಯಬೇಕಾಗಿರುವುದರಿಂಡ ಮಹಾಸ್ವಾಮಿಯನರ ಬೀಗಕು "ಪ್ರಭುಗಳು ಹೇಗೆ 
ಅನೇಕ್ಷಿಸುತ್ತಾಕೊ, ಹಾಗೆ ಮಾಡುತ್ತಾರೆ' ಎಂಬ ಸೂಕ್ತಿ ಯೆನ್ನು ಸೆತ್ಸನಾಗಿ ಮಾಡ್ತಿ ತಾನು ಬೀಡುಬಿಟ್ಟಿದ್ದ 
ಉಡ್ಡಾನನನನೇ ದೇವೇಂಡನ ಕಲ್ಪವೃಕ್ಷನಾಯಿತೆನ್ನುವಂತೆ ನಿನಾಪದೆ ಜಗುಲಿ ನುಂಟದ ಅಕಮಸೆ, ಅಮೃತ 
ಕಾರೆ ಇತ್ಯಾದಿ [ಗಳಿಂದ ಕೂಡಿದೆ] ಸುಂದರವಾಡೆ ಮಂಗಳ ऐंड, ಭನನನನ್ನು ತಮ್ಮ ಗಂಧರ್ವ ವಿದ್ಯಿಯಿಂದ 
ನ್ನಸಿಸಿ ನಿವಾಹಕಲ್ಯಾಣವನ್ನು ಆನಿಯೇ ಮಾಡಟಿಟಿಂಬ ನಿಶ್ಚಯದಿಂದ ಸಮ್ಮನ್ನು ಕಳುಹಿಡರು, ತಾವು ಷೆಯೆ 
ಮಾಡಿಸುವ ಮುಹೂರ್ತನೇ ನಿನಾಹಡ ನುಂಗಳ ಮುಹೊರ್ತ, ಆಡುಡರಿಂಡೆ ಕಡಮಾಡಡೆ ಡಯೆಮಾಡಿಸಿ' ಎಂದು 
78 


986 ನೆರ್ಧಮಾನ ಸುರಾಣಂ 


ಗಗನಚರಾಧಿರಾಜನುಚಿತಜ್ಜಕೆಗಂ ಪರಮಾನುರಾಗನ್ಸ 

ಕ್ರಿಗನುತಿಕಾಯೆಸಂಬಡೆದ ಸಂಸದಕಂ ಸ್ಕೃಕಿಮಾತ್ರಕಾರ್ಯೆಸಿ 

ದ್ವಿಗಮನದಾತಬುದ್ಧಿ ಗಮುದಾರತೆಗಂ ಧರಣೀಚಹಿಶ್ವರೆಂ 

ಮಿಗೆ ಸರತೋಷನುಂ ಪೃಡಯದೊಳ್‌ ४९४० ನಸುಧೈಕಬಾಂಥನಂ | ೫೭ 


ಇದು ನಿಖಿಳಭುನನ ಜನನಿನೂತ ಸ್ಫೀಕಮಹಿನಾನಡಾತ ನೀತರಾಗೆ ಸರ್ನಜ್ಞತಾ ಸನೇತ 
ಖ್ಯಾತಜಿನಸನುಯ ಕಮಳಿನೀ ಕಳಪೆಂಸಾಯೆನಾಕ ಮಾಫಿಕ 
ಶ್ರೀನಂದಿಯೋಗಿೀಂದ್ರಪ್ರಸಾದೆ ನಾಚಾನುಹಿತ 
ಕೇಶನರಾಜಾಸಂದ ನಂಪನ ನಾಣೀನಲ್ಲಭ ನಿಸ್ತಾರಿಕಮಪ್ಪ 
ವಸುಢೈಕಬಾಂಧನ ಶ್ರೀನರ್ಧೆಮಾನ ಪುರಾಣದೊಳ್‌ 
ಸ್ವಯೆಂಸ್ರಭಾ ಸಹೋಜನಾಭ ಪರಸ್ಪರ ನಿರೀಕ್ಷಣ ನರ್ಣನಂ 


೫ ನಸ್ಸಾಶ್ವಾಸಂ 





ನಿಜ್ಞಾ ಪಿಸಿಕೊಳ್ಳ ಲಾಗಿ ಗೆಂಫರ್ನರಾಜನೆ ಔಚಿತ್ಯ ಜ್ಞಾನಕ್ಕೂ, ಅತ್ಯಂತ ಪ್ರೇನುನುಯನಾದ ನಡಕೆಗೂ, ಅಶಿ 
ಶೆಯನಾದ ಸಂಸತ್ತಿಗ್ಯೂ ನೆಕೆಣ ಮಾತ್ರದಿಂದಲೇ ಆಪ ಕಾರ್ಯಸಿದ್ದಿಗೂ ಅಕಿಶಯೆನಾದ ಬುದ್ಧಿ ಮತ್ತು 
ಔದಾರ್ಯಗಳಿಗೂ ಲೋಕಕ್ಕೆಲ್ಲ ಏಶೈಕೆ ಬಂತುನಾಗಿರುನ ಸ್ರಜಾಸಶಿ ನುಹಾರಾಜನು ನುಸಸ್ಸಿನಲ್ಲಿ ಅತ್ಯಂತ 
ಸೆಂಶೋಷಸಟ್ಟನು. ॥ ೫೭ ॥ 

ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾಣೆ ಡೊಡ್ಡ ಮಹಿಮೆಯನ್ನು ನೀಡುವುವಮೂ, ವೈರಾಗ್ಯ 
ಸರ್ವಜ್ಞ ತೆಗಳೊಡಳೆ ಸೇರಿ ಪ್ರಖ್ಯಾತನಾದ ಜಿನಧರ್ಮನೆಂಬ ಕಮಲಕ್ಕೆ ರಾಜಹೆಂಸಡಂತಿರುವುಮೂ, ಮಾನ್ಯ 
ನಾದ ತ್ರೀ ಸಂದಿಯೋಗೀಂಪ್ರನಿಂತ ಪ್ರಸಾಮಸೊನನಾಗಿ ಬಂದ ಕಬ್ದಮುಹನೆಯುಳ್ಳಮೂ, ಕೇಶವರಾಜನಿಗೆ 
ಅನಂದನನ್ನುಂಟುಮಾಡುನ ನುಗನಾಗಿ ವಾಣೀನಲ್ಲಭನೆಂಬ ಬಿರುವನ್ನು ನಡೆದ [ಆಚಣ್ಣ] ९०४ ವಿಸ್ತಾಕನಾಗಿ 
ಹೇಳಬ್ಬಟ್ಟುರೂ ७४ ಲೋಕೈಕಬಂಥು ಶ್ರೀ! ವರ್ಧಮಾನ ಪುರಾಣದಲ್ಲಿ ಸ್ವಯಂಸ್ರಚಿ ಮತ್ತು ತ್ರಿಪೃಷ್ಯರ ಸರಸ್ಪರ 
ನಿರಃಕ್ಷಣೆಯ ವರ್ಣನೆ ಎಂಬ ಆರನೆಯ ಆಶ್ವಾಸವು [ಮುಗಿದುದು.] 


೭ ವಿನಾಹ ಮಂಗಳ ದೂಕಾಳಾಸಂ 


ಶ್ರೀದನುಜಾರಿಯ ಪರಿಣಯ | ನೋಡಯನುಂ ಮೆಟಕಿಯಲೆಂದು ಖಗಸಕಿಸದನ 
ಕ್ಯಾದರಡ ಪೋಗಲುದ್ಯತ | ನಾಡಂ ನಿಭು ನಂಚಪರಮಗುರುಸದನಿಸೆತಂ ॥ ೧ 


ಅಂತಾ ಪೋಡನನುಕೆವರಾಧೀಶ್ವಕರಂ ಸಂಭ್ರಮಕೃತಸ್ರಸಾಥನಂ ಪೂರ್ನನಿರ್ವರ್ಕಿತ ಜಿನರಾಜಪೊಜಾ 
ನ್ಯಾನಾರಾನಾರಸೌಖ್ಯಕರಮುಖ್ಯಮಂಗಳನಖಿಳರಾಜ್ಞಿ ಜನೆ ಪ್ರಧಾನೆಜನ ಕುಮಾರಜನ ನರಿಜನ ಬಂಧುಜನ 
०0७४) ಬಂಡು ವರೆನಂ ಸರಸಿ ಸೇಸಿಕ್ಕಿ ಮುಂದಿಟ್ಟು ನಡೆಯೆ 


ನಿವಿಧಾತೋದಡ್ಯರುತಿಸ್ತ ತಿ | ರನಮಿಸದಿಂ ಕುಳಕುಭ್ಯೃತ್ಯುಳಂ ಗೋತ್ರಕುಭ್ಬ 
ನಿ ಹ್ಳಿದುಚಿತನೆಸೆ ಫರಸೆ | ನಿನಾಹಗೃಹಕ್ಕೆ ಸಡೆದನಾಗಳುನೇಂಡ್ರಂ ॥ 3 


ಅಲ್ಲಿ ಸುಕಚಾನಶೆಕಲಂಸಳೊಳ್‌ ತಡಂಗಲಿಸಿ ಮಿಳ್ಳಿನ ತಟಿಲಕಿಗಳೆನಿಸಿ ನುಣಿಕಕಕ ಭಾಜನಂಗಳೊಳ್‌ 
ಸಟಸೂಕತ್ತದ ನೇತ್ರದ ಬನದೆ ಮುಹಾಚೀನಡ ದೇನಾಂಗಡೆ ನುಂಗಳಜನಳಿಗಳೆನಾಂಶು ಬರ್ಸ ಕಾಂಕೆಯಕಿ 
ಚಿಕ್ಕನಟಿ ಚಿಹಾನಳಂಬಿತ ನಿಜಯೆ ಕೇತನಂಗಳಾಗೆಯು ಕರ್ಬಿನ ಕೋಲ್ಲಳುಮಲರೆಬಾಸಿಗಮುನುನಾಂತು 
ಬರ್ಸ ಕುಲಯುವತಿಲೋಕನೆ  ನಿಜಥನುರ್ಧರರೋಕಮಾಗೆಯುಂ ನುಣಿಸಟಿಳಿಕಾಕಳಿತ ಮಾತಶುಳುಂಗ 
ನಾರಂಗ ರೆಂಭಾದಿ ಮುಂಗಳಫಲವ್ರಸೂನಭಾರದಿಂ ಭುಜಲತೆಯನಳಂಕರಿಸಿ ಬರ್ನ ಗಣಿಕಾಚಯನೆ ಸುರಭಿ 


ಸಂಚ ನರಮೀಸ್ಟಿಗಳ ವಾದಗಳಿಗೆ ಶರಣಾಗಿರುವ ಜ್ವಲನಜಟಿ ನುಹಾರಾಜನು ರಾಕ್ಷೆ ಶತ್ರುನಾದ 

[ತನ್ನ ನುಗ] ಶ್ರೀಕೃಷ್ಣ (ಕಿೃಷ್ಟ) ನ 85०७ ಮಹೋತ್ಸನನನ್ನು ನೆಸನೇರಿಸಬೇಕೆಂದು ಗಂಧರ್ನರಾಜನಾದ 

ಪ್ರಜಾನತಿ ಮಹಾರಾಜನ ಅರನುನೆಗೆ ಹೋಗಲುಡ್ಯುಕ್ತನಾದನು. Al ಹೀಗೆ ಪೋಷನವುರಡ ರಾಜನಾಡ 
४०३४४ ಮುಹಾರಾಜನು ಸಂಭ್ರಮದಿಂದ ಅಲಂಕಾರನನ್ನು ಮಾಡಿಕೊಂಡನನಾಗಿ ಆನೇಳೆಗಾಗಲೇ ಮಾಡಿ 

ಮುಗಿಸಿದ್ದೆ ಜಿನಡೇನನ ಪೊಜಾಕಾರ್ಯದಿಂದ ಪನಕಮ ಸುಖಕರನಾಡೆ ಮುಖ್ಯ ಮಂಗಳವುಳ್ಳನನಾಗಿ, ಸಮಸ್ತ " 
ಕಾಣಿಯರು, ಪ್ರಧಾನಿಗಳು, ಮಕ್ಕಳು, ಸೇವಕರು, ಬಂಧುಗಳು ನೊಡಲಾದ ಸಹೆಸ್ರಾರು ಜನರೊಡನೆ ಸೇರಿ 
ಬಂಡನನಾಗಿ, ಮುಪುನೆಯ ವರನನ್ನು ಹೆಸಸಿ ಶೇಷಾಕ್ಷತೆಗಳನ್ನು ಅವಸ ಮೇಲೆ ಹಾಕಿ, ಅನನನ್ನು ಮುಂದಿಟ್ಟು 

ಕೊಂಡು ಪ್ರಯಾಣಮಾಡಲಾಗಿ ಬಗೆ ಬಗೆಯಾದ ಮಂಗಳವಾದ್ಯ ಧ್ವನಿಗಳ ಪ್ರತಿಶ್ವನಿಯ ನ್ಯಾಜದಿಂದ ಕುಲಾ 

ಚಲಗಳು (ಶ್ರೀಸ್ಕವರ್ನತಗಳ ಸಮೂಹಳ್ಥಿ) "ತ್ರೇಷ್ಕವಂಶಪ ರಾಜ ಸಮೂಹಕ್ಕೆ ಇದು ಉಚಿತವಾದುಡೆ ಸರಿ.. 

ಎನ್ನುವಂತೆ ಹಸಸಲಾಗಿ ಕ್ರಿಸೃಷ್ಠಕು ಆಗ ನಮುಡುನೆಯ ನುನೆಗೆ ನಡೆತಂದನು. ॥ ೨॥ ಅಲ್ಲಿ ಕಾಮನ ಬಿಲ್ಲಿನ 

ಚೂರುಗಳನ್ಲಿ ಸೇರಿಕೊಂಡು ಹೊಳೆಯುತ್ತಿರುನ ಮಿಂಚಿನ ಬಳ್ಳಿಗಳೊ ಎನ್ನುವಂತೆ ऐंड, ಖಚಿತವಾದ ಬಂಗಾರದ 

ತಟ್ಟೆಗಳಲ್ಲಿ ಪಟ್ಟಿಸೊತ್ರ, ನೇತ್ರ, ಬನ, ನುಹಾಚೀನ್ಯ ದೇವಾಂಗ ಮೊದಲಾಣೆ ಬಗೆ ಬಗೆಯು ನುಂಗಳ ನಸ್ಸಗಳನು 

ಹಿಢಿದುಕೊಂಡು ಬರುವ ಸುಂಡರಿಯಕಿ ಚಿತ್ರ ನಟಿದ ಚಿಹ್ನೆಯನ್ನು ಅವಲಂಬಿಸಿರುವ ವಿಜಯೆಧ್ವೆ ಜಗಳಾಗಿರೆಲಾ 

ಗಿಯ್ಯೊ ಕಬ್ಬಿನಕೋಲುಗಳನ್ನೊ ಹೊನಿನ ಹಾಕಗಳನ್ನೂ ಹಿಡಿದುಬಕುನ ಶ್ರೀಷ್ನ ಸ್ಟೀಯೆರೆ ಸಮೂಹೆನೇ ಕನ, 

ಬಿಲ್‌ಗಾರರೆ ಸೇನೆಯಾಗಲಾಗಿಯ್ಯೂ ऐंड ಖಚಿತವಾದ ಬುಟ್ಟಿಗಳನಿ ಇಟ್ಟುಕೊಂಡಿರುನೆ ಮಾಡಳ ಕಿತ್ಲಿಕೆ ಬಾಳೆ 

ಮೊದಲಾದ ಮಂಗಳ ಫಲ-ಪುಷ್ಟಗಳ ಭಾರದಿಂದ ತಮ್ಮ ಬಳ್ಳಿಯಂತಿರುನ ಭುಜನನ್ನು ಅಲಂಕರಿಸಿ ಬರುತ್ತಿರುವ 


090 ನರ್ಧಮಾನ ಪುರಾಣಂ 


ಸನುಯೆಮಾಗೆಯುಂ ಧಥವಳಾನಹಿತ ನುಂಗಳೆಗಾಯಿನೀಕುಳಮೆ  ಕಳಕಂರಕುಳಮಾಗೆಯು,  ವಿತ್ತಿಡೆ 
ಮುತ್ತಿನ ಸತ್ತಿಗೆಯೆ ಕೆಟ್‌ದಿಂಗಳಾಗೆಯುಂ, ಬಳಸಿ ಪೊಳೆವ ಮಗುಲದ ಕಾಂಡಸಟಿಮೆ ಚಂದ್ರಿ ಕಾಸಟಿಳಮಾಗೆಯುಂ, 
ಮನೋಜರಾಜಕೆ ಜಗದ್ದಿಜಯೆ ಕೇಳೀಕುತೂಹಲದಿಕೆತ್ತಿನಡೆದನನೆನಿಸಿ ನಡೆತಂಡು ತದ್ಧಿನಾಹನುಂಡನನುಂ 
ಫುಗುನನ್ನೆಗಂ- 


ಪೂವಲಿಗೆಯ್ಯ ಕೆಂಗವಲಿಯಿಕ್ಕುವ ಕಾಲ್ಪಳಿಗೊಳ್ಳ ಬಾಯಿನಂ | 

ದೀವುನ ಲಾಜೆಯಂ ಸನೆನ ಬಣ್ಣವುರಂಗಳನೊನ್ಸೆ ಮಾಟ್ಟ ನಾ 

ನಾನಿಧ ಮಂಗಳಾಚರಣದಕ್ಷೆಯರಿಂ ಪಠಿಪತ್ನಿಯರ್ಕಳಿಂ | 

ತೀನಿ ಜನಾನಳೋಕ ಹೃಡೆಯಾಸ್ಸುದಮಾಯ್ತು ನಿನಾಹೆನುಂಡನಂ | ೩ 


ಮತ್ತನುಡು ०9909 ನುಣಿವಿತಾನ ನಿರಚಿತ ಚಿತ್ರಸತ್ರಪುತ್ರಿಕಾಪ್ರಕಿಬಿಂಬಚೆರ್ಶಿಗಳ್‌ ಕಂಗನಲ್ಲಿಯೆ 
४0 83,909. ಮಕ್ತೀಕೆ ಕೆನ್ಮುನೆ ನಿಮ್ಮ ಕೈನೆಸವ ಗಸಣೆ” ಎಂದು ತಡೆಯಿಕ್ಕಲೊಡರಿಸುನ ಬಾಳಿಯರ್ಗೆ 
2808 ०४ ನೀರ್ದೆಳಿದ ಕತ್ತುರಿಯ ಕಂಪಿಂಗೆ ಮುಸುಜ ಮೊಕೆನಳಿಗಳಿಂ ಕಟ್ತಲೆಯ ತಾಯ್ವನೆಯೆನಿಸ್ಸ 08९४ 
ಘಟಿತ ಕುಟ್ಟಿನುದೊಳಂ ನಯೋನರ್ಣ ಸ್ವಭಾನ ಜೀಸೈೆಗಳಿನನುರೂಸಮಾಗೆ ಬರಿದೆ ಜಾಕಿನಿದ್ದಂಗಳೆ ನಿಜ 
ಪ್ರಜೀಕಕುದ್ಧಿಯೊಳಂ ತನ್ಮಯನಾನ ४३,४६४ ಭಾನಶುದ್ಧಿಯೊಳಂ ಜೀನಂಬಡೆಮು ಸುಟಾದಫ್ಸುನೆನಿಸಿ ನಾರ್ಸೊ 
ಳೆನ ವರಿಜನಪ್ರತಿಕೃತಿಗಳಿಂ ಕಣ್ನೊಳಿಸ ನಿರ್ಮಳೆಸ್ಫಟಿಕಭಿತ್ತಿಗಳೊಳಂ ७५ (९०४ ನುಣಿನಿತಾನರಚೆನೆಯಂ 
ಫಜೋನುಜಿಯ ನುಣಿನಿಕಾಕರಚನೆಯೊಳ್‌ ನಡಿಯಿಟ್ಟು ನೋಡಕ್ಕೆ ನೀಳ್ಳಿ ನೆಗೆನಂಕಿರತ್ಯುನ್ನತಂಗಳಾಗಿ 


ವೇಶ್ಯಯರ ಸಮೂಹನೆ ನಸಂತಕಾಲನಾಗಿಕಲಾಗಿಯೂ, ಧವಳ (ಮುಂಸಳಕ್ಲೋಕ) ದಿಂಡ ಕೂಡಿದ ಮಂಗಳೆ 
ಗಾಯಕಿಯರ ಸಮೂಹನೇ ಕೋಗಿರೆಗಳ ಸೆನೂಹನಾಗಿಸೆಲಾಗಿಯೂ, ಎತ್ತಿ ಹಿಡಿದಿರುನ ಮುತ್ತಿನೆಸತ್ತಿಗೆಯೆ 
ಪೊರ್ಣಚಂದ್ರನಾಗಿಯ್ಯೂ ಹೊಳೆಯುತ್ತಿರುವ ಬಿಳಿಯ ಕಾಂಡಸಟಿ (83) ವೇ ಬೆಳುದಿಂಗಳ ಸಮೂಹನಾಗಿಯೂ 
[ಇರೆಲಾಗಿ] ನುನ್ಮಧನುಹಾರಾಜನೇ ಜಗತ್ತನ್ನು ಗೆಲ್ಬುನ ನಿನೋದ-ಕುತೂಹಲದಿಂದ ದಂಡೆತ್ತಿ ಬುತ್ತಿರುನನೊ- 
ಎನ್ನುವಂತೆ [ದಿಬ್ಬಣವು] ನಜಿದು ०0०४) ७४ ನಿನಾಹೆ ನುಂಟಿನನನ್ನು ಪ್ರವೇನಿಸುನನ್ಯರಲ್ಲಿ. ಹೂವಿನಿಂದ ಆಲಂಕರಿ 
ಸುತ್ತಿರುವ್ಯ ರಂಗನಲ್ಲಿಯನ್ಸಿಡುನ, ಕಾಬ್ಬಳಿ (१) ಯನ್ನು ಸ್ವೀಕರಿಸುವ, ಬಾಗಿನಗಳನ್ನು ತುಂಬುವ, ಅರಳನ್ನು 
ಸಿದ್ಧಗೊಳಿಸುವ, ಬಣ್ಣಗಳನ್ನು ನುನೋಷೆಸನಾಗಿ ತುಂಬುನ್ಯ ಬಗೆ ಬಗೆಯಾಡೆ ಮಂಗಳಕಾರ್ಯಗಳನ್ನು ನೆ 
ಸುತ್ತಿರುನ ದಕ್ಷರಾಡ ದಾಸಿಯರಿಂದಲ್ಲೂ ದಂಸಕಿಗಳಿಂದಲೂ ತುಂಬಿ ಆ ವಿನಾಹನುಂಟಿನವು ನೋಡುನ ಜನರಿಗೆ 
'ಪೃಷಯಂಗಮವಾಗಿತ್ತು. ॥ ೩ ॥ ಮತ್ತು ಅಷ್ಟು “ಬಗೆ ಬಗೆಯಾಸ ರತ್ನಪ ಜಾಕಟ್ಟಿನಲ್ಲಿ ಮಾಸಿರುನ ಚಿತ್ರದ 
ಬೊಂಬೆಗಳ ಪ್ರತಿಬಿಂಬನ ರೇಷಕೆವು ಕೆಂಗವಲ್ಲಿಯ ಸೌಂದರ್ಯನನ್ನು ನೀಡುತ್ತಾ ಇದೆ, [ಹೀಗಿರುವಾಗೆ] ವ್ಯರ್ಧ 
ನಾಗಿ ನಿನ್ಮು ಕೈಯಿಂದ ಮಾಡುನ ಆಯಾಸನಿನ್ನೇಣೆ ? ಎಂಡು ತಡೆಯಲು ಪ್ರಯತ್ನಿಸುವ ಬಾರೆಯರಿಗೆ ಹೇಳು 
ತ್ರಿರುನಂತೆ ಸಾರಿಸಿರುನ ಕಸ್ತೂರಿಯ ಸುನಾಸಸೆಗೆ ಮುತ್ತಿಕೊಂಡು ಕೀಂಕರಿಸುತ್ತಿರುವ- ಮುಂಬಿಗಳಿಂದಲ್ಲೂ, 
ಕತ್ತಲೆಯ ತಾರುಮಸೆಯೆನಿಸುವ ಹೆಸುರು_-ಸೀಲ ರತ್ನದಿಂದ ಖಚಿತವಾದ ನೆಲಗಟ್ಟಿನಲ್ಲಿ ವಯಸ್ಸು-ಬಣ್ಣ -ಸ್ವೈಭಾನ 
ಜೇಸೈೆ ಇವುಗಳಿಗೆ ತಕ್ಕಂತೆ ಬಕೆದಿರುನ ಶ್ರಿ ₹ಷೃವಾದ ಚಿತ್ರಗಳೇ ಆ ಸ್ಥಳವೆ ಶುದ್ಧಿಯಲ್ಲಿಯ್ಯೂ ಚಿತ್ರಕಾಕನ ಭಾನ 
ಶುದ್ಧಿಯಲ್ಲಿಯೂ ಜೀವನನ್ನುಸಡೆಮ ಓಡಾಡುತ್ತಿನೆಯೋ ಎನ್ನುವಂತೆ ಪ್ರತಿಬಿಂಬಿಸುವ ಸೇವಕರ ಪ್ರತಿಬಿಂಬಗಳಿಂಡ 
ಮನೋಹಕವಾಗಿರುನ ಶುದ್ಧ ಸ್ಫಟಿಕದ ಗೋಡೆಗಳಿಂಪಲ್ಯೂ ತಮ್ಮ; ರತ್ನಷ ಜೌಕಟ್ಟಿನೆ ರಚನೆಯನ್ನು ಸೂರ್ಯನ 
ಕತ್ನದೆ ಜೌಕಟ್ಟಿಸೊಡನೆ ಹೋಲಿಸಿ ನೋಡಲೆಂದು ಮೆಟ್ಟಿಂಗಾರಿಕ್ಕಿ लाएं ಹಾಗೆ ಅತ್ಯಂತ ವಿಶ್ವರವಾಗಿ ಪಂಚರತ್ನ 


೩ ವಿವಾಹ ಮಂಗಳ ದೊಕಾಳಾಸಂ ೧೪೧ 


ಪಂಚರತ್ನ ರುಚಿರೆಂಗಳುಂ ನಂಜಚಾನಯನ ಚಂಚುರಂಗಳುಮಪ್ಪ ಕಾಂಚನಸ್ತಂಭ ಮಾಳೆಗಳೊಳಂ ನಂಚಾಂಡಕ 
"ಚತುರ್ಯತ್ತಿ ಚತುರಶೀತಿ ಸ್ನಾನಕಥೊಳುಚಿತ ನಿರ್ಗಮಕ್ಷಸಣೆಗಳನಳವಡಿಸಿ ಸುತ್ತುಗತ್ತರಿಗೆನೆಗೊಯ್ದ ಕರುನೆ 
ಸನಿಜೆನಿಸಿ ಸುವ್ಯಕ್ತಮಾದೆ ನಿಷ್ನೋಕ್ಗತ ಪ್ರಸಾರಿತ ನಿಕುಂಜಿತಪ್ರದೇಶಶುದ್ದಿಯುಂ, ಕೊಡೆನ ४0:0७ 
ಕೆಕಳ್ಳುನಿಷುವರ್ಣದ ತೆಳ್ಟರ್ಣದದರ್ದ್ಗೋದಕದ ಬಹುನಿಧದ ವರ್ಣಕ್ರಮುಮುಂ ಛನಿಯಿಡುನ ಕೊರ್ವೆಂ 
ಕಟ್ಟುವ ಹೊಗಕೆತ್ತುವ ಸಲವುಂ ತೆಜದಣೈೆಯುಂ ವಿವಿಧ ಕಂನನ है (४ ಕೋನೋದ್ಗಮಾನೇಗ ಜೃಂಭಣ ಭ್ರೂ 
ಕಟಾಕ್ಷವಿಕ್ಷೇಸಣಾದಿ ಸಕಳ ಭಾನಾನುಕರಣಕ್ಕುದಾಹರಣಮಾದ ಕೆಸಭಾನಪೂಷಮುಂ, ನಿರನಧಿ ಚನುತ್ಕಾರಮಂ 
ನಜೆಯೆ ನೋಡೆ ನೋಡುನ ನುಡಿಯೆ ನುಡಿಯಿಸುನ ಬಗೆಯನೊದವಿನ ಸೆಜೀವಭಾನಮುಮಂ, ನೆಸರ್ನೊಳ್ಳ 
ಕಕಿನ ಸಂಭ್ರಮಿಸ ಕೆಯ್ತೆಮಂ ಪುಟ್ಟಿಸುವ ಜಾಶಿವಿದ್ಧಮುನುಂ, ಅತಿಶಯಿಸಿ ಬರೆದ ಸಚಿತ್ರಕೆಚನೆಯುವು 
ರರ್ಕ್ಸೈ ಡೊರೆಯಲ್ಲಿಡೆನೆ ನಿನಿರ್ನಿಸಿವ ಸುಯ್ಯಾಣನೆಸದ, ಕತ್ತರಿನೆಸದ, ನುಣಿನೆಸದ ಮೇಲ್ಲಟ್ಟಿನೊಳಂ ಮುಂಡಪ 
ಪ್ರೀಯ ಕಂಠಿಕಾಮಾಳೆಗಳೆನಿಪ್ಪು ವಿವಿಧಮಣಿತೋರಣಂಗಳೊಳಂ, ಅಂಬರಸರೋವರದ ಕೆಕೆತುುಗಲಿಂ ಕೀವಿ 
ನಿಮಿರ್ದ ಮಿಳ್ಳಿಸುನ ನಲತೆಟಡ ನಟಯಿಗೆಗಳೊಳಂ 5000४ ತರೆಂಗಿಚಿಯೆ ಪೂಸನೊಳ್‌ 78४४ ಪುಟ್‌ನಡೆ 
ವಿಳಾಸಮಂ ತಾಳ್ವಿ ನೀಳಾಶ್ಮಕುಟ್ಟಿಮದೆ ಮಧ್ಯರಂಗಡೊಳಿ” ರಾಜ ಹೆಂಸಯುಗ್ಮ ಸಂಗನುನೆ ಕನುಣೀಯಮಾಗಿ 
ನುನಸಿಜನ ಸಾಮ್ರಾಜ್ಯಫೀರಿಕೆಯಿಡಿನಿಸಿ ಕಣ್ಣೊಳಿಸ ಫನಟ್‌ಕಿನ ನಿಶಾಳನೇದಿಕೆಯೊಳೆಂ ಬಳಸಿಯೆಂ, ಬೆಳೆಸ 
ನೀರಾಜನ ಪ್ರದೀಪಿಕಾಪ್ರತಿಬಿಂಬರಾಜಿಯಿಂ ಮನೋಜಪೂಜಾಮುಹೋತ್ಸನದೊಳ್‌ ಉಜ್ಜಳಿನ ದೀನಮಾಳೆಗ 
ಳಿನೆನೆ ನುನಂಗೊಳಿನ ಭೃಂಗಾರನುಣಿಕಳಶಭಾರಂಗಳೊಳಂ ಕುಸುನುಸರನ ನಸುರ್ಗಣೆಯ ನೊಡೆಗೆ ನುರುಡಿ 





(ವಜ್ರ: ಕೆಂಪು, ನೀಲ, ಸಶ್ಚಿ, ಮುತ್ತು) ಕಿರಣಗಳೂ ಐಡು ಬಗೆಯಾಗಿ ನುನೋಹೆಕೆವಾಗಿರುವ ಬಂಗಾರದ ಕಂಬ 
ಗಳೆ ಸಮೂಹದಿಂಡಲೂ ಸಂಚಾಂಡಕ (?), ಚತುರ್ವ್ಯತ್ತಿ (7), ಎಂಭತ್ತು ನಾಲ್ಕು ಸ್ನಾಸಗಳಲ್ಲಿ ಯೋಗ್ಯನಾದಂತಹೆ 
ಹೊರಹೊಗುನ ಬಾಗಿಲುಗಳನ್ನು ಸಿದ್ಧಗೊಳಿಸಿ ಸುತ್ತಲಿರುವ ಬೇಲಿಯವರೆಗೆ ನಸಂಸಿ ಎರಕಹೊಯ್ದು ಮಾಡಿದ 
ಕೆಲಸವೊ ಎನ್ನುವಂತೆ ಸ್ಪಷ್ಟವಾಗಿ ತಗ್ಗುದಿನ್ಲೆಗಳಿಂದ ಹೆಕೆ3ರುನ ಬಳ್ಳಿಮಾಡದ ಸ್ಥಳ ಶುದ್ಧಿಯಿಂದಲೂ, ಹಚ್ಚುವ 
ಬೆರೆಸುವ ಅಳಿಸುವ ಬಣ್ಣಗಳ ತೆಳುವಾದ ಬಣ್ಣಪೈ ಅರ್ಥ ನೀರಿಕ ಅನೇಕ ಬಗೆಯಾದ ಬಣ್ಣದ ಛಾಯೆಗಳೂ, ಕಾಂತಿ 
ಯನ್ನು ४9)४ ಸ್ನೊಲಗೊಳಿಸುವ ಕಾಂತಿಯನ್ನು ಕಡಿಮೆ ಮಾಡುವೆ ಹಲವು ಬಗೆಯ ಲೇಸಕ ಕ್ರಿಯೆಯೂ, ಬಗೆ 
ಬಗೆಯಾದ ನಡುಕ, ಜೆನರು, ಕೋನಾಂಚ, ಓಔತ್ಸುಕ್ಯ, ಆಕಳಿಕೆ ಹುಬ್ಬುಕುಣಿಸುವುದು, ಕಡೆಗಣ್ನೋಟಿ, ಇತ್ಯಾದಿ 
ಸಕಲ ಭಾವಗಳ ಅನುಕರಣಕ್ಳೆ ಉದಾಹೆಣೆಯಂತಿರುನ ಕಸ ಭಾವಗಳ ಪೋಷಣೆಯೂ, ಕೊನೆಯಿಲ್ಲದ ಚಮತ್ಕಾರೆ 
ನನ್ನು ಪ್ರದರ್ಶಿಸುವಂತೆ ನೋಡಿದರೆ ನೋಡುವ, ಮಾತನಾಡಿದರಿ ಮಾತನಾಡುವ, ಭಾನನೆಯೆನ್ನು ಹುಟ್ಟಿಸುವ 
ಸೆಜೀನಭಾನವೂ, ಹೆಸರು ಹಿಡಿದು ಕರೆಯುವ, ಆಹ್ವಾನಿಸುವ, ಸೆಂಭ್ರಮಿಸುನ ರೀತಿಯಲ್ಲಿದ್ದು ಆಶ್ಚರ್ಯವ; 

ಹುಟ್ಟಿಸುವ ಶ್ರೀಷ್ಮವಾದ ಚಿತ್ರಗಳೂ, ಅತಿಶಯವಾಗಿ ಬರೆದ ಚಿತ್ರ ಪೂರ್ಣವಾದ ರಚನೆಯೂ ಕೂಡ ಇದಕ್ಕೆ 
ಸೆಮಾನನಲ್ಲ ಎನ್ನುವಂತೆ ನಿರ್ಮಿಸಿರುವ ಕತ್ತೆರಿಗಳಿಂದಲೂ ಮಣಿಗಳಿಂಡಲೂ ಮಾಡಿರುವ ಮೇಲ್ಲಟ್ಟು ಇನವುಗಳಿಂದೆ 
ಕೂಡಿ ನುಂಟಿಸಲಕ್ಷ್ಮಿಯ ಕೊರೆ ಳಹಾರನೆನ್ನುವಂತಿರುವ ನಾನಾ ಬಗೆಯ ರತ್ನದ ತೋರಣಗಳಿಂದಲೂ, ಆಕಾಶ ಸಕೊಃ 
ನರದ ಅಂಚಿನ ನೊರೆಯಿಂದ ಕುಂಬಿ ವಿಸ್ತರಿಸಿ ಹೊಳೆಯುತ್ತಿರುನ ಹೆಲನು ಬಗೆಯೆ ಬಾವುಟಗಳಿಂದಲೂ, ಬಿಳಿಯ 
ಹೊಳೆಯ ಪ್ರವಾಹವಲ್ಲಿ ಹೊಳೆಯುತ್ತಿರುವ ಮಳಲಿ ಸಾಂಪರ್ಯವನ್ನು ಹೊಂದಿ ನೀಲಕತ್ನದ ಜಗಲಿಯ ಮಧ್ಯ 
ರಂಗದಲ್ಲಿ ರಾಜ ಹೆಂಸದಂಪತಿಗಳು ನರಸ್ಪರ ಸೇರಿ ನುನೋಹಕನಾಗಿರುವ ಮನ್ಮಥನ ಸಾಮ್ರಾಜ್ಯ ಸಿಂಹಾಸನನಿದು 
ಎಿಂಡೆನಿಸಿ ಮನೋಹರವಾಗಿರುವ ಸ್ಫಟಿಕದ ನಿಶಾಲವಾಡ ವೇದಿಕೆಯಲ್ಲಿ ತುಂಬಿಕೊಂಡೂ, ಕೊಳಗಿ ಜೆಳಗುವ 
ಫೀಲಾಂಜನದಲ್ಲಿನ ದೀವಡೆ ಪ್ರತಿಬಿಂಬಗಳಿಂದ ನುನ್ಮಥಪೂಜೆಯ ಮುಹೋತ್ಸವದಲ್ಲಿ ಪ್ರಜ್ವಲಿಸುವ ದೀನಮಾಲಿಕೆ 


೧೪೨ ನರ್ಧಮಾನ ಪುರಾಣಂ 


ಸುನ ಜಾಗದ ನೆರೆಯ ಹೆಡಲಗೆಗಳೆೊಳಂ, ಉಚಿತ ಪ್ರದೇಶಡೊಳ್‌ ಫಿರ್ಮಳ ಡುಳೊಳೆ `ಪ್ರಚ್ಛೈದಾಚ್ಛನ್ನ ನುಕಸಿ 
ಶಯಸರ್ಯೆಂಕಮಂಡಳೆನಿಜೆನಿಸಿ ಪಾಸಿಡ ದಳಿಂಬದೊಳೆಂ ಸೆಜ್ಜಿತನುನೋಜ ವಿಜಯರಕಥಮೆಂಬಂಕಿರೆರ್ಚಿಸಿ 
ಹನರಣೆಯೊಳಂ ಜಗಡಾರಾಧ್ಯನಸ್ಪ ಚಕ್ರಢಕನ ನಂಣಯನ ಸರನೋತ್ಸನಕ್ಕೆ ನೆಕೆದು ಬರ್ಸ ನಾಗಕುಲವ ಸೆಕೆ 
ನಣಿಯ ರಾಜಿಯೆಕೆ ರಾಜಿಸುನ ನೀರೌಜನ ಸ್ರದೀನ ಸಟಿಡೊಳಂ ಅನನೀನಿಳಾಸಿಫಿಯೆ ಕೆನ್ನೆ ಕನ್ನವುರನಿಂತಿ 
ನೆನಿಸನ ಬಂನನುರನ ನರಿಯಳಂಗಳೊಳಂ ಮತ್ತಂ ಸಲವು ಕೆಜಡ ಬಾಯಿನಂಗಳ ಫಳಾನಳಿಗಳಿಕ್ನುಪಂಡಂಗಳ 
ನುಂಗಳದ್ರನ್ಯಂಗಳ ಕಿಳ ಯನ ಪ್ರಭೃತಿ ಧಾನ್ಯಸಾತ್ರಂಗಳ ಸಿರಿಗನ್ನಡಿಯ ತಳಿರ್ಗಳರನ ನಿಳಾಸಜೊಳನುಸಡಳ 
ಮಾಗಿ 


ಒಸಗೆಯ ಮುಂಗುಡಿ ಚಿಲ್ಟಿನ | ಸಸರಂ ನುಂಗಳವ ಬೆಳಸು ರಾಗದ ನುಡು ಸಂ 
ತಸದ ಸಿರಿ ಸಿಂಿಯೆ ಮೆಯ್ಸಿರಿ | ಷಸುರ್ವಂದರ್‌ ಸೈಷನ ಕಣ್ಣದೇಂ ಕಂಜಿಸಿತೋ | ೪ 


ಅಂತು ಸೊಗಯಿಸುನ ಸಂಣಯೆನ ನುಣಿಮಂಡನನುನಾತ್ಮಸ್ರಕಿಬಿಂಬದಿಂ ಪೃನಯೆಂಟೊಕ್ಳನೆಸಿಸಿ 
ಫುಗುಕರ್ನ ನುನುಕುಲನುನೋಜನಂ ಜ್ವಳನಜಟಸುಪಾರಾಜಂ ನುಹಾನಿಭೂಕಿವಿಹಿತ ನಿಜಕುರೋಚಿತಾಚಾರೆ 
ಜಿನರಾಜಸೂಜಾನಿಧಾನನುಂಗಳನೆತಿ ಸಂಭ್ರಮದಿನಿದಿರ್ಗೊಂತು ತಾನೆ ಕೆಯ್ಗೊ 0 30४0 ಶೆರೆದಾಕಾಶನುಂಡ 
ಳದ ಶಶಿಮುಂಡಳನ್ಳೆ ಮಾಜಂಡಳಮಾಗಿ ಹಂಫೀಳಕುಟ್ಟಿಮುಡೊಳಿಟ್ಟಿಣನಾನ 22808 6 ಸಟ್ಟಿನಣೆಯೆ ನಸೆಯೊಳಿಂಸಿ 
ಫರನೋತ್ಸನನಿನಘಗ್ಯಪಾಷ್ಯಾದಿ ಸಮುಚಿತ ಸಸರ್ಜೋಸಪಚಾರನುಂ ಪ್ರವರ್ಕಿಸುತ್ತುಮಿರ್ನನತ್ವಲನ್ಷೆಗಂ ಸುಕ್ನ 
'ಮಾಷ್ಠೀಯ ನಿನಾಸದಲ್ಲಿ 


६ ९६८ 





ಗಳಿವು ನಿನ್ನುವಂತೆ ನುನೋಪಸನಾಗಿರುನ ಬಂಗಾರೆದ ऐडू ७४४ ४४७४४ ಭಾರಗಳಿಂಡಲೂ, ಮನ್ಮಥನ ಹೆಸಿರು 
ಬಾಣಗಳ ನೊಜಿಯೊಡನೆ ಸ್ಫರ್ದಿಸುತ್ತಿರುವ ಯಾಗಸ್ಥೆಳೆದೆ ಪೆಡಗೆಗಳಿಂಪಲೂ ಉಚಿತನಾಡ ಸ್ಥಳದಲ್ಲಿ ಶುಭ್ರವಾದ 
ಬಟ್ಟೆಯಿಂದ ಮುಚ್ಛಿಮುರೆಮಾಡಿರುನ ನುನ್ಮಥಕೆ ಹಾಸಿಗೆಯಿಷು ಎನ್ನುವಂತೆ ಹಾಗಿನ 9640४ ಬಟ್ಟೆಯಿಂಡಲೂ, 
ಸಿಡ್ಡವಾಗಿ ನಿಂತಿರುವ ನಿಜಯ ಕಥನೆಂಬಂತಿ ಪೂಜಿಸಿಕುವ ಐಶಣೆಯಲ್ಲಿಯೂ, ಜಗತ್ತಿಲ್ಲಕ್ಟೂ ಪಜ್ಯನಾಗಿರುವ 
ಶ್ರೀಕೃಷ್ಣ (ಕ್ರಿನೃಷ್ಯ) ನ ನಿನಾಹನುಹೋತ್ಸನಕ್ಕೆ ಒಟ್ಟಾಗಿ ०0४४ ನಾಗನಂಶಪನ3 ಹೆೆಯ ನುಡಿ ಸಮೂಹೆ 
ನೆನ್ನುನಂತೆ ಪ್ರಕಾಕಿಸುತ್ತಿರುನ ಆಕಕಿಯಿಂದ ಬೆಳಗುತ್ತಿರುನ ಸಟಿನಲ್ಲಿಯೂ, ಭೂದೇನಿಯೆ ರೆತ್ನತ ಬೆಂಡೋಲೆ 
ಗಳೆಂಬಂತೆ ಇರುವ ಕಾಂತಿಯುಕ್ತವಾದ ಕಟ್ಣಿಗಳಿಂಪೆಲೂ ಮತ್ತು 693 ಬಗೆಯಾಪ ಬಾಗಿನಗಳು ಫಳಾನಳಿಗ 
ಳಿಂದಲೂ ಕಬ್ಬಿನ ಜಲ್ಲೆ ಗಳಿಂಡಲೂ ನುಂಗಳ ಪ್ರನ್ಯಗಳಿಂದಲೂ ಎಳ್ಳು ಗೋಧಿನೊಡಲಾಡ ಧಾನ್ಯದ ಸಾಕ್ರಿಗಳೂ 
ಶ್ರೀಸ್ಕವಾಷ ಕನ್ನಡಿಯೂ ಚಿಗುರುಗಳಿಂಡ ६०७४ ಕಲಶವುಂ-ಇಪುಗಳಿಂದ ಅಸಪೃಶನಾಗಿಕಲಾಗಿ.. ಸಂತೋಷನ 
ಅಂಕುಕ್ಕ ನೌಂಪರ್ಯದ ಆಂಗಡಿ, ಮಂಗಳಷ ಫೈರು, ಅನುರಾಗದ 809), ಸಂಶೋಷವ ಐಶ್ವಕ್ಯೆ ಪ್ರೀಸುಂಕಿಕೆಯ 
ಜೀಹಕಾಂಕಿ ಎನ್ನುವಂಶಿರುನ ಹಸಿರು ಜಪ್ಪರವು ರಾಜನ ಕಣ್ಣುಗಳಿಗೆ ಅಡೀನು ನುನೋಹಕವಾಗಿ ಕಾಣಿಸಿತೊ ! 
॥೪॥ ಹೀಗೆ ಸೊಗೆಸಾಗಿರುವ ನುಪುವೆಯ ಮುಂಟಿನವನ್ನು ಕನ್ನೆ ಪ್ರತಿಬಿಂಬದಿಂದ [ಸುಂಟಿನನ] ಪೃನಯನನ್ನು 
ಪ್ರನೇತಿಸುನಕೋ ಎನ್ನುವಂತೆ ಪ್ರವೇಸಸಿ ಬರುತ್ತಿರುನ ಮಾನನರೂಸಡ ಮನ್ಮಥನನ್ನು ಜ್ವಲನಜಟಿ ನುಹಾ 
ರಾಜನು, ಅತ್ಯಂತ ವೈಭನದಿಂದ ಕನ್ನ ನಂಶಷ ಆಜಾರಕ್ಕೆ ತಕ್ಕಂತೆ ಜೆನರಾಜನ ಪೂಜಾನಿಧಾನದಿಂದ್ಲೈ 
ನುಂಗಳಕರನಾಸನನಾಗಿ, ಸಂಭ್ರಮದಿಂದ ಆತನನ್ನು ಇದಿಯಗೊಂಡು ತಾನೇ ನೈಹಿಸಿದು ಆತನನು 
ಕಕಿತಂದು ಶರತ್ಯಾಲದ ಆಕಾಶಮುಂಡಳರಲ್ಲಿರುನ ಚಂದ್ರಮಂಡಳನ್ಯೆ ಪ್ರಕಿಸುಂಡಳದಂಶಿರುವ ಹೆಸಿರು ನೀಲ 
ಮಣಿಯ ಜಗುಲಿಯಲ್ಲಿ ಸದನ್ನವಾಗಿರುವ ಸ್ಫಟಿಕ ಸಿಂಹಾಸನವ' ಹೆಸೆಯಲ್ಲಿ ಕೂರಿಸಿ ಅತ್ಯಂತ ಉತ್ಸವದಿಂಡ- 


೭ ನಿನಾಹ ನುಂಗಳೆ ದೂಕಾಳಾನಂ ೧೪ 


ಸುಮನೆಃಶಕನಿವು ಕನ್ಯಾ | ಭಿಮಾನದಾಜ್ಞೆಗೆ ಸಳೆಂಚಲಣ್ಮದೆ ಸುತ್ತುಂ 
ಭ್ರಮಿಯಿಸಿದವುವೆನೆ ಸತಿಯರ್‌ | ಕುಮಾರಿಗರ್ಚಿಸಿದೆ ಶರಣೆ ನೆಯ್ಯೇಟ್‌ಸಿವರ್‌ ॥ ೫ 


ತದೆನೆಂತರಂ... 


ಇಕೆ ಪರಿನೇಸ ಮಧ್ಯದ ಸುಧಾಕರಲೇಖೆನಿಸಲಾಗಳೊಪ್ಬಿ ಭಂ 
ಗುಕತನು ಕನ್ವಿ ಸುತ್ತಿ ಕಡೆಯಿಕ್ಸಿದ ಕತ್ನಚತುಷ್ವದಿಂ ನಿಯ 
ಚ್ಛಕಸುತೆ ನುಜ್ಜನಂಬುಗಿಸಿಷೆರ್‌ ಕುಲಕಾಂತೆಯರಾನಕಸ್ವೆನಾಂ 


ತರಿತನಹೋನಕರ್ಣ [ನ ಸರೆ] ಸ್ಪರ ಹಾಸನಿಘೊರ್ಣಿತಾಸ್ಯೆಯೆರ್‌ ॥ ೬ 
ಕಾಳಿಂದಿಯ ಪೊನರೊಳ್‌ ರುಷ | ಮಾಕೆ ತೆಜಂಬೊಳೆನ 3७0 ಸೊಳೆಯೆ ನಖಂ ಕೇ 
ಕಾಳಿಯೊಳಗುಲಿಯೆ ಕಂಕಣ | ಮಾಳಿಕೆ ತರೆನಿಕ್ಸಿಳ್‌ ನೆಟಳ್‌ ಬಾಳಕಿಯಾ | ೩ 
ಫಪುದಿಷಲರ್ಗಣೆಯಿಂ 3९ | ವಿಷ ಮಡಕ ತನಡೊಣೆಯಿನೆನಿಸಿ ಕೇತಕಿ ನ 

ತ್ರದ ಕುತ್ತುಂಗಳ*ಯಿಂ ಮುಡಿ | ಸುಡಕಿಗೆ ಬಂಡೊರ್ವಳಬರೆ ಪೂಮುಡಿಯಿಸಿದಳ್‌ | ೮ 
ಕಕತಳನುಶೀಚಿ ನವೆಂ | ಬುಕುಹೆಳ್ಳಿಳನಿಸಿಲ ಸಿರಿಯೆನೋಲಗಿಸೆ ನಿಯೆ 

९० ಕಿರ್ದಿ ಕಟ್ಟಿದಳ್‌ ಕೊಡೆ | ಧುರೆಳಿಗುರುಳ್ಗ ಳನೆಡೊರ್ನಳಳಿಕುಂತಳೆಯಾ - ह- 


ಮಶ್ತಂ [ನನೆಗಣೆಗಳ ಜೆ]ಡಂಗನೆಂಗುಳಿಗಳಿನೆಳೆದುಕೊಂಡನೆಂಸಂ ನಖಮಯೊಖದಿಂ ಸಕ್ಕಪುನೆಂದು ನಷಿ 
ನೋಡಿ ಕಡುಖಿಂ ಕಿಸುಗ್ವಿದಿಕ್ನುಚಾನನ ಕೋಪರಸನಸಿಕ್ತಾರಕ್ತರೋಕನಾಂಚಳದ ಸೊಂಕಿಂ ಕೆಂಕಮಾದುಸೆಂಬ 





ಅರ್ಫೈನಾಷ್ಯಾದಿ ಯೋಗ್ಯ ಉಪಜಾರನನ್ನು ಮಾಡುತ್ತಿದ್ದನು. ಅಸ್ಫರಲ್ಲಿ ಆ ಕಡೆ ತನ್ನ ಸ್ವಂತ ನುಫೆ 
ಯಲ್ಲಿ ಹೂನಿನ ಈ ಬಾಣಗಳು ಕನ್ಯಾಭಿಮಾನಿ ಡೇನತೆಯ ಅವಣಿಯಿಂವ ಮುಟ್ಟಿಲು ಶಕ್ತನಾಗಣಿ ಸುತ್ತಲೂ 
ಕಿರುಗುತ್ತಿನೆ ಎನ್ನುವಂತೆ ದಾಸಿಯರು ಗಂಧರ್ವಕುಮಾರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾಕೆಯೊ ಎನ್ನುವಂತೆ ಎಣ್ಣೆ 
ಯನ್ನು ಒತ್ತಿದರು. ॥ ೨5 ॥ ಆಮೇಲೆ ಬಾಗಿದದೇಹೆವುಳ್ಳನಳಾಗಿ, ಕೋಮಲಾಂಗಿಯಾಡೆ ಆ ಗಂಥರ್ನರಾಜ 
ಕುಮಾರಿಯು ಸರಿನೇಷದ ಮಫ್ಯದಲ್ಲಿ ಇರುವ ಚಂದ್ರಲೇಖೆಯಂತೆ ಪ್ರಕಾಶಿಸುತ್ತಾ ನಾಲ್ಕು ಮೂರೆಗಳಲ್ಲಿಯೂ 
ಇಟ್ಟಿರುವ ಕತ್ನಗಳಿಗೆ ಸುತ್ತಿರುವ ಪಾರಡ ಮಧ್ಯದಲ್ಲಿ ಇರಲಾಗಿ ಮುತ್ಸೈನಿಯಕು ಭೇರಿ ಧ್ವನಿಯ ಮಧ್ಯದಲ್ಲಿ ಮಾತು 
ಗಳನ್ನು ಪರಸ್ಫರ ಕೇಳುತ್ತಾ ಗಟ್ಟಿಯಾದ ನಗುವಿನಿಂದ ತುಂಬಿದ ಮುಖವುಳ್ಳವರಾಗಿ [ಆಕೆಗೆ] ನೆರೆದರು. ॥ ೬ ॥ 
ಜೇರೊಬ್ಬಳು ಆ ಕುಮಾರಿಯ ತರೆಗೂಡಲುಗಳಲ್ಲಿ- ಕಾಳಿಂದಿಯ ಪ್ರವಾಹದಲ್ಲಿ ಮೀನುಗಳ ಸಾಲು ಹೊಳೆಯುವ 
ರೀತಿಯಲ್ಲಿ ತನ್ನ ಉಗುರುಗಳು ಹೊಳೆಯುತ್ತಿರೆಲಾಗಿ ತನ್ನ ೈಕಂಕಣ ಧ್ವನಿ ಮಾಡುವಂತೆ ತರೆಬಾಚಿಳು. ॥ ೭ [| 
ಆ ರಾಜಕುಮಾರಿಯ ಹೆಕೆಳು ಕೇತ ಪುಷ್ಪದ ಸಣ್ಣ ಎಸಳಿನಿಂದೆ ಕೂಡಿ, ಅದು ನುನ್ಮಧಕ ಪುಸ್ಪಬಾಣಗಳಿಂದ 
ತುಂಬಿದ ಅಕ್ಷಯನಾದ ಬತ್ತಳಿಕೆಯೆನಿಸಿಕೊಂಡಿರಲಾಗಿ ಒಬ್ಬ ಯುವತಿಯು ಬಂಡು ಆಕೆಗೆ ಹೂ ಮುಡಿಸಿದಳು. 
॥ ಆ || ಮುಂಬಿಯೆಂತಿರುನ ಕೂದಲಿನ ಆ ಸುಂಡರಾಂಗಿಯೆ ಸುರುಳಿ ಸುರುಳಿಯಾವ ಮುಂಗುರುಳುಗಳಿಗೆ ಒಬ್ಬ 
ಗೆಂಧರ್ನಸ್ರ್ರೀಯು ಗಂಧವನ್ನು ಲೇಪಿಸಿ ತನ್ನ ಅಂಸೈಗಳ ಕಾಂತಿಯು ಮುಖ ಕನುಲಕ್ಸಿ ಎಳೆಬಿಸಿಲಿನ ಕಾಂತಿಯ 
ಸೇನೆಯನ್ನು ಸಲ್ಲಿಸುತ್ತಿರಲಾಗಿ ಬಾಚಿ ಬಾಚಿ ಕಟ್ಟಿದಳು. ೯ ಮತ್ತು ಪುಪ್ಪುಬಾಣಗಳ ಸೌಂದರ್ಯನನ್ನು ಆ 
ಕುಮಾರಿಯ ಬೆರಳುಗಳು ಸೆಳೆದುಕೊಂಡು ಉಗುರುಗಳ ಕಾಂತಿಯ ವ್ಯಾಜದಿಂದ ಹೀಯಾಳಿಸುತ್ತಿವೆ ಎಂದು- 


69९ ವರ್ಥನಾನೆ ಪುರಾಣಂ 


ಸಂಕೆಗೆಡೆಯಾಗಿ ರಾಗರಸಡ್‌ಗಳಮಪ್ಪ ನಲ್ಲಭನೆ ನುನನುನಾಗಳಾಗಳೆ ಕೊಟ್ರುಟದುಟೀದು ಬಂದಳೆನಿಸಿ ಪದನಿಕ್ಚಿದ 
ಲಾಕ್ಷಾರೆಸದಿನಂಭ್ರ ತಳಮನಡಿಯೊಡಿಯು,  ನನನಖನುಯೂಖರೇಖಾಚ್ಛಲದಿಸಂಗುಳಿವ್ರಣಾಳಿಕೆಗಳೊಳ್‌ 
30००० ಪೊನೆಲಂಬಿಟ್ಟು, ಬಿನನಪಂಜೆಗಳನಿಂಚರಡ ಪದಿಕೊಳ್‌ ಕಕೆನ ನನೆನಯೋಜಲ; ಒಯು ನೃುದುನಿನಷೆ 
ಮೆನಿಸಿನುಂಜ [ನುಂಜೀನಕದ] ನುಂಜುಸಿಂಜಿತದಿಸಂಗಜನುತಂಗಜಕ್ಳೆ ಮದಡಿಂಡಿಮುವಪ ನೂಪುಕನುಸಂ್ರ 
ಸಂಗತಿಯಿನತಿಶಯಿಸಿಯುಂ ಮೇಲೆ ನಿಸುಗುವುಡೆನೊಲ ನಸುರ್ನಕೆಲ ಕಷ್ಮಿಗಳಿನೆಳೆನಸುರನೊಳಕೆಯ್ದು ಮಗುಲ 
ದುಡಿಯಿನೊಳ್ಳೊಡೆಯೆಂಬ ಹೊಂಬಾಟ್‌ಯ 5०४६, ಕೋಮಳ ದಳನಿಳಾ [ಸನುನಿಂಬುಗೊಳಿಸಿಯುಂ] ಘನ 
ಕುಚನೆಂಬ ಮುನಸಿಜನ ಕೃತಕಾಚಳದಿನಿಟ್‌ದು ನಾಭಿಕೂನಮಂ ತೆಕ್ಕನೆ ಕೀವಿ ಕಾಟ್ಟುರಂಬರಿನ ಲಾವಣ್ಯ 
ಕೆಸೆದೆ ಬರಿವೊನಲಂ ಕಟ್ಟಿಗಟ್ಟಿ ಕಡೆಗೋಡಿನಿಟ್ಟಿಂತಿಕೆಬರೆವಿಟ್ಟು ಮುತ್ತಿನ ಲಂಬಳಿಗೆಯಿಂ ಬೆಡಂಗುವಡೆಯೆ ಕಟ್ಟಡ 
ಕಾಂಚೆಯಿಂ ಕಾಂಚೇನದೆಡೊಳಂಗಜಂಗೆ ಸಾಮಾ ಜ್ಯನಟ್ನ ನುಂ ಕಟ್ಟೆಯು ಬಳಸಿ ६9४७ ನುಣಿನಳಯ: 
ಮಾಳೆಯಿಂ ಸುತ್ತುನೆತ್ತು ಸೈಮಂಗಳಮಾತುಳುಂಗಡೊಳನುರ್ಕೆನಡೆದು ನಿಜರನುಣನ ಮುನೋಮು 
ನಕ್ಕೆ ಮನ್ಮಧನೆ ನಿಯಂತ್ರಿಸಿದ ನುಂಫವಂಡನೆನಿಸಿ ನಿಭ್ರಮಂ ನಡೆಯೆ ಭುಜದಂಡಮನಳಂಕರಿಸಿಯುಂ, ಕಡಲ 
ನಡುನೆ ನನಶುಸಾರ ಶೀಕರ ಶಿಶಿರಶುಕ್ತಿಕಾಗರ್ಭನಾಸಡೊಳಿನ್ನೆಗಂ ಕೂಡಿ ಬಂದನಿಂತೀಪುರಂಧ್ರಿಯ ನವೀ 
ಯೌನನೋಸ್ಮಾಯನಾಣ ಪೀನಕುಚಕದುಷ್ನ ಸಂಸ್ಪರ್ಶನಕ್ಕೆ ನಿಜಕರೆಂಗಳಂ ಸಸೆರಿಸಿಷವುನೆನಿಸಿ ಕಾಂಕಿಯಿಂ 
ಕನಲ್ಪರಿನ ಮುಕ್ತಾಮಣಿಗಳ ಮುಯೂಖದಿಂ ನುಂಜರಿತನಾಗೆ ಹಾಕೆಲಕೆಗೆ ಕಂರಕಂದಳಿಯೊಳನುಬಂಧನುಂ 


ದುರುಗುಟ್ಟಿಕೊಂಡು ನೋಡಿ ಕೋನದಿಂದ ನೋಡುನ ನುಕ್ಮಧೆ ಕೋಸರಸದಲ್ಲಿ ಕೊಯ್ದು ಕೆಂಪಾಗಿರುನೆ ಕಣ್ಣು 
ಗಳ ಕೊನೆಯೆ ನೊಂಕಿನಿಂದೆ ಕೆಂವಾಗಿರುವುಡೆಂಬ ಸಂಶಯಕ್ಕೆ ಆಸ್ಪೈಪವಾಗಿ, [ನತ್ತು] ಅನುರಾಗಕೆಸಕ್ಕೆ ಸೆರೆ 
ಮನೆಯಾಗಿರುವ ಪ್ರಿಯಕರನ ಮನಸ್ಸನ್ನು ಆಕ್ಷಣದಲ್ಲಿಯೇ ತಕತಕ ತುಳಿದು ಬಂದಿದ್ದಾಳೆ ಎನ್ನುವಂತೆ ಹದಗೊಳಿ 
ಸಿದ ಆರಗಿನಕಸೆದಿಂದ ನಾಡೆಗಳ ಅಂಗಾಲುಗಳನ್ನು ಬಣ್ಣ ಹೆಚ್ಚಿಯ್ಕೊ ನಾದೆಗಳ ಉಗುರಿಕ ಕರಣಗಳ ವ್ಯಾಜದಿಂದ 
ಬೆರಳುಗಳ (ನ್ರಣಾಲಿಕೆ) ನಾಳಗಳಲ್ಲಿ ತಿಳಿಪಾಲಿನ ಪ್ರವಾಹನನ್ನು ಬಿಟ್ಟು, ನಿೋದದ ಹಂಸ ನಕ್ಷಿಗಳನ್ನು ಮೃದು 
ಥೈನಿಯ ಜಾಣ್ಮೆಯಿಂದ ಆಹ್ವಾನಿಸುತ್ತಿರುವ ನಡಕನುಲನಲ್ಲಿನ ಲಕ್ಷ್ಮಿಯ ಮೃದುದ್ವನಿಯಿದು ಎನ್ನುವಂತೆ 
ಮುಕನೋಷೆಕನಾದ ಕಾಲ್ಲಡಗದ ಮೃಷುದ್ವನಿಯಿಂದ ಮನ್ಮಥನ ನುದ್ದಾನೆಗೆ ಮುದಡಿಂಡಿನುದ ಕಾರ್ಲೆ ಜ್ಞಿಯನ್ನು 
ಕಾಲುಗಳಲ್ಲಿ ಸೇರಿಸುವುದರಿಂದ ಅತಿಶಯಗೊಳಿಸಿಯೂ, ನೆಲ್ಲಡೆಯಲ್ಲಿ ಹೊಳೆಯುತ್ತಿರುನ ಸೊಂಟನಟ್ಟಿಯ ನಚ್ಚಿ 
ರತ್ನದ ಕಾಂತಿಗಳಿಂದ ಕೆಳುನಾದೆ ತನ್ನ ಹೊಟ್ಟಿಯನ್ನು ಒಳಗುಮಾಡಿ ಉಟ್ಟಿರುನ ಧನಳನಸ್ತ್ರದಿಂಡ ಸುಂಪರನಾದೆ 
ಕೊಡೆಯೆಂಬ ಹೊಂಬಣ್ಣದ ಬಾಳೆಯಕಂಬಕ್ಳೆ ಎಳೆಯದಾದ ಚಿಗುರಿನ ಸೌಂಪರ್ಯನನ್ನು ಉಂಟುಮಾಡಿಯೊ, 
ದೊಡ್ಡ ಮೊೆಗಳೆಂಬ ನುನ್ಮಧನ ಕೃತಕಪರ್ನತದಿಂಡ ಇಳಿದು ನಾಭಿಯೆಂಬ ಮತುನನ್ನು ಧಟ್ಟಿಕೆ ತುಂಬಿ ಕಾಡು 
ಹೊಳೆಯಾಗಿ ಹೆರಿಯುನ ಸೌಂದರ್ಯ ಕನದೆ ಮಹಾವ್ರವಾಹಳ್ಳೆ ಅಡ್ನಗಟ್ಟಿಯನ್ನು ಕಟ್ಟ ಕಡೆಯ ಕೋಡಿಯನ್ನು 
ಬಿಟ್ಟಂತೆ ತೂಗಾಡುವುದಕ್ಕೆ ಬಿಟಿ ಮುತ್ತಿನ ಸೆರೆದಿಂಡ ನುನೋಷೆರನಾಗಿರುನಂತೆ ಕಟ್ಟಿದ ಒಡ್ಯಾಣದಿಂದ ವೊಕ 
ವಾರ ಪ್ರಡೀಶದಲ್ಲಿ ಮುನ್ಮಧನಿಗೆ ಚಕ್ಸವರ್ಕಿಯೆ ನಟನನ್ನು ಕಟ್ಟಿಯೂ, ಹೊಳೆಯುತ್ತಿರುನ ರತ್ನದ ಮಂಡುಹಾರೆ 
ದಿಂಪ ಸುತ್ತಲ್ಪಟ್ಟು ಅಂಗೈಯಲ್ಲಿ ಇಟ್ಟಿರುವ ಮಂಗಳಕರವಾಡ ಮಾದಳ ಫಲದಲ್ಲಿ ಸೇರಿಕೊಂಡು, ಕನ್ನ ಪ್ರಿಯನ 
ಮುಕಸ್ಸೆನ್ನು ಕಡೆಯುವುದಕ್ಕಾಗಿ ನುನ್ಮಧನೇ ನೇಮಿಸಿರುವ ಕಡಿಗೋಲಿಮು ಎನ್ನುವಂತೆ ಸೌಂದರ್ಯವನ್ನು ನಡೆ 
ಯುನ ಹಾಗೆ ಭುಜನಂಡವನ್ನು ಅಲಂಕರಿಸಿಯೂ, ಸಮುತ್ರ ಮಘ್ಯದಲಿ ಹೊಸಮುಂಜುಗಣ್ಗೆ ಯಿಂದ ತಣ್ಣಗೆ ತೇವ 
ಗೊಂಡ ಕಫ್ಸಿಯಚಿಪ್ಟಿನ ಹೊಟ್ಟಿಯಲ್ಲಿ ನಾಸ ಮಾಡುತ್ತಾ ಇದುವರೆಗೆ ಇದ್ದು ಕೊಂಡು ಬಂಡೆನುಗಳು ಈಗ ಈ 
ಕಮಣಿಯ ಹೊನೆ ಯೌನನದಿಂದ ಕಾಖನನ್ನು ನಡೆದಿರುನ ಜೊಡ್ಡ ಕುಚಗಳ ಹಿತೋನ್ನದೆ ಸ್ಪರ್ಶ 


೭ 08695 ನುಂಗಳ ದೂತಾಳಾಪಂ ೧೪೫ 


ನಡಿಡುಂ, ಕೊಗ್ಗಿಯೊಳಿಡಿಪ ಕತ್ತುರಿಯೆ ಸರಿನಳಳ್ಳಿಳಸಿ ಕರ್ಣವೂರಡೊಳ್‌ ಬಳಸುವಳಿಗಳೊಳ್‌ ತಡಂಗಲಸಿ 
ಮುಂಡಳಿಸುನ ಕಟಾಕ್ಷ ಕಿನಣನುಂಜರಿಗೆ ನುುನಕ್ಳಮಾಗೆ ನೀಲಮುತ್ತಿನೋಲೆಯಂ ತುಡಿಸಿಯುಂ, ಚೆನ್ನನೆನ್ಸ 
ಚಿನ್ನಪೂನಿಂ ಚಿಲ್ವುನೆತ್ತು ಸುತ್ತಿ ಕಟ್ಟರಿಸುವಳಕಲತೆಗಳ ಘೆನಚ್ಛಾಯೆಯಿಂ ಕಮನೀಯಮಾದ ಲಾನಣ್ಯಲಹರೀ 
ಮಯ ಲಲಾಟಿತಟಿನಿ ಗಿಳಿಕಾಬಚುಂಬಿತ ಸಿತಾಂಬುಜಶ್ರೀಯನೀಯೆಯುಂ ಪೊಡರ್ನ ಸಂಕೆಯಿಂ ಮೃಗಾಂ 
ಕಮಂಡಳಳ್ಳೆ ಮಾಅಡಕಮಾದ ಮಳಯಜಕಿಳಕದಿನಶೀಷನುಂಡನಶ್ರೀಗೆ ಕಣ್ಣೆ ಅನಿವಡೆದು, ಖಚರ ಸಹೆಚರೀ 
ನರಿವಾರಮೆಲ್ಲಂ ತಮ್ಮ ನರಿಕರ್ನುಕೌಶಲನುಂ ಮೆಟ್‌ದು ನೆಆ್‌ಯೆ ಪಸದನಂಗೆಯ್ಯೆ -- 


ಅತನುಕ್ತಿ ಡಾರಥಂ ಪೊಡಿದುದು ಕಳಶಮಿಟ್ವಿತ್ತು ಕಂಪರ್ಷಲೀಲಾ 

00४8० ವುಷ್ಟಾತ್ರಕೇಳೀನನಲಕೆ ಮುಗುಳ್ಟೀಲತ್ತು ನಿರ್ನಾಣರೇಖಾಂ 

ಕೆತಮಾಯ್ತುರ್ನೀ ಮುನೋನೋಹನ ಮಡಕ ಸಟೀಚಿತ್ರಮೆಂಬಂತಿರಾನಿ 

ಸ್ಕೃತ ಸಾನಾಮಂಗಳಾಳಂಕರಣ ವಿಭನದಿಂ ಕಾಂತೆ ಕಣ್ಣೆಡ್ಡಮಾದಳ್‌ I ೧೦ 


ಜನದ್ಯಬ್ಮೀನಂಗಳ್‌ ಬೆಂ | ಡುನೆಗೆಡುನೆಳಸೊರ್ಕು ಸೊರ್ಕಿ ಭೂಷಣ ಕಿರಣಾ 
ಭಿನವ हूं 88० ಕೆಕೆಮನ | ॥ ನೆಗೆಡ ಲಾವಣ್ಯ ಪೂರದೊಳ್‌ ಖಗಸುತೆಯಾ ॥ 00 


ಪಿಡದೀಕ್ಷಿಸುವುತ್ಸಂಗಡೊ | ಳಿಡುವಟ್ರ,ಯಿನೆತ್ತುವೊರ್ನರೊರ್ನರ ಕೆಯ್ಯೊಳ್‌ 
ಕುಡುನ ನಿಜ ಬಂಧುನರ್ಗಡೆ | ನಡುನೆಸೆದಳ್‌ ಕನ್ನೆ ತೊಳಗಿ ಕೆಯ್ಗನ್ನಡಿಯೋಲ್‌ ॥ ೧೨ 


ದಿಂದ ತಮ್ಮ ಕಿರಣಗಳನ್ನು ಹೊರಜಾಚುತ್ತಿನೆ ಎನ್ನುವಂತೆ ತಮ್ಮ ಕಾಂತಿಯಿಂದ ಹೊಳೆಯುತ್ತಿರುವ 
ಮುತ್ತುಗಳ ಕಿಸಣದಿಂದ ನುನೋಹೆರವಾಗಲಾಗಿ, ಆ ಅತೆಯಂತಿರುವ ಹಾರಕ್ಳೆ ಕಂರಡೆ ಅಂಕುರದಲ್ಲಿ ಸಂಬಂಧ 
ನನ್ನು ನಡೆದೂ ಕಿವಿಯಲ್ಲಿ ಹೆಚ್ಚಿದ ಕಸ್ತೂರಿಯ ಸುನಾಸನೆಗೆ ಅನೇಕ್ಷೆನಟ್ಟುಿ ಕರ್ಣಾಭರಣದ ಹೆ್ಟಿರ 
ಕಿರುಗುತ್ತಿರುನ ಮಂಬಿಗಳಲ್ಲಿ_ ದಟ್ಟಿವಾಗಿ ತುಂಬಿರುವ ಕಡೆಗಣ್ನೋಟಿದ ಕಾಂತಿಯೆ ಗೊಂಚಲಿಗೆ ನುರುಗ 
ವಾಗುನಂತೆ ನಿೀಲನರ್ಣಪ ಮುತ್ತಿನ ಓಲೆಯನ್ನು ತೊಢಿಸಿಯೂ, ಸುಂಪಕೆನಾದ ಚಿನ್ನದ ಸಣ್ಣ ಹೊಗಳಿಂದ ನುನೋ 
ಹೆರವಾಗಿ, ಸುಖಳಿ ಸುರುಳಿಯಾಗಿ ಸುತ್ತಿ ಕತ್ತಲನ್ನುಂಟುಮಾಡುವ ಮುಂಗುರುಳುಗಳ ಡೊಡ್ಡ ನೆರಳಿನಿಂದ [ಕೂಡಿ] 
ಮುನೋಷರನಾಡ ಸೌಂಡರ್ಯ ಪ್ರವಾಹೆದಿಂದ ತುಂಬಿರುನ ಹಣೆಯೆಂಬ ನದಿಗೆ ದುಂಬಿಯ ಮರಿಯಿಂದ ಚುಂಚಿಕ 
ವಾದ ಬಿಳಿಯ ಕನುಲದ ಕಾಂತಿಯನ್ನು [ಜದಗಿಸಿ] ಫೊಡಲಾಗಿಯೂ, ನಡುಕದ ಶಂಕೆಯಿಂದ ಚಂದ್ರಮಂಡಳಕ್ಕೆ 
ಪ್ರತಿ ಗೋನ್ಯಸ್ಥಾಕವಾದ ಶ್ರೀಗಂಧ ತಿಲಕದಿಂದ ಅಖಂಡವಾಗಿರುನ ಅಲಂಕಾರ ಲಕ್ಷ್ಮಿಗೆ ಕಣ್‌ ತೆಕೆಯುವಿಕೆಯನ್ನು 
ನಡೆದೂ, ಗಂಧರ್ನವಾಸಿಯರ ಸಮೂಹೆನೆಲ್ಲವೂ ತಮ್ಮ ಕಾರ್ಯಕೌಶಲ್ಯನೊನನ್ನೂ ಪ್ರದರ್ಶಿಸಿ ವಿಶೇಷನಾಗಿ 
ಅಲಂಕಾರಮಾಡಲಾಗಿ- ಮನ್ಮಥನ ಆಟಿದ ರಥವು ಹೂಡಿ ಸಜ್ಞಾಯಿತ್ತು ಮನ್ಮಥನ ಲೀಲಾಗೃಹೆಕ್ಕೆ ಕಲಶನಿಡ 
ಲಾಯಿತ್ತು, ಕಾಮುನ ಲೀಲಾ ಉಪ್ಯಾನದ ಬಳ್ಳಿಯು ಮೊಗ್ಗುಗಳನ್ನು ಹೊತ್ತಿತು ಜಗತ್ತಿನ ಜನರೆ ನುನಸ್ಸನ್ನೆಲ್ಲ 
ಮೋಹಗೊಳಿಸುವ ಮನ್ಮಥನ ಥೈಜಟಿತ್ರವು ಸಜೇವಕೀಖೆಯುಳ್ಳುದಾಯಿತು ಎನ್ನುವಂತೆ ನಾನಾಮಂಗಳ ಆಭರಣ 
ಗಳನ್ನು ಕೊಟ್ಟ ಆ ಸುಂದರಿಯು ತನ್ನ ವೈಭನದಿಂದ ಕಣ್ಣಿಗೆ ಮನೋಷಹರಳಾಗಿ ಕಾಣಿಸಿದಳು. ॥೧೦॥ ಆ 
ಗಂಧರ್ವ ಕುಮಾರಿಯ ಆಭರಣಗಳ ಕಿರಣಗಳೆಂಬ ಹೊಸ ತೆವ್ರದಿಂಡ ತೆರೆಯೆದ್ದು ರಭಸೆಗೊಂಡ ಸೌಂದರ್ಯ 
ಪ್ರವಾಹದಲ್ಲಿ ಜನರ ಕಣ್ಣುಗಳೆಂಬ ಮೀನುಗಳು 53,000 ಅಹೆಂಕಾರದಿಂದ ನುದಿಸಿ ಬೆಂಡಿನಂತೆ ಮೇಲಕ್ಕೆ ನೆಗೆ 
ಪುವು. | 00॥ ಹಿಡಿಡು ನೋಡುತ್ತಿರುನ್ಮ ಕೊಡೆಯಮೇಲೆ ಕೂರಿಸಿಕೊಳ್ಳುವ, ಅಕ್ಕಕೆಯಿಂಡ ಮೇಲಕ್ಕೆತ್ತುವ 


I9 


೧೪೬ ವರ್ಧಮಾನ ಪುರಾಣಂ 


ಆಗಳಿತ್ತಲ್‌ ಫುಕೋಹಿತಂ ಬಂದು “ದೇನ ಲಗ್ನಮತ್ಯಾಸೆನ್ನಂ' ಎಂದು ಬಿನ್ನವಿಪುದುಂ ಜ್ವಲನಜಟಿಮಹಾ 
ರಾಜನುತ್ಸವೋದ್ಗತ ಶೊಮೋದ್ಗಮ ಮುದ್ರಿತಭುಜಂ ಭೋಂಕನೆಟ್ಟು ನಂಕಜಾಕ್ಷನನಕೀಷಗೋತ್ರಗುರುಜನ 
ಸಮೇತನೊಡಗೊಂಡು ಬಂದು ತಶ್ಕೃಣದೊಳ್‌ ಕುಳಾಚಾರೆಚತುಕಿಯರಪ್ಪ ಖಚೆರಿಯರ್‌ ಮೆಟ್ಟಿಕ್ಳಿವೊಯ್ದು 
ಮದನ ಮದಗಜಳ್ಳೆ ಪಿಡಿದ ಮೊಗನಡನೆಸಿಸಿ ಕನ್ನೆಗೆ ಪಿಡಿದ ಕಾಂತಸಟಿಡ ನುಜ್‌ಯೊಳಭಿಮುಖನಾಗಿರಿಸಿ 
ಬಡ್ಗೆನಣ ಫುಣ್ಯಪಾರಕರೆ ಕಳಕೆಳಮಂ ನಿಲಿಸಿ ಗಣಕಗಣದ ಪುಣ್ಯಾಹಧ್ಯೆನಿಯನಿನಿಸಾನುಮಾಲಿಸುತ್ತುಮಿಕಿ- 


ಮೌಹೂರ್ತಿಕದತ್ತಂ ವು | ಣ್ಯಾಹೆಂ ನುಂತ್ರಾಸ್ಷಕೆಂಗಳಿಂ ತನ್ಮಿಧುನ 


ಸ್ನೇಹಾಳೋಕಾಂತಃ ಪ್ರ | ತ್ಯೂಹೆಂ ಕೊಲಗಿದುನು ಕಾಂಡಸಟಿಕಾಚ್ಛಲದಿಂ | ೧೩ 
ತಣಿನೆಂತರಂ... 

ಭೂರನುಣನ ಕರದೊಳ್‌ ಕೆ | ಯ್ಲೊರಕ್ಕಿಯ ಕೆನಡಿ ತಮ್ಮ ಚಿಕ್ತಜೊಳಾದ ಸ 

ರೀೀಕೆಂಭವಗೆಗೆ ಖಗಪತಿ | ಫಿೀಕೆಟ3ದಸನೆನಿಸಿ ಸರಸಿ ಕೆಯ್ನೊಕಿಟ್‌ಡಂ | ೧೪ 
ಅಳಿಯಲು ಲಜ್ಜಾ | ನಿಳಸದ್ದೈಗ್ನಿನ್ನುಗೆಯನಾ सह 7 ताक 

ಸ್ಥಳಿಗೆ ನರಿಯಿಸಿದಕೊತ್ತಂ | ಬಳದಿಂಪದು ಕಂತುಯಂತ್ರಸೂತ್ರಿತಮುಕ್ಕುಂ ॥ [ 
ಹಓಿಕೊರ್ನಕೊಳನುಬಂಧನು | ಜೋರೊರ್ನರೆ ಗುಣದಿನಪ್ಪುಪಂ ಸೂಚಿಸೆ ಕೆ 

ಯ್ಯಾಕಿ ನೆಥೂನರರಿರ್ನರು | ನೋಕೊರ್ನರ್ಗನುರಿ ಕಟ್ಟಿದರ್‌ ಕಂಕಣನುಂ || ೧೬ 


ಒಬ್ಬದಿ ನುತ್ತೊಬ್ಬರೆ ಕೈಯಲ್ಲಿ ನಿತ್ತಿಕೊಡುತ್ತಿರುನ ತನ್ನೆ ಬಂಧುನರ್ಗದನರೆ ನಡುವೆ ಆ ಕನ್ನೆಯು ಕೈಗನ್ನಡಿಯೆಂತೆ 
ತೊಳಗಿ ಬೆಳಗುತ್ತಿಷ್ನಳು. ॥ ೧೨ ॥ ಆ ಹೊತ್ತಿನಲ್ಲಿ ಪುಹೋಹಿತನು ಬಂದು "ಸ್ವಾಮಿ, ಲಗ್ನವು ಅತ್ಯಂತ ಹತ್ತಿಕೆ 
ನಾಗಿಡೆ' ಎಂಡು ನಿಜ್ಞಾ ಹಿಸಿಕೊಳ್ಳ ಲಾಗಿ ಜ್ವೃಲನಜಟಿ ಮಹಾರಾಜನು ಸಂತೋಸದಿಂದ ಮೇಲಕ್ಕೆದ್ದ ಕೋಮಾಂಚೆ 
ಗಳಿಂದ ಮುದ್ರಿತವಾದ ಭುಜವುಳ್ಳವೆನಾಗಿ, ಥಟ್ಟನೆ ನೇಲಕ್ಸೆದ್ದು ಕಮಲ ನೇತ್ರನಾವ ಕ್ರಿನೃಷ್ಛನನ್ನು ಎಲ್ಲ 
ಬಂಧುಗಳು-.ಗುರುಜನಯೊಡಕೆ ಕಕಿಮಕೊಂಡು ಬಂದು, ಅಕ್ಷಣವಲ್ಲಿಯೆ ಕುಲಾಚಕಣೆಗಳಲ್ಲಿ ಜಾಣೆಯರಾಪ ಗಂಥರ್ವ 
ಪ್ರೀಯೆರು ನೆಟ್ಟಿಕ್ಸಿಯನ್ನು ಸುರಿದು, ನುಕ್ಮಧನ ಮದ್ಧಾನೆಗೆ ಹಿಡಿದಿರುವ ನೊಗನಾಡನೆನ್ನುನಂಕೆ ಜಿ ಕನ್ನೆಯ 
ಇನಿರಿಗೆ ಹಿಡಿದ ಕಾಂಡನಟಿದ ಮಕಿಯಲ್ಲಿ ಇದಿರಾಗಿ 880 ಮಂಗಳವಾದ್ಯಗಳ ಮುತ್ತು ಮಂಗಳನಾರಕರ ಕಲ 
ಕಲ ಶಬ್ದವನ್ನು ನಿಲ್ಲಿಸಿ ಪುಕೋಹಿತ ಜನರೆ ಪುಣ್ಯಾಹ ಮಂತ್ರಧ್ವೈನಿಯನ್ನು ಸೈಲ್ಪ ಕಾಲ ಕೇಳುತ್ತಾ ಇಕಲಾಗಿ. 
ವುಕೋಹಿತರು ನೀಡಿ ಪುಣ್ಯಾಹ ಮಂತ್ರಾಕ್ಷರಗಳಿಂಡೆ ನಧೂನರದ್ವಯರ ಪ್ರೇಮುದೃಷ್ಟಿಗೆ ಅಡ್ಡಿಯಾಗಿದ್ದೆ 
ಕಾಂಡನಟಿವು ತೊಲಗಿಹೋಯಿತು, ॥೧೩ ॥ ಆನಂತರದಲ್ಲಿ [ಗೆಂಧರ್ನರಾಜನು] ರಾಜಕುಮಾರನ ಕೈಯಲ್ಲಿ 
ಫಾರೆಯೆ ನೀರಿನ, [ಮುತ್ತು]ಅಕ್ಕಿಯ ಕೆಸದಿಂಡ ತಮ್ಮ ಮನಸ್ಸಿಸಲ್ಲುಂಟಾದ ಆಲಿಂಗನದ ಸಸಿಗೆ ನೀಕೆರೆಯುತ್ತೆದ್ದಾನೆನ್ನು 
ವಂತೆ ಧಾಕೆಯೆ ಕೈನೀರನ್ನು ಆಶೀರ್ವದಿಸಿ, ಎರಿದನು, ॥ ೧೪ ॥ ನಾಚಿಕೆಯಿಂವ ಕೆಳಗೆ ಮುಳುಗಿ ಹೋಗಿದ್ದ ಆ ರಾಜ 
ಕುನಾರಿಯ ಕಣ್ಣುಗಳನ್ನು ಸಖಿಯರು ರಾಜಕುಮಾರನ ತಲೆಯ ಸ್ಥಳಕ್ಕೆ -ಮುಖದೆ ಕಡೆಗೆ_ಬಲನಂತವಾಗಿ 
ಹೆರಿಯುನಂತೆ ನಾಡಿದರು. ಅದು ಮನ್ಮಥಧಯೆಂತ್ರದಿಂಪ ಸೊತ್ರಿತವಾದುವಾಗಿಕೆಬೇಕು. ॥೧೫॥ ಅವರವರೆ ಬಾಂಧ 
ವ್ಯವು ಅವರವರಗುಣದಿಂಡ ಆಗುವುದನ್ನು ಸೂಚಿಸುವಂತೆ, ಆ ನಧೂನರರಿಬ್ಬರೊ 80797 ಕೈಯಾರೆ ಕಂಕಣನನ್ನು 


& 06958 ಮುಂಗಳೆ ದೊಶಾಳಾಪಂ ೧೪೭ 


ತಥದನಂತರೆಂ_- 
ಭಂಗಿಸೆ ನಿಜಭುಜಲತೆ ತ | ನ್ವಂಗಿಯೆ ಕೆಯ್ವಿಡಿದು ಬಾಳಬಿಸಡೊಳ್ತಿರುನಿ 
ಟ್ವಂಗಜನ ಚಾಸಲಕೆಯಂ | ಮಂಗಳವೇದಿಕೆಯೆ ಸಸೆಗೆ ಹರಿ ನಜೆತಂದಂ ॥ ೧೭ 


ಅಂತು ಬಂದು ತದ್ದಿನಾಹನೇದಿಕಾ ನಾ ಗ್ಯಾಗಡೊಳಧಿವಾಸಿಸಿರ್ದ ಮಣಿಖಚಿತ ಮುಂದರಕೂಟಿನುಂ ಬಲ 
ಗೊಂಡು ಸರಮಜಿನೇಂದ್ರ ವಂದನಾಪುಕೆಸ್ಸರಂ ಶ್ರೀರೋಹಿತ ಪ್ರಯೋಜಿತ ನಿಧಿವಿಹಿತ ನೆಂಶೋಚಿಶಾಶೇಷ 
ವೈನಾಹಿಕನಿಧಾನಂ ವಧೂಸಹಿಕಮುತ್ಕುಂಗ ರೆತ್ಸಾ ಸನಡೆ ನಸೆಯನಳಂಕರಿಸಿ- 


ಹಿಕನಿಸ್ವನೆ ನಡು ತಕ್ತಿಡ | ದ ಕೆಲಡೊಳಿಕಿ ವಾನುಬಾಹುಶಾಖಾ ನವಕೋ 


ಕೆಕಮಂಜರಿಯೆಕೆ ನೃನನೊಂ | ಜಿ ಕೊಂಬು ಕೆಯ್ಚುಂಡ ಚೂತನಾಖೆವೊರಿರ್ದಂ॥ ೧೮ 
ಆ ಸನುಯೆಡೊಳ್‌. 

ಕವನುದನನಿಕಾರ ಸ್ಟೇ | ಡವಾರಿಬಿಂಡುವುವರ್ಷನುಂ ಮಟಯಿಸಲಾ 

ಯ್ರನರ್ಗಂದು ಸರಸುತುಂ ಮೀ | ರೆ ನನಿತೆಯರ್‌ ಸುರಿನ ಮೌಕ್ತಿಕಾಕ್ಷಕವರ್ಷಂ ॥ ne 


ತದನೆಂತರಂ ಖಚಕರಾಜನುಂ ಪ್ರಜಾಸತಿ ಮಹಾರಾಜನುಂ, ಮಹೋತ್ಸನದಿನಖಿಳ ವಿದ್ವತ್ಸಭಾಜನ 
ಸೆಮಾಜನುನಗ್ರ ಸಜಾಪುರಸ್ಸರಂ ನುಣಿಕನಕನಸ್ತ್ರಾದಿ ನಸ್ತುಗಳಿಂ ಪೂಜಿಸಿ ನೋಡಕಯಾಚಕರಂ ಕಕೆದು 
ನೆರಿ 


ದಿವಿಜಕುಜಂಗಳ್‌ ಪುಟ್ಟಿದು | ವಿವು ಬೇಟ ಪಶಾಧಿಕಂಗಳ್ಲೆನ್ನಿಿ ನು 
ಶೃನದಿಂ ಸಂಕಳ್ಳಾತೀ | ತ ನಸ್ತುಗಳನಿತ್ತರಾ ಖಗೇಂದ್ರನಕೇಂದ್ರರ್‌ ॥ 3೦ 


ಕಟ್ಟಿದರು. ೬ ಆ ಮೇಲೆ ತನ್ನ ಲಕೆಯಂತಿರುವ ಭುಜವು ಬಾಳ ಮೃಣಾಳದಲ್ಲಿ ಹೆಡೆಯೇರಿಸಿರುನ ಮಕ್ಕೆಧಕ 
ಬಿಲ್ಲನ್ನು ಸೋರಿಸುತ್ತಿರಲಾಗಿ, ಆ ರಾಜಕುಮಾರನು ಆ ಸುಂದರಿಯ ಕೈಯನ್ನು ಹಿಡಿದು ಮದುನೆಯ ಜಗಲಿಯ 
ಮೇಲೆ ಹಾಕಿರುವ ಹಸೆಗೆ ಕಡೆಕಂದನು. ॥ ೧೩ ॥ ಹಾಗೆ ಬಂದು ಆ ಮದುವೆಯ ಜಗಲಿಯ ಪೂರ್ನಭಾಗದನಿ 
ಸ್ಲಾಪಿಸಿದ್ದೆ ರತ್ನಖಚಿತನಾಡೆ ಮುಂದರೆ ನರ್ನಕವನ್ನು ಪ್ರದಕ್ಷಿಣೆ ಮಾಡ್ತಿಪರನು ಜಿನೇಂದ್ರನನ್ನು ನಮಸ್ಕಾರ ಮಾಡಿದೆ 
ಮೇಲೆ ಸಂನದ್ಯುಕ್ತವ ಪ್ರಯೋಜಕಕರವೂ ನಿಧಿನಿಹಿತವೂ ಆದ ತನ್ನ ನಂಶೋಟಿತವಾದ ನಿನಾಹೆನಿಧಾನಗಳ 
ನ್ನೆಲ್ಲ ಮಾಡಿದನನಾಗಿ ನಥುವಿಕೊಡಕೆ ಎತ್ತಕನಾಡ ಕತ್ತಪೀರದ ಹೆಸೆಯನ್ನು ಅಲಂಕರಿಸಿ ಫಕೋಗಿಕೆಯಂಕಿ 
ಮೃದು ಧ್ವನಿಯುಳ್ಳ ವಧುವು ಎಡಭುಜನೆಂಬ ಕೊಂಬೆಯಲ್ಲಿ ಹೊಸನೊಗ್ಗಿನೆ ಗೊಂಚಿಕೆನ್ಬುನಂಕೆ ಎಡಸಕ್ಕದಲ್ಲಿ 
ಕುಳಿತಿರಲಾಗಿ ಆ ರಾಜಕುಮಾರನು ಒಂದು ಕೊಂಬೆಯು ಮಾತ್ರ ಫಲ ಬಿಟ್ಟಿರುವ ಮಾವಿನ ಕೊಂಬೆಯ ಹಾಗಿದ್ದನು 

॥ ೧೮ ॥ ಆ ಸಮಯದಲ್ಲಿ ಹೆಂಗಸರು ಆಶೀರ್ನಾದಮಾಡುತ್ತಾ ಅನರ ಮೇಲೆ ಸುರಿಯುತ್ತಿರುವ ಮುತ್ತಿನ 
ಅಕ್ಷತೆಗಳ ನುಳೆಯು ಹೊಸದಾದ ಮನ್ಮಥವಿಕಾರದಿಂಡೆ ಸುರಿಯುವ ಬೆನರಿನ ಹನಿಗಳ ಮಳೆಯನ್ನು ಮರಕೆಯಿಸು 
ವಂತೆ ಇತ್ತು ॥೧೯॥ ಆಮೇಲೆ ಆ ಗಂಥರ್ನರಾಜನೂ ಪ್ರಜಾನಕಿ ಮಹಾರಾಜನೂ ಮುಹಾ ಉತ್ಸನದಿಂದೆ 
ಅಲ್ಲಿದ್ದ ಎಲ್ಲ ನಿದ್ವತ್ಸಭೆಯ ಜನ ಸಮೂಹನೆನ್ನೂ ಅಗ್ರ ಪೊಜಾವುಕೆಸ್ಸರವಾಗಿ ರೆತ್ನ, ಬಂಗಾರ್ಯ ವ, ಇತ್ಯಾದಿ ವಸ್ಸು 

ಗಳಿಂದ ಪೊಜೆಮಾಡಿ ಗೌರವಿಸಿ, ಹದಿನಾರು ಬಗೆಯ ಯಾಚಕರೆನ್ನೂ ಕರಿದು ಗುಂವುಗೂಡಿಸಿ. ಕಲ್ಪನ್ಯಕ್ಷ 
ಗಳು ಇವು ಬೇಕೆಯಾಗಿ ಹುಟ್ನಿನೆ; ಮುಹತ್ತಾಡ ಗುಣಗಳುಳ್ಳವುಗಳು ಎನ್ನುವಂತೆ ಮಾಹಾ ಉತ್ಸವದಿಂದ ಕಲ್ಪ 


098 ವರ್ಧಮಾನ ಪುರಾಣಂ 


ಅಂತು ನಿನಿಧ ನಿಶ್ರಾಣನ ನಿನೋದರ್‌ ವಿಳಾಸಗಮಿತ ಮುಂಗಳದಿನಚತುನ್ನಯೆರ್‌ ಜಿನಾಭಿಸನಪೂಜಾ 
ಫುಕಸ್ಸರಂ ಪ್ರಧಿಸಮುಚಿಕನುಹೋತ್ಸನಕನಂತರ ದಿವಸರೊಳ್‌ ನಿಜ ನಿಜ ಮಹಾನಿಭನ ನಿಳಾಸಪ್ರಕಟಿಕೆ 
ಕುತೂಹಳರಕೇಷಸರಿಜನ ಸುಹೈಜ್ಜನ ಸನೇತರ್‌ ಖಚರರಾಜನುಂ ಪ್ರಜಾನತಿನುಹಾರಾಜನುಮೊಡ್ಲೋಲಗ 
ಜೊಳಿಕಿ- 


ತನನೀಯ ನೇತ್ರಲಲಿತಾ | ಪ್ರಸದೀನ ದಕೂಲಕಂಚುಕಂ ಪ್ರತಿಹಾರಾ 
ಧಿಸಕೆಜಗಿದೆಂ ಕುಭ್ಯತ್ವತಿ | ಗುಪಾತ್ತಚನಳೆಂ ಸಿತಾಭ್ರಮೆನೆ ಬಂದಿದಿಕೊಳ್‌ || 2೧ 


ಅಂತು ಸೊಡೆನಟ್ಟು *ಡೀನ ವಿದ್ಯಾಧರ ಚಕ್ರ ಥೆಕನೆ ಬೆಸದಿಂ ಬಂಜಿನೆಂಡೊರ್ನ ಚಕೆನುಹೆಶ್ನರೆಂ ಬಾಗಿ 
ಕೊಳಿರ್ದೆಸಂ” ಎಂದು ಬಿನ್ನ ನಿಸೆ ಲಬ್ಭಾನುಜ್ಞ ನೊಡಗೊಂಡು ತಂದು ಕಾಣಿಸೆ ಪೊಡೆನಡುತ್ತುಮುಚಿತ ನೃಜೀಕೆ 
ಫಿಹಿತಾಸನಜೊಳ್‌ ಕುಳ್ಳಿರ್ದ..... 


ಜೇನ ಅಳಕಾವುರೀಶನಿ । ಳಾವಿಶ್ರುತ ಖಚರೆಚಕ್ರವರ್ತಿ ಮುಯೊರೆ 
ನ್ರೀವಾಗ್ರತನೆಯನಶ್ವ | ಗ್ರೀನಂ ಲೋಳ್ಳೈಕಮುಲ್ಲನಪ್ರತಿಮಲ್ಲಂ ॥ 3೨ 


ಕಕಿಔಿನ್ನಂ ಸ್ಫಗತಾಗ್ರಹೆಂ ಬೆಸೆಸಿದಂ ಪ್ರೋವ್ಯಡ್ಛನದ್ಯಾಗಣೀ | 
ಯರಯಸ್ರೇರಿತನಾದನೊಲ್‌ ನಿನುಗನಿನ್ನುಂ ರಾಜ್ಯಲಕ್ಷ್ಮೀನರಂ 
ಸರೆಯುಂ ತತ್ಸಖಸಿದ್ದಿಯುಂ ತನೆಗಮಾಗಿರ್ನಟ್ಲಿಯಿಂದಂ 2000) 
ರಚಕ್ರೇಶ್ವರನಾಣ್ಷಿಯಂ ತರೆಯೊಳಾಂತೇಗೊಳ್ಳುಡೀನೆಂಬುವಂ | 3 





ಸೆಗೊ ಮೀರಿದೆ ವಸ್ತುಗಳನ್ನು ಆ ಗಂಥರ್ನರಾಜನೂ ನುಹಾರಾಜನೂ ಬಾನವಾಗಿ ಕೊಟ್ಟಿರ. Iso ಹೀಗಿ 
ಬಗೆಬಗೆಯ ದಾಸೆದಿಂದೆ ನಿನೋದಗೊಳ್ಳುನವರಾಗಿ, ಆ ನಿನೋಡದಲ್ಲಿಯೆೇ ಕಳೆದು ಹೋದ ನಾಲ್ಕು ಮಂಗಳೆ ದಿನ 
ಗಳುಳ್ಳನರಾಗಿ, ಜಿನಾಭಿನೇಕ ನೊಜೆಯೇ ನೊಡಲಾವ ಪ್ರಸಿದ್ಧವೂ ಉಚಿತವೂ ಅದ ಮಹೋತ್ಸನಗಳನ್ನು ನಡಿಸಿ 
ನವರಾಗ, ಅದಾದ ಮುರೆದಿನದ್ಲಿ ತನ್ಮು ತಮ್ಮ ಮಹಾನೈಭನನನ್ನು ಪ್ರದರ್ಶಿಸುವ ಕುತೂಹೆಲವುಳ್ಳವರಾಗಿ ಎಲ್ಲ 
ಸೇನಕರು ಸ್ನೇಹಿತಕ ಸಮೇತರಾಗಿ ಆ ಗಂಫರ್ನರಾಜನೂ ನ್ರಜಾನತಿ ಮುಹಾರಾಜನೂ ಒಡ್ಡೋಲಗದಲ್ಲಿಸಲು.... 
ತೊಳಗಿಜೆಳಗುತ್ತಿರುನನನೂ ಳೃಯ ಚೆತ್ತದಿಂಡ ಮೆನೋಹೆಕನೊ, ಬಾಗಿ ಸಮಸ್ಯ ರಿಸುತ್ತಿರುನನನೂ ಬಿಳಿಯ 
ಬಟ್ಟೆಯ ಕಂಚುಕನನು, ಥರಿಸಿಡನನೂ ಆದ ಬಾಗಿಲು ಕಾಯುನನರಲ್ಲಿ ಮುಖ್ಯಸ್ಥ ನಾಡನನು ಅತ್ಯಂತ ಚಟುನಟಕಿ 
ಯಿಂದೆ ಬಿಳಿಯ ನೋಡದಂತೆ ಬಂದು ಆ ಮಹಾರಾಜನ ಇದಿರಿನಲಿ ಅಡ್ಡಬಿದ್ದನು. ॥ ೨೧! ಹೀಗೆ ಅಡೆ 
ಬಿದ್ದು "ಸ್ವಾಮಿ ವಿದ್ಯಾಧರ ಚಕ್ರನರ್ತಿಯ ಅಪ್ಪಣೆಯಿಂಡ ಬಂದಿರುವುದಾಗಿ ಹೇಳಿ ಒಬ್ಬಚಾರೆಶ್ರೀಸ್ಕನು ಬಾಗಿಲಲ್ಲಿ 
ನಿಂತಿದ್ದಾಕೆ' ನಿಂದು ಬಿನ್ನನಿಸಿ, ರಾಜನ ಅನ್ಸಹೆಯನ್ನೂ ನಡೆದನನಾಗಿ, [3 ಚಾರನನ್ನು] ಜೊತೆಯಲ್ಲಿ ಕರೆತಂದು 
ತೋರಿಸಲಾಗಿ, ಆ ಚಾರನು ನನುಸ್ಯರಿಸುತ್ತಾ ತನಗೆ ಉಚಿಕನಾದ ನಾ ನದಲ್ಲಿ ಇಟ್ಟಿದ್ದೆ ಒಂಡು ಆಸನದವಿ ಕುಳಿತು 
ಕೊಂಡು ಮಹಾಸ್ವಾಮಿ, ಅಳಕಾಫ್ರರಿಯ ಒಡೆಯೆನೂ ಜಗದ್ದಿ, ತನೂ ಖಚರಚೆಕೃನರ್ತಿಯೂ ಮಯೂರೆ 
ಗಬ್ರೀನನ ಹಿರಿಯನುಗನೂ ಕೊಟ್ಯಕನೀರನೂ ಎನೆಯಿಲ್ಲದ ಶೂರನೂ ७७ ಅಶ್ವಗ್ರೀನನು ನನ್ನನ್ನು ಕರಿದು ಏಳಿಗೆ 
ಯಾಗುತ್ತಿಕುವ ನಿಮ್ಮ ಭಾಗ್ಯನನ್ನು ಕಂಡು ಸಂತೋಷದಿಂದ ನ್ನೇರಿತನಾನನಕಹಾಗೆ ಫಿಮಗೆ ಇನ್ನು ಮುಂಜಿ ಪರಂ 
ನಕಿಯಾಗಿ ರಾಜ್ಯಲಕ್ಷ್ಮಿಯ್ಯೂತನಗೆ ಸ್ನೇಹಸಿದ್ಧಿಯೂ ಆಗಿರುವ ಸಂತೋಷದಿಂದ [ಕೂಡಿದೆ] ಗಂಧರ್ನ ಚಕ್ರವರ್ತಿಯ 
ಅವ್ಪಣೆಯನ್ನು ಕರೆಯಲ್ಲಿ ಥರಿಸಿ [ನೀವು] ಏನು ಮಾಡಬೇಕೆಂಬುದನ್ನು ತಾನಾಗಿಯೇ ಆಗ್ರಹೆಪೂರ್ವಕನಾಗಿ 


೭ ವಿನಾಹೆ ನುಂಗಳೆ ದೂತಾಳಾಪಂ [TE 


ವಗೆನಕೆನಾಕೆ ಸೈರಮೆಕೆಗೊಂಡು ತದೀಯ ಕೃಪಾಣಕೃನ್ಣಸ 
ನ್ನೆಗನೆಳಸಿತ್ತು ಕೋಶಕುಹೆರಕ್ಕೆ ಕರಾಂಬುಜನೀಪ್ಸಿತಾರ್ಥ ನೃ 
ಪ್ಟಿಗಳನಿಳಾತಳಂ ತಣಿನಿನಂ ಕಲಕಮತ್ಯನಥಧೂಕುಚಾಗ್ರಶೆ 


ಯೈಗೆ ಮೊಗಸಿತ್ತನಾಕುಳಸುಖಂ ಕೃತಕೃತ್ಯ [ಶೊಳಲ್ಲದಕ್ಟುಮೇ] ॥ 9೪ 
ಬಾಪ್ಸುಕಿ ಖಚಕೀಶ್ವರ ಮಲಕ | ದಪ್ಟೊಡಮಿದಿರಪ್ಪರಿಲ್ಲ ಬೇಡಿದುದೆಂ ತಂ 

ದೊಪ್ಬಿಸದವರಿಲ್ಲಾಜ್ಞೆಗೆ | ತಪ್ಪುವರಿ್ಲೆಲ್ಲಿಯುಂ ನೃವಾಳರ್‌ ಜಗಡೊಳ್‌ ॥ 3೫ 
36 ಮಸಗಿಡೆ ಜಗುನೆಯೆ ಮಡು | ಡೊಕಿ ತನಗೆನಿಸುವುಡು ನೀಲನುಯೆ ತದ್ರಾಜಾ 

808008 08, ತರಂ | ತರದೆ ಬರುತ್ತಿರ್ನ ವಾಜಿರಾಜಿಗಳಿಂದಂ ॥ “೬ 
ವರವಸ್ತುಚಯಂ ಚೆರಸಧಿ | ವರಂ ಕಾಣಕ್ಕೆ 5००४ छू डू.8 ಬಂದಂ 

ತಿಕಿ ತೋರ್ಪುದುನಾಯಕ ಕ | ತ್ನರಾಶಿವೆರಸಹಿತರಟ್ಟಿದಿಭ ನಿಕುರೆಂಬಂ || ೨೭ 

ಮತ್ತಂ 


ಕುಲಭೂಭ್ಯತ್ತತಿ ಗೋತ್ರಮುಗ್ರಕಿರಣಂ ಮಿತ್ರಂ ಕಡಕ್ಟೇಳಿಗೊಂ 

ಶುಲಿಯುತ್ತಿರ್ಫುಮ ತಾರಕಾರಮಣ [ನಾದಂ ಫೋಡಿ ಕೊಂಕಿ] ರ್ನನೆಂ 

ಡೊಲನಿಂ ಮತ್ಸತಿಯಿಂತಿನರ್ಗೆ ಸಲಿಸಂ ಭೂಭ್ಯತ್ವಮಂ ಕೇಜಮುಂ 

ಸರೆ ರತ್ನಾಢ್ಯೈತೆಯಂ ಕಳಾಧರತೆಯೆಂ ಮಿಕ್ಕರ್ಗೆ ಸೈರಿನ್ಟನೇ | ೨೮ 





ಅಪ್ಪಣೆ ಮಾಡಿದ್ದಾನೆ. ೨೨-೨ | ಅನನ ಕೈಗತ್ತಿಯೆಂಬ ಕೃಷ್ಣಸರ್ನವು ಶತ್ರುಗಳನ್ನು [ನಿಶೇಷವಾಗಿ] ನೇಕ 
ವಾಡೆ ಆಹಾರವಾಗಿ ಮಾಡಿಕೊಂಡು, [ಅ ಶತ್ರುಗಳ] ಭಂಡಾರನೆಂಬ ಬಿಲಕ್ಕೆ ಹೊಗಲು ಬಯಸಿತ್ತು , ಅನನ 

ಗಳೆಂಬ ಕಮಲಗಳು ಭೂನುಂಡಲನೆಲ್ಲ ಕೃಪ್ತಿಯಾಗುನಂತೆ ಇಷ್ಟಾರ್ಥನೆಂಬ ಮಳೆಯನ್ನು ಕಕಿದು ಯಕೆಸ್ಸೆಂಬ 
ವಧುವಿನ ಕುಚಾಗ್ರದಲ್ಲಿ ಮಲಗಲು ಅನೇಕ್ಷಿಸಿತ್ತು. ಇಂತಹೆ ಅವ್ಯಾಜನಾದ ಸುಖವು ಧನ್ಯಾತ್ಮರಿಗಲ್ಲದೆ ಡೊರಕು 
ತ್ರಜಿಯೆ? ॥.೨೪ ॥ ಭರೆ ಭರೆ ಗಂಧರ್ನ ರಾಜ! ಮುರಿತಾದರೂ ಆತನನ್ನು ಇದಿರಿಸುವವರಿಲ್ಲ, ಆತನು ಬಯೆಸಿ 
ಡುಡನ್ನು ತಂದು ಒಪ್ಬಿಸಡವರಿಲ್ಲ; ಆತನ ಅಸ್ಪಣೆಗೆ ತಪ್ಫುವಂತಹೆ ರಾಜರುಗಳು ಜಗತ್ತಿನಲ್ಲಿ ನಲ್ಲಿಯೂ ಇಲ್ಲ. ॥ ೨೫ ॥ 
ಶತ್ರುರಾಜರು ಒಡಕೆಯೇ ಕೊಟ್ಟು ಕಳುಹಿಸುತ್ತಿಕಲಾಗಿ ಗುಂಪುಗುಂಪಾಗಿ ಬರುತ್ತಿರುವ ಕುಮರೆಗಳ ಸಮೂಹ 
ದಿಂದ ಆ ರಾಜನ ಅಂಗಳನು ३९७ ಕಾಂಕಿಯಿಂಪ ತುಂಬಿ ತೆರೆಯಿಂದ ಪ್ರಕ್ಷುಬ್ಧವಾವೆ ಯೆಮುನಾನದಿಯೆ ನುಡು 
ನನ್ನು ತನಗೆ ಸಮಾನ ಎನಿಸುತ್ತದೆ. (ಹೋಲುತ್ತನೆ), ॥ 3६. ॥ ಶೆತ್ರುರಾಜರುಗಳು ರತ್ನರಾಶಿಯೆ ಸಹಿತವಾಗಿ 
[ಆತನಿಗೆ] ಕಳುಹಿಸಿರುನ ಆನೆಗಳ ಸಮೂಹವು ಶ್ರೀಷ್ಕವಾದ ವಸ್ತುಗಳನ್ನು ತೆಗೆದುಕೊಂಡು ತನ್ನ ಚಕ್ರನರ್ಕಿ 
ಯನ್ನು ಕಾಣುವುದಕ್ಕಾಗಿ ಕುಲನರ್ವತವು ಬಂದಹಾಗೆ ಕಾಣುತ್ತದೆ. || 3० ॥ ಮತ್ತು-. ಕುಲಸರ್ನತ 
ಸಮೂಹವು ಗೋತ್ರ (20६ 58०४, ಬೆಟ್ಟಿ) ಕೈ ಸೇರಿಡುಡೆಂಡೂ ಸೂರ್ಯನು ಮಿತ್ರ (ಸೂರ್ಯ, ಗೆಳೆಯ) 
ನೆಂಡೊ, ಸಮುದ್ರವು ಮೇಕೆಮೀರಡೆ ಧ್ವನಿಮಾಡುತ್ತಿರುವುಡೆಂದೂ, ಚಂದ್ರನು ವಿಶೇಷನಾಗಿ ತಣ್ಣಗೆ ಅಡಗಿರುವ 
ನೆಂದೂ, ನನ್ಬು ಮಹಾರಾಜನು ಪ್ರೇಮದಿಂದ ಇನರಿಗೆ ಕ್ರಮವಾಗಿ ಭೂಭೃತ್ವ (ಭೂಮಿಯನ್ನು ಧರಿಸಿರುವುದು, 
ರಾಜ) ನನ್ನೂ ತೇಜಸ್ಸನ್ನೂ, ರತ್ನದ ಐಶ್ವರ್ಯವನ್ನೂ ಕಳಾಧರತೆ (ಹದಿನಾರು ಕರೆಗಳನ್ನು ಧರಿಸಿರುವುದು ಕಲಾ 
ಪ್ರೌಡಿನೆ)ಯನ್ನೂ ಸಲ್ಲಿನುತ್ತಿದ್ದಾನೆ. (ಇನರನ್ನುಹೊರತು) ಮಿಕ್ಕವರು ಮೆಕಿಡಕೆ ಆತನು ಸೈರಿಸಿಯಾನೆ ? I ssl 


೫9 ನರ್ಥಮಾನ ಪುರಾಣಂ 


ರಾಜನೆಸರ್ಗೆಡಆಡೆ ३ | ಸ್ಟೇಜಿಸುಗುಂ ತನ್ನಸೆಂದು ಥನಳಚಿತ 


ವ್ಯಾಜದಿನೋಲಗಿಸುವನಥಿ | ರಾಜನನೆನೃುತಾಂಶು ನೀಲನುಣಿಕಳೆಶಾಂಕಂ | Us 
; ಉರವಣಿಸಿ ತಮ್ಮನಬಾಗುಂ | ಧುರೆಡೊಳಿದೆಂದಂಜಿ ಹೊಗರ ನೆನದಿಂ ರಿವು ಭೂ 
ಸರ ನೊಸಲಕ್ಕರಮಿರ್ಪುವು | ನೆರೆದು ಶರಣ್ಟೊಕ್ಳಿಳಾಧಿಸನ ಕೂರಸಿಯೊಳ್‌ | 80 
ಆಡೊಡಂ... 
ಫನಸಹೆಜತೇಜನಾದೊಡ | ನಿನನಾನ್ನನಿದಾಘಸಧಿಕ ತೇಜೋನುಯನ 
ಪ್ಪಿನಿನನಥರಿನನಕ್ಕುಮೆ | ನುನಡೊಳ್‌ [ಸನ್ಕ್ರೈತ್ರಿಗೆಳಸು] ನಂ ಚಕ್ರಥರಂ ॥ ೩೧ 


ಇಂಡುವುನಿರುಳುಂ ದಿನನುಣಿ | ಯೆಂ ದಿನಮುಂ ನುಣಿಯುನೆಸೆನ ಕೇನಣಮುಂ ತಾ 
ಮೊಂದಿದವೊಲಕ್ಕುಮನುಬಂ | ಥಂ ದೃಢೆಮಾನಂದು ಖಚರಸತಿಗಂ ಫಿನುಗಂ | ೩೨ 


ಎಂಡು ನಿಜರಾಜಕೀಯ ಪ್ರಧಾನ ಸಂನುತಮುಮಾತ್ಮೀಯೆ ನಿಸೃಸ್ಟಾ ರ್ಧ ದೂತ್ಯೋಚಿತಮುಮಾಗೆ 
(ನನಚನಂಗಳಂ ಮೆಟ್‌ದು ಕಿಟ್‌ದು ನೊಟ್ಟಆಸೊಳುತ್ತರಂಬಡೆಯೆದ ತಚ್ಚಕನನಜ್ಞಾ ಕಾಯನಾನಕನಾಗಿ 
ನಿಜನತಕಿಯಥಾಜ್ಞಾ ಹಿತ ಪ್ರತಾನ ಮುಖರನಿಂತೆಂದಂ 


ತನೆಗೀನೆನೆಂು ನಿಜನಂ | ನನೆಯಂ ಜ್ವಲನಜಟ ಫಿಮಗೆ ನಂಚಿಿ ತಂದಿ 
ತ್ರಕೆನಿನ್ನ ನಾರ್ತೆಯಂ ಕೇ | ४) ನಿಸರ್ಗಪಟು ಪ್ರತಾಪ ಮುಹಿನೋದ್ದಾಮಂ | ೩೩. 


ತನ್ನ ರಾಜನೆಂಬ ಹೆಸರು ಅಳಿಸಿ ಹೋಗುನಹಾಗೆ ತನ್ನನ್ನು ತೇಶೋನಿಹೀನೆನಾಗಿ ಮಾಡುನನೆಂದು ಚಂದ್ರನು 
ಫೀಲರತ್ನದ ಕಲಶದಿಂದ ಕೂಡಿದ ಶ್ವೇತಛತ್ರದ ನೆಸದಿಂದ ಆ ಚಕ್ರವರ್ತಿಯನ್ನು ಸೇನಿಸುತ್ತಿದ್ದಾನೆ. ॥ ೨೯ ॥ 
ಕೋಪದಿಂದ ಯುದ್ಧದಲ್ಲಿ ತಮ್ಮನ್ನು ನಾಶಮಾಡುನನೆಂದು ಹೆನರಿ ಕತ್ರುರಾಜರ ಹಣೆಯೆಬರೆಹವು ಆ ರಾಜನಿಗೆ 
ಶರೆಹಾಗಿ ಆತನ ಕತ್ತಿಯ ನೊನೆಯಲ್ಲಿ ಕಾಂತಿಯ ನ್ಯಾಜದಿಂದ ಸೇರಿಕೊಂಡಿರುತ್ತದೆ. ॥ ೩೦ | ಆದೆರೂ ಕೂಡ 
ಆ ಚಕ್ರವರ್ತಿಯು [ಸ್ವಭಾವ ಸಹಜನಾದ ತೇಜಸ್ಸಿನಿಂದ ಕೂಡಿದವನಾದರೂ] ಸೂರ್ಯನ ಪ್ರಖರನಾದ ಬಿಸಿಲಿ: 
ನಂತೆ ನಿಕೀಷ ಕೇಜೋಮುಯನಾದರೂ ಏನನ್ನಾದರೂ ಅನೇಕ್ಷಿಸತಕ್ಕವನೆ १ ಆದರೊ ನುಸಸ್ಸಿನಲ್ಲಿ ಒಳ್ಳೆಯ 
ಸ್ನೇಹೆನನ್ನು ಬಯಸುತ್ತಾನೆ. ॥ 90 ॥ ನಿನುಗೂಳಿ ನಿದ್ಯಾಥರೆ ಚೆಕ್ರವರ್ಕಿಗೂ ಬಾಂಧವ್ಯವು ದೃಢನಾದ ಪಕ್ಷ 
ದಲ್ಲಿ ಚಂದ್ರನೂ ರಾತ್ರಿಯೂ ಸೂರ್ಯನೂ ಹಗಲೂ, ರತ್ನವೂ ಕುಂದೆಣದ ಕೆಲಸವೂ ಪರಸ್ಪರ ಸೇರಿದ ಹಾಗೆ 
ಆಗುತ್ತದೆ, ೩೨! ಹೀಗೆಂದು oN ರಾಜಕೀಯ ಮುಖ್ಯ ಕಾರ್ಯಕ್ಕೆ ಹೊಂದಿಕೊಂಡುದೊ, ತನ್ನ ಮುಖ್ಯ 
ಕಾರ್ಯನಾದೆ ದೂತೋಚಿತವಾದುದೂ ಅಗುನಂತೆ ಸಾಮೋನಾಯೆನ ಮಾತುಗಳನ್ನು ಪ್ರದರ್ಶಿಸಿ ಬೇಗ ಉತ್ತರೆ 
ನಡೆಯೆನೆ, ಆ ಗಂಧರ್ನನೂತನು ಏನೊ ಕಿಳಿಯದನನಾಗಿ, ತನ ಸ್ವಾಮಿಯು ಅನ್ಸಣೆಮಾಡಿದೆ ಪ್ರಕಾರ ಪ್ರತಾಸಡ” 
ಕುಡಿಗಳನ್ನು ಹೀಗೆಂದು ಹೇಳಿದನು. ತನ್ನ ನುಗಳನ್ನು ತನಗೆ (ಹೆಯಗ್ರೀನನಿಗೆ) ಮದಡುನೆ ಮಾಡಿಕೊಡುನೆಸೆಂದು 
ಹೇಳಿದ್ದ ಜ್ವಲನ ಜಟಿಯು ನೋನದಿಂದ ಅನಳನ್ನು ಕಂದು ನಿನುಗೆ ಕೊಟಿ ಸೆನ್ನುನ ಸುದ್ದಿ ಯನ್ನು ಕೇಳ್ಳಿ ಸ್ವಭಾನ 
ಶೊರೆನೂ ಸರಾಕ್ರನುದ ನುಹಿನೆಯಿಂದ ಎಣೆಯಿಲ್ಲದನನೂ ಅವ ಗಂಧರ್ನ ಚಕ್ರವರ್ತಿಯು | ೩೩ ॥ “ನಿಶ್ವಾಸದಿಂದ 


೭ 9535 ನುಂಗಳೆ ದೊಕಾಳಾಪಂ 0೫೧ 


ನಜಿಪಿಂ ದೊತನ ಮಾತುಗೇಳ್ಳು ನೆಧುವಂ ತಂದೀಯೆ ಮುನ್ನೆನ್ನೆ ಚಿ 

ಶ್ರಡೊಳಿರ್ದಂದಣೆ ನಂಟುಮಾಡಿ ಸಿರಿಯಿಂಡೆನ್ನೊಳ್‌ ಸಮಂ ಮಾಲ್ಟ್‌ಸೀ 

ಯೆಜೆ ನಿಂದಂದು ಸುರಮ್ಯರಾಜ್ಯಮಸನೆ ಬೇರಿಂ ಕೇಟ್ಸ್‌ನೆಂಡೆತ್ತಿ ಬಂ 

ವಿನಿ ಬಿಟ್ಟಿರ್ದನನಂಧ್ಯಕೋನನಕಾಧೀಶಂ ಕಧಾನರ್ತಡೊಳ್‌ || ೩೪ 


ಸಲಿಸೆ ನಿಜಾಜೆ ಯನಿ! ಕೋ | ನುಲೆಯನೆ ವಿಕಯಕ್ಕೆ ಮೆಚಿ, ಕಳಿಪುಗು"ಮಾಜಾ 
ಫಳಮೈಕ್ನ ರ್ಯಂ' ಶ್ಲಾಫ್ಯನೆ | ನಿಳಾಸಿನೀ ಸ್ವರ್ಣವಸ್ತುನಾಹನನಿನಹೆಂ ॥ ೩೫ 


ಸಿರಿನಿಂೆಳ್‌ ಮನೆಗಟ್ಟಿ ಫೇರುಕೆದೊಳುರ್ನೀಕಾಂತೆ ತೋಳಿಂದಗ 
ಲ್ಲಿಕಳೋತಿಚ್ಛಿಗೆ ನರ್ಶಿಷರ್‌ ನಿನಿಢನಿದ್ಯಾಡೀನಿಯರ್‌ ಬೇಕ ಖೇ 
ಚಿಕೆ ಶುದ್ಧಾಂತಮನಂತಮಂ ಸರಳೆ ನೆಂಡಿರ್‌ ನೇಟನಿನ್ಮೂ ವಿಯ 
ಚ್ಚರನಾ[ಲ]ಂ ನಿನುಗಿತ್ತಕೆಂಬ ಚಲದಿಂದಿೀ ಕನ್ನೆಯಂ ಬೇಡಿದಂ 928. 
ಎನುತುನುಧಿರಾಜನಿಷ್ಟ್ಯರ ನಿಫೈಷ್ಟಪೀರೋಸನಿಷ್ಟರಂ ಜೃಳನಜಟಿಯಂ ಕಟಾಕ್ಷಿಸಿ ಬಹುನರಿಚಯೋವಾ 
'ಬಂಭಜಾಸಳದಿನಿಂತೆಂಡಂ 


ಜಗದೊಳಗೆ ಜಸಂಬಡೆವರ್‌ | ನುಗಂದಿಂಿವರಿನಕನಕಟಿ ನಿಷನನ್ಲಿಯನೇ 


ಕೆ ಗಡಂ ಕೊಡರ್ಟಿ ಕಿಡಿಸಲ್‌ | ಬಗೆಡ್ಯಿ ಸುಡುಗಾಡ ನಿಕಗಮೇನಿಡು ಹಿತಮೇಃ ॥ ೩೬ 
ಮೇಲಟ*ಯದೀ ನುಗಂಗೀ | ಜಾರೆಯಫೀವುನೆ ಖಗೇಂಪ್ರ ನೆಜಿಮನಸಟೀದುಂ 
ಕಾಲೋಕಗನೆಂಜಲಿಸಿದ | ನಾಲಂ ಕುಡಿಯಿಪುಜಿ ಮಜ?ದುಮಜಕಯೆದ ಶಿಶುನಂ | ೩೮ 





ಮೂತನ ಮಾತುಗಳನ್ನು ಕೇಳಿಕೊಂಡು ನಥುವಾದ ಗಂಥರ್ನಕುಮಾರಿಯನ್ನು ತಂಜೊಪ್ಪಿಸಿದರೆ ಈ ಮೊದಲು ನನ್ನೆ 
ನುನಸ್ಸಿನಲ್ಲಿದ್ದ ०४ ಬಂಧುತ್ತವನ್ನು ಬೆಳೆಸಿ ಐಶ್ಲರ್ಯದಲ್ಲಿ ನನಗೆ ಸಮಾನನನ್ನಾಗಿ ನಾಡುತ್ತೀನೆ, ಹಾಗೆ ಕೊಡದಿ 
ಇದ್ದರೆ ಸುಕಮ್ಯರಾಜ್ಯನನ್ನೇ ಬೇರು ಸಹಿತ ಕಿತ್ತು ಹಾಕುತ್ತೇನೆ” ಹೀಗೆಂದು ಸಾರ್ಥಕ ಕೋಸನಾದ ಅಳಕಾ 
(४,080 ದಂಡೆತ್ತಿ ಬಂದು ರಧಾನರ್ತದಲ್ಲಿ ಬೀಡುಬಿಟ್ನಿವ್ಲಾಕೆ. | ೩೪ ತನ ಅವ್ಪಣೆಯಂತೆ ಈ ಕೋನುರೆ 
ಯೆನ್ನು ಕಂದಿತ್ತಕಿ ಆ 98038) ಮೆಚ್ಚಿ "ಜಾ ಫಲವು ಐಶ್ಲರ್ಯ' ಎನ್ನುವಂತೆ, ಶಾ ಫೈನಾದ ಸುಂದರಿಯರು 
ಬಂಗಾರ ವಸ್ತು ನಾಹನೆ_ಇನುಗಳ ಸಮೂಹನನ್ನು ನಿನುಗೆ ಕಳುಹಿಸುತ್ತಾನೆ. ॥ ೩೫ ॥ ತನ್ನೆ ನಿತಾಲನಾಡ 
ಎಡೆಯಲ್ಲಿ ಲಕ್ಷ್ಮಿಯು ನುನೆಮಾಡಿಕೊಂತು ನಿಂತಿಡ್ನಾಳೆ, ಭೂ ಕಾಂತೆಯು ತನ್ನ ತೋಳುಗಳಿಂದ ಅಗಲಣೆ 
ನಿಂತಿದ್ದಾಳೆ, ಬಗೆ ಬಗೆಯಾದ ವಿದ್ಯಾ ದೇವತೆಯರು ಆತನ ಇಸ್ನದಂತೆ ನಡೆಯುತ್ತಾರೆ, ಗಂಧರ್ನ ಕಮಣಿಯರಿಂಪೆ 
ಅಂತಃಪುಕವು ಅಸಂಖ್ಯಾತವಾಗಿಣೆ ಆತನಿಗೆ ಹೆಂಗಸರು ಒಂದು ರೆಳ್ಳವೆ ? ಹೇಳು. ನಮ್ಮ ಈ ಗಂಥರ್ನ ರಾಜನು 
[ನನ್ಮು ಪಾಲನ್ನು] ನಿಮಗೆ ಕೊಟ್ಟಿನಲ್ಲಾ ಎಂಬ ಒಂಡು ಹೆಟಿದಿಂದ ಮಾತ್ತ ಈ ಕನ್ನೆಯೆನ್ನು ಬೇಡುತ್ತಿದ್ದಾನೆ. ॥ಯ೬॥ 
ಹೀಗೆಂಬುದಾಗಿ ಚಕ್ರವರ್ತಿಯ ಸಿಂಹಾಸನದ ४५, 80 8१०७ ಮೇಟಿ 5७४३७ ಜ್ವಲನಜಔಯನ್ನು ಕಡೆಗಣ್ಣಿ 
ನಿಂದ ನೋಡಿ ಅಕಿಸರಿಚೆಯೆಡ ಸಲಿಗೆಯಿಂದ ಚನಲನಾಗಿ ಹೀಗೆ ನುಡಿದನು ಎಲೈ ಸುಡುಗಾಡವಕ್ತೆ ಈ ರಾಜ 
ಕುಮಾರರು ಲೋಕದಲ್ಲಿ 'ಕೀರ್ಕಿಶಾಲಿಯಾಗುವನರು, ಅಯ್ಯೊ I ಅವರನ್ನು ನಿಷಡ ಬಳ್ಳಿಯನ್ನು ಸೇರಿಸುವುದರೆ 
ಮೂಲಕ ಹಾಳುಮಾಡುವುವಕ್ಳೆ ಯೋಚಿಸಿನಿಯಲ್ಲಾ | ಇನರಿಂದೆ ನಿನಗೆ ಹಿತನಾಗುತ್ತಜಿಯೆ? ॥೩೭॥ 
ಗಂಥರ್ನಚಕ್ರವರ್ಕಿಯು ಬಯಸಿರುವುದನ್ನು ತಿಳಿದೂ ಮುಂದಾಗುವುದನ್ನು ತಿಳಿಯನೆ ನಿನ್ನ ಮಗಳನ್ನು ಈ ರಾಜ 


583 ವರ್ಧಮಾನ ಪುರಾಣಂ 


ಎಂದಿಂತುಹಿತನಚಚ್ಛಲದಿಂ ತನ್ನುಮಂ ತಮ್ಮನುಮನೆಬಳಕೆಯಿನಿಳಿಸಿ ನಿಜರಾಜಕೇಜದಿಂ ಜಲನಜಟಯೆ 
ನುಕನಣಿಸಿ ನುಡಿನ ಖೇಚಕಚಕನನಾಕೃಮಿಸಿ- 
\ 


ಎಂಬೊ ಕಡಿದನಕಿ ದೂತನು | ಮಂ ಬೂತುಮನೆಂಡು ಬಾಯ್ಗೆ ವಂದಂವನೆನು 
दूं ० ಬಗೇಜ್ವೆಯೆನಿತು ನುಟುಗಿಡೊ | ಡಂ ಬರ್ಕುಮೆ ಪುಣ್ಯಫಲನುಪುಣ್ಯಂಗೆಂತುಂ | ರ್ಷ೯ 


ಎಂದು ನಿರ್ಭರಾನಿರ್ಭತ ಕ್ರೋಥಭರಧಿನುರನಣಿಸಿ ಬನರಕ್ಕೊಡರ್ಚಲನುಗೆಯ್ದ ಹೆಳಥರಂಗುತ್ತರೆಂಗುಡನಿ 
ತನಗಭಿಮುಖದೊಳಿರ್ದ ಜನಾರ್ದನಂಗಿಂಕೆಂದಂ_... 


ಆಕಿಕುಟಳ ನಕೃತಿಯೆ ನರಿ| ಇತ ದುಃಖಾಕರನೆ ಯುನತಿಜನಡಾಮಿಸಡೊಳ್‌ 
ಕೆತನಾಗಿ ಬಡಿಶಸಲಕಬ | ಳ ತೃಷ್ಣೆಯಿಂ ನರಿನ ಶಫೆಳಮಂ ನೆನೆಯಿಪುಣೇ ॥ , ೪೦ 


ಎನುತ್ತುನುನಿತಟಸೊಳೆ ಮಾಣಿ ಸೆಗರ್ವಧಾನ್ಯೊ 8೯ನಚಾರೆಚಾನಳಂ ಪ್ರಜಾನತಿಮಹೀನತಿಗನಿಂ 
3080... 


ಎಳಗಜು ॥03030%% 30 ನು | ಕೃಳಿನರ್‌ ಮುಂಡಟನಕೆ ಭನದ್ವಿಥರಿರ್ದಂ 
ಗಳ ಫುಕೆಳಿಲ್ಲದ ಸೆಚ್ಚಿಂ | ಕುಳಳ್ಳೆ ಕೇಡನ್ಫೊಡರಸ ಕಡಿಗಣಿಸುವುಡೀ ॥ ೪೧ 


ನಿಂದಿಂತು ಬಗೆಗೆನಂದಂತೆ ಸಭಿಯೊಳಭಯೆಂ ನಿರರ್ಗಳಂ ಗಳವುನಣಕಕ್ಕೆ ಕೆಳರ್ದು ಭೊಂಕೆನಿರ್ದೆಡೆಯಿಂ 
ಕರಿಯ ಸಿರಕ್ಕೆ ಲಂಭಸುನ ಸಿಂಗದ ನುಸಕನುಂ ನಡೆದ ಕಡುನಿನೊಳ್‌ ಪೊಣ್ಮಿದ ಸೆಮುಷ್ಯೂತಾವೇಕನಕದಿನಾಶ್ಮ 





ಕುಮಾರನಿಗೆ ಕೊಡುವುಜಿ? ಏನನ್ನೂ ಅರಿಯದ ಮಗುನಿಗೆ ಕಾಳಸರ್ನವು ನಿಂಜಲು ಮಾಡಿಡ ಹಾಲನ್ನು ನುಕಿ 
ತಾಡರೂ ಕುಡಿಸುತ್ತಾಕೆಯೆ ? ॥೩೮॥ ಹೀಗೆಂಬುದಾಗಿ ಹಿತನುಡಿಗಳ ವ್ಯಾಜದಿಂದ ತನ್ನನ್ನೂ ತನ್ನೆ ತಮ್ಮ, 
ನನ್ನೊ ಡುರ್ಬಲರೆಂದು ಹೀಯಾಳಿಸಿ ತನ್ನ ರಾಜಕೇಜಸ್ಸಿನಿಂದ ಜ್ವಲನಜಔಯನ್ನು ಧಿಕ್ಕರಿಸಿ ಮಾತನಾಡುತ್ತಿ 
0४४ ಗಂಢರ್ನಜಾರನ ಮೇರೆಬಿದ್ದು- [ಬಲರಾನುನು] ಎಲವೊ, ನಾಚಿಕೆಗೆಟ್ಟ ದೂತನನ್ನು ಕಡಿಡು ಹಾಕುತ್ತಾ 
ಕೆಯೆ ಎನ್ನುತ್ತೀಯೊ ? ಬಾಯಿಗೆ ಬಂದುದನ್ನೆಲ್ಲ ಉದ್ಧಟಿತನದಿಂದ ಬೊಗಳುತ್ತಿದ್ದೀಯಲ್ಲ | ಎಸ್ಟು ಅತ್ತಕೆ ತಾನೆ 
ಫುಣ್ಯಧಲವು ಪುಣ್ಯ ಮಾಡದನನಿಗೆ ಬರುತ್ತಜಿಯೆ? ॥ ೩೯ ॥ ಹೀಗೆಂದು ತುಂಬಿ ಮೈನೆತ್ತಿರುವ ७७०0 ಕೋಪ 
ದಿಂಡ ವಿಜೃಂಭಿಸಿ ಯುತ್ಸ ಮಾಡಲು ಸಿದ್ಧನಾಗುತ್ತಿರುವ ಬಲದೇವನಿಗೆ ಅನನು ಉತ್ತರವನ್ನು ಕೊಡದೆ, ತನಗೆ 
ಇದಿರಾಗಿ ಇದ್ದ ಜನಾರ್ದನ (ವಾಸುಜೀನ) ನನ್ನು ಕುರಿತು ಹೀಗೆ ಹೇಳಿದನು. ಅತ್ಯಂತ ನೋಸಗಾರಯೊ ಸ್ವಾಭಾ 
ನಿಕನಾಗಿಯೇ ಕಡೆಯಲಿ ದುಃಖನನ್ನುಂಟುಮಾಡುನನರೊ ಆದ ಹೆಣ್ಣುಗಳ ಆಸೆಯಲ್ಲಿ ಲಂಸಟಿನಾಗಿ ಗಾಳದ 
ಮೇಲಿರುವ ತುತ್ತಿಗಾಗಿ ಆಸೆಯಿಂದ ಓಡುವ ವುಟ್ಟಿಮೀನನ್ನು ಜ್ಞಾನಕಕ್ಕೆ ತರುನಂತೆ ಮಾಡುತ್ತಾರೆಯೇ. ॥ ೪೦ | 
ಹೀಗೆಂದು ಹೇಳುತ್ತಾ ಅಸ್ಪಕ್ಕೆ ಸುನ್ಮುನಾಗಣೆ ಗರ್ನದಿಂದ ಕೂಡಿದ ಉದ್ದಟತನದ ಚನಲತೆಯಿಂದ ಪ್ರಜಾಸತಿ 
ನುಹಾರಾಜನಿಗೂ ಹೀಗೆಂಡು ಹೇಳಿದನು ಎಕ್ಯೆ ಮಹಾರಾಜಕ್ಕೆ ಎಳೆಯ ಕರುವಿಗೆ ಭಯವು ಗೊತ್ತಾಗುತ್ತ 
ಜೆಯೆ? ಈ ಸಣ್ಣ ಮಕ್ಕಳು ಮುಂಡಾಗುವುಡನ್ನು ತಿಳಿಯುತ್ತಾಕೆಯೆ ? ನಿನ್ನಂತಹನರಿದ್ದೂ ಕೂಡ ಕೆಲಸಕ್ಕೆ 
ಬಾಕೆದ ಹೆಣ್ಣಿ ನಿಂದ ನಂಶಳ್ಲೇ ಕೇಡಾಗುವಂತಿದ್ದಕೆ ಅದನ್ನು ಕಡೆಗಣಿಸುತ್ತಾಕಿಯೆ ? || ೪೧ ॥, ಹೀಗೆಂಡು ಮುನ 
ಸಿಗೆ ಬಂದಂತೆ ಸಜಿಯಲ್ಲಿ ನಿರ್ಭಯವಾಗಿ ಒಂದೇ ಸಮನಾಗಿ ಹೆರೆಟಿನ ಅನಮಾನಕ್ಕೆ ಕೆರಳಿ, [ಸಭೆಯಲ್ಲಿದ್ದ 


೭ ವಿನಾಹೆ ಮಂಗೆಳ ದೂಕಾಳಾಪಂ ೧೫ 


ಪ್ರಜೀಶದೊಳ್‌ ಕೊಡರು ನಿಮಿರ್ಡುನೆೆ ನೈರಿವೃತ್ತಾಂತಾಯಸ್ಕಾಂತ ಪಾತದಿಂ ಕಾಳಕಾಳಾಯಸಡೊಳೊಗೆಡೆ 
ಕೋಮಜಾಳಮುಂ ಸಗೆಯೆನುಜಜಿ ಬಜುಗೆಯ್ಯೊಳಾಜಿಗೆ ಕಡಂಗಿ ಪೊಜನುಡುನ ಕಡುಗಲಿತನನುನಟ್‌ದು 
ವಲ್ಲಭಪ್ರಣಯದಿಂ ಬೀರೆಸಿರಿ ನಿಗುರ್ನಿಸಿಡೆ ಸಂಕನೋಡ ವಜ್ರದ ಸಿರ್ಪುಗಳಿನೆನಿಸ ಮೆಯ್ದವಿರ್ಗಳಿಡುಕುಕೊಳು 
ತುಟಿಗಿ ಕೋಣುವ ಬೆನುರ ಬಿಂದುಗಳು ಅಂತಃಪ್ರದೀಪ್ರ ಕೋಪಾಗ್ದಿತಾಸದಿಂ ನಸುಪೊಂಗಿ ಕಾಯ್ದು 
ನೆಂಬಂಕೆ ಕೆಂಕನಾಡ ಫರ್ನೋದಬಿಂದುದೆಂತುರೆ ಕಪೋಳಫಳಕಂಗಳುಂ, ಸಮರಗನುನೋತ್ಸವೋತ್ಸಿತ 
ಪಸಕಾಕೆಯಂ ಪ್ರಿಸಕಾಕೆಯನನುಕೆ ನಿಯಮಿಸಿದ ನೇಣ್ಣಕಿನೆ ಬಿಗಿದು ಗಂಟಿಫ್ಕಿಡ ಪುರ್ನುಗಳು. ಪೊಸಸಪೂರ 
ಡೊತ್ತಿಕೊಳ್‌ ಸುಚಿನ ಕಿಉುನಲುಗುಲೆನಿಸಿ ತುಣುಗೆನೆಯ ಕೆರ್ಕೆಯೊಳ" ಕೊಳಂಗೊಳ್ಳ ಕಣ್ಣೀಕೊಡಳೆ 
ಘೊರ್ನಿಸುನ ತರಳಶಾರಕಂಗಳುಂ, ಪೊರ್ಕೊದಭಾಜಕದೊಳುರಿನ ಗಂಥಧಕಡ ಸೊಡಕ ಕುಡಿಯೆನಿಸಿ ಬಹಳ 
ಬಾಸ್ಟಾಯನಾನ ನಯನಪುಟಿಕೋಟಯೊಳ್‌ ಮಿಜುಗುನಕುಣಿತಾನಾಂಗಕಳಿಕೆಯುಂ, ಚಕೆಫುರುಸನಚಸ 
ನರುಸದಿಂ ಕನಿಷ ಶೋನರೆಸತರಂಗಿಣಿಯ ೆಕೆಗಳಲೆನದಿಂಡಲುಗುನಂತೆ ನಡುಗುನೊಡಲುಂ, ಬಿಡಜಿ ಕಡುಗಾಯ್ದೆ 
ನೀರರೆಸಡೊಳಬ್ಬರಿನ ನರುಸನಚನಾನರೋಹನುಂ, ದರನಿಘಟಿತೋಸ್ಕ ಪುಟಿವದನಮೂಸೆಯಿಂ ಫೆಟ್‌ಯೆ 
ಪೊಜನುಡಿಸಲಿಫ್ಸಿದ ನಕ್ಟ್ರನಾಳದ ಕಿದಿಯ ಗಾಳಿಯೆಸೆ ಕಂಸನೋತ್ಸುಲ್ಲನಾಸಾಪುಟಿಂ ಕೆದೆಟುವ ಕದುಷ್ನ 
ನಿಶ್ವಾಸವಿಸರಮುಮಗುರ್ವುವಡೆಯೆ, ಸರಿಸಚ್ಛ್ಯಮಾನ ಸಂಗರಸಮುತ್ಸಾಹ ಫಲನುನಾಸ್ಟಾದಿ ಸಂತಿರೌಡೊ 
ತ್ರುವ, ನಾಳಿ ಕಾಳಿಗಹೊಳಿನ್ನೆನ್ಮು ಕಲಿತನಕ್ಕೆ ನೀನೆ ಸ್ಕಿಯೆಂದು ಕೊಕಿಸೊಯ್ದು ನುಡಿನಂತೆ ಧಾತ್ರಿಯಂ 





ರಾಜ ಸಮೂಹನ್ಪ] ಇದ್ದಕ್ಕಿದ್ದಂತೆಯೇ ಇದ್ದ ಸ್ಥಳದಿಂದ್ಲ ಆನೆಯ ಕುಂಭಸ್ಥೆ ಳ್ಳ ಹಾರುನ ಸಿಂಹದ ಕೋಷನನ್ನು 
ನಡೆದು ಉತ್ಸಾಹದಿಂದ ಹುಟ್ಟಿದ ಆವೇಶದಿಂದ ಮನಸ್ಸಿನಲ್ಲಿ ಹೊಕ್ಕು ನಾಟ ನಿಂತುನೆನ್ನುನಂತೆ ಶತ್ರುನೃತ್ತಾಂತದೆ 
ಸೂಜಿಗಲ್ಲಿನಲ್ಲಿ ಕಪ್ಪು ಕಬ್ಬಿಣದಂತೆ ನಿಮಿರಿನಿಂಶ ಮೈಗೂದಲ ಸಮೂಹವೂ, ಶತ್ರುನನ್ನು ಲಕ್ಷಿಸಜೆ ಬರಿಯ 
ಕೈಯಲ್ಲಿ ०00४, ಉತ್ಸಾಹಗೊಂಡು ಹೊರಡುನ ಮಹಾಶೌರ್ಯನನ್ನು ತಿಳಿದು ಪ್ರಿಯಪ್ರೇಮದಿಂದ ವೀ 
ಲಕ್ಷ್ಮಿಯು ಸೃಷ್ಟಿಸಿದ ಸಿದ್ದವಾಗಿರುವ ನಜ್ರದೆ ಸಿಬುರುಗಳಿವು ಎನ್ನುನಂತೆ ಮೈಗೂದಲುಗಳ ಮುಥ್ಯದಲ್ಲಿ ತುಂಬಿ 
ಕಾಣಿಸುತ್ತಿರುವ ಬೆನುರು ಹನಿಗಳೂ, ಅಂತರಂಗದೆ್ಲಿ ಹೊತ್ತಿ ಉರಿಯುತ್ತಿರುನೆ ಕೋನಾಗ್ದಿಯ ಬಿಸಿಯಿಂದೆ ಸ್ವಲ್ಪ 
ಹೆಚ್ಚುಕಾಡುನೆಂಬಂತೆ ಕೆಂಪಗಿರುನ ಬೆನರು ಹೆನಿಗಳಿಂದ ತುಂಬಿದ ಕೆನ್ನೆಗಳ್ಳೂ ಯುದ್ಧಕ್ಕಾಗಿ ಹೊರಡುವಾಗ 
ಮೇಲಕ್ಳೈದ್ದ ಬಾವುಟನನ್ನು ಮೂರುಕಡೆಯೊ ಎಳೆದು ಕಟ್ಟಿರುವ ಹೆಗ್ಗಗಳೋ ಎನ್ನುವಂತೆ ಬಲವಾಗಿ ಗಂಟು 
ಕುವ ಹುಬ್ಬುಗಳ್ಳೂ ಹೊಸ ಪ್ರವಾಹ ಸಳ್ಳದಲ್ಲಿ ಕಾಣಿಸಿಕೊಳ್ಳುವ ಚಿಕ್ಕ ತಗ್ಗು ಎನ್ನುವಂತೆ ದೆಟ್ಟಿನಾದ ನಿಮೆ 
ಗಳ ಜೊತೆಗೆ ತುಂಬಿಕೊಳ್ಳುತ್ತಿರುನ ಕಣ್ಣೀರಿನೊಡಕೆ ಗರ್ಜಿಸುವ ಚಂಚಲನಾದೆ ಕಣ್ಣಗುಡ್ಡೆಗಳೂ ಪೂರ್ಣಪಾಕ್ರೆ 
ಯಲ್ಲಿ ಉರಿಯುತ್ತಿರುವ ಗಂಧಕದ ದೀಪದ ಬಕ್ತಿಯಂತೆ ನಿಶೇಷ ಕಣ್ಣೀರಿನಿಂದ ತುಂಬಿದೆ ಕಣ್ಣುಗಳ ಕೊನೆಯಲ್ಲಿ 
ಹೊಳೆಯುತ್ತಿರುವ ಕೆಂವಾದ ಕಡೆಗಣ್ಣೋಟಿನೆಂಬ ಸೊಡರಕುಡಿಯೊ, ಚಾರ ಮಾತುಗಳೆಂಬ ಮಳೆಯಿಂದ 
ತುಂಬಿಡ ಕೋಸರಸನೆಂಬ ನದಿಯ ಕೆರೆಗಳ ಚಲನೆಯಿಂದ ಅಲ್ಲಾಡುವ ಹಾಗೆ ನಡುಗುತ್ತಿರುವ ನೇಹೆವ್ರೂ ಒಂದೇ 
ಸಮನಾಗಿ ಕಾದ ವೀರರಸದಲ್ಲಿ ಕೇಳಿಬರುವ ಆರ್ಭಟದಂಕೆ ಕೋರ ನುಡಿಗಳಿಂದ ಕೂಡಿ, ಕ್ರೂರವಾಗಿ (ಆ ರಾಜ 
ಸಮೂಹವು) ಕೆಕೆದ ತುಟಿಗಳುಳ್ಳ ಬಾಯೆಂಬ ಕುಲುಮೆಯಿಂದೆ ಹೊರಕ್ಕೆ ಹೊರೆಡಿಸುವುದಕ್ಕಾಗಿ ಇಟ್ಟಿರುವ oly 
ನಾಳನೆಂಬ ಕಿದಿಯ ಗಾಳಿಯೋ ಎಂಬಂತೆ ಅಲುಗುತ್ತಿರುವ ಅರಳಿದ ಮೂಗು ಹೊರಣಿಲ್ಲುತ್ತಿರುವ ಬಿಸಿಯಾದ 
९४0४० ಭಯಂಕರನಾಗಲಾಗಿ, ಸರಿಣಕನಾಡೆ ಯುಜ್ಜೋತ್ಸಾಹೆನೆಂಬ ಹೆಣ್ಣನ್ನು ತಿನ್ನುತ್ತಿರುವಂತೆ ಹಲ್ಲು ಕಚ್ಚು 

3,008, ನಾಳೆ ಯುಡ್ಕದಲ್ಲಿ ನಮ್ಮ हंस), ಸರಾಕ್ರಮಳಕ್ಸೆ ಫೀನೇ ಸಾಕ್ಷಿಯೆಂದು ಕೊಡೆಯನ್ನು ತಟ್ಟಿ ನುಡಿಯುನಂತೆ 
ಭೂಮಿಯನ್ನು ಕಾಲಿಂಡ ಒಡೆಯುತ್ತಾ, ಮನಸ್ಸಿನ ಉಶ್ಟೀಗನೇ ಯುದ್ಧ ಪ್ರಯಾಣದ ಬಯಕೆಯನ್ನು ತಿಳಿಸುತ್ತಿಕ 


20 


೧೫೪ र ನರ್ಧನಾನ ಪ್ರರಾಣಂ 


ತೊಟ್ಟಿನ್ಸಳಿಸುನಂತರಂಗಸಂಗತಾನೇಗಭಾವನೆ ರಣಪ್ರಯಾಣಲಾಲಸೆಯಸನುನಿಸೆ, ಶರೀರನಾ ನೆಗೆಿದಂತಿಕಸೆ 
ನಸಜಿ ४७०) ಸಿಡಿದೇಟ್ವ ರಭಸನೊಗೆನಿನಂ ಜಗದೀರಸರಸತ್ತರಂಗಿಣಿಯನುನ್ಮುದ್ರೆ ರೌದ್ರರಿಸ ವೀರರಸ 
ಫೂಕಂಗಳೊರ್ನೊಡಲೆ ನೇಕಿಯಂ ನೂಳುನಿಸನೊತ್ತರಿಸೆ- 


ಜಡಿನ 88008 ಕಳೆಕಳೆ | ನೊಡನೊಗೆತಕೆ ಜೆಸನನೆಟ್ಟು ६6४0४ ಚಕೆನಂ 
ಕಿಡಿ ನುಡಿವ ಹಂಬನೆತ್ತುನ | ಕಡಂಗಿ ಮೂದಲಿಸ ರೆಭಸಮೇನುಣ್ಮಿದುಡೋ || ೪೨ 


ಅಂಶು ನಿರ್ಭರಕ್ಷುಭಿಕ ಸಾಗರತರೆಂಗಸಟಿಳನೆನೆ ಕೆಳೆರು ಫಳುಫಳುಸಿ ಘೊರ್ಣಿಸ ಕೃಪಾಳೆಸಂಕುಳದೊಳ 
ನಹೃತಪ್ರತಿಸೃಷಕಕಾಯುಧಂ ಶತಕಾಯುಧನೆಟ್ಟು ಚರನಚನ ಜಾಸಳಾಟೋಪ ಸಂಭೈತಸ್ಮಿತ ಮುಖಾರೆನಿಂಚನೆಂ 
ಮುಕುಂದೆಸನಿಂಕೆಂದಂ_. 


ಇನನಂ ಗಳಹಿಸಿ ನಗುತಿ | ರ್ಷ ನಿನೋಷಂ ಸಾಲ್ವುಷರೆಸ ಭನದೀಯ ಭಟಾ 
ಹನೆ ನನನಾಟಿಕನುಂ ಕೋ | ತುನೆ ಬಿಕದಕ್ಸಿಫಿಕಫೀನುದಿಕ್ನನಸಕನುಂ ॥ ೪೩ 


ಚಗಣಮುಗೆ ಬಾಣಷಕಿಯಿಂ । ಗಗನನಮೆ ಬಿಟ್ಲ 270 22०४) 2४५४6 ಚಿಡುವಿಂ 
ದುಗುನೆ ಬಿಡುಮುಕು ಗಳ್ಳಿರ | ಸು ಗೆಜಂಗಳ್‌ ಕೆಜಿಯೆ ಖಚಕಸೈನ್ಯಮಸಿಸುನೆಂ Il ५९ 


ಎಂಬುದುನುವರ್ಕನುರೂಸಮಾಗಿ 8४४8०००७;/ह 8४, ಜಯೆಸೇಫೆನಿಂತೆಂದಂ.... 


ಸುರನಥ್ಗದೊಳೊಡ್ಲಿ ದಹಿತನ | 30700 एं०४०)) ಕೊಳ್ಳ ನಿನೆಗಾನಿನಿಕೊಳ್‌ 
30308 ಕೆಡಿವ ಖಚರರ | ನರೂಧ್ಧದಿಂ ಸಜಿನೆನಡಕಿ ನಿ್ರೀಣಿಕೆಯಂ ॥ ೪ 


ಲಾಗಿ, ಜೀಹೆನನ್ನು ಮೇಲಫ್ಯಿಶ್ರಿಪಂತೆ ಚಡಸಡಿಕೆಯಿಂದ ಒಂದೇ ಸನುನಾಗಿ ಸಿಡಿದು ನೇಲಫ್ಕೇಳುನ ಕಭಸವು ಹುಟ್ಟು 
ವನು ರಾಜ ಸಮೂಹೆಡ ನದಿಯನ್ನು ಉಪ್ಳಿಸುನ ರೌಡ್ಛರಸ ನೀರರಸಗಳ ಪ್ರನಾಹಗಳು ಇಡ್ನಕ್ಸಿಷ್ದಂತೆಯೇ 
ಮೇಕೆಯನ್ನು ಮೀರುನಷ್ಟು ಪೆಟ್ಟಿನಾಗಲಾಗಿ_.. ಬಾಗಿಲು ಕಾಯುನನರು ಗಡರಿಸುತ್ತಿರುನ ಕಳಕಳದ್ವನಿಯ 
ಜೊತೆಯಲ್ಲಿ ತಾನು ಮುಂಜಿ ಏನು ಮಾಡಬೇಕೆಂಬುವನ್ನು ನೇಲೆದ್ದು ಪ್ರಾರ್ಥಿಸುತ್ತಿರುನ ಡೊತನನ್ನು ಬಯ್ಯು 
ತ್ರಿರುನ, ಕಾಕ್ಯೋನ್ಮುಖನಾಗುನ, ಉತ್ಸಾಹದಿಂದ ಮೂದಲಿಸುವ ರಭಸವು ಅಡೀನು ಹೊರಣೊನ್ಮಿಕೊ | 
॥ ೪೨ ॥ ಹೀಗೆ ರಭಸದಿಂದ ಕಲಕಿದ ಸಮುದ್ರತರೆಂಗದ ಸಮೂಹನೆನ್ನುನಂಕಿ ಕೋಸದಿಂದ ಘುಡುಘುಡಿಸಿ 
ಗರ್ಜಿಸುತ್ತಿರುನ ರಾಜಸಮೂಹೆದಲ್ಲಿ ಶೆತ್ರುರಾಜನ ನೂರು ಆಯುಧಗಳನ್ನು ಕಿತ್ತುಕೊಳ್ಳಬಲ್ಲವನಾನ ಶತಾಯುಧನು 
ಮೇಲಕ್ಕೆದ್ದು ಬರಿಯೆ ಆಟೋಪದಿಂದ ತುಂಬಿದ ದೂತನ ನಾಕುಗಳಿಂದ ಮುಗುಳ್ನಗೆ ನಗುತ್ತಿಕುನ ಮುಕುಂದನ 
(ತ್ರಿಸೃಷ್ಣ) ನ ಮುಖಕಮಲನನ್ನು ನೋಡಿ ಹೀಗೆ ಹೇಳಿದನು ನುಹಾರಾಜ, ಇನನಿಂದ ತರೆ ಹರೆಟಔೆಯನ್ನಾ. 

ನಗುತ್ತಿರುವ ನಿನೋಡ ಸಾಕು; ತಮ್ಮ ಯೋಧರ ಯುದ್ಧನೆಂಬ ಹೊಸನಾಟಿಕನನ್ನು ನೋಡುನ ನಿನೋದಳ್ಕೆ 
ಸೈಲ್ಪ ಅನಕಾಶನನ್ನು ಕೊಡಬೇಕು, ॥೪೩॥ ಬಾಣದ ಹೊಣೆತದಿಂದ ನಕ್ಷತ್ರಗಳು ಉಪರಿ ಆಕಾಶನೇ ಹರಿದು ಹೆರಿದು 
ಕೆಳಕ್ಕೆ ಬೀಳುವುಡಿನ್ನುವಂತೆ, ಕುಂಭಸ್ನಳದಿಂದ ಬಿಡಿ ಮುತ್ತುಗಳೊಡನೆ ಆನೆಗಳು ಸತ್ತುರುಳುನಂಕೆ, ಗಂಧರ್ನ 
ಸೇನೆಯ ಮೇರೆ ಬಾಣಪ್ರಯೋಗ ಮಾಡುಕ್ತೀನೆ. | ೪೪ | ಎಂದು ಹೇಳಲಾಗಿ, ಅನನ ನಾತಿಗೆ ಅನುರೂನನಾಗಿ 
ಶತ್ರುಸೇನೆಯನ್ನು ಗೆಲ್ಲುವ ಜಯಸೇನನು ಹೀಗೆಂದನು. ಆಕಾಶದಲ್ಲಿ ಇದಿರಿಸುನ ಶತ್ರುವಿನ ತಲೆಯೆನ್ನು ಕತ್ತರಿಸಿ 
ಕೊಳ್ಳುವ ನಿನ್ನ್ನ ಇದಿರಿನಲ್ಲಿ ನಾನು (ಹಾಗೆ) ನರಿನರಿಯಾಗಿ ಸತ್ತುಬೀಳುನ ಗೆಂಧರ್ನಕಿ ರಥಗಳಿಂಡ ನೀನು ಪ್ತಿ 


೭ ವಿನಾಹ ಮುಂಗಳೆ ದೂತಾಳಾಪಂ amie 
ಎಂಬುಡುಮಾನುಡಿಯೆ ಬಟನಿಡಿದು ನೀರಾಭಿರಾನುಂ ಭೀಮುನಿಂತೆಂದಂ 


ಬರಿವಿಡಿದು ನಕ್ಕಮೆನೆ ತುಟ | ಗಿರೆ ಕಣೆಗಳ್‌ ತುಂಡದಂಕೆ ಕಕ್ಕಥೆ ಪೊಟಸಪೊ 
88 ನೆತ್ತಿಯೊಳೆವ ಖಗೋ | ತೃರಡೊಳ್‌ ತಡವಾಗೆ ಕೆಡವುನೆಂ ಖಗಭಟಿರಂ ॥ ೪೬ 


ಎನೆ ನಿರೋಧಿಸಮುವಯೆಪುಕಂಜಯೆಂ ಶತ್ರುಂಜಯನೆಟ್ಟು ನಿಂದಿರ್ದು-- 


ಅರಿಮಾರಣಕ್ಳೆ ದಹನೋ | ಡರೆದೊಳ್‌ ಕಲಿಸಿದ ವಾಸೆಯೆನೆ ಹಯೆರುಧಿರಾಂ 
ತರಹೊಳ್‌ ಪೂಟ್ಸಿಂ ಸಾದಿಗ | ೪ ಕೊನನುಟ್‌ ಮುಟಾದು ಸಂಧಿಸಂಧಿಯೊಳಂಬಂ | ೪೭ 


ಎಂದು ನುಡಿದ ನೀರಪ್ರಧಾನನಾಯಕಕೆ ನುಡಿಯ ಬಟವಿಡಿದು ನಿರ್ನಿಗಡ ನೀರಗ್ರಹಾನೇಶ ನಿವಶ' 
ನುಖಿಳಭಟಿಸ್ರಕಾಂಡಮಂಡಳಂ ನಿರತಿಶಯ ನಿಜನಿಜ ಭುಜಬಳಸ್ರಧನವ್ರತಿಜ್ಞಾ ಮುಖರೆನಾಗಿ- 


ಕ್ರಿದಿವಕ್ಸೇಟಃಹೊಡಂಚೆಯಂ ಬೆರಸು ಜೋದರ್‌ ಪಾಟ್‌ ವೊಕೈೈಚ್ಚು ಕೊ 

ಲ್ಲಡೆ, ಕಾಲ್ಲಾಪಿನ ನಾಯಕರ್‌ ಕರಣೆ ಗೇಣೊಳ್‌ ನೇಲ್ವಿನಂ ಕುತ್ತಿ ಕೊ | 

80, ಮಾಟಾಂತಿಭಮುಟಿ ವಾಟ್ಮಿಸೆಯವೋಲ್‌ ಬೀಟ್ಛನ್ನೆಗಂ ಪೊಯ್ತು ಕೊ 

ಲದ, ಬಿಲ್ಬಲ್ಮೆಗೆ ಗೇಣ ಬಿನ್ನಣಕೆ ತೋಳ್ಬಲ್ಫಿಂಗೆ ಮುಯ್ವಾಂಪುಣೀ || ೪೮ 


ಫೆಟೌಬಕೆನೋಗಿ ಮೇಗೊಗೆನ ಕೋಟ್ಕಳ ಸೆರ್ಕೆಗಳರ್ಕಬಿಂಬನುಂ | 
ಮಟ್‌ಯಿಸಿ, ಮುತ್ತುಗಕ್ಟಿರಸು ಸೂಸುನ ಕೋಳ್ಮಿದುಳಿಂ ದಿಕಾಮುಖಂ 


ಹೋಗಲು ಏಣಿಯನ್ನು ನಿರ್ನಿಸುತ್ತೀನೆ. ॥ ೪೫ ॥ ಎಂದು ಹೇಳಲು ಆ ಮಾತಿನ ಹಿಂಡೆಯೇ ನೀರಾಭಿರಾಮ 
ನಾದ ಭೀನುನು ಹೀಗೆ ಹೇಳಿದನು ನಕ್ಳೆಯಲ್ಲಿ ಕೆಕ್ಳೆಯಂತೆ ಬಾಣಗಳು ತುಂಬಿರಲಾಗಿ, ತೆಯಲ್ಲಿ ಕೊಕ್ಳಿನಂತೆ 
ಈಟಿಯು ಹೊರಹೊನಿ್ಮಕಲಾಗಿ, ಮೇಲಿನಿಂದ ನಮ್ಮ ಮೇಲೆ ಬೀಳುವ [ಪಕ್ಷಿಸಮೂಹಕ್ಳೆ] ಖಚರ್ರೀಸ್ಕರಿಗೆ 
ತಡೆಯಾಗುನಂತೆ ಖಚರ ಸೈನಿಕರನ್ನು ಕೊಂದು ಕೆಡಹುತ್ತೇನೆ. ॥ ೪೬ ॥ ಎಂಡು ಹೇಳಲಾಗಿ ಶತ್ರುಸಮೂಹಳ್ಳೆ 
ರುದ್ರೆನಂತಿರುನ ಶೆತೃಂಜಯನು ಎಡ್ಡುನಿಂತು ಶತ್ರುನಿನ ಮಾರಣ ಹೋಮಕ್ಕಾಗಿ ಉರಿಯೆ ಮಧ್ಯದಲ್ಲಿ ಸಿಕ್ಕಿಸಿರುವ 
ಬೊಂಬೆಯೆನ್ನುನಂತೆ ಕುಡುಕಿಗಳನೆತ್ತರ ಮಧ್ಯದಲ್ಲಿ ಸವಾಕರೆ ಸ್ವರೊನನನ್ನು ತಿರುಗು ಮುಕುಗಾಗಿ ಮಾಡಿ, ಕೇಲು 
ಕೀಲಿನಲ್ಲಿಯೂ ಬಾಣವನ್ನು ಹೊಳುತ್ತೇನೆ. ॥೪೭॥ ಹೀಗೆ ಮಾತನಾಡುತ್ತಿರುವ ಶೂರರಾದ ಮುಖ್ಯನಾಯಕರೆ 
ನುಡಿಯ ಹಿಂದುಗಡೆಯೇ ಸ್ವೇಚ್ಛೆಯಾಗಿ ನೀರಗ್ರಹದಿಂದ ಆನೇಶಗೊಂಡು ಮೈಮಕೆತಿರುನ ಸಮಸ್ತ್ರಯೋಧ 
ಸಮನೂಹವೊ ಅಕಿಶಯನಾದ ತಮ್ಮ ಕನ್ಮು ಭುಜಬಲ ನರಾಕ್ರಮನನ್ನು ಪ್ರತಿಜ್ಞೆ ಮಾಡುವನರಾಗಿ- 
ಮಾವಟಗರಾಷನರು ಹೆಂಸನಕ್ಷಿಯ ಮೇಲೆ ಕುಳಿತು ಹಾರಿ ಸ್ಪರ್ಗಕ್ಳೆ ಹೋಥರೂ ಕೂಡ ಅಲ್ಲಿಗೂ 
ಹೊಕ್ಕು ಬಾಣ ಪ್ರಯೋಗದಿಂದ ಕೊಲ್ಲದೆ ಬಿಡುವುದಿಲ್ಲ; ಕಾಲಾಳುಗಳ ನಾಯಕರು ಕೈಯ ಕತ್ತಿಯಲ್ಲಿ 
ಜೋಲಾಡುನಂತೆ [ಅವರನ್ನು] ಚುಚ್ಚಿ ಕೊಲ್ಲಡೆ ಬಿಡುವುದಿಲ್ಲ, ಇದಿರಾದೆ ಆನೆಯು ಸಕ್ತು ಹಾಳು ಮನೆಯಂತೆ 
ಕೆಳಗೆ ಬೀಳುವವರೆಗೂ ಹೊಡೆದು ಕೊಲ್ಲದೆ ಬಿಡುವುದಿಲ್ಲ; ಇಂತಹ ಬಿಲ್ಲಿನ ಸರಾಕೃನು ಕತ್ತಿಯ 
ಜಾಣತನ, ಕೋಳ ಶಕ್ತಿ-ಇವುಗಳಿಗೆ ಸಮಾನನಾದುದು ಇಜಿಯೆ? ॥೪೮॥ ದೆಂತಳ್ಳೆ ಹಾಕಿರುವ 
ಗೊಣಸು ಮೇಲಕ್ಕೆ ಹಾಶಿಹೋಗಿ ಕೊಂಬುಗಳ (ದಂತದ) ಚಕ್ಕೆಗಳು ಸೂರ್ಯಬಿಂಬವನ್ನು ಮುಚ್ಛಿಹಾಕಿ, 
ಮುತ್ತುಗಳೊಡನೆ ನುಳೆಯಾಗಿ ಸುರಿಯುವ ಹೆಸಿಮಿದುಳಿಂಡದ ಕೂಡಿ ದಿಕ್ಕುಗಳ ಕೊನೆಗಳು ಭಡ್ರನಾಗಿ 


ak ನರ್ಧಮೊನ ಪುರಾಣಂ 


ಕಿಟಕಸೆನೆದಿರ್ದ ಕೆಯ್ದೆಡಿಯೆ ಸಂದಣಿಯಿಂದರಿನೈನಕೇಯನಾಂ 
ತಿಟಿದಹಿಲೋಕದೇಂತಿಕೆ ಸಡಲ್ವಡಿಸೆಂ ರಿವ್ರಡಂಕಿಯೂಥೆನುಂ ॥ ೪೯ 


ಉಡಿಯೆಡ ಪಾಟ್ಯನೆಯಿಲ್ಲಂ | ಪಿಡಿದುರ್ಚುವ ಕೆಜದಿನುರ್ಚಿ ರಿಪುಗಜರೆದೆಮಂ 
ಸಿಡಿಲಡಸಿ ಪೊಡೆದ ಜಂತ್ರದ | ಪುಡುಕೆಪ್ಲೊಲಿಕಿ ವ್ರೊಡೆನೆನಹಿತ ರೆಢಸೆಂಕುಳನುಂ | ೫0 


ತೆಗೆನೆಚ್ಚು ಮೇಗಣಿಂಮೇ | ಗೆಗಗನಚರತುಕೆಗಚಯನುನಿಸೆಬಿಂಬನೊಳೋ 
ಳಿಗೆನಕೆ ಕೀಲಿಸಿ ಮಾಲಸ್ಟಿಂ | ಜಗೆಡೊಳಿನಂಗೊಳವು ತುರಗನೆಂಬಿದನೆ 990 | wn- 


ಕಲಿ ಕೊಂಕಲ್ಫೇಕಕ್ಕುಂ 

ಕೆಲಳ್ಳೆ 50१७६ ಲಕ್ಕಿ ರೆಕ್ಕಳ್ಳಿಲ್ಲಂ 

ಳಲಿ ಕೊಲೆ ಕಲಲ್ವಕ್ಕುಂ 

ಕುಲಕಕ್ಕುಂ ಕಲಿ ಕಲಂಕಿ ಕೊಂಕೆ ಕಲಂಕಂ ॥ ೫೨ 


ಕುಂದಿನಿಂಡೆಚ್ಚನದು ಬಂ 
ಟಂಡಮಲ್ಲಔ ನಿಂಡುಣಿಂ 
ಡೆಂದು ಿಂಜೆಲ್ಲನುಪಟಿಂ 
ಬಂದು ಕಚ್ಚೆ ನಿಂದಿಕುಂ ॥ PN 


ಎಂದು ತಂತನ್ಮು ಕಲಿತನಣ ಬಲ್ಚಿಸಗ್ಗ ಳಿಕೆಯೆಂ ಪೊಣ್ಣು ಕಳೆಕಳಿಸಿ ಫೊರ್ಣಿಸುವ ಸಕಳರಾಜಲರೋಕಮಂ 
ಸೆಸ್ಮೆಯೆಂತಸ್ಮಿತ ಪ್ರಫುಲ್ಲಗಲ್ಲನುಮುತ್ತರಳಿಕ ಭ್ರೂತ ಕಂಗತುಮಾಗಿ ತಚ್ಚರನಿಂಕೆಂದೆಂ- 


ಹೆಣೆದುಕೊಂಡಿದ್ದೆ ಕಡಿದೆ ಸೊಂಡಲಿನ ಸೆಮೂಹೆದಿಂದೆ ಶತ್ರುನಾದೆ ಗರುಡನು ಹಿಡಿದುಕೊಂಡಿರುನ ನಾಗಲೋಕದ 
ಹಾಗೆ ಅಗಲಾಗಿ ಶೆತ್ರುಗಳ ಆಕೆಯೆ ಹಿಂಡನ್ನು ಕೊಂದು ಹಾಕುತ್ತೀನೆ, ॥೪॥ ಮುರಿಮುಹೋಗಣೆ ಇರುವ ಹೆಕ್ಲೀ 
ಇಲ್ಲ; ನಿನ್ನುವಂತೆ ಶೆತ್ರು ಗಜಗಳ ದಂತಗಳನ್ನು ("ಇಕ್ಕಳದಿಂದೆ) ಹಿಡಿದುಕೀಳುನ ರೀಕಿಯಿಂದ ಕಿತ್ತ, ಸಿಡಿಲು ಬಡಿದು 
ಒಡೆದು ಹೋದ ಯೆಂತ್ರಜೆ ಬೊಂಬೆಯಂತೆ ಶಪ್ರುಗಳ ಕಥಸಮೂಹನನ್ನು ಹೊಡೆದು ಹಾಕುತ್ತೇನೆ. ॥೫೦॥ 
ಮೇಲಿಂದ ನೇರೆ ಗೆಂಧರ್ನಕ ಕುಡುಕಿಗಳ ಸಮೂಹನನ್ನು ಬಾಣದಿಂದ ಹೊಡೆದು ಹೊಡೆದು ಸೂರ್ಯಬಿಂಬದಲ್ಲಿ 
ಸಾಲಾಗಿ ಬರಿನಂತೆ ಕೀಲಿಸಿ ಜಗತ್ತಿನೆನಿ ಸೂರ್ಯನಿಗೆ ಕುಡುಕಿಗಳಿಹಿವುನೆಂಬುವನ್ನು ಫಿಜನಾಗುನಂತೆ ಮಾಡು 
ತ್ವೇಕೆ. ॥೫೧॥ ಬಾಣನನ್ನು ಪಕ್ಕಕ್ಕಿಟ್ಟು ಶೂಕಿನಾದನನು ಏಕೆ ಕಳಂಕಕ್ಕೆ ಗುರಿಯಾಗುತ್ತಾನೆ? ಲಕ್ಷ 
ಸಂಖ್ಯೆಯಲ್ಲಿ ಕೊಲ್ಲುವುದನ್ನುಶೂಕನಾವನನು ಕಲಿಯಬೇಕು, ಶೂರನಾದನನು ಉಡ್ಜೀಗದಿಂದ ಗುರಿತಪ್ಪುಪುದಾದಕಿ 
ನಂಶಕ್ಕೇ ಕಳೆಂಕವಾಗುತ್ತದೆ. ॥ ೫೨ ॥ ಅನನು ಗುರಿತಪ್ಪಿ ಹೊಡೆನನು, ७४) ಯೋಧನ ಲಕ್ಷಣನಲ್ಲಈ 
ದೂಸಣೆಯೇ ಫಿಂತುಹೋಗುತ್ತನೆ; ಇದು ಎಂಡೆಂದಿಗೂ ಸ್ಥಿರನಾಗಿ ಹೋಗಿ ಎಲ್ಲ ಶೂರೆರೊ ಬಂದು ಅವನನ್ನು 
ನಂಬದೆ ನಿಂದಿಸುತ್ತಾಕಿ, ॥ ೫೩ | ಹೀಗೆಂದು ತಮ್ಮ ತಮ್ಮ ಶೌರ್ಯದ ಹಿರಿತನನನ್ನು ಪ್ರತಿಜ್ಞೆಮಾಡಿ ಕಲಕಲ 
ಧ್ವನಿಯಿಂದ ಗೆರ್ಜಿಸುವ ರಾಜಸಮೂಹೆನನ್ನೆಲ್ಲಾ ನೋಡಿ ನಿಸ್ಮಯೆದಿಂಡ ಕೂಡಿದ ಮುಗುಳ್ನೆಗೆಯಿಂದೆ ಅರಳಿದೆ 
ಗಲ್ಲವುಳ್ಳವನೂ ಮೇಲಕ್ಳಿತ್ತಿ ಹುಬ್ಬುಳ್ಳನನೂ ಆದ ಆ ಗಂಧರ್ವ ಸೇನಕನು ಹೀಗೆಂದು ಉತ್ವರಕೊಟ್ಟಿಸು- 


೭ ವಿವಾಹ ಮುಂಗಳೆ ದೂಕಾಳಾಪಂ ಬ ೧೫೭ 


ಪಲರುಂ ಚಕ್ರಿಯೊಳಿಂತೆ ನಿಮ್ಮ ತೆಅದಿಂ ಮುಂ ಕಾದುವುಜ್ಯೋಗದ 

ಣ್ಲರೆಗಳ್‌ ಮೆಚ್ಚಿಸಿ ಕಾಡಲೆಂು ಕಳದೊಳ್‌ ಮಾಟಂಕನುಂ ಬೇಡಿ ಬಂ 

ದುಲಿನರ್‌ ಕ್ರೇಸ್ಯನಧೂಜನೀ ಕೃತನಿಜಸ್ರೀೀ ನೂಪುರಾಳಾನಮಾಂ 

ಸೆರಿತಾಶ್ಮೆ ಕ್ರಮಶೈಂಕಳಾ ಕಳೆಕಳರ್‌ ಭೂಪಾಳರಾಸ್ಥಾ ನಡೊಳ್‌ ॥ भरे 


ಎಂಡೆ ದೂತನೆಂ ನಿಜಾಶಯ ಪ್ರಾಜ್ಯ 8989 ಸಮುನ್ನಮತ್ಪ್ರತಾನ ತನನೋವೆಯೋದಿಶಾಂತಸ್ಮಿತ 
ವಡೆನಾಕೆನಿಂಡೆಂ ಮುಕುಂದನಿಂತೆಂದಂ 


ಬಯಸಿ ರೆಣಮಕಣನುಂ ನಿ | ನಯ ವತಿ ನುಣುಗುವೊಡೆ ಕುಡುನೆನಾನಂತುಟನಾ 
ಜಿಯೆಕಕಟಿ ಖಗೆೇಶೆಂ ದು | ರ್ಗಯೆ ನೃತ್ತಿಯಿನಟ್‌ದನೆನಿಪುದಡು ಕಠಿತನನೊ ॥ un 


ಎಂದು ನುಡಿದ ಗಾಂಭೀರ್ಯೆರೆತ್ನಾಕರಂಗದ್ವಿತೀಯೆ ಸ್ವಕೀಯ ಸಾಹೆಸ ಸ್ವಸಾಕ್ಕೃತ ಸನುಕೆಚಾಕನರ್ಕ 
ಕೇರ್ತಿ ಕುಮಾರೆನಿಂಕೆಂದಂ 


ನೀಮುಂ ತಾಮುನಿದಿರ್ಚಿ ಕಯ್ದುವಿಡಿನನ್ನೆಂ ನಿಲ್ವ ಸಂಗ್ರಾಮನಿ | 

ಲ್ಲಾಮಾಕಿರ್ಕೆ ಕಡಂಗುನೀ ४9४0४ ಪ್ರಸ್ಕರುಂ ಪ್ರಾಪ್ತಸೆಂ 

ಗ್ರಾಮೋಗ್ರಾಂಗಣ ರಂಗದೊಳ್‌ ರಿಪುಕಬಂಧಾರೆಬ್ಬ ನೃತ್ಯೇಕ್ಷಣಾ ५ 

ದಾಮುರ್‌ ನಿಸ್ತೈತಸೆಂಗರವ್ಯತಿಕರೆರ್‌ ३६ .०४४४० ಮಾಡುನೆಂ ॥ “೬ 


ನನುತ್ತುಂ ಸರಿವರ್ಕಿತ ನಿಳೋಕನಾಕ್ರಾಂತ ದೂತನಡನನಾಗಿ 





ನಿಮ್ಮಂತೆಯೆ ಯುಜ್ಳೋತ್ಸಾಹಿಗಳಾದ ಅನೇಕ ಅಣ್ಣಯ್ಯಗಳು ಈ ಹಿಂಜಿಯೆ ಯುದ್ಧ ಮಾಡಬೇಕೆಂದ್ಯು ಯುಡ್ಡೆ 
ಕೆಂಗದಲ್ಲಿ ಪ್ರತಿ ಯುದ್ಧವನ್ನು ಬೇಡಿಡವರಾಗಿ ಬಂದು [ಕಡೆಯಲ್ಲಿ] ಹೇಳಿಕಳುಹಿಸಿವ ಸ್ರೀ ಜನರಿಂದ ತಮ್ಮ ಮಾಂಸ 
ತುಂಬಿದೆ ಕಾಲುಗಳಲ್ಲಿ ತೊಡಿಸಿದ ಬೇಡಿಗಳಿಂದ್ಯ ತಮ್ಮ ರಾಣಿಯರ 5०६ छू. ४ ಕಲಕಲ ಧ್ವನಿಯನ್ನು ಮಾಡು 
ड3,0 (0४७४, ಮಾಡಲು ಬಂದನರು ಸೋತ್ಸು, ಕಾಲುಗಳಿಗೆ ದಾಸಿಯರೆ ತೊಡಿಸಿದ ಬೇಡಿಯಿಂದ ತನ್ಮು ರಾಣಿ 
ಯೆರೆ ಕಾಲ್ಗೆಜ್ಜೆಗಳ ಧ್ವನಿಯನ್ನು ಮಾಡಬೇಕಾಗುತ್ತಡಿ-ಸೋತು ಅಪಮಾನಕ್ಕೆ ಗುರಿಯಾಗುತ್ತಾರೆ) ॥ ೫೪ ॥ 
ಹೀಗೆಂದು ಹೇಳಿಡ ಆ ದೂತನನ್ನು ತನ್ನ ಅಭಿಪ್ರಾಯೆನೆಂಬ ಸಮುದ್ರದಲ್ಲಿ ಹುಟ್ಟಿದೆಂತಹೆ ನರಾಕ್ರಮನೆಂಬ 
ಸೂರ್ಯನ, ಉಡೆಯ ಕಾಲದಲ್ಲಿ ಹುಟ್ಟಿದ್ದ ನಗು ಮುಖಕನುಲನ್ಪಳ್ಳ ಮುಕುಂದ (ತ್ರಿನೃಷ್ಟ) ನು ಹೀಗೆಂದು ಹೇಳಿ 
ದನು ನಿನ್ನೆ ಒಡೆಯನು ಯುದ್ಧದಲ್ಲಿ ನುರಣನನ್ನು ಬಯಸಿ ಮರುಗುತ್ತಿದ್ದರೆ ನಾನು ಅಂತಹ ಯು್ಛನನ್ನು 
ಅವನಿಗೆ ಕೊಡುಕ್ತೀನೆ, ಅಯ್ಯೊ | ಗಂಧರ್ನನಾಪನನು ಮರ್ಮಾರ್ಗ ವೃತ್ತಿಯಿಂದ ಸತ್ತನು ಎಸಿಸಿಕೊಳ್ಳುವುದು-- 
ಅದು ನರಾಕ್ರಮನಾಗುತ್ತಡೆಯೆ ? ॥ ೫೫ ॥ ಸಮುತ್ರದಂತೆ ಗಂಭೀರನಾನ ರಾಜಕುಮಾರನು ಹೀಗೆಂದು ಹೇಳಿ 
एड ಅದ್ವಿತೀಯವಾದ ತನ್ನ ಸಾಹಸದಿಂದ ಕನ್ನ ನ್ನು ಸತ್ಯಾ ರೆಗೊಳಿಸಿದ್ದ ಯುದ ಶೂರೆನಾಡ ७च८ह६७७ 
ಕುಮಾರನು ಹೀಗೆಂದು ಹೇಳಿದನು ನೀವು ಸ್ವತಃ ಇದಿರಿಸಿ ಆಯುಧನನ್ನು ಹಡಿಯನಂತಹೆ ಹೊಡ ಯೆುಚ್ಛೆ 
ನೆಂಬುಜೀ ಇಲ್ಲ ಅಮಾತು ಹಾಗಿರಲಿ, ಉತ್ಸಾಹೆಗೊಳ್ಳುತ್ತಿರುನ ಈ ಭಟಕ್ರೀಸ್ಕ ಪ್ರಮುಖರು (ಈಗ) ಪ್ರಾಪ್ತ 
ವಾಗಿರುವ ಭಯೆಂಕರೆವಾಡ ರಣರಂಗದಲ್ಲಿ ಶತ್ರುಗಳ ಮುಂಡವು ಪ್ರಾರಂಭಿಸುವ हे ತ್ಯನನ್ನು ನೋಡುವನರೊ ವಿಸ್ತಾಕೆ 
-ವಾಡ ಯುದ್ಕದಲ್ಲಿ ಅನುರಕ್ತರಾನ ಇನರು ಸ್ವಬ್ದರಾಗಿ ನಿಲ್ಲುವಂತಹೆನಕೊೂ ಆಗುನಂಕೆ ಮೂಡುತ್ತೀನೆ. ॥ ೫೬ ॥ 
ಹೀಗೆಂದು ಹೇಳುತ್ತಾ ತನ್ನ ದೃಷ್ಟಿಯನ್ನು ಬದಲಾಯಿಸಿ ಗಂಥರ್ನಷಹೂತನ ಮುಖನನ್ನು ನೋಡುತ್ತಾ 


೮೫೮ ५ ವರ್ಧಮಾನ ಫುರಾಣಂ 


ಜಾಟಸಂ ಗೆಳ ನನ್ಮುಕೆಸೆಂ | 59808 ಬಹುರೊಸ ವಿಕೃತಮಂ ಸಲಕೆಟದಿಂ 
ಕೋಟುನ ಹೆಗರೆಣಮಿನಕೊಳ್‌ | ಮಾಟಾಂಶೊಡನೊಡನಾಜಿ ಸಗೆಗೆಡೆಯಕ್ಕುಂ | 982. 


ಎಂದು ನಿಜನೆಂದನನ ನುಡಿಗಳನನುತ್ತೆರಾನಜ್ಲೆಯಿಂ ಪಿಂಡುಗೆಯ್ಲೆ ತನಗೆ ನುಗುಟು ಮಾತ್ಮಸರಿನೃಢೆ 
ಪ್ರತಾನಮನತಿಶೆಯಿಸಿ ಜೂಬು ४४०9 ಚರನಂ ಜೃಳನಜಟ ಕಟಾಕ್ಷಿಸಿ- 


ಆವಟಃಯದನ್ನೆ ನಶ್ವ | ಸ್ರೀನಂ ಬೇಆಕೊರ್ನನಾಗಳಾದಕೆ ಗಳ ಗ 
ರ್ಜಾವಸ್ಥಂಭದಿನೆನಿತಂ | ಜಾನಳಿಸುನೆಯೆಲಪೊ ದೂತನೋ ನಿೀಂ ಬೂತ | श्र 


86000 ಪುಟ್ಟಿಿಯುಂ ನನಣ್ಣಿಡಡಿಯಂ ತಂತಮ್ಮ ಕೇಜಃ ಪ್ರಭಾ 
ನಫೆ ನೆಯ್ದೋಟನೆಯುಂ ರೆಣಪ್ರಣಯನೈರಂ ಸ್ಟೈಕದಿಂದಿಂತೆ ನೋ 
ನಿತುಂ ಕಾಲಮದಲ್ಲದೇಂ ಗಳ ದಿಟಿಕ್ಸಿಂತೊರ್ನಕೊರ್ನರ್ಗೆ ಯೋ 
ಥನಜೊಳ್‌ ಕೆಯ್ದೆಗೆನನ್ನರಿರ್ದನಕಿ ನೇ ನಿದ್ಯಾಥರ್ರೀಢಿಯೊಳ್‌ | भरा 


ಎಂದು ಕೆಳರ್ದುರನಣಿಸ ४(00४60 ಸನುಯ್ರೋಚಿತೋಕ್ತಿಯಿಂ ನಿಲಿಸಿ ಪೌದನಾಧಿಸತಿ ನಿಸರ್ಗೊೋಡಾತ್ತ. 
ಗಂಭೀರಭಣಿಕೆಯಿನಿಂತೆಂದಂ- 


ಕಿಅುಗುಳಕಿ ಚಲಕ್ಕೆ ಪೊಣಿಗ | ರುಅಕೊರುನನುಂತೆ ತೋಳ್ವಲಕ್ಟೀತಂಗಳ್‌ 
ಮಣಿದು ನೆಗಲ್ಲೊಡಮಿನಂ ಬಿಡ! ರಟಿದಿಡನುಚಿತನೆನೆ ನೆಗಟ್ಟು ನೆಜತೆಗೆಡನಕೀ ೬0 





ಆಯ್ಯಾ, ತಲೆತಪ್ಪಿಸಿಕೊಂಡು ಹೋಗು. ನಮ್ಮ ಮಹಾರಾಜನು ನಿರೀಕ್ಷಿಸುತ್ತಿರುವ ಅನೇಕ ವಿಕಾರಗಳನ್ನು ಹಲು 
ರೀತಿಯಲ್ಲಿ ಪ್ರದರ್ಶಿಸುನ ಹೆಗರೆಣವು (ಹಾಸ್ಯದ ನಾಟಕ) ಇನರೊಡನೆ ಪ್ರತಿಭಟಿಸಿ ಕೊತೆ ಜೊತೆಯಲ್ಲಿ ಆಡಹೊರಟಕೆ 
ಅಡು ನಗೆವಾಟಿಲಿಗೆ ಕಾರೆಣನಾಗುತ್ತದೆ. ॥ ೫೭ ॥ ಹೀಗೆಂದು ತನಗೆ ಉತ್ತರ ಕೊಡಔೆ ಇದ್ದುದರಿಂದೆ ತನ್ನ 
ಮೆಗನ ಮಾತುಗಳನ್ನು ಹಿಂಡುಮಾಡಿ ಮತ್ತೆ ತನ್ನ ಶ್ರೀಸ್ಕವಾದ ಪ್ರತಾನನನ್ನು ಅತಿಶಯ ಮಾಡಿ, ತನ್ನೊಡನೆ 
ಬೂಟಾಟಿಕೆಯೆನ್ನು ಮಾಡುತ್ತಿರುವೆ ಆಜಾರನನ್ನು ಸ್ವಲನಜಟಿ ನುಹಾರಾಜನು ಕಡೆಗಣ್ಣಿಂದ ನೋಡಿ. ನಾಕು 
ತಿಳಿಯೆಡೆ ಇರುವಂತಹ ಅಶ್ವಗ್ರೀನನೆಂಬನನು ಬೇಕೊಬ್ಬನು ಹುಟ್ಟಿಕೊಂಡಿದ್ದಾನೆಯೆ ? ಗಂಟಿನ ಗರ್ಜನೆಯ 
ರೀವಿಯಿಂಡೆ ನಸು, ತರೆಹಕಟೆಯನ್ನು ಆಡುತ್ತೀಯಲ್ಲಾ | ०७०, ನೀನೇನು ದೂತನೊ ಅಧವಾ ಭೂತವೊ? 
೫ ಡುರದೃಷ್ಛವು ಹುಟ್ಟಿನೆಯೂ ಹನಣ ಕೆಡಿಯೂ, ತಮ್ಮ ತನ್ಮು ತೆಹಸ್ಸಿನ ಮಹೆತ್ತು ಕಾಣಿಸಿ: 
ಕೊಳ್ಳಡೆಯ್ಯೊ ಯುದ್ಧನನ್ನು ಕಾಮಿಸುನಂತಹ ಜ್ವೇಷವು ತಾನೇ ತಾನಾಗಿ ಇಷ್ಟು ಕಾಲವೂ ಹೀಗೆ ಕಳೆದು 
ಹೋಯಿತು. ಇಲ್ಲದಿದ್ದ ನಕ್ಷದಲ್ಲಿ ನಿಜನಾಗಿಯೂ ಹೀಗೆ ಒಬ್ಬರೊಬ್ಬರಿಗೆ ಯುದ್ಧದಲ್ಲಿ ಆಯುಧನನ್ಷೆ ತ್ಹುನನರು 
ವಿದ್ಯಾಧರ ಸೆಮೂಹೆದಲ್ಲಿ ಇದ್ದಾರೆಯೆ १ ಹೇಳು, ೫೯ | ಹೀಗೆಂದು ಕೋನೆದಿಂದೆ ಕುಗ್ಗುತ್ತಿರುವ ಬೀಗನನ್ನು 
ಬೀಗನು (ಜ್ವಲನಜಟಯೆನ್ನು ಪ್ರಜಾಸಕಿ ಮಹಾರಾಜನು) ಸಮಯೋಚಿತವಾದ ಮಾತುಗಳಿಂದೆ ನಿಲ್ಲಿಸಿ ಮೌದನ 
ಪುರಾಧಿಸಕಿಯು ತನ್ನ ಸಹೆಜನಾಡ ಉದಾತ್ತವಾದ ಗಂಭಿಃರನಾಣಿಯಿಂದೆ ಹೀಗೆಂದು ಹೇಳಿದನು. -ಚಲಬಂದಾಗೆ 
ಇವರು ಕೇಳು ಮನುಸ್ಯರಿ ३ ಮಹಾಶೊರರು, ತೋಳಬಲನನ್ನು ತೋರಿಸ ಹೊರೆಬಾಗ ಇನರು ಯಾಕೊಬ್ಬನನ್ನೊ 
ಅಕ್ಷಿಸುವನರಲ್ಲ ಮಕೆತು ಮಾಡಿದರೂ ಕೂಡ ಇನರು ಬಿಡುನನರೆಲ್ಲ ; [ಹಾಗಿರುನಾಗ] ಇದು ಅಯೋಗ್ಯನೆಂದು 
ತಿಳಿದು ಮಾಡಿಕುನಾಗ [ಇನ್ನು] ಹಿಂಜಿಗೆಯುತ್ತಾಕಿಯೆ? ॥ ६०॥ ಆದ್ದೆಶಿಂಡ ಮಾಡುವದನ್ನು ಅನುಚಿತ 


೭ ನಿನಾಹ ಮಂಗಳೆ ಜೊಶಾಳಾಪಂ ೧೫೮ 


ಅನಲಮಿದನುಚಿತಮೆನಿಸೆಔೆ | ತುದಿವರನೆಯ್ದುವುನೊಡರ್ಚಿಡುಬ್ಬುಗಮನೆ ಪೊ 
ಬುಡು ನಿಫಳನೆನಿಸನೇ ನೀ | ಕಿದಪ್ಪದಿಂ ನೆಗಟ್ತಿ ಬಲ್ಲನೋಲ್‌ ನಿ್ನರಸಂ ॥ ೬n 


ನಿಂದು ತನ್ನುನುಂ ತ್ರಿಪ್ಫಸ್ಮನುನುಂ ತೋಟ ನುಡಿಮ ಚರೆನೆಂ ಕರಿದು ಬೀಟಸ್ಕೊಡಿಸಿ ಕಳಿವುನೆಡೆಯೊಳ್‌ 
ಎಡೆಯುರ್ಚಿ ನಿಜಭುಜಾದಂಡಕಂಡೂಹಕೆಣ ನಿಘರ್ಷಣ ಕುತೂಹಳಂ ಹೆಳಧರೆನೆಟ್ಟು ನಿಂದಿರ್ದ 


ಆನುಟಃಯೆನುಟಿವ ವಕ್ರವ | ಚೋಮಾರ್ಗನುಸಟ್ಟಿಗೆಲವೋ ತಕೆ ಬಿಣ್ಣಿತ್ರಿಂ 
ಬೀ ನುಜುಕದಿಂದಮೆಂತತಿ | ನೇಮಂ ನಡೆತಂಡನಂತೆ ನಿಲೆ ಕಣಮುಖದೊಳ್‌ | ೬೨ 


ಏಿರಿಡುಂ ನಿನ್ನಥಿನಾಧನಟ್ಟಿಗೆ ಶಿಹೀಭಾರಂ ಸಕಹೋಜಾಕ್ಷ ಡೋ | 

ಫರಿಫಕ್ಳುತ್ಳಟಿ ಯುದ್ಧಕೇಳಿ ಕಸಕಂಡೂಭಾಕಮಾಕ್ರಾಂತೆ ಭೂ 

ನರನೃಂದಕ್ಳೆ ತಮೋನುಜೀನನ ನಿಬಡ್ಡೋಡ್ಬೇಗಭಾರೆಂ ನಸುಂ 

ಧಕೆಯನ್ಯಾಯ ಪಥಪ್ರನರ್ತಿ ನಿಚೆತಾಂಹೋಭಾರಮುಂ ಹಿಂಗುಗುಂ ॥ ಟಿ 


ಎನುತ್ತುಮುಧಿನತಿವ್ರಸ್ಥಾನ ಪ್ರತಿಸ್ಕಮಾನನಂ ಮತ್ತಮನನಿಂತೆಂದಂ - 


ಐಲನೆಲವೊ ನೀನೆ ಬೂತೀ | ಕಲಹೆಡೊಳೇಗೊಳಿಸ ಬುದ್ಧಿವೇಟ್ವರ ಮಾಕೆಂ 
ಸಲಿಸದಪೋಲ್‌' ನಿನ್ನನನಂ | ७४७३, ನುಡಿದಂತೆ ಗಂಡನಾಗಿಸು ಕೆಣಡೊಳ್‌ || ೬೪ 


ಎಂಡೆ ತತ್ಛಳನೆ ವಚನಕ್ಕೆ ಸಪ್ರಸಂಚೆ ಪ್ರಡಂಡ ಸಮುಚಿತೋತ್ತರನಸೀಯುತ್ತುನುಂಬಕೆ ಚಕೇಶ್ವರೆಚೆೆಂ 


ನೆಂದು ಹೇಳುನ ಹಾಗೆ ಮಾಡಣೆ, ಕಡೆಯನಕಿಗೂ ಪ್ರಾರಂಭಿಸಿದ ಕಾರ್ಯೆನನ್ನೇ ಮಾಡುತ್ತಾ ಹೋಗಬೇಕು ; 
ಪ್ರತಿಜ್ಞೆ मु ಮಾಡಿದುದು ನಿಫಲನೆಸಿಸದಿರಲಿ, ನಿನ್ನ ರಾಜನು ನೀತಿಯನ್ನು ತಫ್ಫಣಿ ತನ್ನೆ ಮನಸ್ಸಿಗೆ ಬಂದಂತೆ 
ಮಾಡಲಿ, ॥ ೬೧ ॥ ಹೀಗೆಂದು ತನ್ನನ್ನೂ ತ್ರಿಸೃಷ್ವನನ್ನೂ ತೋರಿಸಿ ಮಾತನಾಡಿ,ಚಾರನನ್ನು ಕರಿದು ಬೀಳ್ಕೊಟ್ಟು 
ಕಳುಹಿಸುನ ಸಂದರ್ಭದಲ್ಲಿ ನಿಜಯನು ಕನ್ನ ಭುಜಾದಂಡದ ತೀಟೆಯನ್ನು ಉಜ್ಜಿಕೊಳ್ಳಲು ಕುತೂಹಲವುಳ್ಳನನಾಗಿ 
ಮಥ್ಯೆ ಬಂಡು ಹೀಗೆಂದನು ७७४, ಕೆಡುಕನ್ನು ಮಾಡುನ್ಯಕೊಂಕು ಮಾತುಗಳ ದಾರಿನನಗೆ ಗೊತ್ತಿಲ್ಲ. 
ತಲೆಯು ಅಟ್ಟಿಗೆ ಭಾರನೆಂಬ ವ್ಯಸನದಿಂದ ಫಿಯನುದದ್ರಿ ಹೇಗೆ ನಡಿತಂದಕೋ ಹಾಗೆಯೇ ಯುದ್ಧ ಮುಖದ 
ಕ್ಲಿಯೊ ಬಂದು ನಿಲ್ಲಲಿ. -೨॥ [ಅಗ] ನಿನ್ನ ಒಡೆಯನ ಅಟ್ಟಿಗೆ ತೆರೆಯ ಥೊಡ್ಡ ಭಾರವೂ, ಕನುಲವಂತ್ತೆ ಕಣ್ಣುಳ್ಳ 
ಕ್ರಿಸೃಷ್ಛನ ತೋಳ ಚಕ್ರಕ್ಕೆ ಭಯಂಕಕನಾದ ಯುದ್ಧ ಕೇಳಿಯೂ, ಬಂಡು ಮುತ್ತುವ ರಾಜಸಮೂಹೆಕ್ಕೆ ವಿಶೇಷೆ 
ವಾಡೆ ತೀಟಿಯೊ, ತಮೋಜೀವನದಿಂದ ಕೂಡಿದ ಉಡ್ಟೀಗದ ಭಾಕವೂ, ಭೂಮಿಗೆ ಅನ್ಯಾಯ ಮಾರ್ಗದಲ್ಲಿ 
ಹೋಗುತ್ತಿರುವ ತುಂಬು ಅಹಂಕಾರದ ಭಾಕವೂ ಹಿಂಗಿ ಹೋಗುತ್ತವೆ. ॥ ೬೩ || ಹೀಗೆನ್ನುತ್ತಾ ಕನ್ನೆ ಒಡೆ 
ಯನ ಪ್ರಯಾಣದ ಪ್ರತಿಸೆಯಿಂದ ಕೂಡಿದ ಅವನನ್ನು ಕುರಿತು ಮುತ್ತಿ ಹೀಗೆಂದನು ಎಲವೊ ಈ ಜಗಳದಲ್ಲಿ 
-ಫೀನೇ ಜಾಡಿಕೋರೆ. ಬುದ್ಧಿ ಹೇಳುನವರೆ ಮಾತನ್ನು ನಡೆಸದೆ ಹಾಗೆ ಅವನನ್ನು ಕೇಗಿಸು, ನಿನ್ನನನನ್ನು ಹೆಟಿನಾಡಿ 
ಮಾತನಾಡಿದಂತೆಯೆ ಯುದ್ಧದಲ್ಲಿ ಶೂರನನ್ನಾಗಿನು. ॥ ೬೪ ॥ ಹೀಗೆಂಡು ಹೇಳಿದ ಆ ಬಲಜೀವ (ನಿಜಯ) ಕೆ 
ಮಾತಿಗೆ ಲೌಕಿಕ ಯೋಗ್ಯನಾದ ಉತ್ತರನನ್ನು ಕೊಡುತ್ತಾ ಗಂಧರ್ನ ಚಕ್ರವರ್ಕಿಯ ದೂತನು ಆ ಆಸ್ಲಾನ 
ಮಂಟಿಸದಿಂದ ಹೊರೆಹೊರಟ್ಟು, ತಕ್ಷಣವೇ ಆಕಾಶಕ್ಕೆ ನೆಗೆದು ಹೊಕಟು ಹೋದನು. ಅಷ್ಟರಲ್ಲಿ ಇತ್ತ ಅತ್ಯಂತ ಸ್ನೇಹ 


ht ನರ್ಥೆಮಾನ ಪುರಾಣಂ 


ತಾಸ್ಥಾನಮಂಡನನುಂ ನೊಜನಟ್ಟು ಭೋಂಕಿನೆ ಗೆಗನೆಕ್ಕೊಗೆದು ಪೋದನಕ್ಷೆಗಮಿತ್ತಲತ್ಯಂತ ನ್ನೇಹೆಭಾನ 


ಪ್ರೇರಿತಾಂತರೆಂಗನೆತುಳಬಳನಿಳಯರಸ್ಪಳಿಯಂದಿರ್ಗೆ ವಿದ್ಯಾಥರನಿದ್ಯಾಬಳಮುನುಳವಡುನ ಬಗೆಯೆಂ ಬಗೆದು 
ಜ್ವಳನೆಜಟಿಕ್ಷಿತೀಕನನಕೋಕಿನಿ ಕಾಂ ಮೊಡಲಾದೆ ವಿಷ್ಯಿಯಂ | 
ಸಲನನುದಾತ್ತನಿತ್ತೊಡೆ ಯಥಾಕ್ರಮದಿಂಗನನಾ 2५४०७ ५० 
ಅಲನೆಯೆ ನಲ್ಲಭಂ ह00 ಸಾಧಿಸಿದೆಂ ಬಲಭದ್ರಸಂಯುತಂ 
ಸುಲಲಿತ ಮೂರ್ತಿ ಕೇರ್ತಿರನುಣೀರೆನುಣಂ ವಸುಥ್ಕಿಕಬಾಂಥನಂ ut 


ಇದು ಫಿಖಿಳಭುನನ ಜಳೆನಿನೂತ ಸೀತಮಹಿನೂನದಾತ ನೀತರಾಗ ಸರ್ವಜ್ಞತಾ ಸನೇತ 
ಖ್ಯಾತಜಿನಸಮಯ ಕಮಳಿನೀ ಕಳೆಹೆಂಸಾಯೆ ಮಾನಮಾಸಿತ 
ಶ್ರೀ ಕಂದಿಯೋಗೀಂದ್ರಪ್ರಸಾದೆ ನಾಚಾನುಹಿತ 
ಕೇಶನರಾಜಾನಂದನಂದನ ನಾಣೀನಲ್ಲಭ ನಿಸ್ತಾರಿತಮುಪ್ಪ 
ನಸುಢೈಕಬಾಂಥನ ಶ್ರೀನರ್ಥಮಾನ ಪುರಾಣದೊಳ್‌ 
ನಿನಾಹೆನುಂಗಳ ದೊತಾಳಾಸ ನೆರ್ಣನಂ 


ಸನ್ರಮಾಶ್ವಾಸಂ 





ಭಾವದಿಂದ ಪ್ರೇರಿತನಾದ ಮನಸ್ಸುಳ್ಳ ಗಂಥರ್ನರಾಜನು ಮಹಾಸರಾಕ್ರಮಶಾರಿಗಳಾದ ಅಳಿಯೆಂದಿರಿಗೆ ವಿದ್ಯಾ 
ಧರರ ನಿದ್ಯಾಬಲನನ್ನು ಹೊಂದಿಸಿ ಕೊಡುನ ರೀತಿಯನ್ನು ಯೋಟಿಸಿ-- ಉದಾರನಾದ ಜ್ವಲನೆಜಟಿ ಮಹಾ- 
ರಾಜನು ಅನರೋಕಿನಿಯೇೇ ನೊಡಲಾದೆ ಹೆಲನು ವಿದ್ಯೆಗಳನ್ನು ಉಪಡೇಶಿಸಲಾಗ್ಯಿ ಅವುಗಳನ್ನು ಸ್ವಯೆಂಪ್ರಭಾ 
ಸುಂಡರಿಯೆ ಪ್ರಿಯನೂ ಸುಂದರಕನೊ ಕೇರ್ತಿಕನುಣಿಯ ಕಮಣನೂ ವಸುಧೈಕ ಬಾಂಢನನೂ ಆದೆ ನಾಸುಣೀನೆ 
(ಶಿಸೃಷ) ಕು ಬಲದೇವ (ನಿಜಯ) ನೊಡನೆ ಕ್ರನುಬದ್ಧವಾಗಿ [ಸ್ವೀಕರಿಸಿ] ಸಿದ್ಧಿಯನ್ನು ಸಜೆನನು. ॥ ೬೫ ॥ 

ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸಶಾದ ದೊಡ್ಡ ನುಹಿಮೆಯನ್ನು ನೀಡುವುದ್ಯೂ ವೈರಾಗ್ಯ 
ಸರ್ವಜ್ಞತೆಗಳೊಡಸೆ ಸೇರಿ ಪ್ರಖ್ಯಾತನಾಡ ಜಿನಧರ್ಮನೆಂಬ ಕಮಲಕ್ಕೆ ರಾಜಹೆಂಸದಂತಿರುವುದೊ, ಮಾನ್ಯ 
ನಾದೆ ಶ್ರೀ ನಂದಿಯೋಗೀಂದ್ರನಿಂಡ ಪ್ರಸಾದಕೊನನಾಗಿ ಬಂದ ಶೆಬ್ಬಮಹಿನೆಯುಳ್ಳದೂ, ಕೇಶವರಾಜಕಿಗೆ 
ಆನಂದೆನನ್ನುಂಟುಮಾಡುನ ನುಗನಾಗಿ ನಾಜೇವಲ್ಲಭನೆಂಬ ಬಿರುವನ್ನು ನಡೆದೆ [ಆಚಣ್ಣ] 8०४ ವಿಸ್ತಾರವಾಗಿ 
ಹೇಳೆಲ್ಪಟ್ಟುದೂ ಆದೆ ಕೋೈಕಬಂಧು ಶ್ರೀ ನರ್ಧಮಾಕ ಪುರಾಣದಲ್ಲಿ ನಿನಾಹೆ ನುಂಗಂ ದೂತನ ७४०४ 
ವರ್ಣನೆ ನಿಂಬ ಏಳನೆಯ ಆಶ್ವಾಸವು [ನುಗಿದುದು.] 


ರ ಗೋನರ್ಧನ ಸನುರವಿಜಯೆಂ, ಸಾಮ್ರಾಜ್ಯವರ್ಧನಂ 


ಶ್ರೀ ಸೌಭಾಗ್ಯದ ಭಾಗ್ಯದ | ಭಾಸುರತೇಜದ ನಿರಾಜದೌದಾರ್ಯೆದ ಲೀ 
ಲಾಸಡನೆಂ ರಂಜಿಸಿಡೆಂ | ಕೇಸರಿರಿಪು ಸಂಚನರಮಗುರುಷದನಿನತಂ ॥ 0 


ಅನಂತಂ ಸೆಮಗ್ರಸಮರಕೇಳೀರೋಳತೆಯಿಂ ಜಳಜಾಕ್ಷಂ ಬಳಾಧ್ಯಕ್ಷನೆಂ ಕರಿದು ಕಡನಸ್ರಯಾಣ 
ಭೇರಿಯಂ ಪೊಯಿಸನೇಟ್ಸಾಗಳ್‌ 


ಆಗಸದಂತರಾಳಮಕಳುಂಬನಿಡೆಂಬಿನಮೆಯ್ದೆ ತೀನಿ ದಿ 

ಗ್ಯಾಗಮನಾವಗಂ ಬಿಡಡವುಂಕಿ ನಿರೆಂಕುಶವೃತ್ತಿಯಿಂ ಮಹಾ 

ಭೋಗತೆನೆತ್ತು ನಾಡನುಯನಾದುಡು ರೋಕಮಿದೆಂಬ ಸಂಕೆಯಂ 

ಬೇಗದಿನಾಗಿಸಿತ್ತು ರಣಚೇರಿಯ ಭೂರಿಗಭೀರನಿಸ್ವನಂ ॥ 3 


०४,फ ಸಟಯಿಗೆ ಜಕ್ಕುಲಿ | ಸುತ್ತಿಕಿ ನಕ್ಕಪುದು ಗಗನಮಾಶಾಮುಖದಿಂ 
ಸುತ್ತಲುನೆಕೆ ಸೂಬಸ್ಕಿಸಿದು | ನೆತ್ತಂ ವೊಜನುಡುನ ನೃನರ ಜಯೆದುಂದುಳಿಗಳ್‌ | ಹಿ 


ತಡೆನಂತಕಮಂತರಾಯಾನಾಯ  ಮುರ್ಕಯನಿಕಾಯನಿವಾರ್ಷಣನಮರ್ಧ  ತೀರ್ಥಕರೆಪೂಜಾವಿಧಾನ 
ಸಿದ್ಧಾಶೇಷಾಕ್ಷತಪೂರ್ವಕಂ ಶುಭಮುಹೂರ್ತದೊಳ್‌ ಗಗನಗಾಮಿನೀ ಪ್ರಮುಖ ನಿವಿಧನಿದ್ಯಾಯೆತ್ತ ಚೈತ್ರರಾಜ 
ಪುತ್ರರ್ನೆಕಸು ವುಣ್ಯ ಸುನಾಸಿಸೀ ಪ್ರಮುಖ ಮೌಹೂರ್ಕಿಕ ಪುರೋಹಿತ ವಿಕೀರ್ಣ ಶೇಷಾಕ್ಷತಾಶೀರ್ನಚನ 
ಫುಕಸ್ಸರಮನುಕೂಲಿತ ಸನುಸ್ತ್ರ ಶಕುನಬಲ ಥೈನಬಲ ಮನೋಬಲಂ ಸ್ರಜಾಸತಿ ೃಷತಿ ನಿಜರಾಜಭನನದಿಂ 
ತಳರ್ದು ಪೊಟನುಡುನಲ್ಲಿ_- 


ಮಂಗಳಕರನಾದ ಅದೃಷ್ಟ, ಭಾಗ್ಯ ಕಾಂಕಿಯುಕ್ತನಾದ ಕೆಃಜಸ್ಸು, ಹೊಳೆಯುನ ಔದಾರ್ಯ ಇವು 
ಗಳಿಗೆ ಲೀಲಾಗೃಹೆನಾದ ಮತ್ತು ಕೇಸರಿ ಎಂಬ ರಕ್ಕಸನ ಶತ್ರುವಾಡ ಕ್ರಿಸೃಷ್ಣನು ಸಂಚಪಕಮಗುರುಗಳ 
ಪಾದಕ್ಕೆ ಆನತನಾಗಿದ್ದನು. ॥ 0॥ ಆಮೇಲೆ ಅಖಂಡಯುದ್ಧವೆಂಬ ಆಟದಲ್ಲಿ ಆನಂದನಡುನನನಾದ ಕಮ 
ಲಂಕ್ಷನು ಸೇನಾನತಿಯನ್ನು 800, ಯುತ್ಧಪ್ರಯಾಣದ ಬೇರಿಯನ್ನು ಹೊಡೆಸೆಂದು ಹೇಳಿದಾಗ ರಣ 
ಜೇರಿಯ ಡೊಡ್ಡ ಗಂಭೀರಧ್ವೆನಿಯು ಆಕಾಶದ ಗರ್ಭನನ್ನೆಲ್ಲಾ ಅತ್ಯಧಿಕವಾಗಿ ತುಂಬಿಕೊಂಡು, ದಿಕ್ಕುಗಳ ಭಾಗ 
ವಕ್ಷೆಲ್ಲಾ [ಸ್ವಲ್ಪ ವೊ] ಬಿಡದಂತೆ ಎಲ್ಲ ಕಡೆಯೂ ಹಿಂದಕ್ಕೆ ನೂಕಿ, ಎದುರಿಲ್ಲದ ಸರಾಕ್ರಮುದಿಂಡೆ ನಿಶೇಷವಾಡ ಆಶ್ರಯ 
ನನ್ನು ನಡೆದು ರೋಕನೆಲ್ಲವೂ ಧ್ವನಿಮಯನಾಯಿತು ಎಂಬ ಸಂಜೀಹೆನನ್ನು ಬಹುಬೇಗ ಉಂಟುಮಾಡಿತು. ॥ ೨ ॥ 
ಮೇಲಕ್ಳತ್ತಿದ ಬಾವುಟಗಳು ಸಟನಟಿ ಎಂದು ಸೆಡ್ಡು ಮಾಡುತ್ತಿರಲಾಗಿ, ಆಕಾಶವು ದಿಕ್ಕುಗಳೆಂಬ ಮುಖಗಳಿಂದ 
ಸುತ್ತಲೂ [ನೋಡಿ] ಕಗುತ್ತಿದಿಯೋ ಎನ್ನುವಂತೆ, ಯುದ್ಧಕ್ಕೆ ಹೊರಡುತ್ತಿರುನ ರಾಜರುಗಳ ಜಯಭೇರಿಗಳು ಎಲ್ಲ 
ಕಡೆಯಲ್ಲಿಯೂ ಧ್ವನಿಮಾಡಿದುವು. ೩ | ४४४९७ ಮಥ್ಯಂತರದೆಲ್ಲಾಗುನ ಅವಾಯೆಗಳು, ದುರೆದೈಷ್ಯಗಳು-ಇವು 
ಗಳ ಸಮೂಹನನ್ನು ಹೋಗಲಾಡಿಸಲು ಸಮರ್ಥವಾದ ತೀರ್ಥಂಕರನ ಪೂಜಾನಿಧಿಯಿಂದ ಮಂಶ್ರಾಕ್ಷತೆಗಳ 
ಪೂರ್ನಕ ಶುಭಮೂಹೂರ್ತದಲ್ಲಿ ಆಕಾಶಗಮನ ಮೊಡಲಾದ ನಿನಿಧನಿಷ್ಯಗಳಲ್ಲಿ ಸರಿಣತರಾಡ ಚೈತ್ರರಾಜನ 


था 


೧೬೨ ವರ್ಧಮಾನ ಪುರಾಣಂ 


ಹ್ರುಮರಾಜೀರಾಜಿತಂ ಜಂಗಮನಿಡುಪಯೆಖೈಳ ತದೆಗ್ರಾಧಿಕೊಢೆಂ 

ಏನುಕೋ ಚೆರ್ನುಂಡಳಾಳಂಕೃತಮಿಷಳಿನನಂ ಲಕ್ಷ ಒಮೆಂಬನ್ನಮಾರೊ 

ಢೆಮುದೀಭಂ ಕೇತುಮಾಳಾವಿಳನೆಸೆಯೆ ತದುತ್ತಾನಪೂರ್ನಾಸನೋದ್ಯಾ 

ಸಿ ಮನಂಗೊಂಡೊಪ್ಪಿದಂ ಮುತ್ತಿನ ಕೊಡೆಯ ನೆಟಲ್ಲಾಣದೊಳ್‌” ಕೃಷ್ಣನಾಗಳ್‌ ॥ ೪ 


| ಇರೆ ಲೀರೋನ್ಸೆನಿತಾಂಕುಶೋಜ್ಞಳಭುಜಾಗ್ರಂ ಕೋಕವಾಳೇಂದು ಭಾ 
ಸುರೆ ಹರ್ಮ್ಯಾಚಳಕೂಟದಂತೆ ನಿಜಡೇಹೆಚ್ಛಾಯ ಸಂವೀತನಂ 
ಬರಸಿಂಧುನ್ನನಥೌತ ನೀಳನಗದಂತಾರೂಢೆಗಂದೇಭನೊ S हि 
ಪಿಕೆ ಬಂದೆಂ ಬಳನನ್ರತರ್ಕ್ಯಬಳನಸ್ತಾರಾತಿಭೂಭ್ಯದ್ಭಳಂ | ೫ 


ಗಾಲಿಗಳೋರೆಗಳಾಗೆ ಹ | ಯಾಳಿ ನಿರೋಳಾಳಕಾಳಿಯಾಗೆ ತದಾಜಿ 
ಶ್ರೀಲಸನಮಾದ ಕೇರ್ಗೆ ಯ | ಶೋಲೊಲಂ ಜ್ವಳನಜಟ ತಿಕೋಮಣಿಯಾದಂ ॥ ೬ 


ಬಗೆಗೆೊಳರೋಜೆಗೆಯ್ಯುನ ಕೆಲಕ್ಕೆ ನಿನರ್ಕಿನನುಂಕಿ ದಾಂಟಿವೋ 

ಜೆಗೆ ತುರೆಗಂ ತ್ರಿಸಂಧಿ ವಿನೆನತ್ಸದನುಸ್ವಿತರೋಹ ಮುಕ್ತಿನಾ 

है ಬಸೆದಾಗಿ ನೇಟ್ಪ ಲಯಡೊಳ್‌ ಬಕೆ ಬಂಪನಸಿಸ್ರಭಾವೃತಾ 

ಶುಗೆ ನಧನರ್ಕಕೀರ್ತಿ ಜಯವಾಜಿಯೆಸೊಡ್ಡಿನ ಮುಂಡೆ ತೋಟುತುಂ || ೭ 


ನುಕ್ಕಳೊಡನೆ ಮುಂಗಳಕರೆರಾದ ಮುತ್ತ್ರೈಜಿಯರು ಮುಖ್ಯರಾದ ಜ್ಯೋತಿಸ್ಟರು ಪುರೋಹಿತರು ಮೊದಲಾದನರು 
ನಿಕೆಚಿಡ ನುಂತ್ರಾಕ್ಷತೆಗಳು ನುತ್ತು ಆಶೀರ್ನಾಡಗಳು.-.. ಇವುಗಳೊಡಕೆ ಮುತ್ತು ಅನುಕೂಲವಾಗಿ ಕಾಣಿಸಿಕೊಂಡ 
ನಿಲ್ಲ ಶಕುನಬಲ ಧೈನಬಲ ಮನೋಬಲಗಳೊಡನೆ ಪ್ರಜಾನಕಿ ಮಹಾರಾಜನು ತನ್ನ ಅರನುನೆಯಿಂದ ಬಿಟ್ಟು 
ಹೊರೆಡುನಲಿ [ತನ್ನ] ನ್ನಕ್ಸಗಳ ಸನೂಹೆದಿಂದ [ಕೂಡ] ನುನೋಹಕನಾದೆ ಉದಯನರ್ನತವು ನಡೆಯುತ್ತಿದೆ, 

860 ಮೇಲ್ಲ ಡೆಯಲ್ಲಿ ಹಕ್ತಿರುನ ಚಂದ್ರಮುಂಡಳದೆ ಅಲಂಕಾರವು ಇದೊಂದು ಹೊಸೆ ಗುರುತನ್ನು ನಡೆದಿನಿ ಎಂಡಿ 
60 8०४ ಹೆತ್ಕಿದ ನುದ್ದಾನೆಯೊ फू ಜಸನೂಹೆನೆ ನಿಲಾಸವೂ ವ್ರಕಾಶಿಸುತ್ತಿರಲಾಗಿ, ಪೂರ್ನದ ಕಡೆಗಿರುವ 
ಆಸನಡನೇಲೆ ಹೊಳೆಯುತ್ತಾ ಮುತ್ತಿನ ಕೊಡೆಯ ನೆರಳಿನ ಸ್ನಳದರಿ [ಕುಳಿತ] ನಾಸುಜೀವನು ಆಗ ಮುಕೋಷಕೆ 
ವಾಗಿ ಒಪ್ಸಿಡನು. ॥೪॥ ಲೀಲೆಯಿಂದ ಮೇಲಕೆತ್ತಿ ವೆ ಅಂಕುಶದಿಂದ ಹೊಳೆಯುತ್ತಿರುವ ಭುಜದೆಕೊಫೆ 
ಯೆಳ್ಳನನೂ, ಲೋಕಪಾಲನಾದ ಚೆಂದೈನಿದೆ ಹೊಳೆಯುತ್ತಿರುವ ಮೇರುಸರ್ನತದ ಶಿಖರದಂತೆ ಕನ್ನ 

ಹೇಹೆಕಾಂತಿಯಿಂದ ಕೂಡಿಡನನೂ, ನಿಸ್ಸಂಡೇಹನಾವ ಬಲವುಳ್ಳವನೂ, `ಶತ್ರುರಾಜರೆ ಪರಾಕ್ರಮವನ್ನು ಮುಳುಗಿಸಿ 
ಕುವನನೂ ७७ ಬಲರಾನುನು ಆಕಾಶನನ್ನೆಲಾ ದೇವಗಂಗೆಯಿಂದೆ ಥವಳಿಮಾನುಯನಾಗಿ ಮಾಡಿರುನ ನಿಲ 
ನರ್ನತದಂತೆ ತಾನು ಹತ್ತಿರುವ ಆಕೆಯು ಶೋಳಿಸುತ್ತಿರೆಲಾಗಿ ಅಲ್ಲಿಗೆ ಬಂದನನಾದನು. ॥೫ ॥ ತನ್ನ ಕದದ 
ಗಾಲಿಗಳು ಕರ್ನಾಭರೆಣಗಳಾಗಿರೆಲಾಗಿ, ಅದರ ಕುಡುಕೆಗಳು ಚಂಚಲವಾದ ಮುಂಗುರುಳುಗಳಾಗಿರಲಾಗಿ, ಯುದ್ಧ 
ಲಕ್ಷ್ಮಿಯ ರೂಪವಾದ ತೇರಿಗೆ ಕೀರ್ತಿರೋಲನಾದ ಜ್ವಲನಜಟಿ ಮಹಾರಾಜನು ಚೂಡಾನುಣಿಯಾನನು. ॥೬ | 
ಸಮಾನಕೇಖೆಗೆ ಬರುವ, ಪಕ್ಕಕ್ಕೆ ಹೋಗುವ, ಮುಟ್ಟಿ ಹಾರಿಹೋಗುನ-- ಈ ಮೂರು [ಅಶ್ವ] ನಿದ್ಯಕ್ಕೂ ತನ್ನ 

ಕುಡುರೆಯು ನಿನೀತನಾದ ಹೆಜ್ಜೆಯನ್ಸಿಡುವುದಾಗಿಯೂ, ಜೀನಿಫಿಂದ ಕೂಡಿದುವಾಗಿಯೂ ಮಾತಿಗೂ "ಲಗಾ 
ಮಿಗೂ. "ನಕವಾಗಿ ಹೇಳಿದ ७०४४७ ನಜೆನು ಬರುತ್ತಿಕಲಾಗಿ" ಅರ್ಕಕೀರ್ತಿಯು ತನ್ನ ನಿಜಯಸೂಚಕವಾದ 


3 


೮ ಗೋವರ್ಥನೆ ಸಮರನಿಜಯಂ ಸಾಮ್ರಾಜ್ಯನರ್ಧನಂ ೧೬್ಲಿ 


ಬರೆ ಹೆರಿ ಬಳ ಕರಿಯುಗಳಂ । ತರಣಿ ಮೃಗಾಂಕಾಧಿರೊಢ ನಾದಂಗಳವೋಲ್‌ 
ಸುರನಗಮೆ ತಳರ್ಮ ನಡೆನಂ | 30 ನಡೆದುದು ಪೌದನಾಧಿರಾಜಗಜೇಂದ್ರಂ ॥ ಲ 


ಅಂತುಭಯಪಾರ್ಶೈ ಸನ್ನದ್ಧ ಸಿಂಧುನರನರೂಧ ತುರಗಾಧಿರೂಢೆ ನಿಜತನೂಭನ ಬಾಂಥನ ಪ್ರಧಾನ 
ಪರಿವೃತಂ ಮಹಾರಾಜಂ ರಾಜನಿಳಯದಿಂ ತಳರ್ದು ನಡೆಯೆ 


8४ ಫೊತ್ಯಾಹೀಚ್ಛಳಚ್ಛೀಕರೆ 380४ ಚಮೂರೇಣು ದಿಗ್ಬಿತ್ತಿಯಂ ಮೆ 

ತ್ರಿದುಜಿಕ್ರಂ ಮುಂಬುಗೊಂಡಂಬರಮನಿತುನುನುಡ್ಯತ್ಸತಾಕಾಂಬರಂ ನುಂ 

ಗಿದುಪಂಭ್ರ ಕ್ಷೇನದಿಂದೆಂ ಕುಸಿದು ಕುರುಳಿಗೊಂಡುರ್ನಿ ಪಾನಾಂಬುನಿಂ ಕೀ 

ವಿಷುಜಿಂಬನ್ನಂ ಜಗನ್ಮಂಡಳನೆಡೆಗಿಡೆ ಬಂಡತ್ತು ಮತ್ತೇಭವೈಂದಂ ॥ ೯ 


ಖುರಹೆತಿಯಿಂ ಕಟಲ್ಲದಿರ್ವ ಭೂರಜದಿಂ ಪುಡಿಯೇಟಕ ನಾಗಮಂ 

ನಿರೆನೊಗೆತರ್ನ ಧೂಳಿಗೆ ನಿಯಚ್ಛಕನೃತ್ತಿಯನೊಪ್ಪುಗೊಟ್ಟು ಖೇ 

ಚರಕೊಳಸೊಕಿ ದಿಕ್ಟತಿಗಳೆಂದುವನೇಗೊಳೆ ಹೇಸಿತ ಪ್ರತಿ 

ಸೈರನಿಸದಿಂ ಕಡಂಗಿ ಫಡೆತಂದುವು ನಾಜಿಗಳೀಹಿತಾಜಿಗಳ್‌ || ೧೦ 


ಸೃುಕಿಯಿನ ಚಕ್ರಚೀತೃತಿಯರಾಕಿಯ ಕೆಯ್ಯ ಕರಾಳಚಕ್ರಮಂ 
ಕಕಿನಪೊಲಾಗೈ ಮಿಳ್ಳಿವ ಫತಾಕೆ ನಿಕೋಧಿಯೆ ದುರ್ಯಶೋರಜಂ 





ಕುಡುಕೆಯನ್ನು ಸೈಫ್ಯದ ಮುಂಭಾಗದಲ್ಲಿ ದಿಗೃರ್ಶಿಸುತ್ತಾ, 53 00, ಕಾಂಕಿಯಿಂಡ ತುಂಬಿದ ದಿಕ್ಕಿನ ದಾರಿಯುಳ್ಳನೆ 
ನಾಗಿ ಬರುವನನಾದನು. ॥ «| ವಾಸುನೀವ-ಬಲಜೀವ (ಕ್ರಿಸೃಷ್ಟ-ವಿಜಯ) ರ ಆನೆಯ ಜೋಡಿಯು 
ಸೂರ್ಯಚಂದ್ರರು 0000४ ನರ್ನತಗಳಂತೆ ಬರುತ್ತಿರಲಾಗಿ, ಪೌದನ ಚಕ್ರವರ್ತಿಯಾದ ಪ್ರಜಾಸತಿ ಮುಹಾ 
ರಾಜನ ಆನೆಯು ಮೇರುಪರ್ವತವೇ ಚಲಿಸಿ ನಡೆಯುತ್ತಿರುವ ಹಾಗೆ ನಡೆಯಿತು, | ೮॥ ಹೀಗೆ ಎರಡು ಫಳ್ಳ 
ಗಳಲ್ಲಿಯೂ ಸಿದ್ದವಾಗಿರುವ ಶ್ರೇಷ್ಸವಾದ ಆಸೆಗಳು ಕಥಗಳು ಕುಮುಕೆಗಳಲ್ಲಿ ಏರಿರುವ ತನ್ನ ಮಕ್ಕಳು ಬಂಧುಗಳು 
ಮಂತ್ರಿಗಳು ಮೊದಲಾದವರಿಂದ ಸುತ್ತುವರಿಯಲ್ಪಟ್ಟ ಮಹಾರಾಜನು ಅರಮನೆಯಿಂದ ಬಿಟ್ಟು ನಣೆಯುತ್ತಿರೆ 
ಲಾಗಿ-. ಅಗೋ | छह! | ಆನೆಯ ಫೂತ್ಯಾರದೊಡನೆ ४५७६७) ತಂನಾಡ ಕತ್ತಲಿನಂತೆ ನೂಡಿರುವ ಸೈನ್ಯದ 
(ನೆನೆ) ಧೂಳು ದಿಕ್ಕಿನ ಗೋಡೆಗಳನ್ನು ಮೆತ್ತಿಕೊಂಡಿತು ಹೊಳೆಯುತ್ತಿರುನ ಬಾವುಟನಟಿಗಳು ಎಲ್ಲೆಲ್ಲಿಯೂ 
ಮುಂಜಿ ನುಗ್ಗಿ ಆಕಾಶನನ್ನೆಲ್ಲಾ ಕುಂಗಿಹಾಕಿದುವು ; ಕಾಲತುಳಿತದಿಂಡ ಕೆಲಕ್ಕೆ ಕುಸಿದು ಗುಳಿಬಿದ್ದು ಹೋದ 
ಭೂನಿಯು ಆನೆಗಳ ನುದೋಡಕದಿಂದ ತುಂಬಿಹೋಯಿತು ಎನ್ನುವಷ್ಟರ ಮಟ್ಟಿಗೆ ಭೂಮಂಡಳವು ಸ್ಥಾನನಲ್ಲಟಿ 
ವಾಗುವಂತೆ ಮಡ್ಡಾೆಗಳೆ ಸಮೂಹವು ಬಂದಿತು, ॥ ೯ ॥ ಗೊರಸಿನ ಹೊಡೆತದಿಂದ ಚೂರಾಗಿ ಅದಿರಿಷೋಗುನ 
ಮಣ್ಣಿನ ಪುಡಿಯಿಂದ ಪಾತಾಳಲೋಕನೆಲ್ಲವೂ ಧೂಳೀಮಯನಾಗಲಾಗಿ, ಮೇಕೆಡ್ಡುಬರುತ್ತಿರುನ ಧೂಳಿಗೆ ಆಕಾಶ 
ಸಂಚಾರದ ಕಾರ್ಯನನ್ನು ಒಪ್ಪಿಸಿಕೊಟ್ಟು ಗೆಂಥರ್ನಕೆಲ್ಲರೂ” ಹಿಮ್ಮೆಟ್ಟಿ ಹೋಗಲಾಗಿ, ದಿಕ್ಟಾಲಕರು ಕುಡುಕೆಗಳ 
ಕೆನೆಯುವಿಕೆಯ ಪ್ರತಿಧ್ವ್ಯನಿಯ ವ್ಯಾಜದಿಂದ ಕುದುರೆಗಳು ಹೇಳಿದುದನ್ನೇ ಒಪ್ಬಿಕೊಳ್ಳುತ್ತಿರಲಾಗಿ ಯುದ್ಧದಲ್ಲಿ 
ಅಜೇಯನಾದ ಕುದುಕೆಗಳು ಉತ್ಸಾಹದಿಂದ ನಡೆದುಬಂದುವು, ॥ ೧೦ ॥ ತಮ್ಮ ಚಕ್ರಗಳ ಉತ್ಕರ್ನಕನಾದ 
ಚೇತ್ಯಾರಥ್ಯಫಿಯು ಶತ್ರುನಿನ ಕೈಯ ಭಯಂಕರ ಚಕ್ರವನ್ನು [ಯುದ್ಧಕ್ಕೆ] ಆಹ್ವಾನಿಸುನಂತಿಕಲಾಗಿ, ಚಂಚಲ 


೧೬೪ ವರ್ಧಮಾನ ಪುರಾಣಂ 


ಬೊಕೆ ನಿಯೆಪ್ಸೃಹಳ್ಳೆ ನಿಗೆ ಶುದ್ಧಿಯಫೀನನೊಲಾಗೆ ವಾಜಿನಿ 
ಸ್ಫುರಖುರಚೂರ್ಣಿತಾವನಿತಳಂ ತಳರ್ನ್ಷತ್ತು ನರೊಢಸೆಂಕುಳಂ | ೧೧ 


ಮಿಸುಸಸಿಧೇನು ನಿನನಿವಹಂ ಪೊಳೆನಡ್ಡಣಂ ಹೊಡ್ಡಣಂ ವಿರಾ | 

ಜಿಸುವುಕು ಕೂರ್ನುಕೋಟಿಯೆಸೆನಾಯತ ಕುಂತಕುಳಂ ಜಳಾಹಿ ನಿ 

ಳ್ಳಿಸುನ ತನುತ್ರ ದೀಧಿತಿ ನುಹೋಡಕಮಾಗೆ ಸದಾಕಿಜಾತನೆಂ 

ಬಸದೃಶೆ ನಾರಿರಾಶಿ ಕನಿತಂದುಡು ಚಾನೆತರೆಂಗಸೆಂಕುಳೆಂ || ೧೨ 


ಅಂತು ನೆಕೆನು ಬರ್ಪನಂತ ಚಕುರಂಗಸೇನೆನೆರಸು ಪುಕನುಂ ಫುಕೆಂಥ್ರೀಚಂಚಳನಿಳೋಚನೆ ಚಂಡರೀಕ 
ಸಂಚಯದ್ವಿಗುಣಿಶ ಪಿಂಛಾತನತ್ರಸಮುನೆಯಂ ಪೊಜನುಟ್ಟು ನಡೆಯೆ 


४0903) ಕೆಳರ್ನಾಕ್ಮಚರೆಬಳೆ ) ನೊಳಾಂಸ ಖಗಬಕನುನಟಸಿ ನುಂಗಲ್‌ ಮುಂಗೊೋ 
ಕೊಳೆ ಫಿಜಡಳಭರಮುಂ ಫೇ | ಟ್ವಳೆನಿಸಿ ನೆಗೆದು ಚಮೂರಜಂ ಫಫಸನಡೊಳ್‌ ॥ 


907 ಬೆಟ್ಟುಗಳ್‌ 8838 ಕುಣ್ಣಿದುನಾದುನ್ಸ ಪುಬ್ಬಿನೆಯ್ಸೆ ಮು 

ನ್ಲೀರನೆಡುರ್ತು ಪೀರ್ದುಗುಟ್ಛಿ ಫೆರ್ಗುಟಿಗಳ್‌ ದಿಸಕೃದ್ವಿಮಾನನಾ 

ಕಾರನುಡಂಗೆ ಪುತ್ತಡರ್ದು ಮುಚ್ಚಿದುವೆಂಬಿಸೆಗೆಂ ನಿಕೀರ್ಣ ಸೇ 

ನಾಕೆಜಮುರ್ನಿ ಪರ್ನಿದುದು ಫಿರ್ನಿನೆರೆಂ ಭುನನಾಂತರಾಳಮನುಂ | ೧೪ 


ವಾಗಿ ಅಲ್ಲಾಡುತ್ತಿರುನ ಥೈಜವು ಶತ್ರುಗಳ ಅಸಕೀರ್ತಿಯ ಥೂಳುನೆತ್ತಿರುನ ಸ್ವರ್ಗಕ್ಕೆ ವಿಶೇಷ ಶುದ್ಧಿಯನ್ನು 
ಮಾಡುನಂತೆ ಇರಲಾಗಿ, ಕುಡುಕಿಗಳ ಕರಿಣನಾವೆ ಗೊರಸಿಸಿಂದೆ ಫುಡಿಯಾದೆ ಭೂಮಿಯುಳ್ಳೆದ್ದಾಗಿ ಮಾಡುತ್ತಾ 
ಕಥಗಳೆ ಸಮೂಹವು ಸಪ್ರಯಾಣಮಾಡಿತು ॥ ೧೧ ಹೊಳೆಯುತ್ತಿರುವ ಕತ್ತಿಗಳ ಸಮೂಹನೇ ಮೀನುಗಳ 
ಸನೂಹ್ಮ ಹೊಳೆಯುತ್ತಿರುನ ಗುರಾಣಿಗಳ ಸಮೂಹನೇ ಮಿನುಗುಟ್ಟುತ್ತಿರುನ ದೊಡ್ಡದೊಡ್ಡ ಆಮೆಗಳ 
ಸಮೂಹೈಸ್ರಕಾಕಿಸುತ್ತಿರುನ ಡೊಡ್ಡದೊಡ್ಡ ಕರಾರಿಗಳು ನೀರು ಹಾವುಗಳು, ಹೊಳೆಯುನ ಕನಚಗಳ ಕಾಂತಿಯು 
ವಿಸ್ತಾರವಾದ ನೀರಿನ ಸೆಮೂಹೆಆಗಲಾಗಿ ಕಾಲ್ವಲನೆಂಬ ಎಣೆಯಿಲ್ಲಡ ಸಮುದ್ರವು ಬಾಣಗಳೆಂಬ ತರಂಗ 
ಸಮೂಹೆದಿಂಡೆ ಕೂಡಿ ಕವಿಡುಕೊಂಡು ಬಂದಿತು. ॥ ೧೨ ಹೀಗೆ ತುಂಬಿಕೊಂಡು ಬರಿತ್ತಿರುವ ಕೊನೆಯಿಲ್ಲದ 
ಚತುಕೆಂಗ ಸೇನೆಯೊಡನೆ, ಫ್ರಕಸ್ಟೀಯೆಕ ಚೆಂಚಲನಾನ ಕಣ್ಣು ಗಳೆಂಬ ದುಂಬಿಗಳೆ ಸಮೂಹೆದಿಂಡೆ ದ್ವಿಗುಣ ಮಾಡ 
७9, ಕನಿಲು ಗರಿಯ ಕೊಡೆಗಳ ಸಮುವಾಯನನ್ನುಳ, ನುಹಾರಾಜನು ಸಟ್ನಣದಿಂದೆ ಹೊರಹೊರಟು ನಡೆಯ 
ಲಾಗಿ ತನ್ನ [ಭೂಮಿಯ] ಮೇಲೆ ಓಡಾಡುವ ಸೈಫ್ಯನನ್ನು ಆಕ್ರಮಿಸುವ ಗಂಧರ್ನನ್ಥೆ ೃನನ್ನು ಹುಡುಕಿ ನುಂಗು 
ವುದಕ್ಕೆಂದು ಭೂಡೇವಿಯೇ ಕೋಸಪದಿಂದೆ ಮುಂಗಡನಾದ ಯುದ ನಲಿ ತನ್ನ ಹೊಡ್ಡ ಸ್ಥಿನ್ಸೆನನ್ನು ಕಳುಹಿಸಿರುವಳೋ 
ಎನುವೊತೆ ಸೈನ್ಯದ ಧೊಳು ಆಕಾಶಮಾರ್ಗನ್ಕೆ ಹಾರಿತು. ॥ ೧೩ ॥ ದೂರದ ಬೆಟ್ಟಿಗಳೆಲ್ಲಾ (ಕೇನಲ ಗಾ 

ಯಂತಲ್ಲಡೆ, ) ಸಿಜನಾಗಿಯೊ ನುಣ್ಣಗಾಡುವು ; ಮೂರು ಬಗೆಯ ನೀರನ್ನು (ನುಳೆ ನದಿ, ಜಲ) ಆಕ್ರಮಿಸಿ 
ಕುಡಿದು ಉಗುಳುನ ಡೊಡ್ಡ ಗುಳಿಗಳು ಎಂಪಕಿ ಸಮುದ್ರಗಳು ಹೂತುಹೋವಮನು ; ಸೂರ್ಯನ ನಿಮಾನವು ತನ್ನೆ 
ಆಕಾರವು ಅಡಗಿ ಹೋಗುವಂತೆ ಹುತ್ತಹತ್ತಿ ಮುಚ್ಚಿಜೋಯಿತು-ಎನ್ನುನಂತೆ ನಟ್ಟವಾದೆ ಸೇನೆಯ ಧೂಳು 
ಯಾವುದೊಂದು ಅನಶಾಶನನ್ನೂ ಬಿಡದಂತೆ ಭೂನುಂಡಲದೆ ಒಳಭಾಗನನ್ನೆಲ್ಲ ತುಂಬಿಹೆಬ್ಬಿಹೋಯಿತು. lav fl 


ಆ ಗೋವರ್ಧನ ಸಮರನಿಜಯಂ, ಸಾಮ್ರಾಜ್ಯವರ್ಧನಂ ೧೬೫ 


ಸಡೆಯೆ ನದಹೆತಿಯೊಳುರ್ನಿದ | ಪುಡಿ ಕೆಗೆನೊಗೆದಿಭಕರಾಗ್ರ ಶೀಕೆರದಿಂ ನಾಂ 


ಜಿಜೆಯೊಳ್‌ ಕಟ?ಗೊಂಡಿಡಿದಿಕೆ | ಸಡಿದುದು ಶಶಿಬಿಂಬ ಶಂಕೆಯೆಂ ಕವಿಬಿಂಬಂ || ೧ 
ಶದನಂತರಂ 

ಅದಿರ್ದಾನಕರನದಿಂದೊಡೆ | ದ ದಿಶಾಭಿತ್ತಿಗಳನನುಕಿ ಮೆತ್ತಲ್ಯುಯ್ದೆಂ 

ಪದಿನನುಕೂಳಾನಿಳಮು | ಯ್ಲೌದು ಮೆಡೆಜಳಡೊಡಕನೆ ಬೆರಸಿ ತದ್ಭಳರೆಜಮಂ || ೧೬ 
ನೆಲನ ದಿಶಾವಳಿಯ ನಭೋ | ನಲಯನುಸಿಲ್ಲೆ ನಿಸಲಾದ ಕಜನೊಡನಲೊಡಂ 

ಬಲಮಂ ಧರಾನಳಯೆ ದಿಶಾ | ನಲಯ ನಭೋನಳಯಖಿಲ್ಲೆ ನಲ್ಯಾಯ್ರಾಗಳ್‌ ॥ ೧೭ 
ಅಂತೆಳೆಯುಂ ವಿತೆಯೆಂ ನಭ | ಮುಂ ತನ್ಮಯನಾಗೆ ನಡನ ನೆನೆಕಸೆಟ್ತಿಂ 

ದೆಂತಾನೃಪತಿ ಕೆಥಾನ | ರ್ತಾಂತಿಕದೊಳ್‌ ಬೀಡುವಿಟ್ಟನನ್ನೆಗನಿತ್ತಲ್‌ ॥ ೧೮ 
ಚರನ ನುಣಗೇಳ್ದು ಕೋಪದಿ | ನುರಿದೆಟ್ಟಿಂ ಭ್ರುಕುಟಿಥೂನ್ರುನರುಹಾನಾಂಗ 

ಸ್ಬುರಿತ ಸ್ಫುಳಿಂಗನಂಬರೆ | ಚರರಾಜನಕಾಲಕಲ್ಪಶಿಖಿಯೆಂಬಿನೆಗಂ I [3 


ಅಂತಗ್ಗಳೆಂ ಕೆಳರ್ನು ಚರನಡನದತ್ತರೋಚನನರಾತಿನಿಕ್ರಮು ನಿಹಾಸಿಸ ಸ್ಮಯ ಪುನಃ ಪುನಃ ಪ್ರಶ್ನೆ 
ಮುಖರನಾಹನಮಹೋತ್ಸವೌತ್ಸುಕ್ಯದಿಂದಂ.... 


ಎಂತೆಂತೋ ದಿಟಿಮೆಟ್ರಿಂ | ದಂತಾಂಪಕೆ ತಾನೆ ನಮ್ಮ ಪೌದನದನರಿಂ 
8०30 ಬಿನಡೆಮುಮುಂ ನೋ | ९७० ತಡಮೇಕೆಂದು ಕರಿದು ಸೇನಾನತಿಯಂ ॥ ೨೦ 


ಸೈನ್ಯದ ಸದಾಫಾತದಿಂದ ಮೇಲಕ್ಕೆದ್ದ ಧೂಳು ಅಂತರಿಕ್ಷನನ್ನು ಸೇರಿ ಆನೆಗಳ ಸೊಂಡಿಲುಗಳ ಕೊನೆಯ ತುಂತುರಿ 
ನಿಂದ ನೆನೆದು ಅಲ್ಲಲ್ಲಿಯೇ (ಆಕಾಶ ಮಥ್ಯದಲ್ಲಿಯೆ) ಕೆಕೆಯಿಂದ ಕೂಡಿ ಇರೆಲಾಗಿ ಸೂರ್ಯಬಿಂಬಕ್ಳೆ ಚಂದ್ರಬಿಂಬ 
ವೆಂಬ ಸಂಜೀಹನನ್ನು ಉಂಟುಮಾಡಿತು. || ೧೫ ॥ ಆಮೇಲೆ. ದುಂಡುಭ್ಳಿದ್ವನಿಯಿಂದ ಅದಿರಿ ಒಡೆದ ದಿಕ್ಕೇಬ 
ಗೋಡೆಗಳನ್ನು ಮೆತ್ತುವುದಕ್ಕಾಗಿ ಸೈನ್ಯದ ಧೂಳನ್ನು ಆನೆಯ ಮದ ಜಲಡೊಡಕೆ ಬೆರೆಸಿ ಅನುಕೊಲ ಮಾಕುತನ್ಪು 
(ಮೆಲಕ್ಕೆ) ७७४० ತೆಗೆದುಕೊಂಡು ಹೋಯಿತು. ॥೧೬] ಸೆಲನನ್ನೂ ದಿಕ್‌ಸಮೂಹನನ್ನೂ ಆಕಾಶನಲಯನನ್ನೂ 
ಇಲ್ಲನೆನಿಸುವಂತಹ ಧೂಳು ಅವುಗಳ ದೀಪವನ್ನು ಮುತ್ತಲಾಗಿ ಭೂಮಂಡಲ ದಿಬ್ಬಂಡಲ ನಭೋಮಂಡಲಗಳು ಆಗ 
ಇಲ್ಲವೆನ್ನುವಂತಾಯಿತು, ॥೧೭॥ ಹೀಗೆ ಭೂಮಿಯನ್ನೂ ದಿಕ್ಕನ್ನೊ ಆಕಾಶನನ್ನೊ ತುಂಬಿ ಹೋಗುನಂಕೆ ಹೋಗು 
ತಿರುವ ಸೈಕ್ಯೈದೊಡನೆ ಹೊರಟಿ ಆ ರಾಜನು ರಥಾನರ್ತದ ಸಮೀಪದಲ್ಲಿ ಬೀಡುಬಿಟ್ಟಿನು. ಅಷ್ಟರಲ್ಲಿ ಈಕಡೆ ಗಂಧರ್ವ 
ಚಕ್ರವರ್ತಿಯು ಡೊತನ ಮಾತುಗಳನ್ನು ಕೇಳಿ ಹುಬ್ಬುಗಳ ಹೊಗೆಯಿಂದ ಕೂಡಿದನನಾಗಿ ಕೆಂವಾದ ಕಣ್ಣು ಗಳಿಂದ 
ಹಾರುತ್ತಿರುವ ಕಿಡಿಗಳುಳ್ಳನನಾಗಿ, ಅಕಾಲದಲ್ಲಿ ಮೂಡಿದ ಪ್ರಳಯಕಾಲದ ಬೆಂಕಿ (ಬಡಬಾನೆಲ) ಎನ್ನುವಂತೆ 
ಉರಿಜಿದ್ದನು. ೧-೧೯ ॥ ಹೀಗೆ ನಿಶೇಸವಾಗಿ 000, ದೂತನೆ ಮುಖದತ್ತ ಕಣ್ಣುಗಳನ್ನು ತಿರುಗಿಸಿ ಶತ್ರು 
ಸರಾಕ್ರಮನನ್ನು ಹೀಯಾಳಿಸುನ ಮುಗುಳ್ನಗೆಯಿಂದ “ಪುನಃ ಪುನಃ ಪ್ರಶ್ನೆಮಾಡುವ ಯುದ್ಧ ಮುಹೋತ್ಸವಡ 
ಔತ್ಯುಕ್ಯದಿಂದ ಕೂಡಿ. ಏನು ಏನೊ? ನಿಮ್ಮ-.ಪೋದನ ನಟ್ಟಿಣದನರು ತಾನಾಗಿಯೇ ದಂಡಿತ್ರಿ ಬಂದು ಮೇರೆ 
ಬೀಳುತ್ತಾಕೆಯೆ ? ಇದು ३४४ ? ಇನ್ನು ಈ ನಿನೋಡನನ್ನು ನೋಡೋಣ, ಅದಕ್ಕೆ ತಡನೇಕೆ ? ಎಂದು ಸೇನಾ 


शी ನರ್ಧಮಾನೆ ಪುರಾಣಂ 


ತರೆ ಬಟನಟ್‌ಯಾಗಿಕ ಕೊಡು | ನ ಲಲನೆಯೆಂ ಬಜಾಡಿ ಕಳಿನಡವನರ್ತಿಯೆನಿಂ 
ಸೆಲಿಸುನೆನೀಗಳ್‌ ನಡೆಯಿಸು | ಬಲನುಂ ನೀನೆಂದು ಖಚರನತಿ ಜೆಸಸುವುಮುಂ ॥ ೨೧ 


ಭುಗಿಲೆನೆ ಕೆಗೆಸಳ್ಟಿದೆ ತ | ತೃಗಾಧಿರಾಜ ಪ್ರಚಂಡ ಕೋವಾಗ್ನಿಜ್ಚಾ 
ಳೆಗಳಿಂ ಕೆನಿಮಂಡಳ ಮಃ | ಆ್‌ಗಾಯ್ದು ಡೆನಿಸಿಮುದು ಸಾರ್ಡು ಚಕೆನಾಚಳನುಂ | ತತ 


ಗರೆಂಡಾಂಕನ ಬಾರಿಗೆ ಸಂ | ಗರನುಧ್ಯಸ್ಥಳಿಗೆ ಫಡೆನ ಖಗನಕಿಗನುರ್ನಂ 
30 ಕಾಲಧಾರಿಕಂ ಕೊ | ಟ್ವರಕ್ತಸಟಿನೆನಿಸಲಾರ್ಕುವಂಬರಮಾಗಳ್‌ | ೩ 


ಹೆಯಕಂರನುರೆಃ ಕನುಳಾ | ಅಯೆದಿಂ ಸಿರಿ ಸಂಜೆನ್ಫೊಟ್ಟು ಬರಿ ಮುಷಿತಸುಖೋ 
ದಯೆಯಾಗಿ ಪುಗಿಸಿ ತದ್‌ಭಿೀ | 30000४ ಮುಚ್ಚುವಪೆೊಲಾಯ್ತು ನಳಿನೆನಿಕೋಚೆಂ 3೪ 


09 ಬಯ್ಗೆನೈೊಟ್ಯಲಂಪಿ | ಕ್ಲುವ ಕುಂಕುಮುರಜದ ನೊಟ್ಟಿಳಕ್ಕೊತ್ತಿ ಪಕೆಂ 
ಬಸೊಲರಗಿನ ಮುಪ್ರಿಯನೆಸೆ | ದುವುನುಧುಯುತ ಮುಕುಳಿತಾಂಬುಜಂಗಳೊಳಳಿಗಳ್‌ | 


ಅಜಪದುಸಶಾಸ್ತ್ರನೆಮ್ಮಿನ | ನುಲಿದಂ ಪದ್ಮಿನಿಯಸೆಮುಗಮಿಜಿ ನೆಯನೆಂಬಂ 
ತಟಾಸಥೆ ರಧಾಂಗಮಿನಿಯಳ | ನುಚಾದುವು ಸೆನ್ಮಾರ್ಗನರ್ತಿಗಿಂತಿಡುನೆ ಫಳೆಂ CY 


[eS 


೫ 


ಅಂತು ಸನುನ್ನಿಸಿಡ ಸಾಯೆಂತಫ ಸನುಯದೊಳ್‌ ಸಚಿನಸಮುಚಿತ ನಡೋನಿನೇಧಿತಕೆ ತದಾನಿಣಂಕೆ 
ವಿಿಷ್ಟ್ರನೋತ್ಕಂರಕಶ್ವಕಂರಂ ಕಾರೋಚಿತಾಚರೆಣಸರನಿರ್ಸಿಸಂ 


ಪತಿಯನ್ನು ಕರೆದು "ನುಡುನೆ ನಾಡಿಕೊಡಬೆೇಕಾದೆ ಹೆಣ್ಣನು ನ್ಮುನೆ ಕಳುಹಿಸಜೆ ತನ್ನೆ ಕರೆಯನ್ನು ४४१४९ 
ಯಾಗಿ ಕೊಡುನನಸ ಅನೇಕ್ಷೆಯೆನ್ನು ಈಗ (ನೆ; ನೀನು ತಕಣವೇ ಸೈನ್ಯ ನನ್ನು ನಡೆಯಿಸುನನನಾಗು' 
ವಿಂದು ಗೆಂಧರ್ನ ಚಕ್ರವರ್ತಿಯು ಆಜ್ಞಾ ಪಿಸಲ್ಯು ಭುಗಿಲ್‌ ಎಂದು ನೆಗೆದು ಹೆಬ್ಬಿವ ಆ ಖಚರ ಚಕ್ರನರ್ಕಿಯೆ 
ಭಯೆಂಕರನಾದ ಕೋವಾಗ್ನಿಯು ತನ್ನ ಜ್ವಾಲೆಗಳಿಂಡ ಸೂರ್ಯೆನುಂಡಳವು ಆಸ್ತಾಚಲನನ್ನು ಸೇರಿ ಮೇರೆಯನ್ನು 
(ಗಡಿಯೆನ್ನು ) ಕಾನಲುಕಾಯಿತು ०9६ ಸಿಕೊಂಡಿತು | 30೨೧.೨ ಗರುಡನೆ ಸರೆಿಗೊ ಯುನ್ಕೆ 
ನುಥ್ಯಸ್ಥೆಳನ್ಫೆ ನಡೆಯುನ 2880 ಚಕ್ರವರ್ಕಿಗೂ ಹೊಂದಿಕೊಳ್ಳುವ ಹಾಗೆ, ಹಾಸು (ಸೂರ್ಯನು) ತೊಟ್ಟಿ 
ಕೆಕ್ತನಸ್ತ್ರ ಎನ್ನುನಂತೆ ಆಕಾಶವೆಲ್ಲವೂ ಆಗ ಕೆಂಪಾಯಿತು. ॥ ೨೩ | ಅಶ್ವಕಂರನ ಎದೆಯೆ ಕಮಲಗೃಹೆದಿಂದ 
ಲಕ್ಷ್ಮಿಯು ಸಂಜೆಯೆ ಹೊತ್ತು ಬರಲಾಗಿ, ನೀಗಿದ ಸುಖವುಳ್ಳಿನಳಾಗಿ [ಅವಳನ್ನು] ಒಳೆಹೊಗಿಸಿ, ಸಂಜೆಯ 
ಭಯದಿಂದ ಬಾಗಿಲು ಮುಚ್ಚುನಂಕೆ ಕಮಲದ ಸೆಂಕೋಚನನು ಉಂಟಾಯಿತು. (ನೊಗ್ಗಾಯಿತು) ॥ 39 
ಸೂರ್ಯನು ಸಂಜೆಯ ಹೊತ್ತಿನಲ್ಲಿ ಅನುರಾಗದಿಂದ ಹೆಚ್ಚುನ ಕುಂಕುನುದ ಪುಡಿಯ ಪಟ್ಟಣಕ್ಕೆ ಅರಗಿನ 
ಮುಡ್ಮೆಯನ್ನು ಒತ್ತಿದೆನೆನ್ನು ನಂತೆ ಜೇನಿನಿಂದ ಕೂಡಿ ನೊಗ್ಗಾಡ ಕಮುಲಗಳಲಿ ದುಂಬಿಗಳು ಪ್ರಕಾಕಿಸುತ್ತಿದುನು. 

॥ ೨೫ | ನಿಸಯೆಲಂಪಟಿನಾಗಣೆ ವೈರಾಗ್ಯನರೆನಾಡ ಸೂರ್ಯನು ನನ್ಮುಂತೆಯೇ ಮಡದಿಯಾದ ಫದ್ಮಿನಿಯ್ಸು 

ಮೊರಮಾಡಿದ್ದಾನೆ; ನನಗಾದರೂ ७७९ ಯೋಗ್ಯ ಎಂಬಂತೆ ಚಕ್ಕವಾಕಪಕ್ಷಿಯು ನುಡದಿಗಾಗಿ ಕಾಮಿಸಡೆ ಪ್ರಿಯೆ 
80०0 ದೊರೆ ಉಳಿಯಿತು, 'ಸನ್ಮಾರ್ಗಸ್ರವರ್ತಕರಿಗೆ ಇಡೇ ಸಫಲವು, ॥ ೩ ॥ ಹೀಗೆ ಪ್ರಾಪ್ತವಾಡೆ ನಾಯಂ 
ಕಾಲ ಸನುಯೆದಲ್ಲಿ ನುಂತ್ರಿಗಳ ಕಾರೋಚಿತನಾಡ ಮಾತೆಗಳಿಂದೆ'`ಫೀಗಲ್ಪಟ್ಟಿ ಉತ್ಪಂಕತೆಯುಳ್ಳವನಾದ ಅಶ್ವ 


p] 


७ ಗೋನರ್ಥನ ಸಮರನಿಜಯಂ, ಸಾಮ್ರಾಜ್ಯನರ್ಥನಂ ೧೬೩ 


ರವಿಬಿಂಬ ಶಿರೋಮಣಿ ವಾ | ಅ ವಾರ್ಥಿಯೊಳ್‌ ಬೀಟ್‌ ಖಚರೆನಿಳಯಕ್ಸೆಟ್ನಾ 
ಡುವ ಕಾಳರಾತ್ರಿಯೊಳ್ಳುರು | ಳಿವೆ ಕೆದಟೀದವೆನಿಸಿ ನೆಗೆದುವಳಿಕಬಳತಮಂ || ३2, 


७छ७४000)0.... 


ಇದು ಕಜನೀನಡನಾಳಕ | ಮಿಡು ಗಗನ ಶ್ರೀಲಲಾನು ಮೃಗಮುಡನಿದು ದಿ 
ಕ್ಸುಪತೀ ಶ್ಲಧಕಚಭರನೆಂ | ಬುವನೆನಿಸಿದುವಖಿಳ ದೆಸ್ಕುಕಾಂತಂ ಥ್ವಾಂತಂ | ಪಿಲಿ 


ನುತ್ತೆಂ- 


ಇದು ಕೃತಕ ಕಚ್ಜಳ ಪ್ರಜ | ಮಿಡಪಾನಕ ಧೂಮಸನಿನಹೆಮಿದಕಾಲನನಾಂ 
ಬುಡ ನಟಿಳಮುರ್ನಿಯಂ 8 | ರ್ನಿಪತ್ತಿದುತ್ಟಾತಮೆನಿಸಿಡುದು ಸಂತಮಸಂ- ೫ 


ಅವಿರಳ ಕಿಮಿರಾರ್ರ್ರ ಮೃಗೋ | ದೈವ ಸಿಕ್ರನಭೋಂಗಣಕ್ಕೆ ರಾಜಾಗನುನೋ 
ಶ್ಲವಡೊಳ್‌ ಬಿತ್ತರಿಸಿದ 0० | ಗನಲಿಯೆ ಮುತ್ತುಗಳಿನೆನಿಸಿಡುವು ತಾರೆಗೆಗಳ್‌ ॥ ೩೦ 
ನುತ್ತಮಾಗಳ್‌ " 


ಕವಿದು ಫಿಜಾಂಶುಬಳಂ ನೂಂ || ಕುನ ತಿಮಿರಬಳಂ ತೆರಳು ಸೆಟತೆಗೆನ ಕಣೋ ಇ 
ತೃವಮಂ ನೋಡಲೈಟ್ಟಿಂ | ದನೊಲೇಟದನುದಯ ಕಿಖರನುಂ ಮೃಗಲಕ್ಷ್ಮಂ I ೩೧ 


ತದನಂತರೆಂ 


ಖಗಬಳಕುಧಿರಡೆ ಕೆಂದಡ | ರ್ನ ಗಗನೆಮಚ್ಯುತನ ಕೀರ್ತಿಯಿಂ ಥನೆಳಿವುದಂ 
ಜಗಮುನುಮಾನಿನಿನಂ ಸೆಂ | ಜೆಗೆಂಪು'ನೆಯ್ಗಕೆಯೆ ಚೆಳಗಿಮಮ ಬೆಳ್ಳಿಂಗಳ್‌ I ೩3 


“ಫಂರನು ಸಾಯಂಕಾಲಕ್ಕೆ ಉಚಿತನಾಡ ಆಚರಣೆಗಳಲ್ಲಿ ಇರುತ್ತಿರಲಾಗಿ- ಸೂರ್ಯೆಬಿಂಬನೆಂಬ ಶಿರೋರೆತ್ನ; F 
ಹಾರಿ ಸಮುದ್ರದಲ್ಲಿ ಬೀಳಲಾಗಿ ಗಂಢರ್ನರ ಸರ್ನನಾಕಕ್ಕಾಗಿ ನದ್ದು ಕುಣಿಯುತ್ತಿರುವ ಕಾಳರಾತ್ರಿಯ ಉದ್ದ 
ನಾದ ಕೂದಲುಗಳು ಕೆದರಿಕೊಂಡಿನೆ ಎನ್ನುವಂತೆ ಮಂಬಿಯಂತೆ ಕನ್ಬಾದ ಕತ್ತಲು ಹಬ್ಬಿತು. ॥೨೭॥ ಅದಲ್ಲಿ 
ಆ ಚೋರರಿಗೆಲ್ಲಾ ಪ್ರಿಯಕರನಾದ ಕಗ್ಗತ್ತರೆಯು ಇದು ರಾಕ್ರಿರನುಣಿಯೆ ಮುಖಡೆ ಮುಂಗುರುಳು, ಇದು ಗಗನ 
ಅಕ್ಷ್ಮಿಯ ಮುಖದ ಕಸ್ತೂರಿ ತಿಲಕ, ಇದು ದಿಕ್‌ ರಮಣಿಯ ಬಿಚ್ಚಿದ ತರೆಗೂವಲರಾಶಿ ಎಂಬುದಾಗಿ ಎನಿಸಿ 
ಕೊಂಡಿತು. ॥9೮॥ ಮತ್ತು (ಆ ಕಗ್ಗ ತ್ತಲೆಯು) ಇನು ಕೃತಕವಾದ ಕಾಡಿಗೆಯ ಸಮೂಹ, ಇದು ಬೆಂಕಿ ಇಲ್ಲದ 
ಹೊಗೆಯ ಸಮೂಹ, ಇದು ಅಕಾಲದ ಹೊಸ ನೋಡನ ಸಮೂಹ ಇನು ಭೂಮಿಗೆ ಹತ್ತಿಕೊಂಡಿರುವ ಉತ್ಪಾತ 
ಎನಿಸಿಕೊಂಡಿತು. ॥ 3೯ ॥ ಡಟ್ಟಿವಾಡ ಕತ್ತರೆಯಿಂಡೆ. ಕೊಯ್ದುಹೋಗಿಕುನ ಕಸ್ತೂರಿಯಿಂದ ನೆನೆದಿರುವ 
ಆಕಾಶಥ್ಯೆ ಚಂದ್ರನ ಆಗಮನದ ಉತ್ಸವದಲ್ಲಿ ವಿಸ್ತಾರವಾಗಿ ಹಾಕಿದ ಕಂಗನಲ್ಲಿಯ ಮುತ್ತುಗಳೋ ಇನು ಎಂಬಂತೆ 
ನಕ್ಷತ್ರಗಳು ಕಾಣಿಸಿದವು ॥ 80 ॥ ಮತ್ತು ಆವಾಗ ತನ್ನೆ ಕಿರಣಗಳ ಸೈನ್ಯವು ನೇರೆ' ಬಿದ್ದು ಹಿಂದಕ್ಕೆ 
ನೂಕುತ್ತಿರಲಂಗಿ ಕತ್ತಲ ಸೈನ್ಯವು ಹೆಡರಿ ಹೆನ್ನೆಟ್ಟುತ್ತಿಸಿನ ಯುನ್ಕೋತ್ಸವನನ್ನು ನೋಡುವುಡಕ್ಟಾಗಿ ಎನ್ದು 
ಬಂಡ ಹಾಗೆ ಚಂದ್ರನು ಉವಯಪರ್ನತನನ್ನು ಹತ್ತಿದನು ॥ ೩೧ | ७४३१६... ಖಚರಸೈನ್ಯದ ೆತ್ತರಿಂದ 


[0] ವರ್ಧಮಾನ २००४० 


ಅಂಶು ಬೆಳ್ಳಂಗೆಡಿದ ಬೆಳ್ಳಿಂಗಳೊಳ್‌ ಶಾರ್ಣಧೆಕನುನುಶ್ವಕಂಥಕನುಂ ತಂತನ್ಮು ರಾಜನುಂದಿರಣೊಳುಸಚಿತ " 
ಪ್ರಸ್ತುತ ಸುಭಟಿಗೋಷ್ಟೀ ನಿರ್ವ್ಯಂದದಿಂದರ್ಥ ರಾತ್ರಂಬರೆಮೋಲಗಡೊಳಿರ್ದು ಅನೆಂಕರೆಂ ಸಂಗರಾಜಿತೆ 
ನೀರಶಯ್ಯೆಯೊಳುಸಃ ಸಮಾಗಮೋತ್ಯಂಕರಿರ್ಸಿನಂ 


ಎಸಳ್ವಡಿಗೆತ್ತ ತಾವಕಿಗಳೋನರಿಯೊಳ್‌ ಸುಖನಿ್ರಿಯಿಂದೆ ಜೋಂ 

ಪಿಸುನಳಿಯಂ ಪ್ರಭಾತರುಭಗೀತಿಯೆಸಾಣತಿಗೆಯ್ಯುತುಂ ಯೆಥಾ 

ನಸರೆ ಫಿಬದ್ಧಮಂಗಳನುನೋದಿಸುತುಂ ಗೃಹೆಕೇರೆಮುಂ ಪ್ರಚಾ 

ರಿಸಿದುಮ ಕಾಲಭೂಸನ ನಿಯೋಗದ ಸೂಳಿನಳೆಂಬೊಲೊಂಜೆಲರ್‌ || ೩೩ 


ಸ್ಫನಿಭೀಯಾಸಕ್ತಚಿತ್ರರ್‌ ತನುಶನುಗತಿ ಸಂಭ್ರಾಂತಕೆಟ್ನರ್‌ ಫರರ್‌ ಮೂ 

ರಿನಿಡುತ್ತುಂ ಫಿಂದುಮೆಯ್ಯಂ ಬಿದಿರ್ದೆಳಸಿಪುಪಸ್ಯಾಳಿ ನೇಪಿಂಗೆ ತೂಗಾ 

ಡುನ ಯಾಮಾನೇಕನುಂ ಮಿಳ್ಮಿಳಿಸಿ ಸೊನತನಾರಯ್ದೆಜೆಕ್ರಾಂತ 983, 

ನಿನೋಡಪ್ರಾಂತ ನೀರಪ್ರಣಯಿ ;0003१03) ಸುಪ್ರಾತಜಾರಂ ಸಮಿೂಕೆಂ ॥ ೩೪ 


ಇದು ಹರಿಯೆ ಸಮರ ಲಕ್ಷ್ಮಿಯ | ಮುಡುನೆಯೊಳೆಡೆನಿಡಿನ ಕಾಂಡಸಟಿನೆನಿಸಿಷ ಕೌ 
ಮುದಿ ತೆಗೆನಿನಂ ಮುಗುಬ್ಬುಡಿಸಿ | ಸಿದತ್ತು ಮುಪ್ತೀಕೊಳಿಂದು ಘಟಿಕಾ ಪಾತ್ರಂ ॥ EU 


| 


ಕೆಂಸೇರಿದ್ದ ಆಕಾಶವು ನಾಸುಜೀನನ ಕೀರ್ಕಿಯಿಂದ ಬೆಳ್ಳಗೆ ಬೆಳಗುವುದನ್ನು ಜನರೆಲ್ಲರೂ ಕೀರ್ನಾನಿಸಿಕೊಳ್ಳು 

ವಷ್ಟು, ಸಂಜಿಗೆಂಪು ಫಾಯನಾಗಿ ಬೆಳುದಿಂಗಳು ಬೆಳಗಿತು. ॥೩೨॥ ಹೀಗೆ ಬೆಳ್ಳಗಾನ ಬೆಳ್ಲಿಂಗಳಿನಲಿ ಶಾಬ್ಗ 
ನೆಂಬ ಧನುರ್ಧಾರಿಯಾದ ಕ್ರಿಸೃಷ್ಛನೂ ಅಶ್ವಕಂರನೊ ತಮ್ಮ ತಮ್ಮ ರಾಜನುಂದಿರೆ (ಬೀಡು)ಗಳಲ್ಲಿ ನೆಕೆದಿನ್ನ 
ಶ್ರೀಷ್ಕರಾದ ಯೋಧರ ಸಮೂಹದಿಂದ ಅರ್ಥರಾತ್ರಿಯವಕಿಗೆ ಓಲಗದಲ್ಲಿದ್ದು ಅನಂತರ ಯುಗ್ಣೋಚಿತವಾದ ನೀರ 
ಶಯ್ಯೆಯಲ್ಲಿ [ನುಲಗಿ] ಉಸಃಕಾಲ ಬರುಪುನನ್ನೇ ಉಶ್ಕಂರಿತರಾಗಿ ಫೋಡುತ್ತಿಕೆಲಾಗಿ- ಎಸಳುಗಳೆ ಬಾಗಿಲು 
ಗಳನ್ನು ಮುಚ್ಚಿನ ಕಮಲ ಪುಷ್ಪಗಳ ಮೂಲೆಯಲ್ಲಿ ಸುಖವಾಪ ನಿದ್ದೆಯಿಂದ ಮಲಗಿದ್ದ ದುಂಬಿಗೆ ಪ್ರಾತಃಕಾಲ 
ಮಂಗಳ ಗೀತೆಯನ್ನು ಹಾಡುನಂತೆ ಅವ್ವಣೆನಾಡುತ್ತಲ್ಲೂ, ಆ ಕಾಲಕ್ಕೆ ಆಗತ್ಯವಾನ ಮಂಗಳದಿಂದೆ ಕೂಡಿದ 
ಮಾತುಗಳನ್ನು ಮುನೆಯ ಗಿಳಿಯಿಂದೆ ಹೇಳಿಸುತ್ತಲ್ಲೂ ಕಾಲನೆಂಬ ಮಹಾರಾಜನ ಅಪ್ಪಣೆಯಂತೆ ಸೂಳೆಯರೆ 
ಮೇಲ್ವಿಚಾರಕನಾಗಿ ನಡೆಯುನನನಂತೆ ಇದ್ದ ಒಂದು ತಂಗಾಳಿಯು ಬೀಸಿತು. ೩೩ ॥ ಪ್ರಾತಃಕಾಲದಲ್ಲಿ 
ಬೀಸುವ ಗಾಳಿಯು ಕಾಣಿಸಿಕೊಳ್ಳಲಾಗಿ ತನ್ಮು ತಮ್ಮ ಕರ್ತವ್ಯದಲ್ಲಿ ಆಸಕ್ತವಾಷೆ ನುನಸ್ಸುಳ್ಳ ಮಾನನರು 
ತನ್ಮು ತಮ್ಮಲ್ಲಿ ಅತ್ಯಂತ ಸಂಭ್ರಮದಿಂದ ಮೇಲಕ್ಕೆ ಎದ್ದರು, ಥ್ವನಿಮಾಡುತ್ತಾ ನಿಂತುಕೊಂಡು ಮೈಯನ್ಷೆಲ್ಲಾ 
ಕೊಡನಿಕೊಂಡ ಕುಶುಕಿಗಳ ಸಮೂಹವು ತಮ್ಮ ಮೇನಿಗಾಗಿ ಬಯಸಿಮನು, ಆಯಾಸನನ್ನು ಹೊಂದದೆ ದೇಹ 
ದಂಡನೆಯನ್ನು ಬಹುಮಾಫದ ನಿನೋದನಾಗಿ ತಿಳಿದೆ ಕೌಾರ್ಯಪ್ರೇಮಿ (ಶೂರನಾಡ ಪ್ರೇಮಿಯು 6५ ४0०४ 
ತೂಗಾತುತ್ತಿರುನ ಅನೇಕ ಜನ ಸರದಿಯನರನ್ನು ನಿಕಿ ಮಿಕ ನೋಡುತ್ತಾ ಗಾಳಿಯ ವಾಸನೆಯನ್ನು ನಿರೀಕ್ಷಿಸುತ್ತಿ. 
ದನು. ॥೩೪॥ ಇದು ಶ್ರೀಕೃಷ್ಣ ಮತ್ತು ಯನ್ಸಲಕ್ಷ್ಮಯರಿಗೆ ನಡೆದ ನುದುನೆಯಲ್ಲಿ ಸರಸ್ಸರ ಕಾಣದಂತೆ ಅಡ್ಡ 
ವಾಗಿ ಹಿಡಿದ ಕಾಂಡಪಟನೋ ಎಂಬಂತಿದ್ದ ಬೆಳುದಿಂಗಳು ಓಕೆಯಾಗುತ್ತಲೆ, ಸಮುತ್ರದಲ್ಲಿ ಚಂದ್ರೆನೆಂಬ ಗಳಿಗೆಯ 
ಪಾಕ್ರಿಯು ಕಕೆಕೆಳಗಾಯಿತು ಎನ್ನುನಂತಿತ್ತು, ॥೩೫ ಗಂಧರ್ವೆರಿಗೂ ಮಾನವರಿಗೂ ಕಗ ನಡೆಯುನ ಯುತ್ಛವಲ್ಲಿ 


8 ಗೋವರ್ಧನೆ ಸಮರನಿಜಯಂ, ಸಾಮ್ರಾಜ್ಯವರ್ಥನಂ 0೬೯ 


ಧುಕನೂಗಳ್‌ ಖೇಚರಭೂ | ಚಕೆರ್ಗಾದವುಡಲ್ಲಿ ಪಾಯ್ತ ಕೂರಂಬುಗಳಿ 


80 ತಾಗುಗುನೆಂದುಳ್ಳ | ५७५ ರೊಪುಗಕಿನಂತಡಂಗಿದುವು ತಾರೆಗೆಗಳ್‌ | ೩೬ 
ತದನಂತರೆಂ 3 

ಎಲೆ ಚಿಕ್ರರತ್ನಮಾಯುಧ | ನಿಲಯೆಮನುಟದತ್ತರೇಕೆ ಪೋಯ್ತೆನುತೆ ಖಗಾ 

ನಲಿ ಸಂಭ್ರಮಿಪಿನಮುದಯಾ | ಚಲ ಶಿಖಕನುಣೆಳಸಿದುದು ದಿನಾಕರೆಬಿಂಬಂ ॥ 9.8. 


ಅಂತು ನೇಸಜ್‌ ಮೂಡಲೊಡನುಭ್ಯರ್ಚಿತ ಭಗನದರ್ಹದಳಿಸನಸುಗಂಧಿಗಂಥೋದೆಕನಿಚೆಯಕನಚಿತ 
ಶರೀರನುಮುಖಿಳೆನಂಡಾರುಸಮುಡಯೆಸನುರ್ಪಿತ ಸೆಕಳಭಾಂಡಾಗಾರನುಂ ನರ್ನಿತ ನಿಜಯೆಸಿಂಡುರಬಂಧುರ 
ಸೈಂಥಕೂಟಾಳಂಕಾರನುಮಾಗಿ 


७0 ಬಳನುನುರ್ಕಕೀರ್ತಿಯು | ಮೆರಲಸ್ವಿಲಂಬಿಡಿದು ಜನಕನುಂ ಮಾನನುನೆ 
ಟ್ರಿಕೆ 8०४ ಶತಾಯುಧಮು | ಖ್ಯರಿಳೇಶರ್‌ ಮುಂಡೆ ನಡೆಯೆ ಫಡೆದಸುಸೇಂದ್ರಂ ॥ ೩೮ 


ಆಗಳ್‌.. 


ಜಾನವನೈರಿಯ ಸಂಗಕ | ಯಾಸನಿಡಂಬನಮನೀಕ್ಷಿಸೆಲ್‌ ಕಕೆನವೊಲಾ 
ಶಾನಾಧರಕೆನರೆಸೆದುಡು | ನಾನಾಸಕನಿಕರನಿಚಿತ ಪೀನಥ್ವಾನಂ ॥ ೩೯ 


ಅಂತು ನೆಜೆದು ಕಂಟಿಕೋಸಳಾನಟನಿಟಿಪಿ 8909४ ಸಮಸ್ರಡೀಶಡೊಳ್‌ ಬಹುನಿಥ ವ್ಯೂಹೆರಚನೆಯಿ 


ಹಾರಿಬರುನ ಚೊನಾಡೆ ಬಾಣಗಳು (ನಾವು) ಇಲ್ಲಿದ್ದರೆ ಬಂಡು ತಗಲುತ್ತವೆ ಎಂಬುದಾಗಿ ಮನಸ್ಸಿನಲ್ಲಿ ಹೆದರಿ 
ಮಾಯನಾಗುನಂತೆ ನಕ್ಷತ್ರಗಳು ಅಡಗಿ ಹೋದವು, ॥ ೩೬ ॥ ಆಮೇಲೆ... ಎಲಾ! ಚಕ್ರರತ್ನವು ಆಯುಧಾಗಾರೆ 
ನನ್ನು ಬಿಟ್ಟು ಇಶ್ತ ಕಡೆ ಏಕೆ ಹೋಯಿತು ಎಂಬುದಾಗಿ ಪಕ್ಷಿಗಳ ಸಮೂಹವು ಸಂಭ್ರಮಗೊಳ್ಳುನಂತೆ, ಸೂರ್ಯ 
ಬಿಂಬವು ಪೂರ್ನಸರ್ನತಡ ಶಿಖರದಲ್ಲಿ ಕಾಣಿಸಿಕೊಂಡಿತು, ॥ ೩೭ ॥ ಹೀಗೆ ಸೂರ್ಯನು ಪೊರ್ನದಲ್ಲಿ ಮೂಡ 
ಲಾಗಿ ಭಗವಂತನಾದ ಅರಹೆಂತನನ್ನು ಅಭಿನೇಕ ಮಾಡಿದ ಸುಗಂಥಪೊರಿತವಾದ ಗಂಥೋಡೆಕೆದಿಂದ ಕನಜಚದಂಕೆ 
[ಡೆಟ್ಟಿವಾಗ] ಕೊಡೆದಿರುನ ಜೇಹನುಳ್ಳವನೊ, ಸೆಕಲ ಜೀನಕಾ ಸಮೂಹೆದಿಂಡದ ಸಮರ್ನಣೆ ಮಾಡಿದ ಸಮಸ್ತ 
ಭಂಡಾರೆನನ್ನು ಉಳ್ಳವನೂ, ಸಜ್ಜುಗೊಳಿಸಿದ ನಿಜಯೆಗಜಡ ನುನೋಹರನಾದ ಬೆನ್ನೆಂಬ ಶಿಖರಡಮೇಲೆ 
ಅಲಂಕೃತನಾದನನೂ ಆಗಿ ಬಲಡೇವನೂ ಅರ್ಕಕೀರ್ತಿಯೂ ಎರಡು ನಕ್ಕಗಳಲ್ಲಿಯೂ, ತಂಜೆಯೊ ಮಾನನೂ 
ಹಿಂಡುಗಡೆಯಲ್ಲಿಯೂ, ಶತಾಯುಥನೇ ಮೊದಲಾದ ಮುಖ್ಯ ರಾಜರು ಮುಂಭಾಗದಲ್ಲಿಯೂ ನಡೆಯುತ್ತಿರಲಾಗಿ 
[ಅವರೆ ನುಥ್ಯಡಲ್ಲಿ] ಉಸೇಂತ್ರನು (ಶ್ರೀಕೃಷ್ಣನು) ಪ್ರಯಾಣಮಾಡಿದನು. ॥ ೩೮ ॥ ಅಗ--ಶ್ರೀಕೃಷ್ಣನೆ ಯುದ್ದ 
ಪ್ರಯಾಣದ ಆಟಿನನ್ನು ನೋಡುವುದಕ್ಕಾಗಿ ದಿಕ್ಟಾಲಕರೆನ್ನು ಆಹ್ವಾನಿಸುನಂತೆ ಅನೇಕ ಭೇರಿಗಳಿಂದ ಹೊರಟೆ 
ದೊಡ್ಡ ಶೃನಿಯು ಕೇಳಿಸಿತು. ॥೩೯॥ ಹಾಗೆ ಪ್ರಯಾಣಮಾಡಿ, ಮುಳ್ಳು ಕಲ್ಲು ಮರೆಗಳಿಂದ ಮುಕ್ತನಾದ 
ಸೆಮತಳವಾದ ಸ್ಥಳದಲ್ಲಿ ಅನೇಕ ಬಗೆಯಾದ ವ್ಯೂಹೆರಚನೆಯಿಂದ ಸೈನ್ಯವನ್ನು ಕಟ್ಟಿ ಸಿಂತಿರೆಲಾಗಿ, ಅತ್ತಕಡೆ. 


ಬ 


050 ವರ್ಧಮಾನ ಪುರಾಣಂ 


ಆರಡಿ ಚಯಂ ದ್ವಿರೆಡಚಯಂ | ತುಕಿಗೆಚಯೆಂ ನಕ್ತಿಚಯನುದೆಕ್ತಂ ಗಗನೋ 
ಪರಮಂ ತೀವಿದುದಳಕಾ | ಪುೆದಿಂ ತೂಂಬುರ್ಚಿದಂಕೆ ಕನಿಪವಿರಳಿತಂ ॥ ೪೦ 


ಅದಲ್ಲಡೆಯುಂ ಪೊಡಿ ನರಿನ ಸದಡೊಳ್‌ ನೊಚ್ಚವೊಸತೆನಿನಚ್ಚುಗಳ್‌ ನಿರ್ಕಿಮಿತ್ತಂ ನೆರ್ಕೈನುಡಿಯೆ ಕೆಲಕ್ಕೈೆ 
ಕೆಡೆದುರುಳ್ಳ ತೇರನೇರಿದುವನ್ನ ಕೆಥಾಂಗಂಗಳ್‌ ನಿಜೇಶ್ವರೆಕರಪಲ್ಲವೋಲ್ಲಸಿತ ರೆಧಾಂಗನಿಘಟಿನಮಂ ಸೂಚಿಸೆಯುಂ, 
ನಿಲ್ಲಡಲ್ಲುಗುವ ವಾಜಿರಾಜಿಗಳ ವಿಳೋಚನಜಳನ್ನವಂಗಳ್‌ ಅತ್ಮೀಯನಲ್ಲಭಪ್ರ ಬಳನಿದ್ಯಾಗರ್ವಗಳನನುಂ 80७ 
ಸಿಸೆಯೆಂ, ಚಿ್ನೆಚೇಳಾಂಚಿತಂಗಳವ್ಪು ಬಿರುದಿನ ಚಮರಂಗಳ್ಳೆರಸು ತೊಟ್ಟಿನುಡಿದು ಕೆಡೆನ ನಿಜಯೆಗಜನೈ 
ಜಯಂತಿಕೆಗಳೆ ಶಿಖರಕಳನೆಂಗಳ್‌ ನಿಜೇಶ್ವರ ಶಿರೋಭರಕಿನತನಸ್ರನಣಶ್ವಮಂ ವುಟ್ಟಿಸೆಯುಂ, ನುಹಾಭಟಕ 
ಕಟೀತಟಿಂಗಳೊಳ್‌ ಕಟ್ಟಿ ನೆಟ್ಟಿನೆ ನಿಟುಗುವೊಲಕ್‌ಗಳಿಂ ಪೊಟಗಣ್ಣೆ ತಾಮೆ ಬಿಗಿದು ವಾಆ ಖಣಖಣ ತಿಗೆಯ್ದ 
ಬಟ್ಡಿಥೇನುಗಳಾತ್ಮೀಯೆ ನಂನೃಢೆ ಪ್ರಾಣನಿರ್ಯಾಣನುಂ ಮಾಣದಟಃನೆಯುಂ. ನುತ್ತಂ ರುಧಿಕೆಬಿಂದುಸ್ಯಂದಿ 
ಗಳಿಡೆಯೆಡೆಯೊಳೊಗೆಯೆ ಮದಕರಿೀಂದ್ರಸಂಡೋಹಡಟ್ಛಿ ಗಳಿನುಚ್ಛಳಿಸಿ ಕಟಲ್ವ ಜಳಕಣಂಗಳು್ಲ ನಿಖಿಳ ಶುರೆಗೆ 
ಬಳದ ನಳಿಯಿನ ನಾಳಜಾಳದ ಕೊನೆಗಳಿಂ ಬಿಡಣಿ ಸಿಡಿವಕ್ಕಿಗಳ ಗಡಣಮುಂ ನಡೆಸು ನಗಲೊಳ್‌ ನಗಿಲ್ತು ಕೋರ್ಸ 
ತಾರೆಕಂಗಳುಂ ನ್ರಧಿತರೆಧಿನೀನಾಧರೆ ಬಲದೆ ಮುಯ್ತುಗಳೊಳ್‌ ಜಲಕ್ಕನೊಗೆದು ನಾಂಡ ಕನಚನೆ ಕೆನಿಡಿದು 
ನಟ್ಟಿಕೆ ನನಿನ ಜೆನುಕೆ ಬಿಂದುಗಳು, ನೋಡೆ ನೋಡೆ ಕರನೆ ಕಣಂಗಿದ ಸೇನಾಜನದ ದೀನಾನನದ ಕರ್ಕಿ 
ನೊಡಫೆ ಕವಲ್ಲು ಕಟ್ಟಲಿನ ದಿಶಾನಳಯ ಧೂಮಸ್ತೋಮಮುನುಲ್ಲಲ್ಲಿ ತಲೆನಟಾವ ಸಟಿಯಿಗೆಗಳ ದಂಡಜೊಳೆ 


ತೇರುಗಳ ಸಮೂಹ, ಆನೆಗಳ ಸಮೂಹ ಕುದುರೆಗಳ ಸಮೂಹ, ನದಾತಿಗಳ ಸಮೂಹೆ_ಇನೆಲ್ಲವೂ ತೂಬನ್ನು 
ಎತ್ತಿದೆ ಹಾಗೆ ಅಳಕಾಪುರೆದಿಂದ ದೆಟ್ಟಿವಾಗಿ ಮುತ್ತಿ ಆಕಾಶಗರ್ಭನನ್ಷೆಲ್ಲಾ ತುಂಬಿತು. ॥४०॥ ७७9 ७४४, 
ಕುಡುರಿಗಳನ್ನು ಹೊಡಿ ಓಡಿಸುವ ಸಂದರ್ಭದಲ್ಲಿ ಹೊಸಾಹೊಸಣೆನಿಸಿದ ಅಚ್ಚುಗಳು ಅಕಾರಣವಾಗಿ ನೆಗ್ಗಿ ಮುರಿದು 
ಹೋಗಲಾಗಿಯ್ಯೂ ಪಕ್ಕಕ್ಕೆ ಬಿದ್ದು ಉರುಳುತ್ತಿರುನ ಕೇರಿಗಳ ನೆಟ್ಟಿಗಿಪ್ದ ಚಕ್ರಗಳು [ಮುರಿದು] ತನ್ನ ಸ್ವಾನಿಯೆ 
(ಗೆಂಧರ್ನೆರಾಜನ) ಕರೆನಲ್ಲವಗಳಲ್ಲಿ ಸುಂದರನಾಗಿದ್ದ ಚಕ್ರವು ಮುರಿಯುವುಡನ್ನು ಸೂಚಿಸುತ್ತಿರಲಾಗಿಯೂ, 
ಸುನ್ಮುನೆ ನಿಂತುಕೊಳ್ಳದೆ ಚಡನಡಿನುತ್ತಿರುವ ಕುಡುರಿಗಳ ಕಣ್ಣುಗಳಿಂದ ಹೆರಿಯುನ ನೀರಿನ ನ್ರನಾಹೆಗಳು 
ತಮ್ಮ ಸ್ಯಾನಿಯೆ ನುಹತ್ತಾಪ ನಿದ್ಯಾಗರ್ನಡ ಉರೆಳುನಿಕೆಯನ್ನು ಕೋರಿಸುತ್ತಿರಲಾಗಿಯೂ, ವಿದ್ಯಾ 
ಥರರ ಚಿಹ್ನೆಯನ್ನು ಸೂಚಿಸುನ ಬಟ್ಟೆಯ ಕೊನೆಗಳುಳ್ಳ ಬಿರುದಿನ ಚಾಮರಗಳೊಡನೆ ತಟ್ಟಿನೆ ಮುರಿದು 
ಬೀಳುವ ಆನೆಗಳನೇಲಿನ ವಿಜಯಸೂಚಕೆ ಧ್ವಜನಟಿಗಳ ತಿಖರವ ಕಲಶಗಳು ಸ್ವಾಮಿಯ ದೊಡ್ಡ 
ತರೆ ಕೆಳಗುರಿಳುನ ಸೂಚನೆಯನ್ನು ಹೆಟ್ಟಿಸಲಾಗಿಯೂ, ನಮುಹಾಯೋಢಕ ಸೊಂಟಿಗಳಲ್ಲಿ ಕಟ್ಟಿಲ್ಪಟ್ಟು 
ಮಿರುಗುತ್ತಿಕುನ ಒಕೆಗಳಿಂದ ಹೊರಗಡೆಗೆ ತನುಗೆ ತಾನೇ ಹಾರಿಬಂದು ಖಣ ಖಣ ಎಂಡು ಶೆಬ್ದಮಾಡುವ 
ಖಡ್ಗಗಳು ತಮ್ಮ ಸ್ವಾನಿಯ ಮರಣವನ್ನು ಬಿಡಡಿ ತಿಳಿಸುತ್ತಿರಲಾಗಿಯೂ, ಇದೂ ಅಲ್ಲದೆ. ರಕ್ತದ 
ಬಿಂುಗಳಿಂದ ಸೆನೆಡ ಸ್ಥಳಗಳು ಅಲ್ಲಲ್ಲಿಯೇ ಕಾಣಿಸಲಾಗಿ ಮಡ್ಣಾನೆಗಳ ಸಮೂಹದ ಕಣ್ಣುಗಳಿಂದ ನೆನೆದು ಕೆಳ 
ಕೃುರುಳುವ ಕಣ್ಣೀರಿನ ಹನಿಗಳೂ ಇಡೀ ಅಶ್ವಸೈನ್ಯನ [ಕುಮಕೆಗಳೆ] ಬಾಗಿದ ಬಾಲಗಳ ಕೊನೆಗಳಿಂಡ ಒಂದೇ 
ಸಮನಾಗಿ ಹಾರಿಬರಿತ್ತಿರುನ ನೊಣಗಳಸಮೂಹನನ್ನು ಹೊಂದಿ ಹಗಲುಹೊತ್ತಿನಲ್ಲಿಯ್ಲೆಮೆತ್ತಿಹಾಕಿಕೊಂಡಿರುವ 
ಕಣ್ಣುಗಳೂ ಪ್ರಸಿಶ್ಧರಾನ 0800 ಬಲಭುಜಗಳಲ್ಲಿ ಇದ್ದಫ್ಸಿದ್ದಂತೆಯೇ ಹುಟ್ಟಿ ನೆನೆದುಹೋಗಿರುನ ಕೆನೆಚದ 
ಕೊನೆಯಲ್ಲಿ ವಟಿಸಟ ಹೆನಿಯುತ್ತಿರುವ ಬೆನುರಿನ ಹನಿಗಳೂ ನೋಡುನೋಡುತ್ತಿರುನಂತೆಯೇ ಸಂಪೂರ್ಣವಾಗಿ 

ವ್ರಾಗಿಹೋಡ ಸೇನೌಜನರ ದೈನ್ಯದಿಂದ ಕೂಡಿದೆ ಮುಖದ ಕಪ್ಪಿನ ಜೊತೆಗೆ ಕನಕೊಡೆದು ಕಗ್ಗ ತ್ತಲನ್ನು ಉಂಟು 


ಆ ಗೋವರ್ಧನ ಸಮರನಿಜಯಂ, ಸಾಮ್ರಾಜ್ಯನರ್ಭ್ಥನಂ ೧೭೧ 


ಟಗಿ ತಂಡದಿಂ ಘೊತ್ಯರಿಸ ನಿಬ್ಬೀಕ ಘೊೂಕಾನೀಕಂಗಳ ಘೋಷಂಗಳುಂ, ಸಂಭನ್ನಲಾಂಛನ ಥ್ವೈಜವ್ರಜದ 
ಪುತ್ತಳಿಗಳಿತ್ತಂ ಸೆಚಿತ್ತಂಗಳಾದುನೆನಿಿ ಕೋವಿಸುವ ನಾದಂಗಳುಂ ಜಿಸೆಜಿಸೆಯೊಳಸೆದಳಂ ಮಸಗಿ ಮಾಣಜೂಳ್ಳ 
ಬಳ್ಳುಗಳೆ ಬಳಗದಳವಿಗಬಾಡೆ ಕರ್ಕಶ ರನಂಗಳೊಡನೆ ಸಿಆಳಸಿಟ'ಪೊಟಮಡುನ ದನಿಯ ನಲತೆಟದ ಸಆಕಿಗಳುಂ 
ಬಿಡದೆಡಿಗಡಿಗೊಡರಿಸುತ್ತುಮಿರ್ಪ ಫೊಡನಿಯ ನಡುಕಮುನೆಂಬ ವಿವಿಧನಿಳಯೋತ್ಪಾತ ವಿಕೃತಿಗಳೆ ಬಹಳ 
ಚಕುರೆಂಗ ಮೂರ್ತಿಗಳಾದುನೆಂಬಂತಿಕೆತಿ ಭಯಂಕಕೆಮಾಗಿರ್ನ ನಿಜಬಳಡ ನಡುನೆ_- 


ಮಿಗೆ ತೂರ್ಯಧ್ವಫಿಯಂ 8४०४7 ಬಹುಳೋರ್ವೀಗರ್ಜಿತಂ ಸೈನ್ಯಕೇ 

ತುಗಳಂ ಸೆರ್ಚೆಿಸೆ ಧೂಮಕೇತುಗಳನೇಕೊಳ್ಳಾಂಶುಗಳ್‌ 83, ದೀ 

ಪ್ರಿಗಳಂ ಕೊರ್ನಿಸೆ ಬಂಪನಾಜಿಗೆ ಖಗೇಶಂ ತಶ್ಕಹಾನಾಯ ಹೇ 

ತುಗಳುಂತಯ್ತೆವು ಸಾನುಕೂಲನೆಸಿಸಂತೇನೆಂಬ ಸಾಮರ್ಥ್ಯನೋ ॥ ೪೧ 


ಅಂತು ಸಕೆಳಲೋಕಭೀಕರನಾಗಿಕೆತ್ತಿಬಂದ ಬಹುರೂಪಿಣೀಪ್ರಮುಖನಿದ್ಯಾನಿನಿರ್ನಿಕ ನಿಚಿತ್ರ 
ಚತುಕಂಗರಧಿಸೀನಿಜೃಂಭಿಕಮುದ್ಯದ್ವಿದ್ಯಾಢರಬಲಂ ನೆಲಕಮಂಬರೆಕೆಂ ತೂಂತಿಟ್ಟಿಂತೊಡ್ಡಿ 8७) ४0० ಉಸೇಂದ್ರೆ 
ಕೆನಳೊೋಿನೀನಿವೇದನನಖಿಳನರಬಳದ  ರಧಿನೀರಮಣನಟೀದಿನರ್ಗಿವರಜ್ಣೇಯರುಂ  ನಿಜಯಿಗಳುನೆಂಬುಡೆಂ 
ತನ್ನೊಳೆ ನಿಶ್ಚಯಿಸಿ ನಿಜಚಮೂರಮಣರೆಂ ಸಮನೆ ಸಮಕಟ್ಟಿ -- 


ಮಾಡುನ ದಿಕ್ಕುಗಳ ಹೊಗೆಯ ಸಮೂಹವೂ, ಅಲ್ಲಲ್ಲಿಯೇ ತಲೆಕತ್ತರಿಸಿದ ಬಾವುಟಿಗಳ ಕೋಲಿನ ಮೇಲೆ ಗುಂಪು 
ಗುಂಪಾಗಿ ಬಂದು ಕುಳಿತು ಘೊಕಾರ ಮಾಡುತ್ತಿರುವ ನಿರ್ಭಯನಾದ ಗೂಗೆಗಳ ಸಮೂಹದ ಶಬ್ದಗಳೂ, ಸುಂಡರೆ 
ನಾದ ಗುರುತುಳ್ಳ ಧ್ವಜ ಸಮೂಹದ ಬೊಂಬೆಗಳು ಎಳ್ಲೆಲ್ಲಿಯೂ ಸಜಿವನಾದುವುಗಳಂತೆ ಅಳುತ್ತಿರುನ ಧ್ವೈನಿಗಳೂ, 
ದಿಕ್ಕುದಿಕ್ಕುಗಳಲ್ಲಿಯೂ ವಿಶೇಷವಾಗಿ ಕೇಗಿ ४००४१ ಸಮನಾಗಿ ಕಿರುಹಂತ್ತಿರುವ--ಗುಳ್ಳಿನೆರಿಗಳ ಸಮೂಹದ ७७ 
ಶೆಯನಾದ ಕರೋರ ಶಬ್ದಡೊಡನೆ ಸಿರಿಸಿರಿ ಎಂದು ಹೊರಬರುನ ಧ್ವನಿಯಿಂದ ಕೂಡಿದೆ ಹೆಲವು ಬಗೆಯ ತಮ್ಮಟಿ 
ಗಳ್ಳೂ ಒಂದೇ ಸಮನಾಗಿ ಮೇಲಿಂದ ಮೇಲೆ ಉಂಟಾಗುತ್ತಿರುವ ಭೂಮಿಯ ನಡುಕವೂ ಇವೇ ಮೊದಲಾದ 
ಆನೇಕ ಬಗೆಬಗೆಯಾದ ಪ್ರಳಯಕಾಲದ ಉತ್ಪಾತನನ್ನು ಸೂಚಿಸುವ ವಿಕೃತಿಗಳು ಚತುರಂಗಸೈನೃಡೆ ಸಜೀವ 
ಮೂರ್ತಿಗಳಾದುನೆಂಬಂತೆ ಬಹಳ ಭಯಂಕರವಾಗಿರುವ ತನ್ನ ಸೈ್ಯಡ ಮಧ್ಯದಲ್ಲಿ ಮಹತ್ತಾದ ಭೂಮಿಯ 
ಗುಡುಗು (ಭೂಮಿ ಫಡುಗುವುಡರಿಂದಾಗುವ ಸದ್ದು) ಮಂಗಳವಾದ್ಯ ಧ್ವನಿಯನ್ನು ಮೀರಿಸುತ್ತಿಕೆಲಾಗಿ, ಧೂಮ 
ಕೇತುಗಳ ಸೈಫ್ಯಡೆ ದ್ವಜಗಳಿಗಿಂತಲೂ ಹೆಚ್ಚಾಗಿರಲಾಗಿ, ಉಲ್ಯಾವಾತದ ಬೆಳಕು ಆ ಆಯುಜಗಳ ಕಾಂತಿಗಿಂತಲೂ 
ಹೆಚ್ಚಾಗಿರೆಲಾಗಿ, ಗಂಧರ್ನರಾಜನು ಅಪಾಯ ಸೂಚಕಗಳಾಡ ಇವು ವೃರ್ಧವಾಗಿ ಆಗುವುದಿಲ್ಲ ಅನುಕೂಲಕಕೆ 
ನಾಗಿರುತ್ತನೆ ಎನ್ನಿಸುವಂತೆ ಯುದ್ಧಕ್ಕೆ ಜೊರೆಟುಬಂದನು. ಅನನು ಎಂತಹ ಸಾಮರ್ಥ್ಯಶಾಲಿಯೊ I vn ll 
ಹೀಗೆ ಲೋಕಗಳಿಗೆಲ್ಲಾ ಭಯಂಕರನಾಗುನಂತೆ ದಂಡೆತ್ತಿ ಬಂದಿರುನ ಬಹುರೂಪಿಣಿಯೆಂಬ ಮುಖ್ಯನಿದ್ಯೆಯಿಂಡ 
ಸೃಷ್ಟಿಶವಾಗಿ ಚತುರಂಗ ಸೈನ್ಯಕೊನದಿಂದ ವಿಜೃಂಭಿಸುವ ನಿದ್ಯಾಥರೆ ಸೈನ್ಯವು ಭೂಮಿಗೂ ಆಕಾಶಕ್ಕೂ ರಂದ್ರ 
ನನ್ನು ಕೊಕಿದಂಕೆ ಇದಿರಿಸಿ ನಿಲ್ಲಲಾಗಿ, ನಾಸುಜೀನನು ಅನರೋಕಿನೀ ವಿ್ಯಿಯಿಂದ ನಿನೇದಿತನಾಗಿ ಸಮಸ್ತ್ಯ 
ಶತ್ರು ಸೈನ್ಯದ ಸೇನಾನತಿಗಳ(ಶಕ್ತಿಯೃನ್ನು ಅರಿತುಕೊಂಡವನಾಗಿ, ಇಂಥವರಿಗೆ ಇಂಧವರೆ ನಿಜಯಿಗಳಾಗಬಲ್ಲನಕು 
ಎಂಬುದನ್ನು ತನ್ನ ನುನಸ್ಸಿನಲ್ಲಿಯೇ ಫಿಕ್ಚಯಿಸಿಕೊಂಡು, ತನ್ನ ನೇನಾವತಿಗಳನ್ನು ಅದಕ್ಕೆ ತಕ್ಕಂತೆ ಸಿಡ್ಕೆಗೊಳಿಸಿ 


953 ವರ್ಧಮಾನ ಪುರಾಣಂ 


ಹೆರಿಷೆಯವರೂಧ ನೆರಬಳ | ನಕನೃಢರಪ್ಪಸನಿಘೋಷ ಮುಖ್ಯರೆನಾನಲ್‌ 
ನಿರನಿಸಿದೆಂ ಶತ್ರುಂಜಯ | ಫುಕೆಸ್ಸರೆಂ ನೋಡಿ ಸಮಚಮೂನಾಯಕರೆಂ | ೪ 


ನುತ್ತಂ 


ಜನಕಪ್ರಮುಖ ಕುಳಕ್ಷೋ | ಜೆನಾಧರಂ ಕಾನುಜೀವಮು ನಿಸಕ್ಷಾ 
ನೆನಿಸರ್ಗೆ ನೇಟ್ಸು ಹಯಕಂ | ರನ ನೊನೆಗಳುವಾಗಿ ನಿಂದನಂದು ಮುಕುಂಡೆಂ || ೪೩ 


ಅನಂತರೆಂ ತನ್ನ ಮುಂಡರಾಕಿಗಜನುಸ್ತಕಕ್ಳೆ ಲಂಿಸುವ ಮಸಕದಿಂ ಸಂಗಡ ಜಂಗುಳಿಯಂತೆ ಮುಂಗೊ 
ಳೊಳ್‌ ಕಡಂಗುನಣಿಯ ನಾಯೆಕರ್ಗೆ.... 


ನಿಳಿರ್ದೆಪುನನುಕೂಳಾನಿಳ | ಚಳೆತೃತಾವಾಗ್ನಿಥೊನುಶಿಖೆಗಳಿನೆನೆ ಚೆಂ 
ಚಳ ಕರೆಶಾಖಾಕರೆತಳ | ನಿಳೋಕನುಂತೊಡನೆ 8900 ಕೈನೀಸುವುದುಂ ॥ ೪೪ 


ಕೆಗೆಜಿತ್ತಂ ಗೋತ್ರತ್ಯೈಳೆಂ ತಳರ್ದು ಮುಸಕದಿಂ ತಾಗಲುರ್ನೆಟ್ಟುವೋ ನಾ, 

ರ್ಥಿಗಳುಂ ದ್ವೀಸಂಗಳುಂ ಮೇಕಿಯನುರನಣೆಯಿಂ ನೂಜಲಾಳ್ಗೆಟ್ಟುವೋ ಧಾ 

ತ್ರಿಗಳೇಟುಂ ತಾಗಿ ತಾಳಂಗುಡಲೊಡರಿಸಿ ಜೀಜಕಿಟ್ಲುವೋ ನೇಲನೆಂಬ 

ನ್ನೆಗಮಾಯ್ತಾಭೀಳ ಕೋಳಾಹಳಮುಭಯಬಲಂ ಕಾಯ್ಕಿನಿಂ ತಾಗುನಾಗಳ್‌ | ೪ 


ಭರದಿಂದಿಭಡೊಳಿಭಂ ಹೆರಿ | ಹೆರಿಯೊಳ್‌ ತೇರ್‌ ತೇಕೊಳಾಳೊಳಾಳ್‌ ವೊಣರ್ದುದು ಚ | 
ಪೃರಿಸುನ ಮೂದಲಿಸುವ ಹೂಂ | ಕರಿಸುವ ಬಗ್ಗಿಸುವ ಕಳಕಳಂ ಬಳೆವಿನೆಗೆ ॥ ೪೬ 





ಆಕೆ ಕುಡಕ ಕ್ಯ ನಡಾತಿಗಳ, ಸೇನಾನತಿಗಳಾದ ಅಶನಿಘೋಶನೇ ನೊಡಲಾದನಕೆನ್ನು ಇದಿರಿಸುವುದಕ್ಕೆ ಸನ 
ಶಕ್ತಿಯ ಸೇನಾಸತಿಗಳಾದ ಶತ್ರುಂಜಯನೇ ಮೊದಲಾದೆನರೆನ್ನು ನೇಮುಕಮಾಡನನು. ॥(೪೨॥ ತಂಡೆಯೇ ನೊಡಲಾನೆ 
ಕ್ರೀಷ್ಸ ರಾಜರುಗಳಿಗೆ ಕಾನುಜೀವಣೇ ಮೊದಲಾದ ಪ್ರಕಿನಕ್ಷದ ರಾಜರುಗಳನ್ನು ಇದಿರಿಸುವಂತೆ ಹೇಳಿ, ಹೆಯ 
ಕಂರನ ಯುತ್ಛೆಕ್ಕೆ ಸಿದ್ಧನಾಗಿ ಮುಕುಂದನು [ಶಾನೆ] ನಿಂತನು. ॥೪೩॥ ಆಮೇರೆ ತನ್ನೆ ಮುಂಜಿ ಶತ್ರುನಿನ ಆನೆಯ 
ಕುಂಭಸೆ ಳಕ್ಳೆ ಹಾಕುನ ಕೋನದಿಂದ (ಕೂಡಿದ) ಸಿಂಹದ ಸಮೂಹದಂತೆ ಸೈಷ್ಯಡ ಮುಂಭಾಗದಲ್ಲಿ ಉತ್ಪಾಹೆಗೊಳ್ಳು 
ತ್ತಿರುವ ನಾಯಕರನ್ನು ಕುರಿತು -ಆನುಕೂಲಾನಿಲವು ಬೀಸಿ ಪ್ರತಾಪಾಗ್ನಿಯ ಹೊಗೆಯ ಜ್ವಾಲೆಗಳಿವು ಅಲ್ಲಾಡುತ್ತಿನೆ 
ಎನ್ನುವಂತೆ ಚಂಚಲನಾದ ತನ್ನೆ ತೋಳುಗಳನ್ನು ಅಂಗೈಗಳ ನೇಲಿನ ಸೆಟ್ಟಿ ವೃಷ್ಟಿಯೊಡಕೆ (ಯುದ್ಕೋವಕ್ರನು 
ಕ್ಕಾಗಿ) ಬೀಸಲು ॥೪೪॥ ನಿರೆಡೂ ಸೈನ್ಯಗಳು ಕೋಪದಿಂದ ಸಕಸ್ಪರ'ನೇಲೆಬಿದ್ದಾಗ, ಕುಲನರ್ನ್ವಕಗಳು ಎಲ್ಲೆ ನ್ಲಿಯೂ 
ನೇಕೆಡ್ಡು ಹೊರಟು ಕೋಪದಿಂದ ಮೇರೆ ಬೀಳುವುಪಕ್ಕಾಗಿ ಉತ್ಸಾಹೆದಿಂದ ತುಂಬಿಕೊಂಡವೋ, ಸೆಮುತ್ರಗಳೂ; 
ದ್ವೀನಗಳೂ ಮೇಕಿಯನ್ನು ಧಿಕ್ಕರಿಸಿ ७७8) 90९0 ಹೋಗುವುಡಕ್ಕಾಗಿ ಮುಳುಗಿಮೇರೆಡ್ಡುವೊಳಏಳು ಭೂನುಂಡಲ 
ಗಳೂ ಪರಸ್ಪರ ತಗಲಿ ತಾಳವನ್ನು ಬಡಿಯುನುದಕ್ಕೆ ಪ್ರಾರಂಭಿಸಿ ಜೀರ್‌ ಎಂಬ ಶಬ್ದದೊಡನೆ ಮೆಲಳ್ಳಿದ್ದುವೋ 
ಹೇಳಿ ಎನ್ನುವಂತೆ ಭಯೆಂಕರನಾದ ಕೋಲಾಹೆಲವು ಆಗ ಉಂಟಾಯಿತು. ॥ ೪೫ | ಬಹಳ ರಭಸದಿಂದ ಆನೆಯು 
ಆನೆಯೊಡನೆಯೊ ಕುಡುಕಿ ಕುಮಕೆಯೊಡನೆಯೂ, ತೇರು ಕೇರಿಸೊಡನೆಯ್ಕೂ, ಕಾಲಾಳು ಕಾಲಾಳಿನೊಡನೆಯ್ಯೊ 
ಪರಸ್ಪರ ಗಡರಿಸುತ್ತಾ, ಹೊಂಕರಿಸುತ್ತಾ, ತಿರಸ್ಕರಿಸುತ್ತಾ-ಇದ್ದ ಕಳಕಳ ಥೈನಿಯು ನಿಕೇಷ ಬಜೆಳೆಯುನಂತೆ 


ಆ ಗೋನರ್ಥನ ಸಮರನಿಜಯೆಂ ಸಾಮ್ರಾಜ್ಯವರ್ಧನೆಂ 08.4 
ಅಂತುಭಯಬಳೆ ಚತುರೆಂಗವಾಹಿನಿಗಳೊಳೊರ್ಮೊಡಲೆ ಡೊನ್ಮುಳಿಸಿ ಬೆರೆಸಿದಾಗಳ್‌ 


ಶೆರಮುಯನುಂಬಕೆಂ ಶರನುಯೆಂ ದಶದಿಗ್ವಳೆಯೆಂ ಭೆರಾತೆಳೆಂ 

ಶಕನುಯನಮಾರ್ಣನಂ ಶರನುಯೆಂ ನಚರಾಜರೆನಸ್ತುಸಂಚಯಂ 

ಶೆಕಮುಯೆಮಾಗೆ ಪೂರದೃಢೆಲಕ್ಷನುಯೆಡ್ರುತನೇಥದಿಂದಮಂ 3 

ಬರಚರೆ ಧಾರಿಜೀಚರ ನೃಪಾಳಥನುರ್ಥರರೆಚ್ಚರಾರುತುಂ I ೪೭ 


ಚರಣಾಫಾತ ಛಟಿ KY ಪ್ರತಿನಿರಾನಂ ತೂಳ್ಗೆ ನಾತಾಳಮುಂ 

ದಿರನುಂ ಖೇಟಿಕ ಘ ಸನಾ ಫುಳುಫುಳು ಪ್ರಶ್ವಾಕನೆಬ್ಬಟ್ಟಿ ದಿ 

ಗ್ವರೆರೆಂ ಬಾಳ್ಕುಡಿಯಿಂ ಸಿಡಿಲ್ವ ಕಡಿಯುಂ ಬೆನ್ನಟ್ಟಿ ನೋಟ್ಪಂಬರೇ A 

ಚರೆರೆಂ ತಾಗಿದುದುಗ್ರಭಾರ್ಗನಚಯೆಂ ವಿಶ್ರಸ್ತರೋಕತ್ರಯಂ ॥ ೪ಲ 


ಸಟ್‌ದುಲಿನ ಕಹಳೆ ಮಿಳ್ಳಿನ | ಸಟಯಿಗೆ ಸೂಳ್ಳಸ ತಮ್ಮಟಿಂ ರಣರಸಮಂ 
ಕಟಯೆನರಿಯಿಪಿಕನುದಿರ್ದಿಕೆ | ಕಟಲ್ವಿನೆಗಂ ಮಸಗಿ ತಾಗಿದುದು ತುರಗಡೆಳಂ | 0 WE 


ಖುರಸಂಘಟ್ಟಭವ ಸ್ಫುಳಿಂಗಶೆಬಳೆಂ ಕೆಂದೊಳಿ ಖದ್ಯೋಕದಂ 

ತುರಸಂಧ್ಯಾಭ್ರಮೆಸಿಪಿನಂ ಪ್ರತಿಮುಖಾಫಾತಂ ಸ್ಫುಟಿದ್ಯಾಳ ಭಿೀ 

ಕರೆಮಾಸ್ಸಾಳವಕೀತಕೀತರೆ ಕರಪ್ರೋತಕ್ಷತಾಕೋಹಕೊ 

ಶೃರೆಮುರ್ನೀಶ ಖಗೇಶ ವಾಹೆನಿನಹಂ ತಾಗಿತ್ತಗುರ್ವಪ್ಪಿಕಂ ॥ ೫೦ 


8080 ಹೋರಾಡಿದವು. ॥ ೪೬॥ ಹೀಗೆ ಎರಡೂ ಕಡೆಯೆ ಚತುರಂಗಸೇನೆಗಳೂ ಒಮ್ಮೆಯೇ ಉತ್ಸಾಹೆ 
'ಗೊಂಡು ನರಸ್ಪಕ ಮೇಲೆ ಬಿದ್ದಾಗ. ಆಕಾಶವು ಬಾಣನುಯೆ, ಹತ್ತು ದಿಕ್ಕುಗಳ ನ್ರಾಂತ್ಯವೆಲ್ಲವೂ ಬಾಣಮಯ್ಯ 
ಸಮು್ರವು ಬಾಣಮಯ, ಸ್ಥಾವರ ಜಂಗಮ ವಸ್ತು ಸಮೂಹೆಗಳೆಲ್ಲವೂ ಬಾಣನುಯವಾಗಲಾಗಿ, ಡೂರಕ್ಕೆ ನಿಶ್ಚಿತ 
ನಾಡೆ ಗುರಿಯಿಟ್ಟು, ಗುರಿತಸ್ಸದೆ ಬಾಣಪ್ರಯೋಗದಿಂದ ಗಂಧರ್ವ ಮತ್ತು ಮಾನವ ०१४० ಬಿಶ್ಚಿದ್ಯಾಚಕುರರು 
ಗರ್ಜಿಸುತ್ತಾ ಬಾಣನ್ರಯೋಗಮಾಡಿದರು. ॥೪೭॥ ಕಾಲುಹೊಡೆತದ ಛಟ್‌ ಎಂಬ ಶಬ್ದದ ಪ್ರತಿಧ್ವನಿಯು ನಾತಾಳದ 
ಅರನುನೆಯನ್ನು ಹಿಂದಕ್ಕೆ ಸರಿಸೆಲಾಗಿ, ಕುಡುಕೆಗಳ ಗೊರಸಿನ ಹೊಡೆತದ ಘುಳುಮಳು ಥ್ವೈನಿಯು ದಿಕ್ಟಾಲಕರನ್ನು 
ಎಬ್ಬಿಸಿ ಓಡಿಸಲಾಗಿ, ಕತ್ತಿಯ ಕೊನೆಯಿಂದ ಸಿಡಿಯುವ ಕಿಡಿಯು ಯುದ್ಧವನ್ನು ನೋಡುತ್ತಿರುವೆ ಆಕಾಶಸೆಂಜಾರಿ 
ಗಳನ್ನು ಬೆನ್ನಟ್ಟಿಕೊಂಡು ಹೋಗಲಾಗಿ, ಭಯಂಕರವಾದ ಬಾಣಗಳ ಸೆಮೂಹೆವು ಭಯಗೊಂಡ ಮೂರು ಕೋಕ 
ನನ್ನೂ ಹೋಗಿಮುಟ್ಟಿದುವು, ॥೪೮॥ ಶತ್ರು ಸೈನ್ಯವನ್ನು ನಿಂದಿಸುಂತೆ ಭ್ವೈನಿಮಾಡುತ್ತಿರುವ ಕಹಳೆಯೂ, ಸಟಿವಟಿ 
ಅಲ್ಲಾಡುತ್ತಿರುನ ಬಾವುಟಿವ್ಯೂ ಥೈನಿಮಾಡುತ್ತಿರುವ ತಮ್ಮಟಿಯೂ, ಯುದ್ಧರಸವನ್ನು ತುಂಬುಪ್ರವಾಹೆನಾಗಿ 
ಹೆರಿಯುನಂತೆಯೊ ಭೂನಿಯು ಅದಿರಿ ಕೆಳಗುರುಳುನಂತೆಯೂ [ಮಾಡಲಾಗಿ] ಕುಡುರಿಯ ಸೈಫ್ಯವು ಕೋನದಿಂದ 
ನರಸ್ಪರೆ, ಮೇಲೆಬಿದ್ದಿತು. ॥ ೪೯ ॥ ಗೊರಸಿನ ಹೊಡೆತದಿಂದ ಹುಟ್ಟಿದ ಕೆಡಿಗಳ ಸಮೂಹೆದಿಂದ ಕೂಡಿದೆ 
ಕೆಂಥೂಳಿಯೆ ಸೂರ್ಯನಿಂದ ಎರಚಬ್ಬಟ್ಟ ಸೆಂಧ್ಯಾಕಾಂತಿಯ ಆಕಾಶವೋ ಎನ್ನುನಂತಿರಲಾಗಿ, ಇದಿರಾಳಿಗೆ 
ಭಯಂಕರೆನಾದುದೂ ಸ್ಪಷ್ಟವಾಗಿ ಕಾಣುತ್ತಿರುವ ಭಯಂಕರವಾದ ಕತ್ತಿಯುಳ್ಳುದ್ಕೂ ತೊಡೆಯನ್ನು ಚಪ್ಪರಿಸುವುದ 
ರಿಂದ ತೊಡೆಗಳಿಗೆ ಸೇರಿರುವುದೂ ಆದೆ ಎರೆಡು ಕೈಗಳೂಉಳ್ಳ ನುತ್ತು ಗಾಯನಿಲ್ಲಡೆ ಕುಳಿತ ಶ್ರೀಷೃಸವಾರಕನ್ನು 
ಸಿಳೆಗೊಂಡ ಮಾನೆನ ಮುತ್ತು ಗಂಥರ್ನ ರಾಜರ ಕುದುರೆಯ ಸೈೈಸಮೂಹವು ಭಯಂಕರೆನಾಗುನಂತೆ ನರಸ್ಸರ 


ಬಿ೩೪ ವರ್ಭಮಾನೆ ಪುರಾಣಂ 
ಅಂತುನುಲ್ಲಡೆಯೆಂ 


ಬಯೆರೊಳನ್ಪಂಕಿ ನೂಂಕಿದುದು ದೋರ್ಯಗದೊಳ್‌ ಬಳೆಗೋವ ಚಕ್ರಸೆಂ 
ಚಯನೆಡಗಯ್ಯನಾಗೆ 700४० ಬಲಗಯ್ಯ ನಿಶಾತ ಶಂಕುರಾ 
ಗೆಯನುಕೆಗೊಂಬಿನೊತ್ತಿ ನೊಳನುಂಕಿದ ಸೆಲ್ಲದ ಮುಷ್ಟಿ 88,809 


ಪ್ವಿಯೊಳೊಡಗೂಡಿದರ್ಚಿಸಿದ ಕೂರೆಸಿ ನೇರ್ನಡೆ ಸಾದಿ ಸಂಕುಳಂ | po 
ತರೆಗಿಡೆ ಪಾಟು ಬೀಟ್‌ ಸುಭಟಿರ್‌ ಗುಟನಂಗಳ ಗಾಳಿಯಿಂ ನಿಯೆ 

ಜ್ವಲಯನುಸೆಯ್ಸೆ ಮುಳ್ಕುಳಿಸೆ 

3 2204 १३००१ ಚ 
4 4 है 


20३ 200५ 0७७०, ಮುಸ್ಟಾಮುಸ್ಟಿಯುಂ, ಕೇಶಾಕೇಕಿಯುಂ, ಕಥಾರಧಿಯುಮಾಗಿ ४9,४५४ ತುಮ 
ಸನುರಸಂರಂಭನೊಳ್‌..... 


ಅಗಿಡೋಸರಿಸಜಿ ತನ್ನು ಮೂ | ಡಿಗೆಯಾಗಿಕೆ ತಳೆನನೆಹಿತಕೆಚ್ಚಂಬುಗಳಂ 
ಬಿಗಿದೆ ಡೊಣೆಯಂಬುಗಳ್‌ ತನೆ | ಕೆಗೆದಾಪ್ವರನಿನಟಫಿಸುನೆನೆಂಡೊರ್ನ ಭಟಿಂ ॥ MM 


ಇವರ್‌ ४७७8 ०0७० ತರೆ | ಸಟಾಪಡದನ್ಷೆ ನರನೆಲ್ಲರುಂ ಸಟ್‌ಡ 30७ 
ಫೆಅಗಿರು ನೋಡುತುಂ ಟೊ | ಬ್ಲಿಟವಿನಮಾಂತಿಆಡೆನೊರ್ನಭಟಿನರಿಭಟಿರಂ #९ 


ಮೇಕೆ ಬಿಡ್ದುವು, ॥ ೫೦ ॥ ಆದೂ ७९७... ಎರಡು ಬಾಹುಗಳಲ್ಲಿಯೂ ಗೊಣಸನ್ನು ಹಾಕಿರುನ ಚಕ್ರಸಮೂಹ 
ಎಡಗೈಯಲ್ಲಿ ಚಾಟಿ ನುತ್ತು ಈಟಿಗಳು ಬಲಗೈಯಲ್ಲಿ ಚೊನಾದ ಶಂಕುರಾಗೈೆ ನುರದ ಕೊಂಬಿನ ಇರಯೆಕಿನನ್ಲಿ 
(ನುರದೆ ಒಕೆಯೆಲ್ಲಿ) ಒತ್ತ ಸಿಕ್ಟಿಸಿರುನೆ ಕರಾರಿಯ ಮುಸ್ಲಿ ಮತ್ತು ನಜ್ರಮುಷ್ಠಿಯೆಲಿ ಹಿಡಿದಿರುನ ಪೂಜಿಸಿದ ಕತ್ತಿ- 
ಇನ್ಪಗಳು ಸೇರಿಕೊಂಡಿಕೆಲಾಗಿ ಸನಾರರ ಸಮೊಹವು ಬಟ್ಟ ಬಯಲಿನಲ್ಲಿಯೇ ನೇರೆಜಿದ್ದು ಹಿಂದಕ್ಕೆ ಸೆರಿಸಿತು 
lanl «७७ ««« «०० ४७० (93 || ೬೬. ಎ೬ ಎಎ. ಖಡ್ಗೆಖಡ್ಗಗಳಿಂದಲೂ 
ಮುಷಿ, ಮುಷ್ಮಿಗಳಿಂದೆಲೂ, ಕೇಶ ಕೇಶಗಳಿಂದಲ್ಲೂ ಕಥ ರಥಗಳಿಂದಲೂ ಸೇರಿ ಯುಡ್ಛಮಾಡುನ ತುಮುಲ 
ಯುತ್ಛದೆ ಸಂಭ್ರಮದಲ್ಲಿ... ತಾನು ಕಟ್ಟಿಕೊಂಡಿದ್ದ ಬತ್ತ ೪ಿಳೆಯಲ್ಲಿನ ಬಾಣಗಳೆಲ್ಲ ಮುಗಿದು ಹೋಗಲಾಗಿ ಒಬ್ಬ 
ಭೆಟನು ಸ್ವಲ್ಪವೂ ಹೆದರಿ ಹಿಮ್ಮೆಟ್ಟಿಕೆ ಶತ್ರುಗಳು ಹೊಡೆದ ಬಾಣಗಳಿಂದ ಕನ್ನ ದೇಹನೇ ಬತ್ತಳಿಕೆಯಾಗಿರಲಾಗಿ 
ಅವನ್ನೇ ತೆಗೆದುಕೊಂಡು ತನ್ನ ನೇಲೆ ಬಿದ್ದವರನ್ನು ಕೊಲ್ಲುನೆನೆಂಬುದಾಗಿ ಆ ಶತ್ರುಬಾಣಗಳನ್ನು ಧರಿಸಿದ್ದನು 
೫, |. ಮುಂಡೆಔಿಂದ ರುಂಡನು ಕತ್ತರಿಸಿಹೋಗುನನಕಿಗೆ ಮಾತ್ರ ಎಲ್ಲರೊ ಯುದ್ಛಮಾಡುತ್ತಾ ಕೆ ಅಡಕಿ 
ಇಲ್ಲೊಬ್ನ ಭಟನು ಕತ್ಮರಿಸಿಜೋದ ತನ್ನ ತರೆ ಹೊರಗಿದ್ದು ನೋಡುತ್ತಾ ಬೊಬ್ಬಿರಿಯುತ್ತಿಕೆು ಶಪ್ರುಖೋಥ 
ನನ್ನು ಆಕ್ರಮಿಸಿ ಯುತ್ಸಮಾಡಿದನು ೫೪ ಸಿಕ್ಕಿಕೊಂಡಿರುವ ಬಾಣೆ ಗರಿಯು ಸೀಳಿರುನ ಗಾಯೆಗಳಿಂದ- 


ಆ ಗೋನರ್ಧನ ಸಮರನಿಜಯಂ, ಸಾನ್ರಾಜ್ಯನರ್ಧನಂ ೧೭೫ 


ತೆತ್ತಿಸಿದಂಬಿನ 70० 00६७ | ಗುತ್ತಿಕೆ ಬಾಯ್ದಿಟಿ, ಪುಣ್ನಳಿಂ ಜೋಲ್ಲ ಭಟಿಂ 
ಬಿತ್ತರಿಸಿಡನಳಿಗಳ್‌ ಬಿರಿ | ಯೊತ್ತುನ ಮುಗುಳ್ವೊಟಯಿನೊಜಗುನೆಸುಕೆಯ ಸಿರಿಯೆಂ ॥ ೫೫ 


ಖಗಭ್ಯ; ಶೈ್ಯಮನೋವದಿಕ್ಸಿದುದುಪಂಚಚ್ಚ ಸಂಕ್ಷುಣ್ಣ ವ 

ತ್ರಿಗಳೆಂ ತೀಕ್ಷ್ಮ ಕೃಷಾಣ ಪಾತಯುಗನಚ್ಛಿನ್ನಾನಮಶ್ಚಾದಿ ದೀ 

ಪ್ರಿಗಣಂ ಮುದ್ಧರೆಫಾತಚೂರ್ಣಿತ ರಧಾನೀಕಂ ಚಳದ್ದಿಂಡಿವಾ 

ಳಗವಾಕ್ಷೀಕೃತ ದಂತಿಸಂತತಿ ಹಯಾರೋಹೋತ್ಯರಂ ಕೃಷ್ಣನಾ || ೫೬ 


ಸರಿನಡಿಯಂಕಡಂತೆ ಪೊಅನೆಟ್ಟಿಿ ಸೂಳಿಚವೊಳ್ಳಿಮಳ್‌ ಸಿಡಿ 

ಲಕಿ ಪೊಜಸಾರ್ದು ಸನ್ನೆ ತಗರಂದಜೆ ತಾಗುನ ರುಟ್ಟಿಮಲ್ಲರೆಂ 

ಫಿಕಿ ಬಿಡೆ ಶೋರೆಹತ್ತದಿನದಿರ್ನಿ ಪೊಡರ್ಲಿನೊಳೊತ್ತಿ ಕೊಂಡು ನೋ 

ಪುಕನಣೆಗುರ್ನಿ ಕಟ್ಟಲೆ ಕಿಟಿಂದೆಲೆಯಾಗಿಕೆ ನೋರ್ಡುವಾನೆಗಳ್‌ | ೫೭ 


ನುತ್ತಂ- 


ಅಸೆವಿಟನಂತೆ ನಟ್ಟುಗಿನ ಕೋಡೊಡನುಣ್ಮುನ ಸೃಗ್ನಿಷೇಕಮಾ 

ಆಸೆ ಸಮಸಂಗರ ಶ್ರಮಮನಾದುನಕಾರದ ಮೆಚ್ಚಿನಿಂಡಮ 

ರ್ಚೆಸಿದಪುವೊಂದನೊಂದಿನೆೆ ವಾಯದಿದಿರ್ನಗಿಯಾದ ನೆತ್ತಿಯಿಂ 

ಫಸರಿಸೆ ಮುತ್ತುಗಳ್‌ ಮಸಗಿ ನೋರ್ಣುನೆರೆಚ್ಚಿಲವಂಕದಾನೆಗಳ್‌ | हि: 





ಹೊಳೆಯುತ್ತಿರಲಾಗಿ ಆಯಾಸದಿಂದ ಸೊರಗಿದ ಯೋಢನು, ದುಂಬಿಗಳು ಮುತ್ತಿಕೊಂಡಿಕಲು ಮೊಗ್ಗುಗಳ ಭಾಕೆ 
908 ಬಾಗುನ ಅಕೋಕನೃಕ್ಷಡ ಕಾಂತಿಯನ್ನು ಪ್ರರರ್ಶಿಸುತ್ತಿದ್ದನ್ನು ॥ ೫೫ | ಶ್ರೀಕೃಷ್ಣನ ಕುದುಕೆ ಸೈನ್ಯವು 
ಹೊಳೆಯುನೆ ಚಕ್ರದಿಂದ ನಾಶಮಾಡಲ್ಪಟಿ, ಕಾಲ್ಪಲದಿಂದೆಲೂ, ಹರಿತನಾದ ಕತ್ತಿಯ ಹೊಡೆತದಿಂದ ಏಕಕಾಲದಲ್ಲಿ 
ಕತ್ತರಿಸಿ ಕೆಳಕ್ಕೆ ಬಿದ್ದ ಕುಡುರಿಸವಾರೆರಿಂದಲೂ, ಕಾಂತಿಯನ್ನು ಚೆಲ್ಬುತ್ತಿರುನ ಗಡೆಯ ಹೊಡತದಿಂದ ವುಡಿ ವುಡಿ 
ಯಾಗಿ ಹೋದ ಕಥಸಮೂಹದಿಂದಲೂ ಚಂಚಲನಾದ ಭಿಂಡಿವಾಳದಿಂದ ಗವಾಕ್ಷಿಯೆಂತೆ ರಂಥ್ರನಾಗಿ ಮಾಡಲ್ಪಟ್ಟ 
ಆನೆಗಳ ಸಮೂಹದಿಂಡಲ್ಯೂ ಗಂಥರ್ನರೆ ಸೈನ್ಯವನ್ನು ನಿಸ್ಕರುಣೆಯಿಂಡ ಹೊಡೆದುಹಾಕಿತು. | ೫೬ ॥ ಕ್ರಮ 
ಬದ್ಧವಾದ ಯುದ್ಧದಲ್ಲಿ ಹೇಗೋ ಹಾಗೆ [ಯುದ್ಧ ಭೂಮಿಯಿಂದ] ಹಿಮ್ಮೆಟ್ಟಿ ಮತ್ತೆ ಮತ್ತೆ ನರಸ್ಸರೆ ಹೋರಾಡುವ, 
-ಒಳೆಗಿಕೆ ನಿದುಳು ಸಿಡಿದು ಹೊರಗೆ ಹೊರಟುಕೊಂಡರೊ ಸನ್ನೆಯ ಟಗರಿನಂತೆ ನುತ್ತಿ ಹೋರಾಡುನ, ಜಗಜಟ್ಟಿಗ 
ಳಾಡೆ ಮಲ್ಲರೆಂತೆ ಪಷುನಾಷ ಹಸ್ತದಿಂದ (ಸೊಂಡಿಲಿನಿಂದ) ಹೆದರಿಸಿ ಉತ್ಸಾಹದಿಂದ ಹಿಂದಕ್ಕೆ ಒತ್ತಿಕೊಂಡು 
ಹೋಗುನ್ಯ [ಅವುಗಳ] ಹೋರಾಟಿಕ್ಸೆ ಉತ್ಸಾಹಗೊಂಡು ಬಾಗಿದ ತಲೆಯು ಕಿತ್ತ ತರೆಯಾಗಿರುವಂತೆ [ಶತ್ರುಗಳ] 
ಆನೆಗಳು ನರನ್ಸರ ಹೋರಾಡಿಡುವು. ॥ ೫೭ ॥ ಮತ್ತು--ಇರಿದೆ ಭಾಗವು ಬಿರಿದು ಹೋಳಾಗುನಂತೆ ನಾಟ 
ಕೊಂಡು ಹೊಕ್ಕೆ ಹೊರಟಿರುವ ಕೋಕೆದಾಡೆಯೊಡನೆ ಹೊಕನೋರುತ್ತಿರುವ ನೆತ್ತರಿನ ಅಭಿಷೇಕವು ಯುದ್ಧದ 
ಶೆ ಮನನ್ನು ಹೋಗಲಾಡಿಸಲಾಗಿ, ತನಗಾಪ ಉಪಕಾರಕ್ಕಾಗಿ ಮೆಚ್ಚಿಕೊಂಡು ಒಂದನ್ನೊಂದು ಇವು ಪೂಜಿಸು 
ಕ್ರಿನೆಯೋ ಎನು ನಂತೆ ಒಂದನೊಂದು 5००१0, ಎರೆಡು ಹೋಳಾವ ನೆತ್ತಿಯಿಂದ ಮುತ್ತುಗಳು ಹೊರಚೆಲ್ಲುತ್ತಿರೆ 
ಲಾಗಿ ಎರೆಡೂ ಸೇನೆಯ ಯುಪ್ಛದ ಆನೆಗಳು ಪರಸ್ಫರ ಹೋರಾಡಿದುವು. ॥ ೫೮ || ಆಗ ಎಲ್ಲ ಆಯುಧಗಳ ವಿಷ್ಯ 


೧೭೬ ನರ್ಥಮಾನ ಪುರಾಜಂ 


ಆಗಳ್‌ ನಿಖಿಳಾಯುಥ 98३ 0००0४ ಸ್ತುತನಪ್ಪ ಶತಾಯುಧನ ನಿಶಿತ ನಿಶಿಖಾಫಾತದಿಂ ಧೂನುಕೇತನ 
ಪ್ರಭೃತಿ ನಕ್ತಿನೇನಾಸತಿಪ್ರತಾನಂ ಸಮಸ್ತ ಸಾದಿಸೈೆನ್ಯ ಪ್ರಧಾನನನ್ನ ಜಯಸೇನನ ನಿಶಾತ ಫಿಸ್ತಿಂಶ ನಾತದಿನ 
ಕಂನನಪ್ರಮುಖ ನಿಖಿಳಾಶ್ವಚಕ್ರನಾಯೆಕನಿಕಾಯನುನಿರಳಿತ ಸಮರಸನ್ಮುವ ಮಹಾರಧಾಭಿರಾಮನನ್ಸ 
ಭೀಮಸೇನ ಭೀತಿಕರಕರೆಯಂತ್ರಮುಕ್ತಾದಿ ನಿನಿಧಾಯುಧ ನಿಫಾತದಿಂ ಹೆರಿಕಶ್ರಮುಖ್ಯ ರಧ್ಗನರೂಧಿನ್ನೀ ನರಿ 
ವೃಢೆನ್ರಕರೆನುನರತರೆಣನಿಹರಣ ಶ್ರನುಸಹೆ ಮಹಾಮಾಶ್ರ ಸಂಸ್ರುತ್ಯನಪ್ಪ ಶತ್ರುಂಜಯನ ಕರಾಭಿೀಳೆ ನಿಂಡಿ 
ನಾಳ ತೋನುರಪುರಸ್ಸರ ಪ್ರಹರಣನಿದಾರಣದಿನಶನಿೋಸಾದಿ ಸಕಳ ಸಿಂಥುಕಬಳಾಧಿಸತಿಸಟಿಳನುಫಿತುಂ 
Ls & 00 ಮಸಗಿ ತನುತನುಗೆ ನಿದ್ಯಾಥರಾಧಿನನ ಸೆನಾಭಿಭೂಳೈತ್ಸಧಾಕರಿದಿ. 
ರಾಗಿ ತಾಗ ४ 


ಇಳಿ ನೊಗಟ್‌ ಸಿಂಹಗಳನಂ | ಮುಳಿದಿಕ್ಕಿದನರ್ಕಕೀರ್ತಿ ಶಶಶೀಖರನೆಂ 
ಜ್ವಳನಜಟಿ ಮಹಾರಧನಂ | ಬಳಂ ಸುರಮ್ಯಪತಿ ಕಾಮಜೀನನನಾಗಳ್‌ | we 


ಬಗೆಯೆ ನಿಜನೇಹಡನ್ನರ್‌ | ಖಗನಾಯೆಕರಟ್‌ದೊಡುರ್ಕುಗೆಟ್ಟಿ ನೆ ಮುನ್ನಿಂ 
ಮಿಗೆ ಕಡುಗೂರ್ಸಂ ತಳೆದಂ | ಪೊಗರಲಗಂ ನಟ್‌ಯೆ ಮಸೆನೋಲ್‌' ಹೆಯೆಕಂರಂ || ೬೦ 


ಅಂತು ನೊಕೆಗಕೆಡ ಕುಳಿಕಾಹಿಯೆಂತಂತಃ ಶೈಂಖಳಂ ಖಳೆಂ ಕೆಳರ್ದು ತನ್ನ ಮೊಳೆಗೆ ಮುನಿದು ನೂಂಕಲ- 
ವೃಳಿನಚ್ಯುತನ ವಿಜಯಕುಂಜರಕ್ಕೆ ಫಿಜಗಜನುನಣೆದು ಬಿಟ್ಟಿ ಮುಂಜಿನಂದು— 


ಯಲ್ಲಿಯೂ ಕುಶಲನೆಂದು ಸ್ಪುತ್ಯನಾಡೆ ಶತಾಯುಧನ ಹೆರಿತನಾದ ಬಾಣಗಳ ಹೊಡೆತದಿಂದ ಧೂಮಕೇತನನೇ 
ಮೊದಲಾದ ನದಾತಿ ಸೈನ್ಯಡ ಸೇನಾನತಿಗಳ ಸಮೂಹವೂ ಸನುಸ್ತ್ಯ ಈಶ್ಚನೇನೆಯ ಸೇನಾಧಿನಕಿಯಾದ ಜಯ ' 
ಸೇನ ಹರಿತವಾದ ಬಾಣಗಳ ಹೊಡೆತದಿಂದ ಅಕಂನನನೇ ಮೊದಲಾದ ಸಮಸ್ತ ಅಶ್ವಸೇನಾನತಿಗಳೆ ಸಮೂಹವ್ಪೊ 
ಎಡೆಬಿಡೆ ಯುಡ್ಡೋತ್ಸಾಹಿಯಾಗಿ ನುಹಾರಧಿಕರಲ್ಲಿ ಸಂತೋಷಕರನಾಡ ಭೀಮಸೇನನ ಭಯೆಂಕರನಾಡ ಕರ 
ಯಂತ್ರ ಮುಕ್ತನೇ ಮೊದಲಾದ ಬಗೆಬಗೆಯೆ ಆಯುಧಗಳ ಹೊಡೆತದಿಂದ ಹೆರಶ್ಮಶ್ಫನೇ ನೊದಲಾದ ರಣ 
ಸೇನಾನತಿ ಸಮೂಹವೂ ಸದಾ ಯುತ್ಕನಿಹಾರಿಯಾಗಿ ಶ್ವಮನನ್ನು ಸಹಿಸಬಲ್ಲ ಮಹಾರಾಜರುಗಳಿಂದ ಸ್ತೋತ್ರ 
ಪಾತ್ರನಾಡ ಕತ್ರುಂಜಯನ ಬಹು ಭಯಂಕರನಾದ ನಿಂಡಿನಾಳ ಕೋಮರೆ ಮೊಡಲಾದುವುಗಳ ಹೊಡೆತದ ಜೋರಿ 
ನಿಂದ ಅಶನಿಘೋಷನೇ ನೊಡೆಲಾದ ಸಮಸ್ತ ಗಜನೇನಾಸಕಿಗಳ ಸಮೂಹವೂ, ಯೆನುನಬಾಯೊಳಗೆ ಮುಳುಗಿ 
ಹೋಗಲಾಗಿ [ಇದನ್ನು ಕಂಡು] ವಿದ್ಯಾಧರ ಚಕ್ರವರ್ಕಿಯ ಸಮಾಕಕೆನಿಸಿದ ಮುಖ್ಯರಾಜರುಗಳು ತನ್ಮು 
ತಮ್ಮಲ್ಲಿಯೇ ಅತ್ಯಂತ ಸಂತೋಷಗೊಂಡವರಾಗಿ, ಇದಿರಿಸಿ ಮೇಲೆ ಬೀಳಲಾಗಿ ಜಗತ್ತೆಲ್ಲವೂ ಹೊಗಳುವಂತಿ 
ಅರ್ಕಕೀತಿಯು ಸಿಂಹೆಗಳನನ್ನೂ ಜ್ವಲನಜಟಿಯೆ ಶಶಶೀಖರನನ್ನೂ ಬಲನು ನುಹಾಕಥನನ್ನೂ, ಸುರಮ್ಯನತಿಯು 
ಕಾನುದೀನನನ್ನೂ ಅಕ್ಷಣದಲ್ಲಿಯೇ ಕೋನದಿಂದ ಕೊಂದುಹಾಕಿದರು. ॥ ೫೯ ॥ ತನಗೆ ಡೇಹನೆನಿಸಿನಂತಹ 
ಗೆಂಥರ್ನ ನಾಯಕರು ಸತ್ತುಹೋಡುದರಿಂಡ ಹೆಯಕಂರನು ಥೈರ್ಯಗೆಟ್ಟಿೆ ? (ಇಲ್ಲ) ಕಾಂತಿಯುಕ್ತವಾಪ 
ಆಯುಧವನ್ನು ಜೋರಾಗಿ ಮಸೆ ಹಾಗೆ ಮತ್ತಷ್ಟು ನುಹಾಕೋಷನನ್ನು ಥರಿಸಿಷವನಾದನು. ॥೬೦॥ ಹೀಗೆ ಪೊರೆ 
ಬಿಟ್ಟಿ ಕುಳಿಕೆಂಬ [ಪ್ರಳಯಕಾಲದ] ಸರ್ವದಂತೆ ಕ್ರೋಧತುಂಬಿದ ಮನಸ್ಸುಳ್ಳ ಆ ಡುರ್ಮಾರ್ಗನು ಕೆರಳಿ 
ತನ್ನೊಡನೆ ಯೆಡ್ಡಕ್ಕಾಗಿ ಕೋನದಿಂದ ಮೇಲೆಬೀಳಲು ತಹತಹ ನಡುತ್ತಿರುವ ನಾಸುಜೀನನ ನಿಜಯಗಜಕ್ಕೆ 
ತನ್ನ ಆನೆಯನ್ನು ಸಮಗೊಳಿಸಿ ಇದಿರಾಗಿ ನಡೆಸಿಕೊಂಡು ಮುಂಡೆ ಬಂಡು--ನುಹಾ ಸಾಹೆಸದಿಂದೆ ಕಾಡಿನ 


pa 


७ ಗೋನರ್ಥನ ಸಮುರನಿಜಯಂ, ಸಾನ್ರಾಜ್ಯನರ್ಧನಂ ೧೭೭ 


ಅಡಟಂ ಕೋಟ್ಕಾಗನೊಂದನಿಫ್ಸಿದ ಪೊಡರ್ಸಿಂ ಪೂಣ್ಣು ನೆರ್ಗಲ್ಲನೆ 

ಕ್ರಿಷ ಬಲ್ಸಿಂಗೆ ಕಡಂಗಿ ಪೊಂಗಿ ಮೊನೆಯೊಳ್‌ ಮಿಕ್ಕೂಳ್ಳ ನಿನ್ನುರ್ಕಿಗಿಂ 

ಕಿದು ಕೋಟಲ್‌ ನಡನೆಂಮು ನಮೂದಲಿಸುತುಂ ಗೋನಿಂದನೊಳ್‌ ಬಂದು ತಾ 

ಗಿಡನುಗ್ರಾಯುಧ ಕೋಟಿಯಂ ಕಟ್‌ಯುತುಂ ವಿದ್ಯಾಢರಾಧೀಶ್ವರಂ | ೬೧ 


ಅಂತು ಶಾಗಿ-- 


ನಿಯಶವನೀ ದಿಕಾನಳಯನಿಟ್ಟಿಡೆಯಪ್ರಿನನುಶ್ಚಕಂರನೊ 

ರ್ಮೆಯೆ ಕರೆಯುಗ್ಮದಿಂ ಕಣಕದ ಭಲ್ಲದ ಸೆಲ್ಲವೆ ಪಿಂಡಿವಾಳದಿ 

8000 ಬಡಿಕೋಲ ತೋನುರದ ಚಕ್ರದ ಕೊಂತದ ಸೆಂಡುಕೋಲ ಶ 

ಕ್ರಿಯ ಸರಿಯಂ ಶರಾನಿಳನಿಫಾತಡಿ ತೂಳ್ಲಿದನಾಗಳಚ್ಯುತಂ ॥ ೬s 


ಮುತ್ನಂ_. 


बज 


ಕುಳಿಶಾಸ್ತ್ರಂ ಕುಢರಾಷ್ವ್ರಮಂ ಶಿಖಿತಿಖಾಸ್ಟೈಂ ವಾರಿನಾಹಾಸ್ತ್ರಮಂ 
ಸಳಿಳಾಸ್ತ್ರಂ ದಹನಾಸ್ತ್ರನುಂ ಖಗನರಾಸ್ತ್ರಂ ಪೆಂಡಶೊಕಾಸ್ವ್ರಮಂ 
ಜ್ವಳನಾಸ್ತ್ರಂ ಗಗನಾಸ್ವ್ರಮಂ ತಗುಟೌ ಕಂಜಾಕ್ಸಾಜ್ಞೆಯಂ ಕಂಡು ಕಾ 


ಯ್ಲಳಕೇತಂ ನಡೆ ನೋಡಿಪಂ ಚಕಿತ ಧಾತ್ರಿೀಚಕ್ರಮುಂ ಚೆಕ್ರಮಂ ॥ ೬೩ 
छाए... 


ಇದು ನುಣಿಕುಂಡಳಂ ಜಯರನಾ ಶ್ರವಣಚ್ಯುತನುಲ್ಲು ನೋಸ ಭಾ 
पु ಬಟೀಯೊಳ್‌' ಭುಜೋಚ್ಛಳಿತೆಯುರ್ನಕಿ ಮೆಯ್ಗೆಕಿನೋಡಿರಪ್ಪಳೆಂ 


[ಸಾಮಾನ್ಯ] ಮೃಗಪೊಂದನ್ನು ಕೊಂದೆ ಸರಾಕ್ರಮದಿಂದೆ [ತನ್ನ ಸಮಾನರಿಲ್ಲವೆಂದು ಕೊಬ್ಬಿ] ಪೃತಿಜ್ಞೆಮಾಡಿ, 
ಜೊಡ್ಡಕಲ್ಲೊಂಡನ್ನು ಎತ್ತಿಷ ಪರಾಕ್ರಮಕ್ಸೆ ಉತ್ಸಾಹದಿಂದ ಹಿಗ್ಗಿ, ಯುದ್ಧದಲ್ಲಿ ಮಿತಿಮೀರಿ ಕರಿಚುತ್ತಿರುವ 
ನಿನ್ನ ಸತ್ವಕ್ಕೆ [ಅದನ್ನು] ಪ್ರದರ್ಶಿಸಲು ಇದು ಹನನಾದ ಅನಕಾಶ ಎಂದು ಅಣಕಿಸುತ್ತಾ ಭಯಂಕರನಾದ 
ಕೋಟ್ಯಂತರ ಆಯುಧಗಳ ಮಳೆಗರೆಯುತ್ತಾ ಬಂದು ಆ ಚಕ್ರವರ್ತಿಯು ವಾಸುಜೀನನಮೇಲೆ ४७ ७) ॥ ೬೧ ॥ 
ಹಾಗೆ ನೇರೆಬಿದ್ದು--ಆಕಾಶ, ಭೂಮಿ, ದಿಕ್ಕುಗಳು ಇನೆಲ್ಲವೂ ದಟ್ಟಿನಾಗುನಂತೆ ಒಂಡೇ ಸಲಕ್ಕೆ ತನ್ನೆರಡು 
ಕೈಗಳಿಂದಲೂ ಅಶ್ವಗ್ರೀವನು ಕರೆದ ಬಾಣ, ಶಲಾಕೆ, ಪಿಂಡಿನಾಳ, ಈಟ್ರಿ ಬಡಿಕೋಲು, ತೋಮರಕ್ಯ ಚಕ್ರ, 
ಕೊಂತ, ಸೆಂಡುಕೋಲು, ಶಕ್ತಿ ಇವುಗಳ ಮಳೆಯನ್ನು ಶ್ರೀ ಕೃಷ್ಣನು ಆಕ್ಷಣವಲ್ಲಿಯೇ ತನ್ನೆ ಬಾಣಗಳ ಬಿರು 
ಗಾಳಿಯಿಂದ ತೊರಿಹಾಕಿದನು. ॥ ೬೨ | ಮತ್ತು-ನಜ್ರಾಸ್ರವು ಪರ್ನತಾಸ್ತ್ರನನ್ನೂ, ಮಾರುತಾಸ್ತ್ರವು ಮೇಘಾ 
ಸ್ರನನ್ನೂ, ಜಲಾಸ್ತ್ರವು ಆಗ್ನೇಯಾಸ್ತ್ರವನ್ನೂ; ಗರುಹಾಸ್ತ್ರವು ಸರ್ವಾಸ್ತ್ರವನ್ನೂ, ಜ್ವಲನಾಸ್ವ್ರವು ಗಗನಾಸ್ವ್ರನನ್ನೂ 
ಇದಿರಿಸುನಂತೆ ನಾಸುಜೀನನು ಮಾಡಿದ ಅಫ್ಪಣೆಯನ್ನು ನೋಡಿ ಕೋವೋದ್ರಿಕ್ಷನಾದ ಅಳಕಾಧಿಸಕಿಯಾದೆ 
ಅಶ್ಚಗ್ರೀನನು ಜಗತ್ತೆಲ್ಲವೂ ಚಕಿತಗೊಳ್ಳುಂತೆ ತನ್ನ ಚಕ್ರವನ್ನು ದಿಟ್ಟಸಿ ನೋಡಿದನು. ॥ ೬೩ ॥ ಆಗ 
ಇದು ರತ್ನದ ಕುಂಡಲ, ಜಯಲನ್ಸ್ಮಿಯ ಕಿವಿಯಿಂದ ಜಾರಿಬಿದ್ದು ಅಲ್ಲ, ಹೊರಟುಹೋಗುನ ಭಾಗ್ಯಲಕ್ಷ್ಮಿಯ 
ಹಿಂಜೆಯೇ [ಆ ಚಕ್ರವರ್ತಿಯ] ಭುಜನಿಂದ ಹೆಸರಹೊರಟಿ ಭೂಲಕ್ಷ್ಮಿಯು ಮಾಯವಾಗಿ ಓಡಿಹೋಗುತ್ತಾಕೆ_. 
23 


೧೭೮ ನರ್ಧಮಾನ ನೈರಾಣಂ 


ಬುಡನೆಕಿ ಚಕ್ರಮೆಯ್ದೆ ಹೆರಿಯೆಂ ಬಲನಂಜಿಸೆಡೆತ್ತು ಕೊೋಕೊಳಂ 
ಗಡನೆನೆ ಪುಣ್ಯಲಕ್ಸ್ಮಿ ಯ ಪರಿಗ್ರಹನುಕ್ತಿ ಸರಾರ್ಧ್ಯವಸ್ತುಗಳ್‌ ೬೪ 


, ಅಂತು ತತ್ಕೃಣಡೊಳ್‌ ನಿಜಭುಜಕೈವರ್ನ ನಸುನುತೀಚಕ್ರಡ ಸಾರ್ಕೆಗೆ ಸಂಚಕರನೆನಿಸಿ ಕೆಯ್ಸಾರ್ದು 
ಬೆಸನೆಂ ಪಾರ್ನ ಚಕ್ರರತ್ಸಮಂ ಚಕ್ರಢರನನಾಂಗರೋಚನನುರೀಚಿಗಳಿನುಬ್ಬಳಿಸಿ ಬೆಸಸರೊಡಂ. 


ಭ್ರನುನಿರ್ಯನ್ಮಾರುತಂ ಚಾರಿಸೆ ಕೆಡಟುವಿನಂ ತಾರಕಂಗಳ್‌ ಕನದ್ರ 

ತ್ನಮಯೊಖಂ ಮೆತ್ತಿ ನೇಸಟ್‌ ಮುಸುಳ್ಳಿನಮಿದು ಜೇಲುರ್ನಿಗೆಯ್ತೆರ್ವೆನೀಕ 

ಕ್ರುಮೊ ಭಾಸ್ಟದ್ಧಿಂಬಮೇನಾದವುಡೊ ಜಗಮಿಡೆಂದಟ್ಟುವನ್ನಂ ಜನ[ಂ]ಶ್ರೀ 
ರಮಣಾಜ್ಞಾನೋದಿತಂ ನೇರ್ಕುಮೆ ಖಗನ ಶಿರೆಕಂರನುಂ ४४5०४ ० | ೬ 


ಇಡು ಹರಿಯೆ ಪೂರ್ವಭವಕೃತ | ನಿದಾನ ನಿಷತರುವ ನಕ್ವಫಳನೆನೆ ಬೀಟ್ತಿಂ 
ದುಡು 2808 ತರೆ ಕೋರ್ನಂ | ಡದಿಂಡಥೋಗತಿಯ ಕೆಅನನುನ್ಮಾರ್ಗಿಗಳಾ ೬೬ 


ನೆಟ್‌ ಧಾತ್ರಿಯನೆಟಗಿಸಲುಂ | ನೆಟ್‌ದುದು ಚಕ್ರಮೆ ನಿಜಾಧಿನಾಧನ ತಲೆಯಂ 
ಫೆಣ್‌ಗೊಳಲುಂ ಚಕ್ರಮೆ ಗಡ | ನೆಟ್‌ದಿರ್ದಂತುಟೆ ನಲಂ ಶುಭಾಶುಭನಿಸೆಕಂ || ೬೭ 


, ಅಸಂತರೆಂ ಚಕ್ರಥಕನಾಜಿಕೆಂಗಮುಂ ಪೊಜಿಸಲ್‌ ವುರೋಹಿತನಂ ನೇಟ್ಸು ಸನುಯ ಸಮುಚಿತ ಸೆಮರೆ 
ಪಿಜಯ ನಿಸ್ತರಸ್ಪುತಿಮುಖರರೆಪ್ಪು ಪರಿಜನ ಗುರುಜನ ಜ್ಞಾತಿಜನಂಗಳ್ಳಿರೆಸು ಮಗುಟ್ಟು ಬಂದು 


ನಂಬುಡನ್ನು ಸೃಷ್ಯಗೊಳಿಸುನಂತೆ ಚಕ್ರವು ನಾಸುಜೀನ (ಶ್ರಿಪಿಷ್ಟ)ನನ್ನು ಪ್ರಕ್ಸಿೆಮಾಡಿ, ಆತನ ತೊಳಿನೆ್ಲಿ 
ಭುಜಕೀರ್ತಿಯಂತೆ ಪ್ರಕಾಶಿಸುತ್ತಿತ್ತು. ಶ್ರೀಸ್ಕವಾದ ನಸ್ತುಗಳೆಲ್ಲವೂ ಪುಣ್ಯಲಕ್ಷ್ಮಿಯ ಸ್ಪೀಕಾರನಸ್ತುಗಳಷ್ಟೇ ? 
॥ ४४ ॥. ಹಾಗೆ ಶಕ್ಷೆಣದಲ್ಲಿಯೇ ತನ್ನ ಭುಜಕ್ಕೆ ಬರುನ ಭೂನುಂಡಲದೆ ಆಗನುಸಕ್ಕೆ ಸೆಂಚೆಕಾರೆನೆಂಬಂತೆ 
ತನ್ನ ಕೈಗೆ ಸೇರಿ ಅಪ್ಪಣೆಯನ್ನು ನಿರೀಕ್ಷಿಸುತ್ತಿರುವ ಚಕ್ರರತ್ನನನ್ನು ನಾಸುಜೀನನು [ತನ್ನೆ] ಕಡೆಗಣ್ಣೋಟಿಡ 
ಕಾಂತಿಯಿಂದ ಉಜ್ಜಲಗೊಳಿಸಿ ಅನ್ಪಣೆಯನ್ನು ಮಾಡಲಾಗಿ -.ಗರೆಗರತಿಕುಗುತ್ತಿರುವುವರಿಂಡ ಹುಟ್ಟಿಷ ಬಿರು 
ಗಾಳಿಯು ನಕ್ಷತ್ರಗಳು ಕೆದರಿಹೋಗುನಂತೆ ಬೀಸುತ್ತಿರಲಾಗಿ, ಹೊಳೆಯತ್ತಿರುನ ರತ್ನದ ಕಿರಣಗಳು 
ಸೂರ್ಯನು ಕಾಂತಿಹೀನನಾಗುನಸ್ಟು ಪ್ರಕಾಶಮಾನನಾಗಿಕಲಾಗಿ, ಈ ಸೊಕ್ಯ ಬಿಂಬವು ಇನ್ನು ಈ ಭೂನಿಗೆ 
ಬರುವುದು ನತಕ್ಕಾಗಿಯೊ, ಈ ಜಗತ್ತು ನಿನಾಗಿ ಹೋಗುತ್ತಡೆಯೋ-ಎಂದು ಜನರು ಹೆಷರುನ್ಟು ಶ್ರಿಕೃಷ್ಣನೆ 
ಅನ್ಪಣೆಯಿಂದ ನೂಕಲ್ಪಟ್ಟಿ ಚಕ್ರರತ್ನವು [ಹಾರಿಬಂದು] ಅಶ್ವಗ್ರೀನನ ಕುತ್ತಿಗೆಯನ್ನು ಕತ್ತರಿಸಿಹಾಕಿತು. ॥ ೬೫ ॥ 
ಇನು ಶ್ರೀ ಕೃಷ್ಣನಿಗೆ ಪೂರ್ವಜನ್ಮದಲ್ಲಿ ಮಾಡಿಷ ಬಹು ಡೊತ್ಸ ನಿಸವೃಕ್ಷಪ ಮಾಗಿಸ ಹೆಸ್ಲೋ ಎನ್ನುವಂತೆ, 
ಆ ಗಂಧರ್ನನ ತರೆಯು, ಶರೆರಾಡನರ ಆಫೋಗತಿಯೆನ್ನು ತೋರಿಸುವ ರೀತಿಯಲ್ಲಿ ಕೆಳಕ್ಕೆ ಬಿದ್ದಿತು. || ೬೬ Il 
ಜಗತ್ತನ್ನು ತನಗೆ ನಿಶೀಷನಾಗಿ ವಿಧೇಯನಾಗಿ [ಮಾಡಲು] ಶಕ್ತವಾಗಿದ್ದಂತಹೆ ಚಕ್ರವೇ ತನ್ನ [ಚಕ್ರದ] 
ಸ್ವಾಮಿಯಾಪವಥ ತಲೆಯನ್ನು ಆಹುತಿ ತೆಗೆದುಕೊಳ್ಳಲು ಶಕ್ತವಾಯಿತಲ್ಲನೆ ? ಮಂಗಳ ಅನುಂಗಳ ಕಾರ್ಯ 
ಗಳು ಸಂಸಕ್ವವಾಷಷ್ಛೆ ಅಲ್ಲನೆ? [ನಷ್ಟು ಯೋಗ್ಯತೆಯಿದ್ದರೆ ७४ ತಾಫೆ?]. ॥ ೬೭ ॥ ಆಮೇಲೆ ವಾಸುದೇನನು 
ಯುನ್ಥರಂಗನನ್ನು ಪೂಜಿಸುನಂತೆ ಪುರೊಹಿತನಿಗೆ ಹೇಳಿ ಆ ಸಮಯಕ್ಕೆ ತಕ್ಕಂತೆ ಯುದ್ಧದ ಜಯೆಕ್ಕಾಗಿ 
ತನ್ನನ್ನು ವಿಕೀಷನಾಗಿ ಹೊಗಳುತ್ತಿರುವ ಸೇನಕರು, ಪೂಜ್ಯರು, ಬಂಫುಜನೆಗಳು--ಇನಕೊಡನೆ ಕೂಡಿಕೊಂಡು 


ಆ ಗೋವರ್ಧನ ಸಮರವಿಜಯಂ, ಸಾನ್ರಾಜ್ಯವರ್ಧನಂ ‘har 


ಪುಕನುಂ ಪುಣ್ಯನಥೂ ಕಕೋಚ್ಛಳಿತ ಶೇಷಾತೀಕರಶ್ರೀಣಿ ದಂ i 

ತುರನುಂ ಚಂಚುಕ ಕಕ್ಸತೋರಣಗಣ ವ್ಯಾಳೋಳ ಕೆಲ್ಲೋಳ ಬಂ 

ಧುರಮುಂ ಪೌಕಜನಾವಕೀರ್ಣ ಸಟಿನಾಸಕ್ಷೋಡ ಕೆಂಜಲ್ಕವಾಂ 

ಶುರಮಂ ಚೆಕ್ರವಿಭಾಸಿ ಪೊಕ್ಳನರೆಸಂ ಪದ್ಮಾಲಯೋದ್ಯಾಸಿಯಂ lH. ೬೮ 


ಅನಂತಕೆಂ ಜಯ ಜೀಯ ಕಂದನರ್ಥಸ್ವನಚನೆನಾಜಾಳ ಮಾಗಥಜನದ ಫೆನನಿಸದೆದಿಂ ತನಿನೆರ್ಜಿದ ಪಟಿ 
“ಹೆಕಟಿಕದಿಂ ಪ್ರಕಿಧ್ಯನಿಯೆನೊಡನಿಸ ४ ದಿಗ್ಬಿತ್ತಿಭಾಗಮುಂ, ನಿನಿಢಮಂಗಳಂಗಳಂ ವಿಧಿಯಿಸ ಸಂಭ್ರಮದಿಸಕ್ರಿತ್ತ 
ಸುಟನೆ_ ನಿಳಾಸಿನೀಜನದ ಕಟಾಕ್ಷ ಕಿರಣಮಂಜರಿಗಳಿಂ ಪಿಂಜರಿತಮಾದ ರತ್ನಮಂಡಸನಿತಾನಮುಂ ಆಕೀರ್ಣ 
ಪೂರ್ಣ ಕಳಶನರ್ಣವೂರ ಭೃಂಗಾರೆ ನೀರಾಜನಾದೆರ್ಶ ಜೂರ್ವಾದಧಿಫಳಾವಳಿ ಪ್ರಮುಖ ಮಂಗಳವಸ್ತುವೃಂಡದಿಂ 
ಕಂಡಳಿತಮಾದೆ ಕುಟ್ಟಿಸುತಳಮುಂ ७४४४७ ಸಕಳಲೋಕಲೋಜೆನಾನಂದಕರಮಾದಡ ರಾಜನುಂದಿರಡೊಳ್‌ 
ಮೌಹೊರ್ತಿಕ ಪುರೋಹಿತ ವುಕಸ್ಸರಂ ಪ್ರಭೂತಭಗನದರ್ಹಶ್ಟರಮೇಶ್ವರಾಭಿಸನ ಪೂಜಾವುರೆಸ್ಸೆರೆಂ 80४ ४3० 
ಪುಜಿಸಿ. 


ನವರತ್ನ ಚೆತುಸ್ಫಮಯಾ | ಳವಾಳ ನೃತಕೃಷ್ಣ ಕಳ್ಳವಿಟಪಿಗೆ ನಿಜಯಾ 
ಡೈವನೀಶರ್‌ ಮಾಡಿದರಳಿ | ಸನನುಂ ಬಹುವಿಧ ಫಳಾರ್ಧಿಗಳ್ಲುಚಿತಮೆನಲ್‌ ॥ ೬ 


ಅನಂತಂ ಚೈತ್ರಕುಂಜರಸ್ಯಂಧಾರೂಢನುತ್ತರಳ ಕರುಣತರಣಿ ಪ್ರಚಂಡ ಚಕ್ರರಶ್ನಪೊರ್ನಕಂ ಪೂರ್ವಾಭಿ 
ಮುಖನವೊರ್ನ ಪೊರ್ಗಾಚಳನಿ ಪೂರ್ನಾಚಳಕ್ಕಿ ಮುನಿದು ತಳರ್ದವ್ಯುಕೆನಿಸಿ- 


ಹಿಂದಳ್ಳೆ ಬಂಶನನಾಗಿ-ಮುತ್ತೈಜಿಯೆರು ಕೈಗಳಿಂದ ಎರಚುತ್ತಿರುವ ಶೇಷಾಕ್ಷತೆಗಳ ಸಮೂಹದಿಂದ ಎತ್ತರ. 
ತಗ್ಗಾದುಡೂ, ಮುನೋಹರನಾದ एंड, ತೋರಣಸಮೂಹದ ಚಲಿಸುನ ಕೆಕಿಗಳಿಂಡದ ನುನೋಹರನಾಡುದೂ 
ಪಟ್ಟಿಣಿಗರೆ ದಟ್ಟವಾದ ಸುವಾಸನಾದ್ರವ್ಯದ ಎರೆಚುನಿಕೆಯಿಂದ ಕೆಂಪು ಧೂಳಿನಿಂದ ತುಂಬಿದುದೂ, ಲಕ್ಷ್ಮಿಯ 
ಪದ್ಮಾಲಯದಂತೆ ಹೊಳೆಯುತ್ತಿರುವುದೂ ಆಡ ಸಟ್ಟಿಣನನ್ನು ಚಕ್ರದಿಂದ ಹೊಳೆಯುತ್ತಿರುವ ರಾಜಕುಮಾರನು 
ಪ್ರವೇಶಿಸಿದನು. ॥ ೬೮ | ಆಮೇಲೆ-ಸ್ವಾಮಿಗೆ ಜಯವಾಗಲಿ ಎಂದು ಆಫಂದೆದಿಂದ ಹೊಗಳಿಕೆಯ ಮಾಶುಗಳ 
ನ್ನಾಡುನ ಹೊಗಳುಭಟ್ಟಿಕೆ ಡೊಡ್ಡ ಧ್ವನಿಯೂ, ವಿಶೇಷನಾಗಿ ಹೆಚ್ಚಿದೆ ಧ್ವಜದ 09089 ಶಬ್ದವೂ ಪ್ರತಿಧ್ವನಿಯನ್ನು 
ಕೊಡುತ್ತಿರುವ ದಿಕ್ಕಿನ ಗೋಡೆಗಳ ಭಾಗವೂ, ಬಗೆಬಗೆಯ ಮುಂಗಳಕಾರ್ಯಗಳನ್ನು ನೇಮಿಸುನ ಸಂಭ್ರಮದಿಂದ 
ಅತ್ತಿತ್ತ ಕಾಣಿಸಿಕೊಳ್ಳುವ ವೇಶ್ಯಾಜನರ ಕಡೆಗಣ್ಣಕಾಂತಿಯ ಸಮೂಹೆದಿಂಡ ತುಂಬಿದ ರತ್ನಮಂಟಿನದ ಚೌಕಟ್ಟೂ, 
[ನುತ್ತು] ತುಂಬಿರುವ ಪೂರ್ಣಕಲಶದ ವಾತ್ರೆ, ಬಂಗಾರದ ನೀರಾಜನ, ಕನ್ನಡಿ, ದರ್ಜೆ, ಮೊಸರು, ಫಲಗಳು 
ಮುಂತಾದ ಮಂಗಳವಸ್ತುಗಳ ಸಮೂಹದಿಂದ ತುಂಬಿರುವ ಜಗುಲಿಯೊ ಪ್ರಕಾಶಿಸುತ್ತಿಕೆಲಾಗಿ ಸಮಸ್ತ್ಯ ಜನರ ಕಣ್ಣಿಗೆ 
ಆಸಂಡಕರನಾದೆ ಅರನುನೆಯಲ್ಲಿ ಜೋಯಿಸರು ಮುತ್ತು ಪುಕೋಹಿತರುಗಳೊಡಕೆ ಭಗನಂತನಾದೆ ಅರ್ಹತ್ಸರನೇಶ್ವರನ 
ಅಭಿನೇಕವೂಜೆಗಳೊಡನೆ ಚೆಕ್ರರೆತ್ನನನ್ನು ಪೂಜೆಮಾಡಿ ನನರತ್ನಗಳಿಗೆ ನಾಲ್ಕರಷ್ಟು [ಕಾಂತಿಯಿಂಡೆ ತುಂಬಿದೆ] 
ವಾತಿಯಿಂದ ಸುತ್ತಲ್ಪಟ್ಟಿ ಕೃಷ್ಣನೆಂಬ ಕಲ್ಪನೃಕ್ಷಕ್ಕೆ ನಿಜಯನೇ ಮೊದಲಾದ ರಾಜರುಗಳು,ಬಹುನಿಧನಾನ ಫಲ 
ಗಳನ್ನು ಬೇಡುನನವರಿಗೆ ಇದು ಯೋಗ್ಯನೆನ್ನುವಂತೆ ಅಭಿಸೇಕನನ್ನು ಮಾಡಿದರು ೬೯ ಆಮೇಲೆ ನಿಜಯಗಜದ 
ಬೆನ್ನಮೇಲೆ ಕುಳಿತವನಾಗಿ ನಲೆ ಸಂಚರಿಸುವ ಬಾಲ ಸೂರ್ಯನು (ತ್ರಿಪಿಷ್ಯ) ಭಯಂಕರವಾದ ಚಕ್ರರತ್ನಡೊಡಕೆ 
ಫೂರ್ನದಿಕ್ಕಿಗೆ ತಿರುಗಿಕೊಂಡು, ಅಸದ್ಭಶವಾದ(ಅಭಿನವ)ವೂರ್ನಸರ್ನತನೇ ಪೂರ್ವಪರ್ನತದನೇಲೆ ಕೋಪಿಸಿ 


480 ನರ್ಧಮಾನ ಪುರಾಣಂ 


ಥಕಿ ನಡೆನ ಪಡೆಗೆ ಸಾಲ್ವಂ | ಕಿಕಿ ದಿಗ್ಬಿತ್ತಿಗಳನೊಡೆದು ಕೆಟನಂ ಮಾಡಲ್‌ 
ಪರಿನಂತೆ ಡುಂಡುಭಿ್ವನಿ | 889 6० क्षा| (है ಹೆರಿ ಪೊಅನುಟ್ಟಿಂ I ೩೦ 


ಸದಧೊಳೀ ಪೀತವಾತಃಪ್ರತತಿ ನೆದಿಗಳಂ ಕೀವ್ರೆತುಂ ದಂತದಾನೌ 

ಫೆಡೆ, ಕೇತುವ್ರಾತ ರುಂದ್ಯದ್ಯುಮಣಿ ಜೆಳಗುತುಂ ಫ್ಯೋನುನಂ ಶಸ್ತ್ರ ರುಗ್ಬಾ 

ಳಜ್ಮಿ ಕಫ್ಯಾಕ್ಸುಣ್ಣವನ್ಯಂ ಜಿಸೆಯಸನಿಕಳಂ ಮಾಡುಕುಂ ಛತ್ರಸಂತಾ | 

ಕಡಿ ನೀಳ್ಲತ್ತುರ್ವಿಗೆಲ್ಲಂ ಹೆರೆಣಭರೆಣನುಂ ಕೋಟುತುಂ ಚಿಕ್ರಿಯಾನಂ || ೭೧ 


ಅಂಶು ನೆಡೆದು 


ಸೆಮುಡರ್‌ ನುತ್ಸ್ಯಮಹೀಶಮುಖ್ಯನುನುಜೇಶರ್‌ ಡುರ್ನೆಮರ್‌ ಮಾಗಥ 

ಪ್ರಮುಖರ್‌ ನ್ಯಂತರಕಿತ್ಯಜೇಯರಿತರರ್‌ ನ್ಲೇಂಚ್ಛಾನನೀಕರ್‌ ಭಯಂ 

ನಮಿತರ್‌ ಕಾಣ್ಛಿನೆಗೆಂ ಕ್ರಿಖಂಡಥರೆಯಂ ನಿಷ್ವಂಟಿಕಂ ಮಾಡಿ ಭೂ 

ಕೆಮಣೀಶಂ ಮುಗುಲಕ್ಸಿಕ್ರಿಬಂದು ಫುಕನುಂ ಪೊಕ್ಳಂ ನುಹೋತ್ಸಾಹೆದಿಂ ॥ ೭೨ 


ಅಂತು ಪೊಕ್ಕು ಚಕ್ರಥೆರೆಂ ದೆಂಡಪ್ರಯಾಣಖೇದನುಡಂಗುನನ್ನಮತ್ಯಾಡರೆದಿಂ ಕತಿಸೆಯದಿನೆಂಗಳೊಳಿರಿಸಿ 
ಬಟ್‌ಯಂ ಫಿಜನಿಯೋಗನುಂ ಸೈರಿಸಲಾಜಡಿ ಗಳದ್ಭಾಸ್ಸವಾಗ್ವಿಹಿತ ನೇತ್ರನುಂ ಅಂತರ್ಮನ್ಯು ಗದ್ಗಡಗ್ರೀನನು 
ಮಾಡೆ ಮಾನನಂ ಸಮುಚಿತ ಸವಿನಯ ಸ್ನಿಗೈಸೂನೃತಂಗಳಿಂ ಸಂತಸೆಂಬಡಿಸಿ.. 


ಯುದ್ಧಕ್ಕೆ ಹೊರಟಡೆಯೆನ್ನುನಂತೆ- ಪ್ರಯಾಣನಾಡುತ್ತಿರುನ ಸೈನ್ಯದಿಂದ ಭೂಮಿಯೆಲ್ಲವೂ ತುಂಬಿಜೋಗಲಾಗಿ 
[ಅದು ಮುಂಜಿ ಹೋಗಲು]ಿಳ್ಳಿನ ಗೋಡೆಗಳನ್ನು ಒಡೆದು ಅನಕಾಶನನ್ನು ಕಲ್ಸಿಸುವುಡೆಕ್ಕಾಗಿ ಧಾನಿಸುನಂಕೆ ನಗಾರಿ 
ಗೆಳ ಧ್ವನಿಯು ಥಾವಿಸಲಾಗಿ, ವಾನುಜೇವನು ದಿಗ್ವಿಜಯಕ್ಕಾಗಿ ಹೊರೆಹೊರಟಿನು. ॥೭೦॥ ಕೆಂಪಾದ ವಾಡೆಥೊಳಿಯ 
ಸಮೂಹವು ಬಿದ್ದು, ಹೂಳಿಹೋನ ನದಿಗಳು ಆನೆಗಳ ನಡೋದಕದಿಂದ [ಮುಕ್ತಿ] ತುಂಬಿಕೊಳ್ಳಲಾಗಿ, ಬಾವುಟಿ ' 
ಗಳ ಸೆನೂಹೆದಿಂದ ಮುಚ್ಚಿ ಹೋದಡೆ ಸೊರ್ಯೆನು ಆಯುಧಗಳ. ಕಿರಣಗಳ ಸನೂಹೆದಿಂದ ಆಕಾಶನನ್ನೆಲ್ಲಾ 
[ನುತ್ತಿ]ಜೆಳೆಗುತ್ತಿಕೆಲಾಗಿ, ಕುಡುಕಿಗಳ ಸಮೂಹದಿಂದ ನೆನೆದ ನೀರಾಗಿರೆವ ದಿಕ್ಕುಗಳನ್ನು ಛತ್ರಗಳ ಸಮೂಹೆ 
ನಿಂದ ತುಂಬುವಂತೆ ಮಾಡುತ್ತಾ ಹೀಗೆ ಚಕ್ರವರ್ತಿಯಾದ 3,8४6 ಪ್ರಯಾಣವು ಜಗತ್ತಿಗೆಲ್ಲಾ [४४४०७ 
ಪೆನ್ಲಿಯೆ] ಸಂಕಟಿ ಸಂಕೆಕ್ಷಣೆಗಳೆರಡನ್ನೂ ಉಂಟುಮಾಡಿತು. || ೩೧ || ಹೀಗೆ ಪ್ರಯಾಣನಾಡಿ-ಅಹೆಂಕಾರಿ 
ಗಳಾದ ನುತ್ತ ಕರಾಜನೇ ನೊಡಲಾದ ಮಾಕನರಾಜರೊ, ನೋಲಿಸಲಸಾಧ್ಯರಾಡೆ ಮಾಗಧನೇ ನೊಡೆಲಾಡ 
ವ್ಯಂತರೆ ರಾಜರೂ, ಗೆಲ್ಲಲಸಾಧ್ಯರಾಡ ಮ್ಲೇಚ್ಛ ಡೊಕಿಗಳೂ ಭಯೆದಿಂಪ ಕರಣಾಗತರಾಗಿ ಬಂದು ತನ್ನನ್ನು 
ಪೆರ್ಶನಮಾಡುನಸ್ವರನುಟ್ಟಿಗೆ ಮೂರು ಖಂಡಗಳ ಭೂಮಿಯೆನ್ನೂ ನಿಸ್ಕಂಟಿಕವಾಗಿ ಮಾಡಿ ಚಕ್ರನರ್ಕಿಯಾದೆ 
ತ್ರಿಕೃಷ್ಟನು ಸೈನ್ಯಜೊಡನೆ ಹಿಂದಿರುಗಿ ಬಂತು ಮಹೋತ್ಸನದೊಡನೆ ನಟ್ಟಿಣವನ್ನು ಪ್ರವೇತಿಸಿನು. ॥೭-೨॥ ಹೀಗೆ 
ಪ್ರನೇಶಿಸಿದ ಚಕ್ರವರ್ತಿ ವಾಸುಜೀವನು ದಂಡಯಾತ್ರೆಯ ಆಯಾಸವು ಅಡಗುವನಕಿಗೆ (ತನ್ನ ಮಾವನನ್ನು) ಅತ್ಯಂತ 
ಆದರೆದಿಂದ ಕೆಲದಿನಗಳು ತನ್ನಲ್ಲಿಯೇ ಇಟ್ಟುಕೊಂಡಿದ್ದು, ಆಮೇಕೆ ತನ್ನೆ ಅಗಲಿಕೆಯನ್ನು ಸಹಿಸಲಾರೆಣೆ ಸುರಿಯು 
3,008 ಕಣ್ಣೇರುಗಳಿಂದ ಕೂಡಿದ ಕಣ್ಣುಳ್ಳನನೂ ಅಂತರೆಂಗಡ ಮಃಖದಿಂದೆ ಗಡ್ಡೆದೆ ಕಂರವುಳ್ಳವನೂ ಅದೆ ತನ್ನ 
ಮಾವನನ್ನು छ ಕಾಲಕ್ಕೆ ಯೋಗ್ಯನಾದ ನಿನಯವೊ ಮೃದುವೂ ಆದ ಮಧುಕನಚನಗಳಿಂದೆ ಸಮಾಧಾನನಡಿಸಿ 


ಆ ಗೋವರ್ಥನ ಸಮರನಿಜಯಂ, ಸಾಮ್ರಾಜ್ಯವರ್ಥನಂ ೧೮೧ 


ಧುರೆಜೊಳ್‌ ಬಾಟ್ಟಿಲೆದೆಂದಂ | ಬರಚರರಂ ಇರಿದು ಸೇಟ್ದು ನೇಟ್ದುದು ಗೆಯ್ವೆಂ 
ಕಿಕೆ ಕೊಟ್ಟು ದಕ್ಷಿಣ ಶ್ರೀ | ಚೆ ರಾಜ್ಯಮಂ ಕಳಿಪಿದೆಂ ತದಾತ್ಮಜ ಸಹಿತಂ ॥ ೭೩ 


७ ಪ್ರಸ್ತಾನದೊಳ್‌ 


ಆನಗಮುಂತರಂಗಡೊಳೆ ಖೇಡನನೆಯ್ದಿದೆ ತತ್ಸ್ಯಯಂಪ್ರಭಾ | 

ಜೇವಿಯನೊಲ್ಲು ನೋಡಿ ಜನನೀಜನಕಾಗ್ರ ಜರೀಕ್ಷಣಂಗಳೊಳ್‌ 

ತೀವಿಷ ವಾರಿಯಂ ಕೊಡೆದು ಮಾವನುಮಕ್ತಿಯುಮಾದಮೊಳ್ಳಿದರ್‌ 

ಭಾನಿಸೆ ಚಕ್ರಿ ನಿನ್ನ ನಶನರ್ತಿ ಡಲುನ್ಮುಳನಕ್ಕ ತಕ್ಕುಜೀ ॥ ೭೪ 


ಎಂದತಿ ಪ್ರಣಯರಸ ರಂಜಿತಂಗಳಪ್ಪು ಸಮುಚಿತ ವಡೋನಿಶೇಸಂಗಳಿಂ ಜೇನಿಯಂ ಸಂತೈಸಿ ಮೆಲ್ಲನಲ್ಲಿಂ 
ತಳರ್ದು ಗಗನಮಾರ್ಗದಿಂ ಪೋಗಿ ಮುಹಾವಿಭನದಿಂ ನಿಜನಗರಿಯನಳೆಂಕರಿಸಿದರ್‌. ಮತ್ತೆನಿತ್ತಲ್‌ ಮುನ್ನೆಂ 
ತನ್ನೊಡಕೆ ಸೇನಾಸಕ್ತೆರಾಗಿ ಬಂದೆ ನಿನಿಧಾಟಿವಿಕ ಜೇಶ್ಯಗ್ರಾಮರನುಚಿತ ಜಾನಸನ್ಮಾನಫೆಕೆಸ್ಸರೆಂ ನಿಜನಿಜ 
ನಿನಾಸಯಾನಕ್ಳೆ ನಿಯಮಿಸಿ ನಮುಕುಂಡಂ ಖಗೇೇಂದ್ರನಂದನೆ ಸಮೇತಂ ವಿನಿಧನಿಷಯಾನುಭೂತಿ ಪ್ರೀತಮಾನಸ 
ನಾಗಿ... 


ಕಳೆನಂತೆ ಮಣಿತ್ರಯಮಯ | ವಿಳಸತ್‌ ಕೇಯೂರೆ ನಳಯೆನುಂ ತೆದ್ದೊನಂ 
ತಳೆಂ ಕ್ರಿಖಂಡನುಯೆ ಭೂ | ನಳಯಮನಾಷ್ಮೀಯ ಭೊರಿ ಭುಜನುಂಡಳೆಡೊಳ್‌ ॥ py] 





ಯುದ್ಧದಲ್ಲಿ ಜೀವಂತವಾಗಿ [ಕತ್ರುಗಳನ್ನು] ಸೆಕೆಹಿಡಿತಂದ ಗಂಧರ್ನಕೆನ್ನು ತನ್ನ ಬಳಿಗೆ ಕರಿದು ಉನಜಾರೆಡೆ ನಾತು 
ಗಳನ್ನು ಹೇಳಿ ಕಾನು ಹೇಳಿದುದಕ್ಕೆ ಕಕ್ಕಂತೆ ನಡೆಯುವ ಹಾಗೆ ಅವರಿಗೆ ದಕ್ಷಿಣ ಶ್ರೀಣಿ ರಾಜ್ಯನನ್ನು ಅನರಿಗೆ 
ಕೊಟ್ಟು, ಆತನ ಮುಗನಾದ ಅರ್ಕಕೀತಿಣ ಯೊಡನೆ [ನಾನನನ್ನು] ಹಿಂಪಳ್ಳೆ ಕಳುಹಿಸಿದನು. ॥೭೩॥ ಆ ಹೊತ್ತಿನಲ್ಲಿ 
ತನ್ನ ಮನಸ್ಸಿನಲ್ಲಿ ವ್ಯಸನನನ್ನು ಹೊಂದಿದೆ ಸ್ವೈಯಂಪ್ರಭಾಜೀನಿಯನ್ನು (ಆಕೆಯೆ) ತಂದೆ, ತಾಯಿ ಅಜ್ಜಿ ಇವರು 
ಪ್ರೇಮದಿಂದ ನೋಡಿ, ಆಕೆಯ ಕಣ್ಣುಗಳಲ್ಲಿ ತೂಬಿದ ನೀರನ್ನು ४७४, "ನಿಮ್ಮ ಮಾವ ಅತ್ರೆಯವರು ಒಳ್ಳೆಯವರು, 
ನಿನ್ನ ಗಂಡನಾದ ತ್ರಿಸೃಷ್ಟಚಕ್ರನರ್ತಿಯು ನೀನೆ ಹೇಳಿದಂತ ನಡೆಯುವವನು, ಆಡ್ಸರಿಂದ ವ್ಯಢೆಯು ನಿನಗೆ 
,ತಕ್ಕುದೆಲ್ಲ' ॥ ೭೪ ॥ ಹೀಗೆಂದು ಪ್ರೇಮರಸದಿಂದ ತುಂಬಿದ ತತ್ಕಾರೋಚಿತ ನಿಶೇಷನಾಡ ಮಾತುಗಳಿಂದ 
ರಾಣಿಯನ್ನು ಸಮಾಧಾನ ಮಾಡಿ, ಅಲ್ಲಿಂದ ಮೆಲ್ಲಮೆಲ್ಲನೆ ಹೊರಟು, ಆಕಾಶ ಮಾರ್ಗದಲ್ಲಿ ಪ್ರಯಾಣಮಾಡಿ, 
ಬಹು ವೈಭವದಿಂದ ಕಮ್ಮ ಷಟ್ಟಿಣನನ್ನು ಸೇರಿದರು. ಇತ್ತ ತನ್ನೊಡನೆ ಸೇವೆಮಾಡಟೆೆಂಬ ಮನಸ್ಸಿನಿಂದ ಹಿಂದೆ 
ಬಂದಿದ್ದ ಜೇಕಿ ಬೇಕೆ ಅಡವಿಯ, ಜೇಶದ, ಗ್ರಾಮದ ನಾಯಕರನ್ನು ७8080 ಯೋಗ್ಯತೆಗೆ ತಕ್ಕಂತೆ ಬಹುಮಾನ 
ವಿತ್ತು, ತನ್ಮು ತಮ್ಮ ವಾಸಸ್ಥಳಕ್ಕೆ ಹಿಂದಿರುಗುವಂತೆ ಅವ್ಭುಜೆ ಮಾಡಿ, ಕ್ರಿಪೃಷ್ಟನು ಗಂಧರ್ವ ಕುಮಾರಿ ಸ್ವಯಂ 
`ಪ್ರಭಾಡೇವಿಯ ಜೊತೆಯಲ್ಲಿ ಬಗೆಬಗೆಯಾದ ನಿಷಯ ಭೋಗಗಳಿಂದ ಸಂತೋಷಗೊಂಡ ಮನಸ್ಸುಳ್ಳನನಾಗಿ 
ಕತ್ನತ್ರಯೆಗಳಿಂದೆ ತುಂಬಿದೆ ಶುದ್ಧವಾದ ದುಂಡಾದ ಭುಜಕೀರ್ತಿಗಳನ್ನು ಥೆರಿಸುವಂತೆ ಆ ಮಹಾರಾಜನು ನೊರು 
ಖಂಡಗಳಿಂಡೆ ಕೂಡಿದೆ ಭೂಮಂಡಲನನ್ನು ತನ್ನೆ ಡೊಡ್ಡ ಭುಜನುಂಡಳದಲ್ಲಿ ಧರಿಸಿದನು. ॥ ಬಃ ॥ ದಿಕ್ಕಿನ 
“ಕೊನೆಯವರೆಗೆ ಬೇಕಿಯನಕೆ ತೇಜಸ್ಸು ಕಾಣಿಸಿಕೊಳ್ಳದಂತೆ ನಾಸುದೀವನ ಶ್ವೇತಚ್ಛತ್ರದ ನೆರಳು ಸೆಕೆಲ ಭೂಮಂಡ 


6೮೨ ವರ್ಧಮಾನ ಪುರಾಣಂ 


ಡೆಸೆನರಮಿತರೆರೆ ಕೇಜಃ | ಪ್ರಸೆಂ ಮೆಯ್ನೋಲದಂತು ಸೆಕಳಾವನಿಯಂ 


ಮುಸುಕಿ ಕುಳಿರ್ಕೋಡಿಸಿದುದು |, ಬಿಸರುಹನಯೆನನ ಸಿತಾತಸತ್ರಚ್ಛಾಯೆಂ |. ೩೬ 
ಚೆಳೆಡುದು ಬಿತ್ತಜೆಯೆಂ ಭೂ | ನಳಯೆಂ ಕನಿ ಬಿಸುನನುಟಿಡು ಸೊಗಯಿಸೆ ಜಗನುಂ | 
ಬೆಳಗಿಧನೇನೆಂಬುದೊ ಚ | ಕೃಳಾಲಉ ನನೆ ಪುಣ್ಯಡೊಡವುಮಂ ಕೇಜಮುಮಂ || ೭೩ 
ಇಳೆ ನುಟ್‌ಯಂ ವಾರಡೆಯೆಂ | ಬೆಳೆನೊಟಗಿಕೆ ಕೆಲಸಮಿಲದಿಕೆಲಂಜಿದೆಪೋಲ್‌ 
ತಳಿದುನತಿಸುರೆಭಿಜಳನುಂ | ಜುಳ ಜಳಡದಂಗಳ್‌ ಪುಡಿಯಡಂಗುನಿನಮುರ್ನಕೆಯಾ ॥ ೬೫ 


ಮುಲರ್ದೆಲರ್ದೆ ಫೂಗಳೋಗರೆ | ದೆಲರ್ನಂಡಂ ತಳೆಡು ಕುಳಿರ್ನ 8880 ४ ಬಂ 
ಬರೊಳನಳ #00%008 ತ | ಬ್ಮರೆನಿನನೋಲಗಿಸಿ ನೃಫನನೊಸಯಿಸುವುಡೆಲರ್‌ ॥ ರ 


ಈ ¢ 
ಕದುನೇಂದ್ಸನ ನನಕೇಳಿಯ | ನದನಂ ಸಾರ್ಡೀಲಗಕ್ಕೆ ರಿತುಗಳ್‌ ಬಂದಿ PR 
ರ್ಫುಡನಟ್‌ವುಗುಮುಸನನನಿಕ | ಸದಖಿಳ ಖುತುನರಿಗೃಹೀತ ಸುಮನೋಲಕೆಗಳ್‌ ॥ "೧ ೮೦ 


ನೆಶ್ನನಮಾ ನುಹಾರಾಜ ಕುಂಜರನ ರಾಜ್ಯದೊಳ್‌. 


fy 
ವಿತರೆಣದೊಳ್‌ ನಸುಧಾನುಕೆ | ಹಿತನೃತ್ತಿ ಬಲಂಗಳೊಳ್‌' ನುಹಾಸತ್ತಿ ನದೀ 
ನಿತತಿಯೊಳಯಕಸ್ತಾಸಂ | ಸಿಕಾಂತಮುಂಟಿಸ್ಟೊಡಕ್ಳುಮಿಲ್ಲಚಾನಿಕೆಯೆಳ ॥ ೦ ಉ: 





ಳನನ್ನೊ ಮುಚಿ ತಂನಾಗಿಮಾಡಿತು, ೩೬ | ಭೂನುಂಡಳವು ಬತ್ರನಿಯೇ ಬೆಳಯುತ್ತಿ ಸೂರ್ಯನು 
ತನ್ನ ಬಿಸಿಲಿನ ಕಾಸನನ್ನು ಬಿಟ್ಟು ನುನೋಹೆಕನಾಗುನಂಕಿ ಜಗತ್ತನ್ನು ಬೆಳಗುತ್ತಿದ್ದನು, ಚಕ್ಕನರ್ಕಿಲಾಂಛನ 
ವುಳ್ಳ ಶ್ರೀಕೃಷ್ಣನ ಪುಣ್ಯವೂ ತೇಜಸ್ಸೂ ವಿಸೆಂದು ಹೇಳೋಣ! || ೭೭ ॥ ಭೂನಿಯು ನುಳೆಯನ್ನು ನಿರೀಕ್ಷಿಸ 
ಜಿಯೇ ಬೆಳೆದು ಮಲಗಿರಲಾಗಿ, ಕೆಲಸನಿಲ್ಲದೆ ಇದ್ಲುವರಿಂದೆ ಹೆಡರಿದವೋ ಎನ್ನುನಂತೆ ಅತ್ಯಂತ ಸುನಾಸನಾಯುಕ, 
ವಾದ ನೀರಿನಿಂದ ಕೂಡಿ ನುನೋಹರನಾದ ನೋಡಗಳು ಭೂಮಿಯ ಧೂಳು ಅಡಗುವಂತೆ ಮಳೆಯನ್ನು ಸುರಿಸಿ 
ದುನು. ॥ ೩೮ ಸೊಂನಾಗಿ ಅರಳಿದ ಹೊನುಗಳ ನರಾಗನನ್ನು ಆಹಾರನಾಗಿ ಸ್ನೀಕರಿಸ್ಸಿ ತಂಪಾದ ಹುಲ್ಲ 
ಮೇಲಿನ ಇಬ್ಬನಿಯ ಹೆನಿಗಳ ಸಮೂಹದಲ್ಲಿ [ಅದು] ಸ್ಥ ರ್ಗಲೋಕಡ ಅಮೃತವೋ ನಿನ್ನುವಸ್ಟು ತಂಪಾಗಿ 
ಮೈಮರೆಯುನಂತೆ ಅಡನು ಗೌರವದಿಂದ ಸೇವೆ ಮಾಡಿ, ತಂಗಾಳಿಯು ರಾಜನನ್ನು ಸಂತೋಷನಡಿಸುತ್ತದೆ 
lar | ಉದ್ಯಾನನನದಲ್ಲಿ ಅರಳ್ಳಿ ಎಲ ಖುತುಗಳ ಧರ್ಮುನನೂ ಸ್ವೀಕರಿಸಿರುವ ಹೊವಿನ ಬಳ್ಳಿಗಳು छ 
ಉಸೇಂದ್ರನಾದ ತ್ರಿಸೃಷ್ವನ ನನಕೇಳಿಯ ಹೊತ್ತನ್ನು ಕಾಡುಕೊಂಡಿದ್ದು, ಬೇಕಿ ಬೇಕಿ ಖುತುಗಳು ಬಂದಿರುವು 
ದನ್ನು ಅನನ ಹಿಲಗಳ್ಕಿ ತಿಳಿಸುತ್ತವೆ, ॥ ೮೦ ॥ ಅಲ್ಲದ ಆ ಮುಹಾರಾಜಕ್ರೇಷ್ನನ ರಾಜ್ಯನಲ್ಲಿ [ಈ ವದ್ಯದಲ್ಲಿ 
ಶ್ಲೇಷೆಯಿಜೆ.] ವಾನನಾಡುವುದರಲ್ಲಿ ನಸು (ಐಶ್ವರ್ಯ) ಧಾಮ (ನುನೆ) ಇವುಗಳನ್ನು ಕಡೆಗಣಿಸುನ ಸ್ವಭಾನ, 
ಫರಾಕ್ರಮ [ದೆ ಕಾರ್ಯ] ಗಳಲಿ ಡೊಡ್ಡ ಆ ನದೀ ಸಮೂಹಡಲಿ ಅಯಶೆ_ ತಾನಗಳು--. ಇನು ಯಾನಾಗಲೂ 
ಇನೆಯೆಂಡಕಿ ಇವೆ, ಉಳಿದ ಎಡೆಗಳಲ್ಲಿ ಇವು ಇಲ್ಲ [ನಂಬುದು ಒಂದು ಬಗೆಯಾದ ಅರ್ಧ] ದಾನಮಾಡುವುದರಲ್ಲಿ 
ಬ್ರಾಹ್ಮಣರಿಗೆ ಹಿತವಾಗುನ ಸ್ಫಭಾನವ್ಯೂ ಸೈನ್ಯಗಳಲ್ಲಿ ದೊಡ್ಡ ಪದಾತಿ ಸೈಸ್ಯವೂ, ನದೀ ಸಮೂಹಗಳಲ್ಲಿ ತಾನ 
ಫಿನಾರಣೆಯೂ ಸದಾ ಇನೆಯೆಂಬುಡು ನಿಶ್ಚಯ; ಉಳಿಡೆಡೆಗಳಲ್ಲಿ ಇವು ಇಲ್ಲ [ಎಂಬುದು ನಿನಾದ ಅರ್ಥ] Neal 


ಆ ಗೋವರ್ಧನ ಸಮುರನಿಜಯಂ, ಸಾಮ್ರಾಜ್ಯನರ್ಥನಂ 08४ 


ಪಿರಿದುಮಕಲ್ಯಾತ್ಮಕೆ ಸುಜ | ನರ ಮನದೊಳ್‌ ಸಂಭೃತ ದ್ವಿಸಕ್ಷತಿ ನಿಹೆಗೋ 
ತೃೆದೊಳ್‌ ದುರ್ಗದ ಬಳನ | ತ್ರೆ ರಾಜ್ಯವೈಭವಡೊಳಲ್ಲದಿಲ್ಲುಟ್‌ದೆಡೆಯೊಳ್‌ ॥ ೮೨ 


ಅರಿವಿಳಸಿತಮಾಯುಧನುಂ | ವಿರದೊಳ್‌ ಬಹುನೀರಸತ್ವ ರೌದ್ರಕೆ ಮಕರಾ 
ಕರಡೊಳ್‌ ಸೃಧುಕೋಸಸ್ಥಿತಿ | 8008 ಧಾತ್ರೇಯಿಯರೊಳಲ್ಲದಿಲ್ಲುಬಾಡಿಡೆಯೊಳ್‌ ॥ ೮೩ 


ಎನಿಸಿ ಸಕಳರೋಕೋತ್ಸವ ನಿಧಾನನುಂ, ಮೃದುನುಧುರಗಭೀರ ಭರಣಿತಿ ಸೂತ್ರಸಯಂತ್ರಿತೆ ಸಕಳಸು 
ಮನೆಃಕದಂಬನುಂ, ಅಸನರತರನಿತರಣ ವರೀಕೃತಾರ್ಥಿಸಾರ್ಥನುಂ ಅನುದಿನ ವಿನಯನಿನತಿ ಪ್ರನೋದಿತಾಖಿಳ 
ಗುರುಕುಳನುಂ, ಉತ್ತಮಸನ್ಯುಕ್ಕಾಚ ಶೀಲಾದಿ ಸ್ವಾಮಿಗುಣಭೂಸಣನುಂ, ಅನ್ಸೈಯಾಗಕಾಖಿಳ ಗುಣಸಮಗ್ರ 
ಪ್ರಧಾನಜನಪೊಬ್ಯನುಂ, ಅನಾರತ ಸಮಸ್ತ್ರನಸ್ತು ನಿಸ್ತೀರ್ಣ ವಿವಿಢಜನನಡ ಪ್ರವೃದ್ಧಸೆಂಪದನುಂ, ಉಡಗ್ರಾನೇಕ 
ದುರ್ಗವೈಭನಾಳಂಕೃತನುಂ, ಅಪರಿಮಿತ ಥನಸಮೃದ್ಧಕೋಶಪ್ರ ಪೂರ್ಣ ಫುಣ್ಯಪ್ರಭಾವನುಂ, ಅಶ್ರಾಕ್ತನಿಶ್ರುತ 
ಪ್ರಬಳಬಳ ನಿಳಸಿತನುಂ ಅತೀನಧೀರೋದಾತ್ತ ನಿತ್ರಪ್ರಮೋಡದ ಮೇಡುರ ಚರಿತ್ರನುಂ ಆಗಿ ಚರಣನಲ್ಲವಚ್ಛಾ 
ಯಾನಿಗೂಢ ಸನೋಡಶಸಹೆಸ್ಪ ಮಕುಟಿಬದ್ಧ ;ಮುಂಡಳಿೀಕಮಂಡಳಿಯೊಳೆಂ, ತಶ್ಫನಿತ ಮೂರ್ತ್ಕೀಭೂತ ನುನಸಿ 
803 ಫುಣ್ಯದೀನತಾಯನಾನ ಮಾನಿನೀನಿನಹಡೊಳಂ, ಅಸ್ಫಸಹೆಸ್ರ ಸನ್ಮಿತ ನ್ಯಂತರಾಮರೆ ನಿಕಾಯೆಡೊಳಂ, 
ಚಕ್ರ ಚಾನ ಖಟ್ಲಿ ಶಂಖಾದಿ ಸನ್ತಕತ್ನಡೊಳಂ ಒದನಿದ ಸಂಪದದಿನುಪೇಂದ್ರಸಿಂದ್ರಲೀರೆಯಿನರಸುಗೆಯ್ಯುತ್ತು 
9837... 





ನುಹೆತ್ತಾದೆ ७६७०४ 3, ಅಸ್ವಸ್ಥತೆ, ಸತ್ಯ, ವಿಂಬುದು ಸಜ್ಜನರ ಮನಸ್ಸಿನಲ್ಲಿಯೂ, ಸಂಭ್ರಮಗೊಂಡ ದ್ವಿಸಕ್ಷತಿ 
(ಆನೆಯ ಸಂಹಾರ ಎರಡು 0600 ಮೂಲ) ಯು ಹಳ್ಳಿಗಳ ಸಮೂಹದಲ್ಲಿಯೂ,ದುರ್ಗದ ಬಳವನತ್ತಿ (ದುರ್ಗಮ 
ವಾದ ಬಲ ಪ್ರದರ್ಶನ, ಕೋಟೆಯ ಸೈನ್ಯ ಸಮೂಹೆ)ಯು ರಾಜ್ಯನೈಭವದಲ್ಲಿಯೂ ಅಲ್ಲದೆ, ಬೇಕಿ ಕಡೆಯಲ್ಲಿ ಇಲ್ಲ. 
೮೨ ॥ ಅರಿನಿಳಸಿತೆ (ಶತ್ರುನಿನ ಆನಂದ, ಕತ್ತರಿಸುವ ಆನಂದ) ಎಂಬುದು ಆಯುಧಗಳ ಮೊನೆಯಲ್ಲಿಯೂ, 
ಬಹು ನೀರಸತ್ವ, ರೌಡ್ರತೆ (ನೀರಿಕೆ ಪ್ರಾಣಿಗಳ ಭಯಂಕರತೆ, ಅರಸಿಕತನೆ ಮತ್ತು ಕಾರ್ಯೆ) ಗಳು ಸಮುದ್ರದ 
ಫ್ಲಿಯೂ, ನೃಢುಕೋನಸಿತಿ (ದೊಡ್ಡ ಸಿಟ್ಟಿನ ॥ 3, ಪ್ರತ್ಯೇಕತೆಯಿಂದ ಇರುವುದು) ಯು ಬ್ರಾಹ್ಮಣರಲ್ಲಿಯೂ ಅಲ್ಲದೆ 
ಉಳಿಜಿಡೆಗಳಲ್ಲಿ ಇಲ್ಲ. ॥ ೮೩ | ವಿನ್ಸಿಸಿಕೊಂಡು ಎಲ್ಲ ಉತ್ಸವಗಳಿಗೂ ನಿಧಿಯಂತಿರುವನನೂ, ಮೃಮ ನುಥುಕ 
ಗಂಭೀಕನಾಡೆ ಮಾತುಗಳ ನಿಯೆಮುದಿಂಡ ಕೂಡಿ ಸಕಲ ವಿದ್ವಾಂಸ ಸಮೂಹನೂ, ಸದಾ ದಾನದಿಂದ ನಶಮಾಡಿ 
ಕೊಂಡ ಅರ್ಧಿಜನರಿಂಡ ಸಾರ್ಧಕನಾನನನೂ, ಪ್ರತಿದಿನವೂ ತನ್ನ ನಿನಯ, ವಿಜ್ಞಾವನೆಗಳಿಂದ ಸಂತೋಷ 
ಗೊಳಿಸೆಲ್ಪಟ್ಟಿ ಸನುಸ್ತ್ಯ ಗುರುವೃಂಪಪುಳ್ಳನನೊ, ಉತ್ತಮನಾದ ಸಮ್ಯಕ್‌ ಶೌಚಶೀಲ ಇತ್ಯಾದಿ ಸ್ವಾಮಿ ಗುಣ 
ಗಳಿಂದ ಭೂಷಿತನಾಡನನೂ, ನಂಶವಾರಂನ್ಯಿವಾಗಿ ಬಂದ ಸೆಕಲ ಗುಣಮಂಡಿತರಾದ ಮಂತ್ರಿಗಳಿಗೆ ನೊಜ್ಯ 
ನಾಗಿರುವನನೂ, ಆಸಕ್ತಿ ಹೊಂದಿದ ಸಮಸ್ತ ವಸ್ತುಗಳಿಂದ ತುಂಬಿ ವಿಸ್ತೀರ್ಣವಾದೆ ಸಕಲದೇಶಗಳ ಸಂನತ್ತನ್ನೂ 
ವೃದ್ಧಿನಡಿಸುನನನೂ, ಭಯಂಕರನಾದ ಅನೇಕ ಕೋಟಿಗಳ ವೈಭನದಿಂದ ಅಲಂಕೃತನಾಡನನೂ, ಕೊನೆಯಿಲ್ಲದ 
ಇಶ್ವಠ್ಯದಿಂಪ ತುಂಬಿ ಭಂಡಾರದಿಂದ ಕೂಡಿ ಸಂಪೂರ್ಣ ಪುಣ್ಯಶಾಲಿಯಾಪನನೂ, ಜಗತ್ವಸಿದ್ದೆವಾದ ಡೊಡ್ಡ ಸೈನ್ಯ 
78००७ ಕೂಡಿದನನೊ, ಅತ್ಯಂತ ಧೀರರೊ ४४७०४, 0७ ಆದ ಗೆಳೆಯರೆ ನಿನೋಡದಲ್ಲಿ ಸರಸ ಚರಿತ್ರನಾದವನೂ ಆಗಿ, 
ಠನ್ನೆ ನಾದದ ನೆರಳಿನಲ್ಲಿ ಕಣ್ಮಕಿಯಾಗಿರುನ ಹದಿನಾರು ಸಹೆಸ್ರ್ರ ಕಿರೀಟಿ ಧಾರಿಗಳಾಡ ಸಾಮಂತ ರಾಜರ ಸಮೂಹ 
ದ್ಲಿಯ್ಕೂ ತನ್ನೆ ಜೊತೆಗೂಡಿದ ಎಂಟು ಸಹಸ್ರ ವ್ಯಂತರೆ ಡೀವಕೆಗಳ ಸಮೂಹದಲ್ಲಿಯೂ, ಚಕ್ರ, ಬಿಲ್ಲು ಖಡ್ಗ, 
ಶಂಖ ಇತ್ಯಾದಿ ಏಳು ರತ್ನಗಳಿಂದ ಪ್ರಾಪ್ರವಾಗಿಕುವ ಸಂಪತ್ತಿನಲ್ಲಿಯೂ ಉಸೇಂದ್ರನಾದ ತ್ರಿನೃಷ್ಟನು ಇಂದ್ರನ, 


೧೮೪ ವರ್ಭೆನಾನ ಪುರಾಣಂ 


ಥೃತಿಯಿಂ ಲಕ್ಷ್ಮಿೀಯನೇಕವಾಕೃತೆಯಿನುರ್ನೀಕಾಕ್ಷೈಯಂ ಸಾಹೆಸೋ 

ನ್ಲೆತಿಯಿಂ ಶಾಸ್ತ್ರಮಲಕ್ಷಿ ६० ನಿಕಯೆದಿಂ ವಾಕ್ಸ್ರೀಯನಿಚ್ಛಾನುವ 

ರ್ತಕೆಯಿಂ ನಲ್ಲಚೆಯಂ ಸ್ವಯಂಸ್ರ ಭೆಯನತ್ಯಾಸಕ್ಷಿಯೆಂ ಮಾಡಿ 8 

ರ್ನೃತ ಚಿತ್ತಂ ನನಿದಂ ಸ್ವನಶ್ಯವಿಸಯಂ ಸಂಸಾರ ಸೌಖ್ಯಾರ್ಣನಂ ॥ ೪ 


ಸುಕನಗಡಂತೆ ಸುಸ್ಪಿಕೆತೆಯೆಂ ಗೆಗನಾಂಗಣವಂತೆ ಕಾನ್ಯಗೊ 

ಚರಕೆಯನಿಂದ್ರನಂತೆ ಸುನುನೋರನುಣತ್ವನುೆಬ್ಬಿಯಂಕೆ 8 

ರ್ಭಕಿ ನಿಜಜೀನನಶ್ವಮನಹರ್ನತಿಯಂತೆ ತತಪ್ರತಾಸ ಭಾ 

ಸುಕಕೆಯೆನಾಂತನಾ ನೆಗಟ್ಟ ಚಕ್ರಥರೆಂ ನಸುಥ್ಛಿಕಟಾಂಥನಂ I 0h 


ಇನು ನಿಖಿಳಭುನಕ ಜನನಿನೂತ ಸ್ಫೀತಮುಹಿಮಾನದಾತ ನೀತರಾಗ ಸರ್ನಜ್ಞತಾ ಸಮೇತ 
ಖ್ಯಾತಜಿನಸನುಯ ಕಮಳಿನೀ ಕಳಹಂಸಾಯಮಾನ ಮಾನಿತ 
ಶ್ರೀ ಕೆಂದಿಯೋಗೀಂದ್ರನ್ರಸಾಡ ನಾಚಾಮುಹಿತ 
ಕೇಶನರಾಜಾನಂಸನಂಡನ ನಾಣೀನಲ್ಲಭ ನಿಸ್ತಾರಿಕನುವ್ಪ 
ವಸುಥೈಕಬಾಂಥನ ಶ್ರೀನರ್ಕಮಾಕ ಪುರಾಣದೊಳ್‌ 
ಗೋನರ್ಥನ ಸನುರನಿಜಯ ಸಾಮ್ರಾಜ್ಯವರ್ಥನ ನೆರ್ಣನಂ ಜೌ 


ಅನ್ಫಮಾಸ್ವಾಸೆಂ 


ವೈಭನದಿಂದ ರಾಜ್ಯಭಾರ ಮಾಡುತ್ತಾ ಇದ್ದು ತನ್ನೆ ಥೈರ್ಯದಿಂಡೆ ಐಶ್ಚಕ್ಯಿಲಕ್ಷ್ಯೀಯೆನ್ನೂ, ತನ್ನ ಏಕನಾಕ್ಯತಿ 
090०४ ಭೂಲಕ್ಷ್ಮಿಯನ್ನೂ, ಮಹತ್ತಾದ ಸಾಹಸದಿಂದ ಶಾಸ್ತ್ರೀಯನಾದ ಮರದೃಷ್ವನನ್ನೂ, ವಿನೆಯೆದಿಂದ 
ವಾಕ್‌ ಸಂಪತ್ತನ್ನೂ, ಇಷ್ಟಕ್ಕನುನಾರವಾದ ನಡನಳಿಕೆಯಿಂದ ಪ್ರಾಣ ಪ್ರಿಯಳಾದ ಸ್ವಯಂಪ್ರಭೆಯನ್ನೂ ತನ್ನಲ್ಲಿ 
ಅತ್ಯಂತ ಆಸಕ್ರಿಉಳ್ಳವರನ್ನಾಗಿ ಮಾಡಿಕೊಂಡು ಸಂಸಾರ ಸೌಖ್ಯದ ನಾಗರೆದಂತಿರುನ ಕ್ರಿಸೃಷ್ಯನು ತನಗೆ ನಿಧೇಯ 
ವಾದ ರಾಜ್ಯದಿಂದ ಕೂಡಿ ಸಂತೋಷದಿಂದ ಲಿಯುತ್ತಿದ್ದನು. ॥ ೮೪ ॥ ಆ ಸುಪ್ರಸಿದ್ಧನಾದ ಚಕ್ರಧಾರಿಯು 
ಜಗತ್ತಿಗೆಲ್ಲಾ ಏಕೈಕ ಬಂಧುವಾಗಿ ನೇಮಿ ನರ್ನತವಂತೆ ಸುಸ್ಥಿರತೆ (ಒಂದೇ ಕಡೆನೆಲಸಿದ ಶಾಶ್ವತನಾದೆ) ಯುಳ್ಳನ 
ನಾಗಿಯೂ, ಆಕಾಶದಂತೆ ಕಾವ್ಯಗೋಚರೆತೆ (ಶುಕ್ರಗ್ರ ಹಡರ್ಕ, ಕನಿ ಕಾವ್ಯಗಳೆಸುಳಿನು) ಯುಳ್ಳನನಾಗಿಯ್ಯೂ 
ಜೇನೇಂದ್ರನಂತೆ ಸನುನೋಕನುಣತ್ವ (ದೇವತೆಗಳ ರಾಜತ್ವ, ವಿದ್ವಾಂಸರ ಸ್ವಾಮಿತ್ವ) ಪುಳ್ಳನನಾಗಿಯೂ ಸಮು್ರೆ 
ದಂತೆ ದಟ್ಟಿವಾಗಿ ತುಂಬಿ ನಿಜ ಜೀನನತ್ವ (ಸೆಹೆಜನಾನ 8008 ಗುಣ, ತನ್ನ ಜೇವನ ನಿಧಾನ) ನುಳ್ಳನ 
ನಾಗಿಯ್ಯೂ ಸೊರ್ಯಸಂತೆ ಶತಪ್ರತಾಸ ಭಾಸುಕಕೆ (ವಿಸ್ತರಿಸಿದ ತನ್ನ ತಾಸದಿಂಪ ಬೆಳಗುತ್ತಿರುವುವು, ಸಂಗೀತ 
ವಾದ್ಯದ ಪ್ರೌಢಿಮೆಯಿಂದ ನುನೋಹಸವಾಗಿಸುವುನು) ಯುಳ್ಳನನಾಗಿಯೂ ಇದ್ದನು. ॥ ೮೫ ॥ 

ಇವು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾದ ಡೊಡ್ಡ ಮಹಿಮೆಯೆನ್ನು ನೀಡುವುದ್ಯೂ ವೈರಾಗ್ಯ 
ಸರ್ವಜ್ಞತೆಗಳೊಡಫೆ ಸೇರಿ ಪ್ರಖ್ಯಾತವಾಡ ಜಿನಧರ್ನನೆಂಬ ಕಮೆಲಶ್ಸೆ ರಾಜಹೆಂಸದಂಕಿರುವುನ್ಯೂ ಮಾನ್ಯ 
ನಾದ ಶ್ರೀ ನಂದಿಯೋಗೀಂದ್ರನಿಂಷ ಪ್ರಸಾಡೆಕೊನನಾಗಿ ಬಂದ ಶಬ್ದನುಹಿನೆಯುಳ್ಳಡ್ಕೂ ಫೇಶನರಾಜನಿಗೆ 
ಆನಂನನ್ನುಂಟುಮಾಡುನ ಮಗನಾಗಿ ನಾಣೀನಲ್ಲಭನೆಂಬ ಬಿರುಪನ್ನು ನಜಿದ [ಚಣ್ಣ] ನಿಂಡ ವಿಸ್ತಾರವಾಗಿ 
ಹೇಳಲ್ಪಟ್ಟುದೂ ಆದ ರೋಣೈಕಬಂಧು ಶ್ರೀ ನರ್ಧಮಾನ ವುರಾಣವಲ್ಲಿ ಗೋವರ್ಧನನ ಸಮರನಿಜಯ ಮುತ್ತು. 
ಸಾಮ್ರಾಜ್ಯ ವರ್ಣನೆ ಎಂಬ ಎಂಟನೆಯ ಆಶ್ಲಾಸವು [ಮುಗಿದುದು.] 


छः ಬಳಾಚ್ಛುತ ನಿಯೋಗಂ 


ಶ್ರೀಯ ಜಯಶ್ರೀಯ ನಚಃ | ಶ್ರೀಯ ಯಶಃಶ್ರೀಯ ನಲ್ಮೆ ಸತತಂ ತನಗೇ 
ಕಾಯತ್ತಮಾಗೆ ನೆಗಟ್ದಿಂ | ನ್ಯಾಯಥನಂ ಸಂಚನರನುಗುರುಸದನಿನೆತಂ ॥ n 


ಒಂದು ಜಿನಸಂ ಜೃಲನಜಟಿ ಮುಹಾರಾಜಂ ಚಾರುಚಾರೆಣಮುನಿ ಸನ್ನಿಧಾನದೊಳ್‌ ಸಂಸಾರಾಸಾರತೆಯೆಂ 
ಸವಿಸ್ತಕಮುಟ'ದು ನರನುನೈರಾಗ್ಯದೊಳ್‌ ನೆಟಿದು ಸತ್ಪೂಜ್ಯರಾಜ್ಯಮನತರ್ಕ್ಯಕೀರ್ತಿಯೆಸ್ಪರ್ಕಕೀರ್ತಿ ಳುಮಾಕೆ 
ನೊಳ್‌ ನಿಟಸಿ ನಿರ್ನೇದಗೀರ್ನಾಣಲಕ್ಸ್ಮೀಸಮಾಗಮಾಸೇಕ್ಷೆಯಿಂ ದೀಕ್ಸಾನಯಸ್ಯಾಯತ್ತನೃತ್ತನಾದ 
ಫೆಂಬುದಂ ಪ್ರಜಾನುತಂ ಪ್ರಜಾಸಕಿ ಮಹಾರಾಜಂ ಚರರೆ ಬಿನ್ನಸದಿನನಧರಸಿ 


ಸನೆನು ನಿವೃತ್ತಿಗೆ ತಣಸಂ | ಡುಡಕ್ಕಿ ಬೆಟಗಾನುಚಿಕನೃತ್ತಕ್ಳೆ ಸಸ 
ಮ್ಮದನಾದಂ ತನ್ನಿಂ ಮುಂ | ಚಿದುದಕ್ಸಿ ವಿಷಣ್ಣ ನಾದನೇಂ ಗುಣರೆಕನೋ KC 


छाए... 


ಈ ಫಟ್‌ಯ ಶ್ರೀಗೆ ಮಹಾ | ಹಾ ಪದ್ಮಾಳಿಗೆ ಸದಾಶ್ವಚರಿತೆಗೆ ಮಾತಂ 
ಗೋನಾತ್ತಿಗೆ ಕಥ್ಯಾಶ್ರಿತೆ | ಗೋಸಕಿ ನಿಷಯಾಂಥರಂತೆ ಧೀರೋದಾತ್ತರ್‌ ॥ ೩ 


ನ್ಯಾಯನೇ ತನ್ನ ಐಶ್ವಕ್ಯನಾಗಿರುವನನ್ನೂಸಂಚನರಮಗುರುಗಳ ಪಾದಕ್ಕೆ ಭಕ್ತಿಯಿಂದ ಸಮಸ್ಯರಿಸುತ್ತಿ 
ಕೆವನನೂ ಆಡೆ ವಾಸುಜೀನನು ಲಕ್ಷ್ಮಿ, ४०४०३ ५) ನಚೋಲಕ್ಷ್ಮಿ, ಯಶೋಲಕ್ಷ್ಮಿಇನಕೆಲ್ಲರ ಪ್ರೇಮವು ಸದಾ 
ತನೆಗೊಬ್ಬನಿಗೇ ಮೀಸಲಾಗಿರಲು ಸುಪ್ರಸಿದ್ಧನಾದನು. ೧ ಒಂಡು ದಿನಸ ಚ್ವಲನಜಟ ನುಹಾರಾಜನು 
ಮನೋಹರಾಕಾರರಾದ ಚಾರಣ ಮುನಿಗಳ ಸನ್ನಿಧಾನದಲ್ಲಿ ಸಂಸಾರದ ಅಸಾರತೆಯನ್ನು ವಿಸ್ತಾರವಾಗಿ ತಿಳಿದು 
ಕೊಂಡು ಅತ್ಯಂತ ವೈರಾಗ್ಯದಲ್ಲಿ ಆಸಕ್ರನಾಗಿ, ಸಜ್ಜನರಿಂಸ ಪೂಜನೀಯನಾದ ರಾಜ್ಯನನ್ನು ಅಸದೃಶ ಕೀರ್ತಿ 
ಶಾಲಿಯಾದಡ ಅರ್ಕಕೇರ್ತಿ ರಾಜಕುಮಾರನಿಗೆ ನಹಿಸಿ ವೈರಾಗ್ಯನೆಂಬ ಜೇನೆಲಕ್ಷ್ಮಿಯಲ್ಲಿ ನೆಕೆಯಬೆೆಂಬ 
ಅಸೇಕ್ಷೆಯಿಂದ ದೀಕ್ಷಾಕಾರ್ಯದಲ್ಲಿ ಪ್ರವೃತ್ತನಾದನೆಂಬುದನ್ನು ಪ್ರಜೆಗಳಿಂದ ಸ್ತೋತ್ರಮಾಡಲ್ಪಟ್ಟ ಸ್ರಜಾಸತಿ 
ಮೆಹಾರಾಜನು ದೂತರ ವಿಜ್ಞಾ ಗಾ ಪನೆಯಿಂದ ಕೇಳಿದನನಾಗಿ- [ತಾನಾಗಿಯೆ] ಅಸೇಕ್ಷೆ ನಟ್ಟು ತ್ಯಾಗಕ್ಕೆ ಫಿಶ್ಟೆಯಿಸಿ 
ಮೆದನ್ನು ಕಂಡು [ಅತನು] ಆಶ್ಚರ್ಯಗೊಂಡನ್ನು; ಯೋಗ್ಯವಾದ ನಚೆನಳಿಕೆಗಾಗಿ ಸಂಕೋಷಗೊಂಡನನಾದನು; 
ನಗಿಂತಲೂ ಮುಂಚಿತನಾಗಿಯೇ ಆ ಕಾರ್ಯನನ್ನು ಳೈಗೊಂಡುದಕ್ಕೆ ನಿಷಾಡಗೊಂಡನು, ಆ ರಾಜನು ಎಂತಹ 
ಗುಣ ಪ್ರೇಮಿಯೊ! ॥೨॥ ಆಗ- ಅಯ್ಯೋ ಬಹು ಡೊಡ್ಡದಾದೆ ಸದಾಕಿಯೆಂಬ ಮಾಲೆಯನ್ನು ಧರಿಸಿದ 
ನಕ್ಕೂ ಯಾನಾಗಲೂ ಕುಡುರೆಯೊಡನೆ ಸಂಚರಿಸುವನಳೂ, ಆನೆಗಳಿಂದ [ಫಕಕೆಯನ್ನು] ನಡೆಯುನನಳೂ, 
ಕಥೆಗಳನ್ನು ಆಶ್ರಯಿಸಿರುವನಳೂ ಆದ ಈ ಪುರಾತನ [ರಾಜ್ಯ] ಲಕ್ಷ್ಯಿಗೆ ನಿಷಯ ಸುಖದಿಂದ ಕುರುಡರಾಡನರೆ 
[ಹೇಗೆ ಒಲಿಯುತ್ತಾಕೊ] ಹಾಗೆ ಫೈರ್ಯದಿಂದ ಉಡಾತ್ತರಾದನರು ಒರಿಯುತ್ತಾಕೆಯೆ? ॥೩॥ ಅತ್ಯಾಸೆ 
ಯೆಂಬ ಹೆಂಡವು ನುದಿಸಿದ ರಾಜರುಗಳನ್ನು ಕನ್ಮು ಕಂಜಿಯು ಪ್ರೇಮದಿಂದ ಅನುಭವಿಸಿದ ರಾಜ್ಯ ಲಕ್ಷ್ಮಿ 


06೬ ನರ್ಧನಮಾನೆ ಪುರಾಣಂ 


ಪಜಿದು ನಿಜಜನೆಕನನುಭನಿ | ಸಿದ ರಾಜ್ಯಶ್ರೀವಥೂಟಿಯೊಳ್‌ ನೆರೆಯಿಸಿ ಮಾ 
धरे ಮೆಸಗಿ ತನ್ಮೊಳಿಟಯಿಸಿ | ಹುಡು ತೃಷ್ಣಾಮದಿಕೆಮದದಿನನೆಸೀಶ್ವರರಂ | ९ 


ನಕಿನೆಸಕೊಳ್ಳೊಕಿ ನೇಗೊಗೆ | ತಕೆ ನುಸಗಿ ಜರಾನದೀರೆಯೆಂ ಕನಿಜಿಡೆಯೊಳ್‌ 
ಥರಿಯಿನ ನುಹಾವ್ರತ ಸ್ಥನ | ಮಿಕ ಬಟುಹೊಲವೋಗಿ ನುಟಿಡು ಸಾನುಜಿ ಚದುರು | ೫ 


ನಂದು ತನ್ಮೊಳೆ ಬಗೆಡೆನಂತರನುಭಿನನಾಸಕ್ತನಿಕತಿತರಿಣೀಪ್ರಣಯೆಭರೆದಿಂ ಪುರಾನುಬದ್ಧ ಪ್ರನೈ 
ಕಾಜ್ಯಲಕ್ಷ್ಮೀ ಫುಕಸ್ಸರಾಂತಃಪುಕನುನುಟನ ಬನಸೆಯಿಂ ನಿಜತನೊಜರಂ ಕಕೆದು ಸಮುಚಿಕೋದಾಕೆ ಗಂಭಿರ 
ಭೆಣಿತೆಯಿನಿಂತೆಂದಂ- i 


ಮನುಕುಲಮಿಂದು ಫುಣ್ಯಮುಯನಾದುಡಕಂಟಿಕಮಾದುದಿಂದು ಮೇ 

ದಿಸಿ ನಿಜರಾಜ್ಯನಿಂದು ಸಕಳಾಂಗಸುಸಂಭ್ಯೃತಮಾಯ್ತೆಥರ್ನುಮಿಂ 

ದನನರತ ಪ್ರಭಾನನೆಯೊಳೊಂದಿದುದಿಷ್ಟನಿಶಿಸ್ಟರಿಂದು ತ 

हैं ತಣಿದರ್‌ ಭನದ್ವಿಧತನೊಜರಿನಾರ್‌ ಕೃತಕೃತ್ಯಕಿನ್ನವೋಲ್‌ ॥ चर 


ಕ್ರಮಸಂಲಬ್ಬ ಸಮೃದ್ಧ ರಾಜ್ಯಸುಖನುಂ ವಿದ್ಧತ್ಸುಹೃತ್ಸಜ್ಞನ 

ಪ್ರಮುಖಂ ಭೋಗಿಸಿಜೆಂ ಸಮಂತು ಪಡೆಡಿಂ ನಿಮ್ಮನ್ನರಂ ನಂಪನೂ 

ತ್ರಮರಂ ನೋಡಿಜೆನನ್ಯಡುರ್ಲಭ ಭನಶ್ಸಾನುರ್ಥ್ಯಮಂ ಬೇಟ್ರುಣೆ 

ಲ್ಲಮುಮಾಯ್ತಿಂ ಕರಣೀಯಮೇನೆಕಗದಂ ನೇಟುಂ ಯಥಾವ್ರಾಪ್ತ್ರಮಂ ॥ ೭ 


ಯೆಂಬ ಹೆಣ್ಣಿನಲ್ಲಿ ತಾವೂ ನೆಕೆಯುನುತಿ ನಾಡಿ, ಅಷ್ಟಕ್ಕೇ ಬಿಡಔಿ ಪರಸ್ಪರ ದ್ವೇಷದಿಂದ ಇರದಾಡು 
ನಂತೆ ಮಾಡಿತು. ॥ ೪ ಮುಪ್ಛೆಂಬ ನದಿಯಲ್ಲಿ ನಕೆಗೊಡರೆಂಬ ಹೆಸರಿನ ನೊಕಿಯು ನೇಲಕ್ಳೆ ಬಂದು 
ಕವಿಯುತ್ತಿಕಲಾಗಿ, ಅದನ್ನು ತಾಳಿಕೊಳ್ಳುನ ಮಹಾವ್ರತನೆಬ ಹೆಡಗಿರಲಾಗಿ, ಜಾಣನಾದನನು ನ್ಯ 
ಮಕಿತು ಆಜ್ಛಾದನನಿಲ್ಲೆಯೆ ಆ ಹೊಳೆಯೊಳಗೆ ನುಗ್ಗಿಹೋಗಿ, ಸಾಯುತ್ತಾನೆಯೆ? ॥೫॥ ಈ ರೀತಿ 
ಯಲ್ಲಿ ತನ್ನಲ್ಲಿಯೆ ಆರೋಚಿಸಿ ಅನಂತರ ಹೊಸದಾಗಿ ತಾನು ಬಯಸಿರುವ ನೈರಾಗ್ಯನೆಂಬ ತರುಣಿಯ 
ನೇಲಿನ ಮುಹತ್ತಾದೆ ಪ್ರಣಯದಿಂದ್ಯ ಮೊಡಲಿಂದಲೂ ಜೊತೆಯಲ್ಲಿದ್ದು ಮುದುಕಿಯಾದ ರಾಜ್ಯಲಕ್ಷ್ಮಿ 
ಯೊಡಕೆ ರಾಣೀನಾಸನೆನ್ನು ಕೊರೆಯುವ ಬಯಕೆಯಿಂದ ತನ್ನ ನುಕ್ಕಳನ್ನು ಕಕಿದು ಸಂದರ್ಬೋಚಿತೆ 
ನಾದ ಉದಾರ-ಗಂಭೀಕೆನಾಡ ಮಾತುಗಳಿಂದ ಹೀಗೆಂದನು ಮನುನಂಕನು ಈ ದಿನ ಪುಣ್ಯಮಯ 
ವಾಯಿತು, ಭೂನುಂಡಲವು ಈ ದಿನ ಶತ್ರುಕೆಹಿತವಾಯಿತು; ನಿಮ್ಮ ರಾಜ್ಯವ ಫ ದಿನ ಸನ್ರಾಂಗಗಳಿಂದೆ 
ತುಂಬಿಡುಪಾಯಿತು, ಧರ್ಮವು ऊ ದಿನ ನಿತ್ಯೋತ್ಸನದಿಂದ ಕೂಢಿದುದಾಯಿತು, ಇಷ್ಟಮಿತ್ರರೆಲ್ಲರೂ ಇಂದು 
ತಣ್ಣಗೆ ಶೃಷ್ವರಾದರಿ, ನಿಮ್ಮಂತಹ ಮಕ್ಯಳಿಂಡೆ ನನ್ನಂತೆ ಫನ್ಯರಾಪವರು ನುತ್ತೆ ಯಾರಿದ್ದಾರೆ? ॥ ೬ ॥ ವಂಶ 
ನರಂನಕಿಯಾಗಿ ಬಂದು ಸಮೃದ್ಧಿಯಿಂದ ಕೊಡಿದ ರಾ ಸುಖನನ್ನು ನಿದ್ವಾಂಸರೊ ಗೆಳೆಯೆರೊ ಆಡ ಮುಖ್ಯ 
ಜನರೊಡನೆ ಅನುಭನಿಸಿನೆ, ನಿಮ್ಮಂತಹ ಉತ್ತಮರಾದ ಮಕ್ಕಳನ್ನು ಸಂತೋಷವಾಗುವಂತೆ ನೆಡೆ, ಇತರರಿಗೆ 
ಅಸಾಧ್ಯವಾದ ನಿಮ್ಮ ನರಾಕ್ರಮನನ್ನು ನೋಡಿಜೆ, ಬಯೆಸಿದುವೆಲ್ಲವೂ ಆದ ಹಾಗಾಯಿತು. ಕ್ರಮವಾಗಿ ಬಂದಿರುವೆ 
ಮತ್ತಾನುಡು ತಾನೇ ನಾನು ಮಾಡಬೇಕಾದುದಿಡೆ ? ಅದನ್ನು ಹೇಳಿ, ॥ ೭॥ ಎಂದು ನುತ್ತಿ- ನನಗೆ ಅವಶ್ಯ 


€ ४४०४४ ನಿಯೋಗಂ त७& 
ಎಂದು ಮತ್ತಂ. 


ಎನುಗಮನಶ್ಯಂ ಕೃತ್ಯಂ | ನಿನುಗಂ ಸರಿಮಾರ್ಥಕಾರಿತನ್ಯಂ ಸುಜನೋ 
ತ್ರನುರ್ಗಮುನುನೋದಮೆನಲಿಂ | ಸನುಯೋಚಿತಮಾಗೆ ನೆಗಟ್ಟುಡಾವುಜೊ ವೇಟಸಂ |] छ 


ಎಂದ ಜನಕನ ಖುಜುಪ್ರಾಯೆಮುಂ ಫಿಭೃತಾಭಿಪ್ರಾಯಮುನುಪ್ಪ ಕುಡಿಗಳ್‌ ನಿದಿತಮೆಫಿಸೆ ನಿನಯಾಭಿ 
ಕಾಮಂ ರಾಮಂ ದಾಮೋದರಪುಸ್ಸರಂ ಕೆಯ್ಮೆಗಿದು -- 


ಆನುಟನೆನೆ ಭನದೀಯೆನಿ | ಯಾಮ ಪಥಾಕುಗ ನಿಢೀಯೆ ಕಾರ್ಯುನುನಿನಿತಂ 
ನಾನುಟಪರೆ ಬಲ್ಲೆವು ನಿಮ | ಗಾಮೆಂತುಂ ವಿಫಯನೀಯಕೆಂಬುಡನೆಂದುಂ ॥ ೯ 


ಎಂಡು ಸಮಯ ಸಾಂಪ್ರತ ಪ್ರಶ್ರಯ ಪ್ರಕಾಶ ಭಾಷಿಕನೆಯರಾದ ತನಯರೆಂ ಯಥೋಟಚಿತಾರಿಕ ಚತುರೆ 
ತೇಖರಂ ಪ್ರಜಾಸತಿ ನೃನತಿ ನಯೆದಿನನುನಯಿಸುತ್ತುಂ 


ಸತಿಯಕೊಳೆ ಯೌವನಕ್ಕಾ | ಶ್ರಿತ ಬುಧಕೊಳಿ ನೆಹಿರೊಡಮೆಗೆಂತಾಯ್ತು ಯಥೋ 


ಚಿತಮಂತೀ ತನುಗಳಣು | ಪ್ರತಡೊಳ್‌ ಸೆಲವಾಗೆ ಸೆಸಳಮಾದವುಜಿಸೆಕಂ ॥ ೧೦ 
ಬಿಡಿಸಿದಿಕೆನ್ಸಿಂ ರಾಜ್ಯದ | ತೊಡರೆಂ ಕೆಯ್ಯೊಂಡು ಫೀಮೆ ಬಟಾದಿಂ ಮನೆಡೊಳ್‌ 
ತೊಡರ್ದಿರ್ದಾ ಸಂಕರೆ 8४% | ಸಡೆಯುಂ ಸೆಜ?ನನೆಯೊಳಿರ್ವನಂ ನೆನೆಯಿನೆಕೇ ॥ ೧n 


ಜೀವಿಗೆ ಬಾಲ್ಯಯುನತ್ವ | ಸ್ಥಾನಿಕ ಮರಣಂಗಳನ್ವನುಪ್ರಾಪ್ಯಂಗಳ್‌ 
ಭಾನಿಪೊಡಾಂ ಸಂಪ್ರಾಪ್ತ | ಸ್ಥಾವಿಕನಿಂ ಪ್ರಾಸ್ಯನಪ್ಪುದಾವುಡೊ 00% ॥ ೧೨ 


ವಾದ ಕರ್ತವ್ಯನಾದುದೂ, ನಿಮಗೂ ನರಮಾರ್ಥವಾಗಿ ಮಾಡಬೇಕಾಡುದ್ಯೂಸಜ್ಜನಸೆಮೂಹಕ್ಕೆ ಒಪ್ಪತಕ್ಳುದೂ 
ಆದಂತಹ ಸಮಯೋಚಿತವಾನೆ ಮತ್ತಾವುದು ಮಾಡುವುದಿಡಿಯೊ, ಹೇಳಿರಿ. ] ೮ ॥ ಹೀಗೆಂದು ತಂಜಿಯೆ ಕೇರಿ 
ವಾಡೆ ನುತ್ತು ಅರ್ಥಗರ್ಭಿತನಾದ ಮಾತುಗಳು ಸೈಷ್ಟವಾಗಿಕೆಲಾಗಿ, ತನ್ನ ವಿನಯದಿಂದ ಪ್ರಿಯನಾಗಿರುನೆ ಬಲ 
ಕಾನುನು ಕೃಷ್ಣನೊಡನೆ ಆತನಿಗೆ ಕೈಮುಗಿದು ನಮಗೆ ತಾವು ನಿಯಮಿಸಿದ ಹಾದಿಯಲ್ಲಿ ನಿಧೇಯೆರಾಗಿ ಕೆಲಸ 
ಮಾಡುವುದನ್ಟು ಮಾತ್ರ ಗೊತ್ತಿದೆ. ನಿಮಗೆ ನಾನು ಎಂಡೆಂದಿಗೂ ವಿನಯರಾಗಿ ನಡೆಡುಕೊಳ್ಳುವವರು ನಿಂಬು 
ದಿಷ್ಫನ್ನು ಮಾತ್ರ ನಾವು ನಿನಗೆ ತಿಳಿಸಬಲ್ಲೆವು, ॥ ೯ ॥ ಹೀಗೆಂದು ತತ್ಯಾರೋಚಿತ ನಿಥೇಯತೆಯನ್ನು ಸೂಚಿ 
ಸುನ ಮಾತಿನ ನನ್ರುತೆಯುಳ್ಳ ಮಕ್ಕಳನ್ನು ತಶ್ಕಾಲೋಚಿತನಾದುವನ್ನು ನಡೆಸುವುದರಲ್ಲಿ ಚತುರನಾಡ 
ಪ್ರಜಾನತಿ ಮಹಾರಾಜನು ಮೃದು ನುಡಿಗಳಿಂಡ ಸಮಾಧಾನ ಸಡಿಸುತ್ತಾ ಸ್ತ್ರೀಯಲ್ಲಿ ಯೌವನನವೂ 
ಆಶ್ರಿತರಾದ ವಿದ್ವಾಂಸರಲ್ಲಿ ಫೀಡಿದ ಬಹುಮಾನವೂ ಹೇಗೆ ಯೋಗ್ಯವಾಗುತ್ತನೆಯೋ, ಹಾಗೆಯೇ ಈ ದೇಹಳ್ಳಿ 
ಆಣುವ್ರತದಲ್ಲಿ ನಿನಿಯೋಗವಾಗುನ ಹಾಗೆ ಮಾಡಿದ ಕಾರ್ಯವು ಸಘಲನಾಗುತ್ತಡೆ. ॥ ೧೦॥ ನೀನು ರಾ 

ಭಾರದ ತೊಡಕನ್ನು ಸ್ವೀಕಾರೆಮಾಡಿ ನನ್ನಿಂಡೆ ಬಿಡಿಸಿದ್ದೀರಿ, ಈಗ ವ್ಯರ್ಧವಾಗಿ ಮನಸ್ಸಿನಲ್ಲಿ ಸಿಕ್ಕಿಕೊಂಡಿರುವ 
ಸಂಕೋರೆಯು ಕಿತ್ತು ಹೋಡರೆ ನಾನಾಗ ಸೆಕೆನುನೆಯಲ್ಲಿರುನನನನ್ನು ಜ್ಞಾವಕಕ್ಕೆ ಬರುನಂತೆ ಮಾಡುತ್ತೀನೆಯೆ? 
[ನಾನು ಸ್ವತಂತ್ರನಾಗುತ್ತೀೆ]. ೧೧ ಜೀನಂತನಾಗಿಕುವನನಿಗೆ ಬಾಲ್ಯ ಯೌವನ ಮುಪ್ಪು ನುರಣ- ಇನು 
ಕ್ರಮವಾಗಿ ಪ್ರಾತ್ತ್ರನಾಗುನವುಗಳು ಯೋಚಿಸುವುದಾಡಕೆ ನಾನೀಗ ಮುಪ್ಸು ಬಂದಿಕುವನನ್ನ; ಈಗ ಮುಂಜಿ 


ಗಿರ ನರ್ಧವನಾನ ಪುರಾಣಂ 


ರೋಕದನರ್‌ ಫುತ್ರರ್‌ ಸಕ | ಕೋಕಪ್ರಾಪ್ತಿಗೆ ಸೆಹಾಯಕೆಂಬುದು ಸಾರ್ಥ 
ಸ್ವೀಕೃತಮಕ್ಕು-ನೀನೆನ | ೧೬ ಕಾರ್ಯಡೊಳೊಪ್ಸೆ ಮಾಡಿದೆಂದನುನುತಿಯೇ ॥ 05 


ನಿಂದು ಮತ್ತೆಂ ಸಲಕೆಟದುಚಿತೆ ನಯೆನಿ (3) ಸಿಡರ್ಕನಂಗಳಿಂ ತನೂಭೆನ ಪ್ರಭೃತಿ ಬಾಂಿನಕನೆಂತಾನು 
ಮೊಡಂಬಡಿಸಿ. 


ಬಿಸುಟಿಭಿಮಾನೆಮನಾ ನೃನ | 3 ಸಕಿಯೆಕೆಂ ಸುತರನಾಸ್ತ್ರರೆಂ ಕೊಟಕಿದಂ ಮೆ 
थे है ಮುಕ್ತಿಯೊಡನಿರಲ್ವರಿ | ಸಿ ಸಮೂರಿತಚಿತ್ತನೊಲ್ಲೊಡಿದು ಕೌತುಕಮೇ ॥ ೧೪ 


ಅಂತುಸೆಂನೇಗಾದಿ ಗುಣಸನುಗ್ರ ಸಮ್ಯಕ್ತೃಕತ್ನತ್ರಯಕ್ಸೆ ಫಿಜನುನಃಪೂರ್ವಕಂ ಪಿಂಗಿಸಿದೆ ಬಾಹ್ಯಾಭ್ಯಂತರೆ 
ಸರಿಗ್ರಹೆನಿನೃತ್ತಿಯಂ ಸಸಾಕ್ಷಿಕಂ ಮಾಡುನಂತೆ. 


ಪೊಕಿದಾಳ್ದಂಗರಿಭಂಜನೋದ್ಯನುಹೊಳೆಂದುಂ ನಾಮೆ ಮುಂದಿರ್ದು ಹಿಂ 

ಗಿರ ಕರ್ಮಾರಿನಿಭೇದದೊಳ್‌ ಹರಿಬನೆಂಡಿಟ್ಟಂದ ಸದ್ಭರ್ಮತ 

ತ್ಪಕರೇಟ್ಲೂರ್ವರಿಳೇಶ್ವರರ್ನೆರೆಸು ತಪ್ಕೂಪಾಳಕಕ್ರೀಣಿಕೀ 

ಖರೆನಾಂತಂ ನಿಹಿತಾಶ್ರನುಬ್ರತಿನದಾಜ್ಞೋಪಾಂತಡೊಳ್‌ ದೀಕ್ಷೆಯ || ೧೫ 


ಅಂತು ತದ್ಭನ ಭನಿಸ್ಯತ್ಸಕಳ 'ಕರ್ಮನಿರ್ಮೊಳನೆಂ ಪ್ರಜಾಸತಿ ಬ್ರತಿಸತಿ ಸುಡುಸ್ಸಹೆ ನುಹಾತೆಸೋ 
ಫಿಶೀಷನಿಯನುಂಗಳೊಳ್‌ ನೆಗಲ್‌ ತಗುಟ್ನಿನನ್ನೆಗಂ 


ಕಂಜೆಯೆ “ನದೆನಿಯೊಳನುನಯೆ |ದಿಂದಣ್ಣ ನನಿರಿಸಿ ¥ ಹಿತೃಸಮೋ ಜ್ಯೇಷ್ಕ ಯೆನಿ 
ಫ್ಲೊಂದಂದಂ ಪಾಳಿಸುತೆ ಮು | ಕುಂದಂ ಪಾಳಿಸಿದನಖಿಳ ಭೂನುಂಡಳಮುಂ || ೧k. 


ಯಾವುದು ಬರತಕ್ಕುಣಿಂಬುವನ್ನು ಹೇಳಿ. ॥ ೧೨ ॥ ಇಹೆರೋಕದ ನುಕ್ಳಳು ಸರರೋಕದೆ ಸದ್ಗತಿಗೆ ಸಹಾಯ 
ಕರಿ ಎಂಬ ಮಾತು ನೀವು ನಮಗೆ ಈ ಕಾರ್ಯದಲ್ಲಿ ಒಪ್ಪಿಗೆಯನ್ನು ಕೊಟ್ಟು ಯೋಗ್ಯ ರೀತಿಯಲ್ಲಿ ಮಾಡಿದಾಗ 
ಸಾರ್ಧಕಗೊಂಡು ಸ್ವೀಕೃತೆಯೋಗ್ಯವಾಗುತ್ತತೆ. ॥೧೩ ॥ ಹೀಗೆಂದು ಇನ್ನೂ ಅನೇಕರೀತಿಯ ಯೋಗ್ಯವಾದ 
ಫೆಯ ನೀತಿಗಳಿಂಡಲೂ ಉದಾಹಣೆಗಳಿಂದಲೂ ನುಕ್ಕಳೇ ನೊಡಲಾದೆ ಬಂಧುಗಳನ್ನೆಲ್ಲ ಹೇಗೋ ಒಪ್ಪಿಸಿ ಆ 
ರಾಜನು ಮನುಕಾಕನನ್ನು ಬಿಟ್ಟು ಹೆಂಡತಿಯರನ್ನೂ ನುಕ್ಕಳನ್ನೊ ಅಪ್ವಕನ್ನೂ ಕೊರೆದನು; ಆ ಸಮಚಿತ್ತನು 
ಮುಕ್ತಿ ಸ್ತ್ರೀಯನ್ನು ಮೆಚ್ಚಿಸಿ ಆಕೆಯೊಡನೆ ಇರಬೇಕೆಂದು ಅನೇಕ್ಷಸಿ, [ಆಕೆಯನ್ನು] ಪ್ರೇಮಿಸಿದಕಿ ಅಡೊಂದು 
ಆಶ್ಟರ್ಯನೆ? ॥ 0९॥ ಹೀಗೆ ಸಂನೇಗನೇ ಮೊದಲಾದ ಗುಣಗಳಿಂದ ಕೂಡಿ, ಸಮ್ಯಕ್ತ ಎಂಬ ರತ್ನ 
ತ್ರಯಕ್ಕೆ ಬಾಹ್ಯಾಭ್ಯಂತರಸರಿಗ್ರಹೆಗಳನ್ನು ಮನಃಪೂರ್ವಕವಾಗಿ ನಿನೃತ್ತಿಗೊಳಿಸಿದುವನ್ನು ಸಾಕ್ಷಿ ಸತ 
ನಾಗಿ ಮಾಡುವಂತೆ ತನ್ಮುನ್ನು ಕೆಕ್ಷಿಸಿಷ ಮಹಾರಾಜನ ಶತ್ರುವನುನಕಾರ್ಯದಲ್ಲಿ ಯಾನಾಗಲೂ ನಾನೇ 
ಮುಂದಿದ್ದು,ಈಗ ಕರ್ನುನೆಂಬ ಶತ್ರುಗಳ ಸೆಂಹಾರದಲ್ಲಿ ४०४०७ ಅದು ಅಕಾರ್ಯೆವಾಗುತ್ತಜೆ-ಹೀಗೆಂದೆ 
ಎಷ್ಟು ಬಂಡೆ ಧರ್ನುಶತ್ಟರರಾದೆ ಏಳುನೂರು ಜನ ರಾಜಕೊಡನೆ ಸೇರಿ ಆ ರಾಜರುಗಳ ಸನುೂಹೆದಲ್ಲಿ 
ಚೂಡಾನುಣಿಯುಂತಿರುವ ಮಹಾರಾಜನು ಯೋಗ್ಯವಾದ ಆಶ್ರಮದಲ್ಲಿರುನ ಪ್ರತಿಗಳ ಪಾದಕನುಲಡ ಸಮೀನದಲ್ಲಿ 
'ಬೀಕ್ಷೆಯನ್ನು ಸಣೆನನು. ॥ ೧೫ ಹೀಗೆ ७ ಜನ್ಮದ ಮತ್ತು ಮುಂದಿನ ಸಕಲ ಕರ್ಮಗಳನ್ನೂ ನಿರ್ಮೂಲನೆ 
ಮಾಡುವುದಕ್ಕಾಗಿ ಪ್ರಜಾಸತಿ ಖುಸಿಕ್ರೀನ್ಸನು ಸಹಿಸಲಸಾಧ್ಯವಾದ ದೊಡ್ಡ ತಸಸ್ಸಿನ ನಿಶೇನ ನಿಯಮಗಳನ್ನು 


೯ ಬಳಾಚ್ಚುತ ವಿಯೋಗಂ ೧೯೯ 


ಅಂತು ನಿಜಕುಲಕ್ರಮಾಗತ ಸುಕನ್ಯುಕಮ್ಯರಾಜ್ಯಾಧಿಸತ್ಯದೊಳತುಳಗುಣ ಭಪ್ರಬಳಳಪ್ರನುಮಾತ್ಮಸ್ರತಾನ 
'ಸೆಂನದಾಸಾದಿತ ಕ್ರಿಖಂಡಭಾಚಕ್ರ ಚಕ್ರಧರ ಸಪವಿಯೊಳ್‌ 3०80० ಸುಖದಿಕಕೆಸುಗೆಯುತ್ತುಮಿಕೆಯಿಕೆ -.. 


ನೀತಿಯೊಕೊಗೆದುವು ಲಾಭ | ಖ್ಯಾಕಿಗಳೆಂತಂತೆ ಪ್ರಟ್ಟಿಪರ್‌ ಶ್ರೀನಿಜಯೆ 
ಹ್ಯೋತಿಃ್ರಭಿಗಳ್‌ ಖಗಸತಿ | ಜಾಕೆಯೊಳಬ್ಬೇಕ್ಷಣಂಗೆ ಮುನಮೊದೆವುನಿನಂ ॥ ೧೭ 


ಶ್ರೀನಿಜಯ ಶ್ರೀನಿಮ್ಯಾ | ಶ್ರೀನಿನಯಶ್ರೀಗಳೊಡನೆ ಬಳೆಯೆ ಕುಮಾರಂ 
ಶ್ರೀನಿಜಯೆಂ ಬಳೆನನರಿ | ಶ್ರೀನಿಜಯೆಂ ಬಳನಿಗೆಯ್ದೆನಿನ ಗುಣನಿಳೆಯೆಂ ॥ [7 


ಜ್ಞಾತಿಗಳ ಕರತಳಾಂಭೋ | ಜಾತಂಗಳೊಳೆಯ್ದೆ ಕೊಳಗಿ ಕೆಯ್ದೆನ್ನಡಿನೋಲ್‌ 
ಜ್ಯೋತಕಿಃಪ್ರಳಿ ಬಳೆಡಳತಿ | ಪ್ರೀತಿಯಿನೀಕ್ಷಿಸುನ ಜನಪ ಕಣ್ಗಳ ನೆಟರೊಳ್‌ ॥ 66 


ಇನು ನನಯೌನಕರೆಸೆಚಿ | ತ್ರದ ತಿಟ್ಟಿಮಿದಂಗಭನನ ರಾಜ್ಯದ ಕರುಮಾ 
ಡದ ನಾಸ್ತುಸೊತ್ರಮೆಂಬಂ | ದದಿನೆಸೆದುದು ನಿಸಡಮುನೆಳ ಕೊಡಗೂಸುತಳೆಂ ॥ 30 


ದಮುಗುಲಹೆ ಸಲ್ಲವಡುಡಿನೊ | ७ ಗೆಂಟಗಳ ಪುದಿನನಾಂತು ಬಾಲ್ಯಶ್ರೀಕೇ 
ಳಿಗೃಹಾಗ್ರ ಕೋರಣದ ಶಾ | ಖೆಗಳೆನಿಸಿಮನಮಳ ಕೋನುಳೋರುಗಳನಳಾ ॥ ೨೧ 


ಆಚರಿಸಲು ಪ್ರಾರಂಭಿಸಿದನು. ಅಸ್ಟರಲ್ಲಿ ४०४०४ [ರಾಜ್ಯ] ಸವನಿಯಲ್ಲಿ ಅಣ್ಣನನ್ನು ನಿಕಯೆದಿಂಜ ಸ್ಥಾಪಿಸಿ, 
€ ಹಿರಿಯಣ್ಣನು ತಂಜಿಗೆ ಸಮಾನ ' ಎನ್ನುವಂತಹ ಒಂದೆ ಫಿಯನುನನ್ನು ಪಾಲನೆ ಮಾಡುತ್ತಾ ಮುಕುಂದೆ 
(३४६) ನು ಸಕಲ ಭೂನುಂತಲನನ್ನೂ ಕಕ್ಷಿಸುತ್ತಿಷ್ದನು. ॥ ೧೬ ॥ ಹೀಗೆ ತನ್ನೆ ನಂಶದಲ್ಲಿ ಕ್ರಮವಾಗಿ 
ಬಂದಿದ್ದ ಸುರನ್ಯುದ ಸುಂಡೆರೆ ರಾಜ್ಯಾಧಿಸತ್ಯದಲ್ಲಿ ಅಸದೈಕನಾದ ಸೆದ್ಗುಣಗಳೀನೆ ಮಂಗಳೆಕಕೆನಾನ ಬಲನೇನನೂ, 
ಕನ್ನ ಸ್ವಂತ ಪರಾಕ್ರಮದಿಂದ ಸಂವಾವನೆಮಾಡಿವ ಮೂರು ಖಂಡಗಳ ಭೂಮಂತಳದ ಚಕ್ರವರ್ಕಿ ಸನವಿಯಲ್ಲಿ 
-ಶಾನೊ ಸುಖನಾಗಿ ರಾಜ್ಯಭಾರೆ ಮಾಡುತ್ತಾ ಇಸೆಲಾಗಿ- ರಾಜನೀತಿಯಲ್ಲಿ ಲಾಭ ನುತ್ತು ಕೀರ್ತಿಗಳು ಹೇಗೆ 
ಹುಟ್ಟಿದುವೋ ಹಾಗೆಯೇ ಕಮುಲಾಕ್ಷನಾಪ ತ್ರಿಸೃಷ್ಟಸಿಗೆ ಗಂಥರ್ನ ರಾಜಪುಕ್ರಿಯಲ್ಲಿ (ಸ್ಫಯಂಸ್ರಚೆಯಲ್ಲಿ) ಕ್ರಿ 
ವಿಜಯ, ಜ್ಯೋತಿಃಪ್ರಭಿ ಎಂಬ ಮುಕ್ವಳು ಸಂತೋಷಹುಟ್ಟುನಂತೆ ಹುಟ್ಟಿಮು. ॥ ೧೭ ಶತ್ರುಲಕ್ಸ್ಮಿಯೆನ್ನು 
ಸೆಲ್ಬುನನನಾದೆ, ರಾಜಕುಮಾರನಾದೆ ಪ್ರೀ ನಿಜಯನು ತನ್ನ ಸದ್ಗುಣಗಳ ವಾಸೆಸ್ಟಾನನು ಬೆಳನಣಿಗೆಯನ್ನು ನಿ 
ಯುನವರೆಗೂ ನಿಜಯಲಕ್ಷ್ಮಿ,ನಿಮ್ಯಾಲಕ್ಷ್ಮಿ, ಫನಲಕ್ಷ್ಮಿಯರು ತನ್ನ ಜೊತೆಯಲ್ಲಿಯೇ ಬೆಳೆಯುತ್ತಿಕಲಾಗಿ ಬೆಳೆನನೆ 
ನಾದನು. ॥೧೮॥ ಜ್ಯೋತಿಃ ಪ್ರಜೆಯು ತನ್ನೆ ಬಂಧುಗಳ ಅಂಗೈಗಳೆಂಬ ಕಮಲಗಲಲ್ಲಿ ಕೈಗನ್ನಡಿಯೆಂತೆ ತೊಳಗಿ 
"ಬೆಳಗುತ್ತಾ, ಅತ್ಯಂತ ಪ್ರೇಮದಿಂತ ತನ್ನನ್ನು ನೋಡುನ ಜನರ ಕಣ್ಣುಗಳ ನೆರಳಲ್ಲಿ ಬೆಳೆದಳು. ॥೧೯॥ ಇನು 
“ಹೊಸತಾದ ಯೌನನನೆಂಬ ರಸದಿಂದ ಚಿತ್ರಿಸಹೊರಟಿರುನ ಕೇಖಾಚಿತ್ರ ;ಇನು ಮನ್ಮಥನ ರಾಜ್ಯವ ಆಕೆನುನೆಯೆ 
ವಾಸ್ತುಸೂತ್ರ, ಎನ್ನುವಂತೆ ಅನಳ ಕೊಡಗೂಸುತನವು (ಕುಮಾರಿತನವು) ಸವಾ ಪ್ರಕಾಶಿಸುತ್ತಿತ್ತು. ॥ 30 |] 
“ಅವಳ ಶುಭ್ಚವಾನ ನುತ್ತು ಕೋಮಲನಾಜಿ ಕೊಡೆಗಳು ಚಿಗೆರಿಕೆಂತಿರುವ ಕೇಷ್ಮಿಬಟ್ಟಿ[ನುತ್ತು] ಉಡಿವಾಕಕ್ಸೆ 
"ಕಟ್ಟಿದ ಗಂಟೆಗಳ ಹೊಂದಿಕೆಯನ್ನು ಪಡೆದು, ಬಾಲ್ಯನೆಂಬ ಲಕ್ಷ್ಮಿಯ ಆಟಿಡೆಮುನೆಯ ಮುಂನುಗಡೆಯೆಲ್ಲಿನ 
ತೋರಣದ ಎರಡು ತೋಕುಗಳೋ ಎಂಬಂತೆ ಇದ್ದುವು. ॥೨೧॥ ಮೊರೆ, ಪೊಕನಾರೆಗಳು ನೊಡ್ಡದಾಗೆ 
ಡಿರುನ ನಕೆಗೆ ಇದಕೆ ಸೌಂದಕೈನನ್ನು ಅನುಭನಿಸುತ್ತೀನೆ ಎಂದು ಜನರೆ ಕಣ್ಣುಗಳ ಸಬಯೆಸಿಷೆಹಾಗೆ ಅನಳ ಮನೋ 


aro ವರ್ಧಮಾನ ಪುರಾಣಂ 


ಸ್ವನಜಘನನೊದನದನ್ನಿಗ | ಮನುಭನಿಸುನೆನಿದಅ ಚಿಟ್ಟನೆಂಡೆಳಸಿವೋಲ್‌ 
ಜನನಯನನುಳಿಗಣಾವೃತ | ಮುನಿಟ್‌ಸಿದುದು ಕುಮುಡಲತೆಯಸೊಳ್ಳ ಡುನವಳಾ ॥ 3೨ 


ಇನು ಚಿಲ್ಫಿನ ನಿಧಿಯೆಕೆ ತಳಿ | ವುಪನಳುರಸ್ಥಳನುಶೇಷ ನಿಜಶೋಭಾಸಂ 
ಫೆನಮುನೆಿಗೊಂಡು ಕುಚಮೊದ | ವಿಡಂದು ಮೆಟ್‌ದಸೆನೆ ಬಟಿಕನೆಂಬೀ ಕೆಟದಿಂ || ತಿಸಿ 


ಬಳೆದುವುಕೋಂತಃಕುಚಕಂ | ಡೆಳದಿಂಡೆಜೆಗುಡುಗಳಾದ ಕೊರಲಂತಯ್ತಿ 
ನ್ಲೆಳೆಗೌಂಗನಡರ್ದ ಲತೆಯೆಂ | ಯಿಆಸುಗುಮೆನೆ ನೋಟ್ಟಕೆಸೆದುನಾಕೆಯ ಕೋಳ್ಗೆಳ್‌ | 3९ 


ಕನಿದು ನುಥಧುಖಾಳಿ ಕುಡಿನಾ | ಸನಪಾತ್ರಂ ಕಾನುನೆಕೆಗಜೆನಗೆಸುತಾ ರೂ 
ಫನಕಿಯೆ ನೂಸಲ್ವಾಯ್‌ ನಗು | ನನೊರೆಸೆವುಷು ರಾಗಡೊದನಿನಿಂ ಬಂದುಗೆಯೆಂ ॥ ೫ 


ಇನು ಲಕ್ಷ್ಯನಿಸರನೆಂದಾ | ಸವಿಕೃತಿನಿರಹಿತ ನುನೋಜಸರದನುಗಳೆನಿ 
ಫ್ಲುನ ಕೃತ್ರಿನು ಶೋಭಾಷ್ಯೆ | ಭನಂಗಳಕ್ಷಿಭ್ರುನಂಗಳಾ ಕೋನುಳೆಯಾ ॥ 3೬ 


ಬಳೆಡುನು ನಿಜನಖರೋಟಿ | ರ್ಜಳನುಂ ಸನನದಟೊಳಾಕೆ ಕಿರ್ದನೆಯೆಂ ಕುಂ 
ತಳ ಫನತಮಾಳ ನನನೇಂ | ಬಳೆಯಿಸಿತೊ ಜನಾನಳೋಕದಿಚಿ ಜಳನರ್ಷಂ || 3೭ 


ಅಂಕು ಸಂತೋಷಸಿಕಾಶೇಸ ಜನಾಶಯನಾಡ ಫೈಶನನೋಸರಿಸೆ 


ಮುಕದ ಮುಂಗುಡಿ ಸೊಬಗಿನ | ನೆಅವು ನುನೋಭನನ ಬೀರಸಿರಿ ಚಿಪ್ಪಿನ ಕ 
हूं. ७७ ತರೆಜೋಟಾಡುದು ಜಗ | ನೆಗುನಿನಮನಳ್ಲಿ ನುದಸನಾಳ್ಳೆಯ ಹೆರೆಯಂ ॥ ತಳಿ 


ಹೆರನಾಡ ಸೊಂಟಿವು ಮಂಬಿಗಳೆ ಸಮೂಹೆದಿಂದ ತುಂಬಿಡ ಕುಮುಪ ಪುಷ್ಪದ ಬಳ್ಳಿಯನ್ನು ಹೀಯೊಳಿಸುತ್ತಿತ್ತು. 
॥.೨೨॥ ಅನಳ ಎಜಿಯ ಭಾಗವು ಸೌಂದರ್ಯದ ನಿಧಿಯೆಂಬಂತೆ ಅನಳ ಅಖಂಡ ಸೌಂದರ್ಯಸಂಸತ್ತನ್ನು 
ಹೊಂದಿದುದಾಗೈಿ"ಮೊಲೆಗಳು ಬೆಳೆ ನೇಲೆ ಇಂತಹ ಸೌಂದರ್ಯನನ್ನು ಸ್ರದರ್ಶಿಸುತ್ತೀನೆಯೋ” ? ಎಂಬ ರೀತಿ 
ಯಿಂದ ಇತ್ತು. ॥.3 ॥ ಎಡೆಯ ಕೊನೆಯಲ್ಲಿರುವ ಕುಚಗಳೆಂಬ ಗೆಶ್ನಿಗಳಿಂದ ನಟ್ಟವಾಗಿ ಕೊರಳ ಕಡೆಯಲ್ಲಿ 
ಬೆಳೆದಿದ್ದ ಆಕೆಯೆ ಕೋಳುಗಳು ಅಡಕೆಯ ಸಸಿಗೆ ಹಬ್ಬಿರುವ ಬಳ್ಳಿಯನ್ನು ತಿರಸ್ಕರಿಸುತ್ತನೆ ನಂದು ನೋಡಿಡೆನರು 
ಹೇಳುನಂತೆ ಪ್ರಕಾಶಿಸಿಡುವು. | .೨೪॥ ದುಂಬಿಗಳು ಮುತ್ತಿ ಕುಡಿಯುನ ಸುಧಾನಾತ್ರಿಯು ತನಗೆ ಸಮಾನನಾ 
ಮೆಲ್ಲನೆ? ಎಂಬುಣಾಗಿ ಆ ಸುಂದರಿಯ 00708 ಬಾಯಿಯು ತನ್ನ ಕೆಂಪು ಬಣ್ಣದಿಂದೆ ಬಂಧೂಕವುಷ್ಟವನ್ನು 
ಹೀಯಾಳಿಸುನಂತೆ ಪ್ರಕಾಶಿಸುತ್ತಡೆ. ॥ 3೫ ॥ ಆ ಸುಂದರಿಯ ಸಹಜನಾವ ಸೌಂದರ್ಯ ನೈಭನಗಳನ್ನು ಹೊಂ 
ದಿದ ಕಣ್ಣ ಕೆನ್ಸೈಗಳು ಕುಡಿತದ ಮತ್ತಿನಿಂದ ದೂರವಾದ ಮನ್ಮಥನ ಬಾಣಗಳ ಸುಂದರನಾದ ಗುರಿಯ ಸಮೂಹೆ 
"ಎನ್ನಿಸಿಕೊಳ್ಳುತ್ತದೆ, ॥ 3५ | ಆಕೆಯೆ ನಾಣನು ತನ್ನ ಉಗುರುಗಳ ಕಾಂತಿಯೆಂಬ ಜಲನನ್ನು ನೃದ್ಧಿ ಮಾಡಿತು; 
ಅವರಿಂದ ಆಕೆ [ನೀರು] ಹಾಯಿಸದಿದ್ದರೂ ಆಕೆಯ ಮುಂಗಯಳೆಂಬ ಹೊಸ ಹೊಂಗೆಯ ನನವು ಜನಗಳ 
ತೃಷ್ಟಿಯೆಂಬ ಮಳೆಯನ್ನು ದೆಟ್ಟಿವಾಗಿ ಬೆಳೆಯಿಸಿತು [ಸುರಿಯುವಂತೆ ಮಾಡಿತು]. ॥ 42 | ಹಾಗಿ. 
ಸಂತೋಷಗೊಂಡ ಜನಕಿಲ್ಲರ ಅನೇಕ್ಷೆಯಾದ ಶೈಶನವು ಹೊರೆಟಿಹೋಗಲಾಗಿ--ಕಳನಳನ ಮೊಡಲ ಕುತ 
ಸೌಂದರ್ಯದ ಸಹಾಯ, ಮನ್ಮಥನ ನೀರಶ್ರಿಟ ४४०४३ ಕಣ್ಣೆ ಕೆಯುವಿಕೆ- ಇವುಗಳಿಂದ ಕೋಕನೆಲ್ಲ ತಲೆಬಾಗು ; 


* ಬಳಾಡ್ಸುತ ನಿಯೋಗಂ ೧೯೧ 


ಪರಿಹಾಸಾಮೃತ ಕೈತನಂ ನುಡಿಗಳೊಳ್‌ ಭೂಷಾನಳಿಕ್ಷೇನ ತ 

ಶೃಕಲೀಲಾಂಗ ನಿನೇದನೆಂ ಕರೆಡೊಳೀಷದ್ಗೂ )ಲಶಾ ನೃತ್ಯ ಸಂ 

ಚರಣಂ ಲೋಚನಡೊಳ್‌, ಮಡೋಸಚಿತ ದಾರ್ಯಂ ಚಿತ್ರದೊಳ್‌ನೆರ್ಚಿ ಮೆ 
ಜ್ಯೊಕೆಡತ್ತಾಕೆಗಮಾ ಜಯೋದ್ಯತ ಮನೋಜಾಗ್ರೇಸಕಂ ಯೌನನಂ ॥ ರಿ 


ನೆಲೆನೊಲೆ ಹಾರನುಂ ಕೆಲಕೆ ನೂಂಕಿದುಜಿಯ್ದೆ ನಿಳೋಳಲೋಚನಾಂ 

ಚಲಮನತಂಸಮಂ ಮಸುಳಿಸಿತ್ತು, ಗಕಿಸ್ಸುರಿತಂ ನಿತಂಬನುಂ 

ಚಲಕಟಿಸೂತ್ರಮಂ ನಜಕಮ ಸೂಸಿದುದಾಕೆಗೆ ತನ್ನ ಜೆಲ್ಪನ 

ಗ್ಗಲಿಸುನ ಯೌನನಾಭಿನನಲಕ್ಷ್ಮಿಗನೇಂ ಮಟ್‌ಯಾದುನೆಂ 960 ॥ ೩೦ 


ಲೋಲ ನಿರೋಜನೇಷುಗಳಿನುಚ್ಛ ಪಯೋಧರಚಕ್ರದಿಂ ಲಸ 

ದ್ಯೊಲತಿಕಾಥನುರ್ಲತಿಕೆಯಿಂ ವಿಳಸದ್ವಿಜ ವಜ್ರದಿಂ ನಿನೀ 

ಭಾಲಕಸಪಾಶದಿಂ ಮನ್ಸಣಡೋಸಂಘಂಗಳಿನಾರ ಕಣ್ಣಮಾ 

ಬಾಲೆ 90008 ಜಯನಶಾಲೆಯೆ ಲೀಲೆಯೆನಂಗಜನ್ಮ್ಮನಾ ॥ ೩೧ 


ನಿಗೆ ಸಣುಸುಯ್ಕೆನೋಸೆರಿಸುಗುಂ ನುಲಯಾನಿಳನಿಂಪುನೆತ್ತಮಾ 
yok ಗುಂ ಸ್ಮರಥನುರ್ಗುಣಟಿಂಕೃತಿಗಳ್‌ ಕಟಾಕ್ಷಮಾ 


ಳೆಗಳೊಡನಾಡುಗುಂ ತೊಳನ ತಣ್ಣದಿರೆಂಬಿನಮೆಯ್ಲೆ ಕರೋಕನುಂ 
ಬಗೆಗೊಳಿಸಿತ್ತು ಮೆಯ್ಸಿರಿಯ ಸೊಂಪು ಥೆರಾಕನುಣೀಶಪುತ್ರಿಯಾ ॥ 8.9 


४०४ ಅವಳಿಗೆ ಮಕ್ಕೆಧನೆ ರಾಜ್ಯಭಾರೆದ ಯೌನನವು ಕಾಣಿಸಿಕೊಂಡಿತು ॥ 3೮ ॥ ಮಾತಿನಲ್ಲಿ ಮುಗುಳು 
ನಗೆಯ ಅಮೃತದಿಂಫೆ ಕೂಡಿದ ಹುಸಿತನ, ಕೈಗಳಲ್ಲಿ ಆಭತೆಣಗಳ ಸಮೂಹೆನನ್ನು ಸರಿಪಡಿಸಿಕೊಳ್ಳುವುದರಲ್ಲಿ 
ನಿರತನಾದ ಲೀಲೆಯಿಂದ ದೇಹದ ಪ್ರದರ್ಶನ, ಕಣ್ಣುಗಳಲ್ಲಿ ಬಳ್ಳಿಯಂತಿರುವ ಹುಬ್ಬುಗಳನ್ನು ಸ್ವಲ್ಪಕುಣಿಸುನ 
ಚಂಚಲತೆ, ಮನಸ್ಸಿನಲ್ಲಿ ಮುದಕ್ಕೆ ತಕ್ಕ ಗಡಸುತನ-.ಇವು ಆಕೆಗೆ ಹೆಚ್ಚಿ. ವಿಜಯ ಕಾರ್ಯದಲ್ಲಿ ನುನ್ಮಧನಿಗೆ 
ಅಗ್ರಗಣ್ಯ [ಸಹಾಯ] ನಾದ ಯೌನನನು ಮೈಯನ್ನೆಲ್ಲಾ ತುಂಬಿಕೊಂಡಿತು. || ೨೯ || ತನ್ನೆ ಜೆಲುನನ್ನು 
ಹೆಚ್ಚುಮಾಡುನ ಯೌನನನೆಂಬ ಹೊಸಲಸ್ಷ್ಮಿಗೆ ಅವು ಅಡ್ಡಿಯಾದುವೊೋ ಎನ್ನುವಂತೆ ಆಕೆಯ ಎಸೆಯಮೇಲಿಕ 
ನೊರೆಗಳು ಹಾರನನ್ನು ನಕ್ಕಕ್ಕೆ ಸರಿಸಿದುವು, ಚಂಚಲವಾದ ಕಡೆಗಣ್ಣ ನೋಟಿವು ತಲೆಯ ಆಭರಣನನ್ನೂ 
ಕಾಂತಿಗೆಡಿಸಿತು ; ನಡಗೆಯೆ ಜೋರು ಪೊರವಾಂಿನ ಉಡಿದಾರನನ್ನು ಹರಿದು ಚೆಲ್ಲಿತು. ॥ ೩೦ ॥ ಚಂಚಲನಾಡೆ 
ಕಣ್ಣುಗಳೆಂಬ ಬಾಣಗಳಿಂಸಲ್ಲೂ ಜೊಡ್ಡನೊರೆಗಳೆಬ ಚಕ್ರಗಳಿಂಪಲ್ಲೂ ಹೊಳೆಯುತ್ತಿರುವ ಲಕೆಯಂತಹೆ 
ಹುಬ್ಬುಗಳೆಂಬ ಬಿಲ್ಲಿನ ಬಳ್ಳಿಯಿಂಡಲ್ಕೂ ಸುಂದರನಾದ ಹೆಲ್ಲುಗಳೆಂಬ ನಜ್ರಗಳಿಂಸಲ್ಯೂ ದೀರ್ಫೆನಾದೆ 
ಮುಂಗುರುಳೆಂಬ ಪಾಶದಿಂದಲೂ ಹೊಳೆಯುತ್ತಿರುವ ಬಾಹುಗೆಳಕೆಂಬ ಗಡೆಗಳಿಂತಲೂ ಆ ಬಾರೆಯೆ ಮನ್ಮಥನ 
ಆಯುಧಶಾಲೆಯ ಲೀಲೆಯನ್ನು ನಿಡಂಬಿಸುತ್ತಾಳೆ, || ೩೧॥ ವಕ್ಷಿಣಾನಿಅು ಆ ಸುಂಸರಿಯ ಸುವಾಸನಾ 
ಯುಕ್ತವಾದ ಉಸಿಕನ್ನು ಕಂಡು ಪಕ್ಕಕ್ಕೆ ಸರಿಯುತ್ತಡೆ ; ನುನೋಹರವಾಡ [ಆಕೆಯ] ಮಾತುಗಳನ್ನು ಮನ್ಮಥನ 
ಬಿರಿಕ ಹೆಗ್ನನ್ನು ತನ್ನ ಕೇಂಕಾರದಿಂದ [ಗಿಳಿಯಂತೆ] ಹೇಳುತ್ತದೆ; ಆಕೆಯೆ ಕಡೆಗಹ್‌ನೊಟಿಡೊಡಕೆ 
ಹೊಳೆವ ಬೆಳ್ಳಿಂಗಳು ಆಟವಾಡುತ್ತದೆ .ಎನ್ನುನಂತೆ ಆ ರಾಜಪುತ್ರಿಯ ಜೇಹೆಸೌಂಡೆರ್ಯವು ಲೋಕನನ್ಷೆಲಾ 
ಸಂಶೋಷಸಡಿಸಿತ್ತು. ॥ ೩೨ ॥ ಹೀಗೆ ಸಂತೋಷದಿಂದ ಮತ್ತುಬರಿಸುವಂತಹೆ ಮನ್ಮಥನ ಆಟಿನ ನನವಾಡ 


ताज ವರ್ಧಮಾನ ಪುರಾಣಂ 


ಇಂತು ಮನ್ಮಧನುಡಸ್ರಮದಕೇಳೀನೆನಮಾಡ ಯೌನನಡೊಳ್‌ ನುನೋಭನೆಂಗೆ ಭುನನನುಂ ಬಸದಾಗಿ 
ಬೆಸೆಕೆಯ್ಯಲ್‌ ಕೆಟ್‌ಯೆ ಕೆಟ್‌ದ ನಾನಾನಿಧ ನಿನೋದ ಕೇಳೀಕೌತುಕಂಗಳಿಂ ದಿನಂಗಳೊಳ್‌ ಸೊಬಗುನನಿ 
ವಿಮಾ ಬಾಲೆ ಲೀರೆಯಿಂ ಕ್ರೀಡಿಸುತ್ತುನೊಂದು ಜಿವಸಂ. 


ಗನಸಣಿನಂದದಿಂ ಸಡೆಕಳಾಂಶುನಿನುರ್ನಿಯನೀಸ್ರಣಾಂಶುನಿಂ 
ಥೆನಳಿಸುನೆಂಡದಿಂ ೆಸೆಗಳಂ ಚಿಕುರಾಂಶುನಿಫೀಂಟುನಂದೆದಿಂ 
ದಿನಸನುಫೆಂಗಜಾನತ ಜಗತ್ರಯಸನೆಟ್ಟಕೆ ಸುತ್ತಲುಂ ಕಳಾ 
ಪ್ರನಣ ಸಖೀಜನಂ ಜನನನೋಲಗದಲ್ಲಿಗೆ ಬಂಡಳೊರ್ನೊಡಲ್‌ | 


ಅಂಶು ಬಂದು. 


ಈ ನಡನಾಬ್ದಮಿ ಭುಜಲತಾದ್ವಯನಿೂ ಕುಚಚಕ್ರಯುಗ್ಮಮಿ 

छू छह ನಕ್ಷ್ರಸಂಕಜಕಿದಾನನ ಕೋನುಳ ಬಾಹುಕಾಖೆಗ 

ಳ್ಲಾವನುರೆಸ್ಸಳೀ ಪುಳಿಸಭೂನಿಗೆ ಸಾರ್ಗುನೆಸುತ್ತಿ ನಿಸ್ಮಿತೋ 

ರ್ನೀನರರಾನಗಂ ಬಯಸಿ ನೋಡಿ ನೃಪಾಳಸಭಾಂತರಾಳಡೊಳ್‌ | 8.७" 


ಮಾಳೆಯನುರ್ನಿಗೋಲಗಿಸೆ ಸೋರ್ಮುಡಿ 50880 ಸ್ಥಳಾಬ್ರಮಂ 

ಮೇಳನಲಕ್ಷ್ಮೀಯುಂ ಕಳೆಯೆ ಸೆರ್ನೊರೆ ಮೇಲುಪಸಿಕ್ಳಿಮೆಟ್ಟಿ ಮು 

ಕ್ತಾಲತೆ ಮುಂಜಿ ಕಂಡಳಿಸೆ ಕಣ್ಮಲರಂ ಶ್ರವಣಾನಕೋತ್ಸಳಂ 

ಲಾಲಿಸೆ ಬಾರೆ ಬಂಜೆಅಗಿದಳ್‌ ನಿಜತಾತನೆ ಸಾದಸೀರಡೊಳ್‌ || ಸಿಜಿ. 


ಯೌನನದಲ್ಲಿ ಮನ್ಮೆಧಸಿಗೆ ಜಗತ್ತನ್ನೆಲ್ಲಾ ನಕವಾಗುನಂತೆ ಅವ್ಸಣಿ ಮಾಡಲು ತುಂಬಾ ಸಹಾಯೆಕನಾದ ಬಗೆ 
ಬಗೆಯೆ ನಿನೋಡದ ಆಟಿಗಳಿಂದೆ ದಿಸದಿಸವೂ ಸುಂಡಕನಾಗುನಂತೆ ಆ ಬಾಲಕಿಯು ಲೀಲೆಯಿಂದ ಆಟಿನಾಡುತ್ತಾ 
ಇದ್ದು, ಒಂದು ದಿನಸ- ತನ್ನ ७७०७३ ಕಿರಣಗಳಿಂದ ಭೂಮಿಯನ್ನು ಮುಚ್ಛಿಹಾಕುನಂತೆಯೂ, ದಿಟ್ಟಿಯ 
ಕಾಂತಿಯಿಂದ ದಿಕ್ಕುಗಳನ್ನೆಲ್ಲಾ. ಬೆಳಗುನಂತೆಯೂ, ಗಲ್ಲದ ಕಾಂತಿಯಿಂದ ಹಗಲನ್ನೇ ಕುಡಿಯುನಂಕೆಯೂ, 
ಮನ್ಕಥನಿಗೆ ಆಧೀನನಾದ ನೂರು ಜಗತ್ತೂ ಎದ್ದು ಬಂದಂತೆ ತನ್ನ ಸುತ್ತಲೂ ಕಲಾನಕಿಯರಾದ ಸಖೀೀಜನರು ಬರು 
ತ್ರಿಕಲಾಗಿ, ಅಕೆಯು ನೇಕನಾಗಿ ರಾಜನ ಒಡ್ಡೋಲಗಕ್ಕೆ ಬಂದಳು, ॥೩೩॥ ಹಾಗೆ ಬಂದು-ಈ ಮುಖಕನುಲ, 
ಬಳ್ಳಿಯಂತಿರುನ ಈ ಎರಡು ಭುಜಗಳೆಂಬ ಲತೆಗಳು, ಈ ಕುಚಗಳೆಂಬ ಚಕ್ರನಾಕ ನಿಧುನಗಳು ಇನ್ನೆಂತಹನನೆಮುಖ 
ಕಮಲಕ್ಳೆ ಇನ್ನೆಂತಹನನ ಕೋಮುಲನಾದ ಕೋಳುಗಳೆಂಬ ಕೊಂಬೆಗಳಿಗ್ಗೆ ಇನ್ನೆಂತಹನನ ನಿಜೆಯೆಂಬ ಮರಳಿನ 
ಬಯಲಿಗೆ ಹೋಗಿ ಸೇರುತ್ತಡಿಯೋ ಎಂಬುದಾಗಿ ಆಶ್ಚರ್ಯಗೊಂಡ ರಾಜರುಗಳು ಅನಳನ್ನು ನಿಶೇಷನಾಗಿ ಬಯ 
ಸುತ್ತಾ ರಾಜಸಭೆಯ ಮಧ್ಯದಲ್ಲಿ ನೋಡಲಾಗಿ, ॥ ೩೪ ॥ ಅನಳ ಬಿಚ್ಚಿದ ತರೆಗೂಸಲು ಭೂಮಿಗೆ ಹೊಮಾಕೆ 
ಯನ್ನು ಆರ್ಪಿಸುತ್ತಿರಲಾಗಿ, ಅಂಗೈಗಳೆಂಬ ಕನುಲ ಸೈಳವನ್ನು ನರ್ಕಿಸುನ ಲಕ್ಷ್ಮಿಯನ್ನು ಪಡೆಯಲಾಗಿ, 
ಅವಳ ಜೊಡ್ಡ ನೊರೆಗಳು ಸೆರಗನ್ನು ಕೆಳಕ್ಕೊತ್ತಿ ಮೆಟ್ಟಿಲಾಗಿ, ಮುತ್ತಿನಹಾರವು ಮುಂಜಿ ಹೊಳೆಯುತ್ತಿಕಲಾಗಿ, 
ಕವಿಯಲ್ಲಿ ಸಿಕ್ಕಿಸಿದ್ದ ಕನ್ನೈದಿರೆ ವುಷ್ಟವು ಕಣ್ಣುಗಳನ್ನು ಓಲೈಸುತ್ತಿರಲಾಗಿ ಆ ಬಾಲೆಯೆ ಬಂಡು ತನ್ನ ಕಂಡೆಯ 
ಪಾಜಸೀರದಲ್ಲಿ ಸಮನ್ಯರಿಸಿದಳು, ॥ ೩೫ ॥ [ಹಾಗೆ ಅನಳು ಬರಲು] ಬಾಚಿತಬ್ಬಿಕೊಂಡು, ನ್ರೇಮದಿಂದ 
ತೊಡೆಯನೇರೆ ಕುಳ್ಳಿರಿಸಿ, ಹಣೆಯ ಮೇರೆ ಕೆದರಿರುನ ಮುಂಗುರಿಳುಗಳನ್ನು ತನ್ನ ಕೈಯಿಂದ ಸರಿಮಾಡುತ್ತಾ, 


€' ಬಳಾಚ್ಚುತ ನಿಯೋಗೆಂ ೧೯೩ 


ಬಕಿತೆಗೆಡಬ್ಬಿ ಕೊಂಡು ಕೊಡೆಯೆಂ ನಜಿನೀಆಸಿ ಭಾಳಜೀಶನೊಳ್‌ 

ಸಿದ 5000९ ಳಂ ಕರದಿನೋಸರಿಸುತ್ತುಮುಕೃತ್ರಿಮ ಕ್ರಪಾ 

ಭರನನಿತಾಸ್ಯಮಂ ನೆಗವುತುಂ ಚಟುಲಾಲನೆಯಿಂಜೆ ತಾಯ್ಕಿರೆಂ 

ಬರಿಸಿದುಹಾನಕಾರ್ಯನೊ ನಿಜಾತ್ಮಜಶೋಲಗಕೆಂದು ಕೇಶವಂ || ೩೬ 


ಚಿಸೆಗೊಳಿ ಲಜ್ಞಾನ್ರೆಗೆ | ನಸುನಗೆಯಿಂ ನುಡಿಗೆ ಕೆಟವುಗುಡದಿಕಿ ಲಬ್ಸಾ 
ನಸರಿ ಸಮಯಾನಗತಿಯೆಂ | ಬ ಸಖಿ ಯಥೋಚಿತನಿಡಗ್ಗೆ ವಿಜ್ಞಾಸಿಸಿದಳ್‌ || ೩೭ 


ಜೇವ ಪೊಸಮಲ್ಲಿಗೆಗನೊ | ಳ್ಮಾನಿಂಗಂ ಮದುವೆಮಾಡಿದಳ್‌ ಬನೊಳ್ಳ 
ದ್ಯಾವಜಿ ಮಿಧುನದೆ ಕೆಲನೊಳ್‌ | ನೀನಾರೋಗಿಸಳ್ಕೆವೇಟ್ಬುಮೆಂಜಿಕೆದವ್ಪಳ್‌ ॥ ೩೮ 


ನಂದು ಸನುಯಾನಗತಿ ನುಡಿದೆ ಮಲ್ಲಿಗೆಯೆ ಮಾನಿನ ನಿನಾಹನೃತ್ತಾಂತನ್ರಸ್ತಾನನೆಯೆ ಬೀಜಮಾಗೆ 
ಬಗೆಯೊಳ್‌ ನೆರ್ಚಿದಾತ್ಮೀಯವು್ರೀವರಿಣಯನ ಕರಣೀಯ ಚೆಂತಾಸರೆಂಸರಾಲತೆಯಿನಾಕ್ರಾಂತನಾಗಿ ಲಕ್ಷೀ 
ಕಾಂತನುಚಿತಲಾಲನಾ ನಿಕೃತನಿನಯ ಚಟುಳಚತುಕನಚನನಾತ್ಮಜೆಯೆನಟ್ಟಿಲಗಂ ಕಳಿಪಿ ತತ್ಸಣನಿಸರ್ಜಿತ 
ಸಕಳರಾಜಲೋಕನುಂ ಪ್ರಗಲ್ಬಕುಲನೃಧ್ಧಯೋಷಿತ್‌ಪ್ರಧಾನನರಿಸತ್ಟರೀತನುಮಾಗಿ ತತ್ಸುತಾನರಿಣಯನ 
ಕಾರ್ಯೆಸರ್ಯಾಲೋಜಿನಡೊಳ್‌. 


६४0३) ಫಳಮಾಕೆಯ ಬಳ | ವಿ ಕರುಗೆ ಮಾಟ್ಟಂತೆ ಮಾಡಿದುದು ಚಿಂತಾಕ್ರಾಂ 
ತತೆಯನೆನುಗೀ ಮಗಳ ಬಳ | ನಿ ತುವಿಯೊಳೀ ತೆಜನೆ ನೆಕ್ತವರ್ಗೆ ನೆಣ್ಣೂನಂ ॥ ರಿ 


ಎಂದು ನುತ್ತೆಂ. 





ನೈಜನಾದ್ನ ನಾಚಿಕೆಯಿಂದ ಬಾಗಿದ ಮುಖವನ್ನು ಮೇಲಕ್ಕೆತ್ತುತ್ತಾ ಅತ್ಯಂತ ಪ್ರೇಮದಿಂದ "ತಾಯಿಯರು ತನ್ಮು 
ಮಕ್ಕಳ ಓಲಗಕ್ಳೆ ಬರುನಂತೆ ಮಾಡಿದ ಕಾರ್ಯ ಯಾವುಡೊ ? ಎಂದು ಕೇಶನನು ಕೇಳಲಾಗಿ ॥ ೩೬ || ನಾಚಿಕೆ 
ಯಿಂದ ಬಾಗಿದ ಅವಳಿಗೆ ಮುಗುಳ್ಗೆ ಗೆಯಿಂದ ಮಾತಿಗೆ ಅವಕಾಶಡೊಕಿಯೆದಿಕೆಲಾಗಿ, [७ ಸಮಯಕ್ಕೆ ಸರಿಯಾಗಿ] 
ಅನಕಾಶ ದೊರೆತ ಸಮಯಾನಗತಿ ಎಂಬ ನಂಡಿತಳಾದ ಸಖಿಯ ಯಥೋಟಚಿತನಾದುದನ್ನು ಬಿನ್ನಹಮಾಡಿಳು. 
೩೭ ॥ “ಸ್ವಾನ್ಸಿ ನನಡಲ್ಲಿರುವ ಹೊಸನಲ್ಲಿಗೆಯ ಬಳ್ಳಿಗೂ ಸುಂದರನಾದ ಮಾನಿನನುರಕ್ಕೂ ಒಳ್ಳೆಯ 
ಭಾನನೆಯಿಂದ ಮಮನೆಮಾಡಿದ್ದಾಳೆ ; ಆ ದಂಪತಿಗಳ ಪಕ್ಕದಲ್ಲಿ ತಾವು ಊಟಿಮಾಡಬೇಕೆಂದು ಪ್ರಾರ್ಥಿಸುತ್ತಿ 
ದ್ಥಾಳೆ” ॥೩೮॥ ಹೀಗೆಂದು ಸಮಯಾವಗತಿಯು ಹೇಳಿದ ಮಲ್ಲಿಗೆ ಮಾವುಗಳ ಮುದುನೆಯ ಸಂಗತಿಯ ಪ್ರಸ್ತಾ 
ಸನೇ ಬೀಜನಾಗಲಾಗಿ, ಮನಸ್ಸಿನಲ್ಲಿ ಬೆಳೆದು ಹೆಚ್ಚಿದ ತನ್ನ ಮುಗಳ ನಿವಾಹದೆ ಚಿಂತಾಸರಂನಕೆಯೆಂಬ 
ಬಳ್ಳಿಯಿಂದ ಆಕ್ರಮೆಸಲ್ಪಟ್ಟಿನನಾಗಿ "ಲ್ಷ್ಮೀಮಣನಾಡ ತ್ರಿಪೃಷ್ಣನು ಸನುಯೋಚಿಕವಾಡ ७०७३, ನಿನಯೆ 
ಫೂರ್ನಕವಾದ ನಿನೋವಡ ಮಾತುಗಳಿಂದ ಮಗಳನ್ನು ಅಕ್ಕಕೆಯಿಂದ ಕಳುಹಿಸಿದನನಾಗಿ, ಆ 
ಕ್ಷಣನೇ ಸಕಲರಾಜಸಮೂಹನನ್ನೂ ಬಿಟ್ಟು ಕಳುಹಿಸಿದವನೂ, ನಂಶದೆ ನೃಡ್ಛರಾದೆ ಸ್ರೀ ಸಮೂಹದಿಂದ 
ಸುತ್ತಲ್ಪಟ್ಟನನೊ ಆಗಿ, ಆ ಮಗಳ ಮಠುನೆಯ ಕಾರ್ಯವನ್ನು ಆಲೋಚಿಸುತ್ತಾ--"ಬಳ್ಳಿಯೆ ಫಲಸಮೂಹೆದ 
ಬೆಳವಣಿಗೆಯು ನೃಕ್ಷಕ್ಸೆ ಮಾಡುವಂತೆ ನಮಗೆ ಈ ಮುಗಳ ಬೆಳವಣಿಗೆಯು ಚಿಂತೆಯನ್ನು ಉಂಟುಮಾಡಿತು , 
ಹೆಣ್ಣನ್ನು ಹೆತ್ತವರಿಗೆ ಕೊನೆಯಲ್ಲಿ ಇದೀ ಕೀತಿಯಾಗುತ್ತರೆ.' ॥ ೩೯ ॥ ಹೀಗೆಂದು ನುತ್ತೂ_"ನಿಮಗೆ ಗೊತ್ತಿ 
25 


೧೯೪ ವರ್ಧಮಾನ ಪುರಾಣಂ 


ನೀನಅನೆಡೆಯೊಳ್‌ ರೂನನ | ಯೋವಿದ್ಯಾನಿಭವ ನಂಶಸೆಂಪತ್ತಿಯೊಳಿಂ 
ದೀ ವರನೀಕೆಗೆ ಕೊಣೆಯೆೆ | ಭೂನರಕೊಳ್‌ ನೋಡಿ ಮಾಡುವುದು ಶೋಭನೆಮಂ॥ ೪೦ 


ಎಂದುಸೇಂಪ್ರನುಚಿತನಚನಕ್ಕೆ ಸಕಳಕುಳನೃಡ್ಯಪಾರ್ಥಿನ ಪ್ರೆಸ್ಸಕೆಂ 


0४9 609४० ಗುಣಡೊಳನುನು | ಕೊಸರ್‌ ಕ್ಯಕೆಗೆ ಕುಲಡೊಳಂ ನಿಭವನೊಳೆಂ 
ಭೂವಾಳಾನ್ಯಯರಿಂದನು | ರೊನರ್‌ ನಿನಗಿಲ್ಲ ಫಿರಿದುಮಾನಟನೆಡೆಯೊಳ್‌ || ೪೧ 


ನೆಮುಗಳಸಿ ಮಜುಗುನನಿತೇ | ಕೆ ಮನಂ ಮೆಚ್ಚಿದರನಾಕೆ ನರಿಯಿಸುನಂತು 
ವ್ಯಮಿಸಂ ಸ್ವಯಂವರಮನೆಂ | ದು ಮುಕುಂತನನಂಸೊಡಂಬಡಿಸಿ ಬಳಭಸ್ರಂ ॥ ೪೨ 


ಜಿನೆಸಿ ಚರಿನಿಕರಮಂ ಸಾ | ಜಸಿ ನಾಂಚಾಳಾಂದ್ರ ಚೋಳ ಮಾಳನ ನುಗಧಾ 
ದಿ ಸನುಸ್ತ್ರ ಜೀಕೆ ಭೂವಿೂ | ಶಸಮಿತಿಗೆಲ್ಲಂ ಸ್ವಯಂವರ ಪ್ರಕ್ರನುನುಂ ॥ ೪೩ 


ಆಗಳದಂ ಕೇಳ್ದ ಶೀನ ದೇಶಸಾನುಂತ ಮಂಡಳೀಕ ಮಕುಟಿಬದ್ಧ ಭೂನಾಳ ಜಾಳಮೆಲ್ಲಂ ಸೆಕಿದು ಬಕೆ 
ಫೊಡಂ ವಿಶುಸ್ಥಪಾಸರಗೊಳಪಿಳಕುಳವೃಷ್ಯ ಪ್ರಥಾನವಣ್ಯಪುರಂಥ್ರೀಪುಶೋಹತವರಸ್ಸರೆ. ಪುರಂಡರನಿಭಂ 
ಫುಕುನೋತ್ತಮಂ ವುರಿತರ ಪ್ರನೋದದಿಂ ಸರಸಿ ಸೇಸಿಕ್ಸಿ ಕೇಷಾನಿಕೇಸಿಕೋತ್ತಂಸಮೌಕ್ತಿಕನಿಕರೆಯಂ ಸಕಿಂ 
ವಕೆಯೆಸಂದು ಮುಂದಿಟ್ಟು ನೆಡಿಯಿ 


४90४ ದಿಕ್ಸಾಳಕರೆಂ  ಜೋಿಕೆ ಕಕೆಯೆಲ್ಳೆ ನರಿವಪೋಲ್‌ ಜೆಸೆಯೆಂ ಕೂ 
ರ್ಯಾರಾನನೆಯ್ಸೆ ಫೆಜೆಡಳ್‌ | ನಾರಿ ಸ್ವಯಂನಕಕೆ ಗುಯಿಸುಪೃಜ್ಜನೆ ಸಹಿತಂ || ೪೪ 





ಕುನ ಸ್ಥಳಗಳಲ್ಲಿ ರೂಪು ನಯೆಸ್ಸು, ವಿಷ್ಯ ವೈಭವ, ನಂಶೆಸಂನತ್ತು--ಇನುಗಳಲ್ಲಿ ಇಂತಹ ನರನು ಇನಳಿಗೆ 
ಸಮಾನ ०8) 8०४, ರಾಜರುಗಳಲ್ಲಿ ಹುಡುಕಿ ನೋಡಿ ಮಂಗಳಕಾರ್ಯನನ್ನು ಮಾಡಬೇಕು? | ४० ॥ 
ಹೀಗೆಂದು ಹೇಳಿದೆ ಶ್ರೀಕೃಷ್ಣನ ಮಾತಿಗೆ ಎಲ್ಲ ಕುಲನೃಶ್ಥರಾಡ ಕ್ಷತ್ರಿಯಕನ್ನೂ ಮುಂದಿಟ್ಟುಕೊಂಡು [ಬಲ 
ಜೇವನು]-"ರೊಹಿನನ್ಲಿಯೂ ಗುಣದಲ್ಲಿಯೂ ಈ ಹೆಚ್ಚಿಗೆ ಅಸುಶೊನರಾದವರೂ ನುತ್ತು ಕುಲದಲ್ಲಿಯೂ ನೈಭನವ 
ಲ್ಲಿಯೂ ನಿನಗೆ ಅನುರೂನರಾದ ರಾಜನಂಶನನರೂ ನನಗೆ ಗೊತ್ತಿರುವ ಯಾನ ನ್ನಳದಲ್ಲಿಯೊ ಇಲ್ಲ ॥ १0 ॥ 
ನಾವು ಹುಡುಕಿ ಸಂಕಟಿನಡುನುನೇಕಿ? ತನ್ನ ನುನಮಿಚ್ಚಿದವರನ್ನು ಆಕೆಯು ನರಸುವಂತಿ ಸ್ವಯಂವರನನ್ನು 
ಏರ್ಪಡಿಸೋಣ' ಎಂದು ಬಲಜೇವನು ७४४६५ ४, 8, ಸೇನಕಂಗೆ ಅನ್ಪಣೆಯನ್ನುಕೊಟ್ಟು ಪಾಂಟಾಲ, ४०४), 
ಚೋಳ, ಮಾಳನ, ಮಗಧ ನೊನಲಾದ ಎಲ್ಲಾ ದೇಕೆಗಳ ರಾಜರುಗಳಿಗೆ ಸ್ವಯಂವರದ ಕಾತ್ಯಿಕ್ರಮನನ್ನು ಸಾರಿಸಿ 
ಜನು. ॥ ೪೨-೪೩ ॥ ಆಗ ಅದನ್ನು ಕೇಳಿ ಎಲ್ಲಾಜೇಶದ ಸಾಮಂತರು ಮಾಂಡಳಿಕರ್ಯ, ಕರೀಟಿಧಾರಿಗಳು 
ಅಡೆ ರಾಜಸಮೂಹನೆಲ್ಲ ಒಟ್ಟೊಟ್ಟಿಗೆ ಬರಲಾಗಿ, ಮಂಗಳಕಕ್ಗವಾದ ಒಂದು ದಿನೆಡಲ್ಲಿ ಎಲ್ಲಾ ಕುಲನೃಶ್ಛರ್ಳು 
ಮುಖ್ಯರಾಥವರು, ಊರನ ಮುತ್ತೈಜಿಯಕೆ, ಫುಕೋಹಿತರು--ಇನರುಗಳನ್ನು ಮುಂದಿಟ್ಟುಕೊಂಡು ಜೀನೇಂದ್ರ 
ಸೆಮಾನನಾಡ ವಾಸುಜೀನನು ನಿಶೀಷನಾದ ಸಂತೋಸದಿಂದ ಆಶೀರ್ವಾಮಾಡಿ, ಶೇಷಾಕ್ಷಕೆಗಳನ್ನು ತಳೆದು, 
ತನೆಯ ನೇರಿನ ಶೀಷಾಕ್ಷಕೆಗಳ ಮುತ್ತುಗಳ ಸಮೂಹನ್ಪಳ್ಳವಳೂ ಪತಿಯನ್ನು ವರಿಸುನನಳೂ ಅದ ಮಗಳನ್ನು 
ಮುಂದಿಟು ಕೊಂಡು ನಡೆಯಲಾಗಿ-.-ಸ್ವಯಂನರಕ್ಕಾಗಿ ಬರದಿರುವ ದಿಕ್ಸಾಲಕರನ್ನು ತಕ್ಷಣವೇ ಕರೆಯುನುಡಕ್ಕಾಗಿ 


५ ಬ 
ಹಡಿಹೋಗುವಂತೆ, ದಿಕ್ಕುಗಳನ್ನೆಲ್ಲಾ ನುಂಗಳವಾಡ್ಯಧ್ವನಿಯು ಪ್ರನೇತಿಸಲಾಗ, ಆ ಹೆಣ್ಣು ಗುರುಜನ್ನ ಗೆಳೆಯ 


' ೯ ಬಳಾಚ್ಯುತ ವಿಯೋಗಂ ೧೯೫ 


ಅಂತು ನಡೆತಂದು ಮುಖನುಂಡನ ಮಾಳೆಗಳ್‌ ಮಿಳ್ಳಿಪ ಸಟಯಿಗೆಯೆ, ತಳಿಕೆ ತೋರೆಣಡ, ಮಿಳಿರ್ವ 
800४0, ಗುಡಿಯ 0०800, ವಿಚಿತ್ರ ನಿತಾನದ 999 ಕೆಚನೆಗಳ ಜಿಲ್ವಿನೊಳಂ, ಕಡೆಗಡೆಯೊಳಡಕಿಲ್ಲೊಂಡು 
ನೋಡುನ ಜನಂಗಳೆದರೆ ಬಂಥಢೂಕದೆ ನಾಸಿಕಾಚಂಸಕಡ ನಯನಕುನಳಯದ ಬಣ್ಣಸರದ ಮಾಳೆಗಳ ಕೇರ್ಗ 
8७४०, ಒಳಗೆ ಮಧ್ಯವೀಧಿಯಿರ್ಕೆಲಡೆ ರತ್ನವೇದಿಕೆಗಳೊಳೋಳಿಗೊಂಡು ಕುಳ್ಳಿರ್ದ ನಾನಾದೇಶ ಭೂಮೂಶರೊಳ 
ಕೆಬರೆ ವಿಕೃತ ವಿಷಯೋಟಿತಾಕಾರೆ ಭಾಷಾನೇಷ ನಿಸರತೆಯುನುನೆಲ್ಲ ಕೆಜದಿಂ ತಮ್ಮೆಗ್ಗನಗ್ಗಂಮಾಡಿ ಬಂಡ 
'ಬಕವುನುಂ ನೋಡಿಟೋಡಿಸಿ ನಗುನ ಧೂರ್ತದೀಶೀಯೆ ಚನಳ ನೈಸಕುಮಾರ ಸೆಮುದೆಯೆಡೊಳರ ಕೆಲಕೆಲಂಬರೆ 
ನನುಕೊನ ಭಾಷಾವೇಸ ವಿಕೃತಿಯುಮುಂ ಬರ್ನ ಕನ್ಯಕೆಯ ನಿಳೋಕನಧಕ್ಕೆ ಸಲ್ವ ಕುತೂಹಳದಿನಿರ್ದೆಡೆಯಿಂ 
ಮುಂಡಣ್ಣೆ ನಿಮಿರ್ವ ಕೆಯ್ದೆಮುನುಂ ನೋಡಿ ನೆಗೆನ ನಸುಕಗೆಗೆ ವಿಕೃತವೈತಾಳಿಕ ನಚನಮಂ' ನಿಮಿತ್ತಂ ಮಾಟ್ಕು 
ದಾತ್ತ ಧಾತ್ರೀನಾಳಜಾಳದೊಳಂ ದುರ್ಲಭ ನಿತಂಬಿನೀ ಲಾಭರೋಭದಿಂ ಬಂದ ತಮ್ಮ ಬರನಂ ಸ್ವಯಂವರೆ 
ಮಹೋತ್ಸನ ನಿಳೋಚನಕ್ಸೇಟ್‌ಸಿ ನುಡಿವ ಕೃತಕಾಭಿಮಾನ ಭೂನಾಧನಿನಹೆನೊಳಂ, ಫೆಕೆಡರಸುಗಳ ನಡುನೆ 

ನೆರ್ಮೆಯಂ ನೆಅಗುಗೆಯ್ದು ನೆಟರ್ಗೆ ಪೊಮಾಲೆಸೂಡುವುಡಂ ಮಿಳ್ಮಿಳನೆ ನೋಡಿ ಪೋಪೀಸ್ವ್ರಯಂವಕೆ 
ಸಮಯಕ್ಕೆ ಬರ್ಪುಜೀ ಕಷ್ಟಮೆಂದು ಬಂದ ಬರನಿಂಗೆ ಮನಡೊಳನುಶಯಂ ಬಡುವ ಮಾನಥನಧರಾಧಿನತಿ 
ಸಟಳಯೊಳು, ಈ ಕೆಅಡಿ ಮೆಆ?ನ ಮಿಜನಿಗರೆ ಮುಣುಕ ಮಾಡೊಕೆಯ ಭರದ ಜನ್ವನಿಗೆಯನೆನ್ಮು ಕೆಯ್ಸಾರ 

कैप ಪಿರಿದುಮೆಂದು ४0७५) ನುನದೊಳ್‌ ಮುನಿದು ಕೆಲಡ ಕಡುನೀಜರನಡರೆ ನೋಟ್ರ ಬಡನುನದ 
ಮಂಡಳಿಕನುಂಡಳಿಯೊಳಂ, ರೆಮಣೀರೆತ್ಸಲಾಭ ಸಂಭನನಿಕಳ್ಳನಾಹೈದೆಯರಾಗಿ ಕೆಲದ ಮಾನಸರಣೇನಾನುನೆಂ 
७७०१७ ಜೆಸೆಗೊಳ್ಳ ಮಟ್‌ದು ಮಜುಮಾತುಗುಡವಲಾವು ನಾಣ್ತುವುತ್ಯಳಿಕಾ ತಕಳಿಮಾಕ್ರಾಂತ ಸಾನುಂತೆ 


ಜನರೊಡನೆ ಸ್ವಯಂವರಕ್ಕೆ ಹೊರಟಳು. ॥೪೪॥ ಹಾಗೆ ಬಂದು, ಮುಂದಿನ ಮಂಟನಸನೂಹವು 
ಅಲ್ಲಾಡುತ್ತಿರುವ ४०३४७, ಚಿಗುರಿನ ತೋರಣದ, ಹೊಳೆನ ಮುತ್ತಿನ ಕುಚ್ಛಿನ, ಸಣ್ಣ ಬಾವುಟದ ಗಂಟಿಯ್ಕ, 
ಚಿತ್ರ ನಿಚಿತ್ರನಾದ ಚೌಕಟ್ಟಿನ ಬಗೆಬಗೆಯ ರೆಚನೆಗಳ ಜೆಲುನಿನಲ್ಲಿಯೂ, ಕಡೆಕಡೆಯಲ್ಲಿ ಸಾಲಾಗಿ ನಿಂತು 
ನೋಡುವ ಜನಗಳ ತುಟಿಗಳೆಂಬ ಬಂದೂಕವುಸ್ಪದ್ಯ ಮೂಗೆಂಬ ಸಂಪಿಗೆಯ ಕಣ್ಣೆಂಬ ಕಣ್ನೈದಿಲೆಯ, ಬಣ್ಣ 
ಬಣ್ಣಡ ಸರಗಳ ಮಾಲೆಗಳ ಮೂರೆಗಳಲ್ಲಿಯೂ ಒಳಗಡೆಯಲ್ಲಿ ಮಧ್ಯಬೀದಿಯ ಎರಡೂ ಕಡೆಯ ರತ್ನಡ ಜಗಲಿ 
ಗಳ ಮೇಲೆ ಸಾಲಾಗಿ ಕೂತಿದ್ದ ನಾನಾ ಜೇಶದ ರಾಜರಲ್ಲಿ ಕೆಲನರ ವಿಕಾರನಾಡ ವಿಷಯ ಸುಖಕ್ಕೆ ಉಚಿತವಾದ 
ಆಕಾರ್ಯ ಭಾಷೆ, ನೇಷ-ಇವುಗಳ ಸಮೂಹವನ್ನು ಎಲ್ಲ ರೀತಿಯಲ್ಲಿಯೂ ತಮ್ಮ ದೆಡ್ಡತನನನ್ನು ಅಗ್ಗವಾಗುನಂತೆ 
ಮಾಡಿ ಬಂದಿರುವುದನ್ನು ನೋಡಿ, ಕೇಕೆ ಹಾಕಿಕೊಂಡು ನಗುವ ಥೂರ್ತರಾದ ಸುಂದರೆ ಚಂಚಲ ರಾಜಕುಮಾರರ 
ಸಮೂಹೆದಲ್ಲಿಯೂ, ಹೊಂದಿಕೊಳ್ಳದ ಭಾಷೆ ನೇನ ನಿಕಾರಗಳಿಂದ ಕೂಡಿದ ಕೆಲವರು [ನಡೆದು] ಬರೆತ್ತಿರುವ 
ಕನ್ನೆಯ ದೃಷ್ಟಿಗೆ ಸೇರಬೇಕೆಂಬ ಕುತೂಹೆಲದಿಂಡ ತಾನಿದ್ಧ ಸ್ಥಳದಿಂದ ಮುಂಡಕ್ಳೆ ಚಾಚುನ ಕಾರ್ಯನನ್ನು 
ನೋಡಿ, ಒತ್ತಿಬರುವ ನಗೆಗೆ ವಿಕಾರವಾದ ಹೊಗಳುಭಟ್ಟಿರ ಮಾತುಗಳನ್ನುವ್ಯಾಜನಾಗಿ ಮಾಡುತ್ತಿರುನ ಉದಾತ್ತ, 
ಕಾಡ ರಾಜರ ಸೆಮೂಹೆದಲ್ಲಿಯ್ಕೊ, ತಮಸೆ ಡೊರೆಯಲನಾಧ್ಯ ಳಾದ ಸುಂದರಿಯನು, ನಡೆಯಬೇಕೆಂಬ ಆಸೆಯಿಂದ 
ಬಂದೆ ತಮ್ಮ ಬರನನು ಸ್ವೈಯೆಂನರ ಮುಹೋತ್ಸವನನ್ನು ನೋಡಬೇಕೆಂಬುದಾಗಿ ಬಂಜಿನೆಂಡು ಹೇಳುವ ಕೃತಕ 
ವಾವ ಆತ್ಕಾಭಿಮಾನವುಳ್ಳ ರಾಜರ ಸಮೂಹೆದಲ್ಲಿಯ್ಕೂ ಅಲ್ಲಿ ನೆಕೆನ ರಾಜರುಗಳ ನಮ್ಯ ತಮ್ಮ ಹಿರಿಮೆಯನ್ನು 

ಹಿಂಡೆಮಾಡಿ ಬೇಕೊಬ್ಬರಿಗೆ ಹೊ ಮಾಲೆಯಿಂದ ಅಲಂಕರಿಸುವುದನ್ನು ನಿಳಿಪಿಳಿ ನೋಡಿ, "ಹೋಗೋಣ್ಯ ಸ್ವಯಂ 
ನರ ಕಾಲಕ್ಕೆ ಬರುವುಜೀ ಕನ್ನ” ಎಂಡು ತಾವು ಬಂದುದಕ್ಕಾಗಿ ಮನಸ್ಸಿನಲ್ಲಿ ಪಶ್ಚಾತ್ರಾಸ ಫೆಡುತ್ತಿರುವ ಮಾನಧೆನ 
ರಾದ ರಾಜಸಮೂಹದಲ್ಲಿಯೊ-"ಈ ರೀತಿಯಾಗಿ ಮೆಕೆಯುತ್ತಿರುವ ಡಾಂಭಿಕರ ರೀನಿಯೆ ಆ ಬಗೆಯೆ ತುಂಬು 


[2 


96६ ವರ್ಥಮಾನ ಪುರಾಣಂ 


ಸಂತತಿಯೊಳೆ, ಪಿಡಿದು ಮಿಡಿನಾಳ ವೀಣೆಯ ಕೆಳೆಯೆ ಕೆಳೆಯೊಳ್‌ ದಳನೇಟ ಲುಳಿ ಯಿಸಿ ಪಿರಿಯ ದೆನಿಯೊಳ್‌ 
ತಿಸರಿಯ ಸುಸಕೆತನಮುಂ ಮುಹೆರಿಯ ನುಥುರತೆಯುಂ ಬೀಣೆಯ ಬಹೊಲಿಕೆಯುಂ ಎಸೆಯೆ ವಿಸೆದ ಕುಸುರಿಯ 
ಸೆಳಗೆಸ ಕೆಳೆಗೊಳಿಸಿ ರನಣೆಗಿತಡೆ ನನಣೊಯಾಕಮಾದ ಜಾನುಗಳ ಬಳನವಿಯೆಂ ಬೈಸಿಕೆಗೆ ಬಸಜಿಮಾಡಿ ನಾಡು 
ನೆಕ್ಸೆಲಗಾಣರ ಸೆಂಮಾನಣೆಯ ಗಿೀತಲತಿಕೆಗೆ ಸಮುಚಿತೋತ್ತಕೆಂಗಳೆನಡರ್ಫೆಮಾಡಿ ಬಳಯಿಸುತ್ತುನುಬಳಾ 
ಗಮನ ಸಮಯೆಂಬಕೆಂ ನೊಟ್ಟುಗಳೆನತಿನಿನೋಡ ರಸಿಕಕೆಂಜಕನಿಳಾಸಿರಾಜಕರೆಂಬದೊಳಂ, ತಂತಮ್ಮ ಕೋಳ್ಳ 
ಲದ ಚಲನ ಕರಿತನಡೆ ಬಲ್ಳಿಂಕಮಾಲೆಯಂ ಕೇಳಿಸಿ ಭುಜಲಕಿಕೆಗೆ ಕೋಮಾಂಕುರೋಡ್ಗ ನುಮುನಾಗಿಸುನ 
ಮಾಗಧರ್ಗೆ ಮೆಚ್ಚುಗೊಟ್ಟು ಪೊಗಟಾಸುವ ನೀಕೋದಾರ ಧಾರಿಣೇಕನುಣಸನಿತಿಯೊಳಂ ಪುರಾತನ ಕೃತ 
ಸ್ನೆಯೆಂವರ ನಿಭನನೋಚಿಯಂ 79000) ನಕನತಿ ಕುಮಾರರ್ಗೆ ಸೇಟ್ಲು ನಿಸ್ಮೆಯನುಸೊದನಿಷ ನಯೋಧಿಕ 
ಪ್ರಗಲ್ಬ ನೃಥ್ವೀವರೆತ್ರ ಕರಜೊಳ ಆರ್ಗಲಿಸಿಡ ನಿವಿಢೆ ಕೆಸೆಭಾವೆ ವಿಭ್ರಮ ನಿಭನಕೋಭಿಯಿನಖಿಳಜನ 
ಮಕಶ್ಸಮತ್ಸತಿಯೆನೊಪನಿಸನೇಯ ಕನುಣೀಯಾಶ್ರಯನುಂ ಸ್ವಯಂನಕೆ ಜನಾಕ್ರಯೆನುನತಿಬಹಳ ಸುಂಗಳ 
ನೆಟಿಷಮಾ pe ಮೊಟಗೆ ಸೊಕ್ಕು 


'ಜನ್ವನೆಯನ್ನು ನನ್ಮು ಕೈ ಸೇರುವುದಕ್ಕೆ ಅನಕಾಶಕೊಡುತ್ತದೆಯೆ 2? ಎಂದು ವ್ಯಥೆಗೊಂಡು, ಮನಸ್ಸಿನಲ್ಲಿಯೇ 
ಫೋಪಿಸ್ಸಿ ಸಕ್ಕದ ಬಹು ಸುಂನಕೆಕನ್ನು ನಿಟ್ಟಿಸಿ ನೋಡುತ್ತಿನಿನ ಹೀ ಸಸ್ಸಿನ ಮಾಂಡಲಿಕರೆ ಸಮೂಹೆ 
ನಲ್ಲಿಯೂ, ಸುಂದರೀಕೆತ್ನಷ ಲಾಭನಾಗುನ ಸೆಂಭನೆ ನಿಜಾರನನ್ಲಿ ಸಂಶಯಶೃದೆಯೆರಾಗಿ ಪಕ್ಕಡೆ ಜನರನ್ನು 
ಏಿಸಾಪಕೊಂಡೆನ್ನು ಅಕಾರಣನಾಗಿ ಕೇಳುನ್ಮ ಸೈೈಮಕೆತು ಮಾರುತ್ತಕೆ ಕೊಡುನ್ಯ ತಮ್ಮ ತನ್ಸನ್ನು 
ತಿಳಿದು ನಾಚುವ. ಉತ್ಸಂರತೆಯಿಂದ ಚೆಂಚಲತೆಯೆ ಆಕ್ರಮಿಸಿರುನ ಸಾನುಂತರ ಸೆಮೂಹೆದಲ್ಲಿಯೊ, 
ಹಿಡಿದು [ತಂತಿಯನ್ನು] ಮಿಡಿಯುವ " ಆಲಾಸಿನೀ' ನಿಂಬ ನೀಣೆಯ ಸಾಮೀನ್ನಪ ಸ್ನೇಹದಲ್ಲಿ ಬಲಗೊಂಡು 
ಚುರಿಕಾಗಿಯೂ ನೇಗನಾಗಿಯೊ [ನುಡಿಯುತ್ತಿರುನ] ಉಚ್ಛಕಂರವಲ್ಲಿ ಕ್ರಿಸರೀ [ನಂಬ] ನೀಣೆಯ 
ಸುಸ್ಯರತ್ವವ್ಯೂ ಮುಹರೀನಾಷ್ಯದ ಮಾಧುಕೈವೂ, ನೀನೆಯೆ " ಬಹುಲಿಕಾ' ಎಂಬ ನಾಪನ ಚಮತ್ಕಾಕವೂ 
ಎದ್ದು ಕಾಣುತ್ತಿಕಲು (93 >ನಂಶ ೨ ನಂಸ) ಕೊಳಲಿನಲ್ಲಿ ಚಿತ್ರವಿಚಿತ್ರ ನಾಗಿ ಆಲಂಕರಿಸಿರುನ ಜೀನಾಳೆಕ್ಳೆ 
[5००४६] ಹೊಂದಿಸಿ, ಎಚ್ಛೆರತಪ್ಪಣೆ ಗೀತ ಪ್ರಮಾಣವು ಒಯ್ಯಾರೆನೆಂಬ ಕಾಯೆದೆಿ ಕೋಭಿಸುತ್ತಿರೆಲು ಅಂತಹ 
ಆಲಾನನೆಯ ಎಡೆಗಳ ಜೆಳನಣಿಗೆಯನ್ನು ಬಯೆಸಿಕೆ ಎಂಬ ರಾಯೆನೆ ಗುಡಿಗಟಿ ಹಾಡುನೆ ನ್ಹಂಡಗಾಯೆಕಕೆ 
ಗುಂಪಿಕೆ ಹಾಡುಗಳೆಂಬ ಬಳ್ಳಿಗೆ ಜೆನ್ನಾಗಿ ಉಚಿತನೆನಿಸುನ ಸಂನಾಪಗಳನ್ನು ಆಧಾರನಾಗಿ ಮಾಡಿ ಬೆಳೆಸುತ್ತಲೂ.* 
[ha ಭಾಗವನ್ನು ಬಕಿದುಕೊಟ್ಟಿಕುನೆ “ಸಂಗೀತ ಶಾಸ್ತ್ರ ನರೆಸ್ಫ 3! ನ್ರೊ.ರಾ ಸೆತ್ಯನಾರಾಯಣಕೆವರಿಗೆ ನಾನು 
ಕೃತಜ್ಞನಾಗಿಕ್ಟೀನೆ. ಇದರೆ ನಿವರಗಳಿಗೆ ಅನುಬಂಧ ನೊಡಿ] ನುಮುನೆಯ ಹೆಣ್ಣು ಬರುನ ನೇಳೆಯನಕೆಗೆ 
ಹೊತ್ತು ಕಳೆಯುತ್ತಿರುನ ವಿನೋದನಕರಾಡ ರಸಿಕರಿಗೆ ರಂಜಕೆಯನ್ನುಂಟುಮಾತುವ ನಿಲಾಸಿಗಳಾದ 
ರಾಜರ ಸಮೂಹದಲ್ಲಿಯೂ, ತಮ್ಮ ತಮ್ಮ ತೊೋಳಬಲ ಛಲ ಫೈರ್ಯ ಶಕ್ತಿ-ಇನುಗಳ ಬಿರುದು 
ಬಾವಲಿಗಳನ್ನು ಹಾಡಿ ಅದನ್ನು ಕೇಳಿದವರ ಭುಜಗಳಿಗೆ ಕೊಮಾಂಚನನ್ನುಂಟುಮಾಡುನ ಹೊಗಳು 
ಭಟ್ಟಿರಿಗೆ ಬಹುಮಾನನನ್ನು ಕೊಟ್ಟು ತಮ್ಮನ್ನು ಹೊಗಳಿಸಿಕೊಳ್ಳುತ್ತಿರುನ ನೀರೋಡಾರರಾನ ರಾಜರ 
ಸೆಮೂಹೆಡಲಿಯ್ಕೊ ನ್ಸಾಜೇನೆಕಾಲದಲ್ಲಿ ಮಾಡಿದ ಸ್ಯ ಯೆಂನಕನ್ಸೆೊಂದರೆ ವೈಭನನನ್ನು ಮುನಂಬುಗುನಂಕೆ ರಾಜ 
ಕುಮಾರರಿಗೆ ಹೇಳಿ ७४ ०0०४४) ०४) ಮಾಡುವ ವಿಶೇಷ ನೆಯೆಸ್ಸಿನಿಂನ ಪ್ರಗಲ್ಕರೆನಿಸಿನ ರಾಜಕ ಸಮೂಹ 
ನೆಲ್ಲಿಯ್ಯೂ ಶ್ರೇಷ್ಠವಾದ ಬಗೆಬಗೆಯಾದ ಕಸ್ಯ ಭಾನ, ರೀವಿ, ವೈಭವಗಳ ಸೌಂದರ್ಯದಿಂದ ಎಲ್ಲರ ಮನಸ್ಸಿನ, 
ಕ್ಲಿಯೂ ಜನುತ್ಯಾಕನನ್ನುಂಟುಮಾಡುವ ಸೌಂಡೆರ್ಯಗಳಿಗೆ ಅಶ್ರಯ ಸ್ನಾಫೆನಾಡ ಸ್ವಯಂನರ ಮುಂಟನನನ್ನು 
ವಿಶೇಷನಾನ ಮಂಗಳ ವಾಷ್ಯಗಳು ನೊಳಗುತ್ತಿಕಲಾಗಿ, ಪ್ರನೇಕಿಸಿ ಉಜ್ಜಲನಾಪ ಕಿರೀಟಿಗೆಳೆ ಕಾಂತಿಯು ಆ 


९ ಬಳಾಚ್ಯುತ ವಿಯೋಗಂ ೧೯೭ 


ತರಳ ಕರೀಟಿಕಾಂತಿ ಸಭೆಗಂಗಜನಿಕ್ಕಿದ ಜಾಲದಂತಿರಾ 
ವರಿಸೆ ಕಫೋಳಕಂಟಿಕಮೆ ನೂಕಿದವೊಲ್‌ ಫೊಟಮುಯ್ವೆನೋಲೆ ಸಾ 
ड70 ಮುಣಿಮಾಲೆ ಬಾಲೆಗಿದಿಕೇಟ್ಲವೊಲಾದೆರ್ದೆಗಡ ಮಾಗಡೋ 


ಸರಿನಪೊಲಾಗೆ ನಾರ್ಧಿನಕುಳಂ ಮುರಿದೀಕ್ಷಿಸೆ ಸಂಭ್ರಮಾಕುಳಂ || ೪ 

ಮಡದಿ ನೆಜೆಡಳ್‌ ಮಕಃಪ್ರಿಯೆ | ಕೆಡಿನಕನುನರವಕ ನಯನರುಚಿ ತನುರುಚಿಯೊಳ್‌ 

ಕೊಡರ್ದುಬಕೆ ಪೊಸವೊನಲ್ಲಳ | ಗಹಣದಿನವ್ಪುತಿಯನೆಯ್ದುವನುರಾನಗೆಪೋಲ್‌ ೪೬ 
ಅಂಶು ಫಡೆಕಂದು- 


ಮಾಲೆಗೆ ಬಟಕವಟ ತನ್ಷ್ಯನ | ಮಾಲೆಯ ಕಣ್ಮಲಕೆ ಮಾಲೆಯೆನೆ ನಾಲೆಯನಾ 
ಬಾಲೆ ಭವಬದ್ಧೆ ನಿಜರುಚಿ | ಮಾಲಾನ್ವಿತಮನಿತತೇಜನೊಳ್‌ ಗಡಣಿಸಿದಳ್‌ || ೪೭ 


ಅಂತು 8४४४७ ಭವಸ್ರರೂಢ ಬ್ರತಲಕಿಕೆಗೆ ಸಾಫಲ್ಯಮುಂ ಸ್ವಯೆಂಪ್ರಭಾಭೀಷ್ಟ ರತ್ನಾಕರಳ್ಳೆ ರಾಕಾ 
ನಿಕಾಕರ ಸಂಗಮಮುಂ, ವುಸಸ್ಥೆತೆ ಸುತಾಗತಾರ್ಕಕೀರ್ತಿ ಭೂನಕಿ ಮಹೋತ್ಸವ ಪ್ರಾಸಾದಶಿಖರೆಕ್ಸೆ ಕಳಶಾ 
ಕೋನಣಮುಂ, ಅನುರೊನಘೆಟಿನಾ ನಿಶಾರದ ನಿಧಿನಿನಿರ್ಮಾಣಕಸಚಿತ್ರಕಚನೆಗೆ ನಿಳೋಚನೋನ್ಮೀಳನಮುಂ, 
ನಿಫಿಸಿ ನಿಜಮಾತುಳಾತ್ಮಜಂಗೆ ಮಾಲೆಸೊಡಲೊಡನುನಂತರೆಂ ನೆಕೆಡೆ ರಾಜನುಂಡಳೆಂ ವೊರ್ನಸಂಧ್ಯಾನಿಯುಕ್ತ 
ರಾಜಮುಂಡಳದಂಕೆ ಕಾಂತಿಗೆಟ್ಟಿಧೋಮುಖರಾಗಿ ಫೋವುಡುಂ ಪದ್ಮನಾಭಂ ಜಿನಾಭಿಸನವೂಜಾವುರಸ್ಸರಂ- 


ಸಭಿಗೆಲ್ಲಾ ಮನ್ಮಥನು ಒಡ್ಡಿರುವ ಬರೆಯಂತೆ ವಿಸ್ತ್ರರಿಸಿಕಲಾಗಿ, ಕೆನ್ನೆಯ ಶತ್ರುನೇ (१) ಮುಂಜಿ ದೆಬ್ಬಿದಂತೆ 
ಹೊರಭುಜನನ್ನು ಕೆನಿಯ ಓಲೆಯು ಮುಟ್ಟುನಂತೆ ಸನೀಪಿಸಲಾಗಿ, ರತ್ನದ ಹಾರವು ಬರುತ್ತಿರುವ ಸುಂದರಿಗೆ 
ಇದಿರಾಗಿ ಎದ್ದು ನಿಲ್ಲುವಂತೆ ಎಡೆಗೆ ಅತ್ನವಾಗಡಿ ಒಂಡು ನಕ್ಕಳ್ಳೆ ಸರಿಯುನಂತಾಗಲಾಗಿ, ರಾಜ ಸಮೂಹವು 
ಸಂಭ್ರಮದಿಂದ ಉತ್ಕಂರರಾಗಿ ಬಗ್ಗಿ ನೋಡುತ್ತಿಕೆಲಾಗಿ, ॥ ೪೫ ॥ ಅವಳನ್ನು ಕ್ರಮನಾಗಿ ನೋಡುತ್ತಿರುನವರ 
ಕಣ್ಣ ಕಾಂತಿಯು ಆ ಸುಂದರಿಯ ದೇಹೆಕಾಂತಿಯನ್ನು ಸೇರಿಕೊಂಡು ಬರುತ್ತಿರೆಲಾಗಿ, ಹೊಸೆ ಪ್ರನಾಹೆಗಳ 
ಸಮೂಹೆದಿಂಡ ಸಮುದ್ರವನ್ನು ಹೋಗಿ ಸೇರುನ ಜೀನಗಂಗೆಯ ಹಾಗೆ ಆ ರಾಜಕುಮಾರಿಯು ತನ್ನ ಪ್ರಾಣ 
ಪ್ರಿಯನಿರುನ ಎಜೆಯನಕಿಗೂ ನಣೆದು ಬಂಸಳು. ॥ ೪೬ ॥ ಹಾಗೆ ನಡೆದು ಬಂಡು. ತನ್ನ ಮಾಲೆಗೆ ಆ ರಾಜ 
ಸಮೂಹೆದ ಕಣ್ಣುಗಳೆಂಬ ಹೊ ಮಾಟಿಯು ಬಳುವಳಿಯಾಗಿ ಬಂದಿತೋ ಎನ್ನುವಂತೆ ಆ ಬಾಲೆಯು ಸ್ನಯಂನರ 
ಮಾಲೆಯನು ಪೊರ್ವಜನ್ಮದಿಂದ ಕಟಿ ಕೊಂಡು ಬಂದಿರುವ ತನ್ನ ಅನೇಕ್ಲಾ ಮಾಲೆಯಿಂದ ಕೂಡಿದ ಅಮಿಕತೇಜನಲಿ 
ಸಮರ್ಫಿಸಿಡಳು. ॥ ೪೭ ॥ ಹೀಗೆ ತಮ್ಮ ತಮ್ಮ ಜನ್ಮಾಂತರದಲ್ಲಿ ಮಾಡಿದ ವ್ರತನೆಂಬ ಬಳ್ಳಿಗೆ ಸಫಲತೆಯಸ್ನೂ, 
ಸ್ವ ಯಂಸ್ರಭೆಯ ಅಸೇಕ್ಷೆಯೆಂಬ ಸಮುದ ಳ್ಳ ವೂರ್ಣಚಂದ್ರನ ಸಂಗಮುನನ್ನೂ, ವುಕಸ್ವಾರವಾಗಿ ಸಜೆದ 
ಮಗನೊಡನೆ ಬಂಡೆ ಅರ್ಕಕೀರ್ತಿ ಮಹಾರಾಜನ ನುಹೋಶ್ಯನನೆಂಬ ಅಕೆಮನೆಯೆ ಶಿಖರಕ್ಕೆ ಕಳಸಾರೋನಣೆಯೊೂ, 
ಅನುರೊನರಾಡನರನ್ನು ನೇರಿಸುವುದರಲ್ಲಿ ಜಾಣನಾದ ನಿಧಿಯು ನಿರ್ನಿಸಿದ ಸುಂದೆಕ ರಸಚಿತ್ರದ ರಚನೆಗೆ ಕಣ್ಣು 
ಗಳ ತೆಕೆಯುನಿಕೆಯೂ ಎನಿಸಿಕೊಂಡ ತನ್ನ ಸೋದರಮಾನನ ನುಗನಿಗೆ ಹಾಕನನ್ನೆ ಲಂಕರಿಸಲಾಗಿ, ಆಮೇಲೆ ಅಲ್ಲಿ 
ಫೆಕೆದಿದ್ದೆ ರಾಜ ಸಮೂಹವು ಪ್ರಾತಃಕಾಲದಲ್ಲಿ ಇರುವ ಚಂದ್ರ ಮಂಡಳದಂತೆ ಕಾಂತಿಗೆಟ್ಟು ತರೆ ತಗ್ಗಿಸಿಕೊಂಡು 
ಹೋಗಲಾಗಿ ಶ್ರೀ ವಾಸುದೇವನು ಜಿನನ ಅಭಿಸೇಕ ಪೂಜಾ ಪೂರ್ವಕವಾಗಿ ತನ್ಮು ವಂಶಕ್ಕೆ ಉಚಿತನಾಡೆ 


v 


೧೯೮ ವರ್ಧಮಾನ ಪುರಾಣಂ 


ಎಸೆಯೆ ಕುರೋಟಚಿತ ನರಿಣಯೆ | ನೆಸಮ್ಮದಂ ಸುತೆಯನಿತ್ತು ಜಾಮಾತೃಗೆ ಸೆಂ 
ತೆಸದಕ್ಷೆನೆಯ್ದಿದಂ ಭಾ | ನಿಸೆ ಕೃತಕೃತ್ಯತೆ ಗೃಹಾಶ್ರಮಳ್ಯಿದುವೆ ವಲಂ || ೪೮ 


ನಿಜಸುತೆ ಸುತಾಕೆಯಂ ಶ್ರೀ | ನಿಜಯಂಗೆ ಪರಸ್ಫರಾನುರಾಗಂ ಮಿಗೆ ಕೊ 
ಟ್ಟು ಜನಾರ್ಹನನೊಲನಂ ಜ್ವಳ | ನಜಟಿ ನುಹಾರಾಜತನಯೆನುಂ ದ್ವಿಗುಣಿಸಿದಂ || ೪೯ 


ಅಂತು ಚೆಕ್ರವರ್ಕಿಯುಮುರ್ಕಕೀರ್ತಿಯುನೋರೊರ್ನಕೆ ತನೂಜೆಯೆರನೋಕರೊರ್ನರ ತನೂಭನಕೊಳ 
ವರವಕೆ ಮೆರ್ಚಿದಿಡ್ಸೆಯೊಳೆ ನುಡುನೆನಾಡಿ ಪೂರ್ನಸೆಂಬಂಧಾನುಬಂಧನ್ರೇಮಮಿರ್ಮಡಿಸೆ ಮುಂಗಳೋಚಿತ 
ಚಕುರ್ಥೀೀಮುಹೋತ್ಸನಾನಂತರನುನತ್ಯದ್ವಯ ನರಿತೋಷ ಪೂರ್ತಿಯಾದರ್ಕಕೀರ್ತಿಸಮುಚಿತಸಡೈನ್ಯ ಫುಕರುಕ್ತ 
ನಜನಶತದಿಂ ಸೌಂದರ್ಯ ಸೌಭಾಗ್ಯಾನತಾರೆಯಂ ಸುತಾರೆಯೆಂ ಸನುರ್ಪಿಸಿ ನಿರುವಮಿತತೇಜನನ್ಸಮಿತ 
ಕೇಜನುನುಂ ತಾರಾಹಾರವ್ರಭಾಪ್ರಸರಾಸಹಸಿತಜ್ಯೋತಿಪ್ರೆಯವು  ಜ್ಯೋತಿಃಪ್ರಭೆಯುನುನೊಡಗೊಂಡು 
 ಬೀಯಗನಂ ಬೀಟಸ್ಕೊಂಡು ವಿಭನ ನಿಭ್ರಾಜಿಕ ರೆಜತಶಿಖರೀಶಿಖರಕ್ಕೆ ನೋಗೆ 


ಸುತೆಯನೆಗಲ್ಲಳಲಂ ಸೊಸೆ | ಸುತಾರೆ ನಿಜಶೀಲ ಗುಣದಡಿ ಮಟಕಿಯಿಸುತಿಕೆ ಹ 
ರ್ಸಿತೆಯಾಡೆ ನಲ್ಲಭಿಯೊಳ | ಚ್ಯುತನತನುನಿನೋದ ಕೇಳಿಯೆಂ ಸಲಿಸುತ್ತುಂ ॥ ೫೦ 


ಸುಖಿ ನಲಕಾಲನುವಿರತ | ನಿಖಿಳೇಂದ್ರಿಯ ನಿಷಯಸಾರ ಸೌಖ್ಯಾನುಭವೋ 
ನ್ಕುಖಕರಸುಗೆಯ್ಯುತುಂ ದ್ಯಚ | ಕೆ ಪೇಚರೋರ್ನೀಚರಾದಿನರನೆಸೆದಿರ್ದಂ || ೫೧ 


ರೀತಿಯಲ್ಲಿ ಮಡುನೆಯ ಸಂತೋಷವು ಪ್ರದರ್ಶಿತವಾಗಿಕಲಾಗಿ, ಅಳಿಯನಿಗೆ ಮಗಳನ್ನು ಕೊಟ್ಟು ಸಂತೋಷದ 
ತುತ್ತ ತುದಿಯನ್ನು ಮುಟ್ಟಿದನು. ಯೋಚಿಸಿದಕ್ಕೆ ಗೃಹೆಸ್ಯಾ ಶ್ರಮಕ್ಕೆ ಕೃತಕೃತ್ಯಕೆಯೆಂಬುದು ಇದೇ ಅಲ್ಲವೆ? ॥ ೪೮ | 
5090 ಪ್ರೇಮದಿಂದ ಕೂಡಿದ ತನ್ನ ಮಗಳಾದ ಸುತಾರೆಯನ್ನು ಶ್ರೀ ನಿಜಯನಿಗೆ ಕೊಟ್ಟು ಮುಹುನೆ ಮಾಡಿ, 
ಜ್ವಲನಜಟಿ ಮಹಾರಾಜನ ನುಗನಾಡೆ ಅರ್ಕಕೀರ್ತಿಯು ಶ್ರೀಕೃಷ್ಣನ ಸೆಂತೋಷನನ್ನು ದ್ವಿಗುಣವಾಗುನಂತೆ 
ಮಾಡಿದನು. ॥೪೯॥ ಹೀಗೆ ಚಕ್ರವರ್ಕಿಯೂ ಅರ್ಕಕೀರ್ತಿಯೂ ಒಬ್ಬೊಬ್ಬರ ನುಗಳನ್ನು ನುತ್ತೊಬ್ಬರೆ 
ಮಗನಿಗೆ ७8080 ಅನೇಕ್ಷೆಯಂತೆಯೇ [3090] ನುದುವೆ ಮಾಡಿ, ಫೂರ್ನದ ಸಂಬಂಧವೂ ಈಗಿನ ಸಂಬಂಧವೂ- 
ಪರಸ್ಪರ ಸೇರಿ ಇನ್ಮುಡಿಯಾಗಲಾಗಿ, ಮಂಗಳನ್ಕೆ ತಕ್ಕಂತೆ ಚತುರ್ಧೀನುಹೋತ್ಸನನಾದ ನೇರೆ [ತನ್ನ] ಮಕ್ಕಳಿ 
ಬ್ಬರೆ ಸಂತೋಷವು ನರಿವೂರ್ಣವಾಡುದನ್ನು ಕಂಡ ಆರ್ಕಕೇರ್ತಿಯು ಆ ಕಾಲಕ್ಕೆ ಉಚಿಕನಾಡ ದೈನ್ಯದಿಂದ 
ನೊಡಿದೆ ಮಾತುಗಳನ್ನು ಮತ್ತೆ ಮುತ್ತೆ ನೂರುಸಲ ಹೇಳಿ, ಸೌಂದಕ್ಯಿ -ಸೌಭಾಗ್ಯಗಳ ಅನಕಾರದೆಂತಿರುನ ಸುತಾರಿ 
ಯನ್ನು ಸೆನುರ್ಪಣೆ ಮಾಡಿ, [ಒಪ್ಬಿಸಿಕೊಟ್ಟು) ಅಸಡೃಶ ತೇಜಸ್ಸಿನಿಂದ ಕೂಡಿದ ಅಮಿತತೇಜನನ್ನೂ 
ಮುತ್ತಿನ ಹಾರದ ಕಾಂತಿಪ್ರಸರಣೆಯಿಂದ ನೆಕ್ಷತ್ರವ್ರಭೆಯನ್ನು ತಿಸಸ್ಕರಿಸುತ್ತಿರುವ ಜೋತಿಃಪ್ರಚೆಯನ್ನೂ_ 
ಕರಿದುಕೊಂಡು, ಬೀಗನನ್ನು ಬಿಟ್ಟು ಹೊರಟು, ವೈಭನದಿಂದ ಬೆಳಗುನ ಬೆಳ್ಳಿಯ ಬೆಟ್ಟಿದ ಶಿಖರಕ್ಕೆ 
ಹೋಗಲಾಗಿ- ಮಗಳನ್ನು ಅಗಲಿದ ವ್ಯಥೆಯನ್ನು ಸೊಸೆಯಾದ ಸುತಾಕಿಯು ತನ್ನ ಶೀಲ ಗುಣಗಳಿಂದ 
ಮಕೆಸುತ್ತಿಕಲಾಗಿ ಅಡರಿಂದ ಸಂತೋಷಗೊಂಡ ತನ್ನ ಮಡದಿಯೊಡನೆ ಅಚ್ಯುತನು [ತ್ರಿಸೃಷ್ಟನು] 
ಮಕ್ಕಥ ಕೇಳಿಯನ್ನು ನಚಿಸುತ್ತಾ ಇದ್ದನು. ॥ ೫೦ ॥ ಹಲವು ಕಾಲಪವಕೆಗೆ ಶ್ರೀ ಕೃಷ್ಣನು ಎಲ್ಲ ಇಂದ್ರಿಯ 
ಗಳಿಡಲೂ ಸಡಾ ನಿಷಯಸುಖನನ್ನು ಅನುಭನಿಸುತ್ತಾ, ಸುಖದಿಂದ ರಾಜ್ಯಭಾರ ಮಾಡುತ್ತಾ ಜೀನತೆಗಳು 
ಗೆಂಭರ್ನರು ಮಾನನಕಿಲ್ಲರಲ್ಲಿ ಕೀರ್ತಿಶಾಲಿಯಾಗಿದ್ದನು. ॥ ೫೧ ॥ ಹೀಗೆ ಎಂಭತ್ತನಾಲ್ಯು ನೂರು ಸಹಸ್ರ. 


೯ ಬಳಾಚ್ಯುತ ನಿಯೋಗಂ ar 
ಅಂತು ಚತುರಶೀತಿಶತಸಹಸ್ತ್ರ ಸಂವತ್ಸರೆಂಗಳಂ ಲೀರೆಯಿಂ ಕಳಿಪುನಿನನೊರ್ನ್ಮೆ- 


ಸರಿದು ಪೊಡಗೆಜಿಯೆ ದಿವಸಾಂ | ತಕೆದ್ದಂ ಕೆಳಗಿರ್ದಔೊಂಡು ಮೇಗೊಗೆಡುದಿದೊಂ 
ದು ಕಥಾಂಗಮೆಸಿಸಿದುವು ಮೆ | ಯ್ಯಕೆವಿಸಮಂಡಳೆಮುಮೊಗೆನ ಕಶಿಮಂಡಳಮುಂ | ೫೨ 


ತದನಂತರೆಂ- 


ಇದು ४8360 ನಿಕಸಿತ ಕುಮು | ದಡ ತಾರಕ ನಿಕಚೆ ಕುಂದಕುನುಮೌಫಘೆದ ಬಂ 
ಡುದಿರ್ದೊದೆನಿ ಭುವನಂ ತೀ | ನಿಮವಾನಗಮೆನಿಸಿ ಬೆಳಗಿದುದು ಬೆಳ್ಲಿಂಗಳ್‌ ॥ ೫ 


ಅಂತು ಕಣ್ಣೊಳಿಸಿ ಬೆಳನ ಬೆಳ್ಳಿಂಗಳೊಳ್‌ 30 80 ತಾಯ್ತನೆಯೆಕೆ ಮನಂಗೊಳಿಸಿದ ಧವಳಿಸಿದ ಸೆಜ್ಜೆ 
'ನನೆಯೊಳುಬ್ಬಳಿನ ದೀಪಿಕಾಕಳಾನಡೊಡನುದ್ದೀವ್ರ,ಮಾದ ಮುಡನಾನುರಾಗಮದಡದಿನಾತ್ಮೀಯ ವ್ರಾಣೇಶ್ವರಿಯ 
ಕೂಡೆ ನಿರನಧಿರತಿಸುಧಾಸ್ರನಂಕಿಕಾವೂರಡೊಳ್‌ ನೀಡುಮೋಲಾಡಿ.. 


ಮಿಸುಗುವುರೋಜಚಕ್ರ ಭುಜಪಾಶ ನಖಾಸಿಗಳಳ್ಳನಿಳ್ಳಿಯಾ 

ಗಿಸೆ ತನುವಂ ಕಚಾಕಚಿಮುಯಸ್ಕಕೆಸಂಗರಡೊಳ್‌ ಬಟಲ್ಲು ಮೂ 

ರ್ಭಿಸಿದಪೊಲಿರ್ನಕಂದು ವನೆಜೇಕ್ಷಣನಾಕ್ಷಣಮೆಯ್ದೆ ನಿದ್ರೆ ಮು 

ದ್ರಿಸೆ ಮುನಮಂ ಸ್ವಯಂಪ್ರಭೆಯ ಪೀನನಯೋಧರಕುಂಭಕೂಟಡೊಳ್‌ || ny 


ಅಂತು ನಿಜನಲ್ಲಭೆಯ ತೋಳತೊಡಕೊಳ್‌ ತೊಡಂಕಿರ್ದ ಜನಾರ್ಜನನಂ ದೀರ್ಫೆನಿಡ್ರಾಂಗನಾದೊತಿ 
ಜಯಪ್ಪ 88, ಪೊರ್ದಿ ನಿಜೋಟಿತ ಮೂತೀಭಾನಚಾತುರ್ಯದಿನಾತ್ಕಾನುನರ್ತಿಯಂ ಮಾಟ್ಟುದುಂ ನಿಜಯೆ 


ವರ್ಷಗಳನ್ನು ಆನಂದದಿಂದ ಕಳೆಯಲಾಗಿ- ಒಮ್ಮೆ ದಿವಸದ ಕೊನೆ (ಸಂಜೆ) ಎಂಬ ರಥವು ಹರಿದುಕೊಂಡು 
ಹೋಗಿ ನೆಲಕ್ಕ ಬೀಳಲಾಗ್ಗಿ, ಅದರ ಚಕ್ರಗಳಲ್ಲಿ ಒಂದು ಕೆಳಗಿದೆ, ನುತ್ತೊಂದು ಮೇಲಕ್ಕೆ ನೆಗೆದಿಜಿ ಎನ್ನುವಂತೆ 
ಮಾಯೆನಾಗುತ್ತಿರುನ ಸೂರ್ಯೆಮೆಂಡಳವೂ ಮೂಡುತ್ತಿರುನ ಚಂದ್ರ ಮುಂಡಳವೂ [ಕಾಣಿಸಿದವು.] ॥ ws I 
ಅನಂತರೆ.-ಇದು ಚಂದ್ರನಿಂದ ಅರಳಿಸಬ್ಬಟ್ಟ ಕುಮುಡ ವುಷ್ಟಪ ಮುಂದಾಳುತನದಲ್ಲಿ ಅರಳಿದೆ ನುಲ್ಲಿಗೆ ಹೊಗಳ 
ಸಮೂಹೆದಿಂಡೆ ಬಂಡು ಉದುರಿ, ಜಗತ್ತೆಲ್ಲಾ ತುಂಬಿಣೆ ಎನ್ನುವಂತೆ ಬೆಳುದಿಂಗಳು ಬೆಳಗಿತು. ॥ ೫೩ ॥ ಹಾಗೆ 
ಕೆಂಗೊಳಿಸಿ ಬೆಳಗುವ ಬೆಳುದಿಂಗಳಲ್ಲಿ ತಂಪು ಕಿರಣಗಳ ತೌರುನುಫೆಯಂತೆ ನುನೋಹಕನಾಗಿ ಜೆಳಗುನ [ತನ್ನ] 
'ಶಯ್ಯಾಗೃಹಡಲ್ಲಿ [ತ್ರಿನೃಷ್ಟನು] ಉಚ್ಜಲನಾಗಿರುವ ದೀನಗಳ ಸಮೂಹಡೊಡಕೆ ಉದ್ರಿಕ್ಷಗೊಂಡ, ಮನ್ಮಥ 
ಕೇಳಿಯ ಮದದಿಂದ ತನ್ನ ಪ್ರಾಣಪ್ರಿಯೆಯ ಕೂಡೆ ಕೊನೆಯಿಲ್ಲದ ಕೆತಿಸುಖನೆಂಬ ಅಮೃತದ ಪ್ರನಾಹೆ 
ದಲ್ಲಿ ಬಹುಕಾಲ ಓಲಾಡಿ-- ಹೊಳೆಯುತ್ತಿರುನ ಕುಚಗಳೆಂಬ ಚಕ್ರವಾಕಗಳು, ಭುಜನೆಂಬ ನಾಶ, 
ಉಗುರುಗಳೆಂಬ ಕತ್ತಿ--ಇವುಗಳಿಂದೆ ಕಚಾಕಚಿಯಾಗಿ ಮಾಡಿದ ಮನ್ಮಥ ಯುದ್ಧವು ಜೇಹನನ್ನೆಲ್ಲಾ 
ಬಳಲಿಸಲಾಗಿ, ಆ ಬಳಲಿಕೆಯಿಂದ ವಾನುಜೀನನು ತನ್ನ ಮನಸ್ಸನ್ನು ನಿದ್ರೆಯು ಮುದ್ರಿಸಿರಲಾಗಿ, 
ಸ್ವೈಯೆಂಪ್ರಭೆಯು ಡೊಡ್ಡ ಮೊಬೆಗಳ ಶಿಖರೆಡಲ್ಲಿ ಮೂರ್ಛೆ ಹೋದನನಂತಿದ್ದನು. ೫೪ ಹಾಗೆ 
ತನ್ನ ಪ್ರಿಯೆಯೆ ತೋಳ ಪಾಶದಲ್ಲಿ ಸಿಕ್ಕ ಕೊಂಡಿದ್ದ ವಾಸುಜೀನನೆನ್ನು ದೀಘೆಣಿದ್ರೆ (ಮೃತ್ಯು) ಯೆಂಬ ಹೆಣ್ಣಿನ 
ಡೂಕಿಯಾದ है, ಎನ್ನುವನಳು ಸೇರಿಕೊಂಡು ಕನ್ನ ಸ್ವಭಾವ ಸಹೆಜನಾದ ಕುಂಟಿಣಿಭಾವಡ ಜಾಣ್ಮೆಯಿಂದ 
ಆತ್ಮದ ಹಿಂಡಿ ಹೋಗುನನನ್ನಾಗಿ ಮಾಡಿಕಲಾಗಿ, ಬಲದೇನನೂ' ಕೂಡ ಹೆಲವು ನಿನೋದಗಳಿಂದ ಸಂತೋಷ 


3೦೦ ನರ್ಧಮಾನ ಪುರಾಣಂ 


(8०० ವಿವಿಢವಿನೋಡೆ) ನೋದಿತ ನಿಶೀಧನಾತ್ಮೀಯ ಶಯ್ಯಾನಿಕೇತನೆಡೊಳಿನಿಸು ಕಣ್ಣೆಯ್ಬಿರ್ಪಿನಂ ಶ್ರಿಯಾನಾ 
ವಿರಾಮ ಸಮಯೆಡೊಳ್‌.- 


ನಲತೆಜದಿಂ ಪ್ರಳಾಪಿನನರೋಧ ವಧೊಜನದುಷ್ಛಕೋದನೋ 

ಚ್ಚಲರನಮುಂ ಸಲುಂಬಿ ಸರಿಜಾರಕನಾರಿಯೆಕೋನದಾನಗಂ 

ಮೊಲೆಗಳ ನೇಲನನ್ಸಳಿನ ಸೊಪ್ಬುಳುಮುರ್ನಿಡ ವೀಕ ಕಿಂಕರಾ 

ನಲಿಯ ಮೃತಪ್ರತಿಜ್ಞೆಯುಲಿವುಂ ನೃನಧಾಮಡೊಳಾಡುವೊರ್ನೊಪಲ್‌ | uM 


ಆಗಳ್‌ ವ 


७88 ತನು ಕವಡೆ ನುತಿ ಬಗೆ | ಬೆದಟ್‌ ಕೆಮಾರಮಣನಗ್ರಜನ್ಮನ ಕಿವಿಗೆ 
ಯ್ಹಿದುಮು ಸೆಸೆಂಭ್ರಮ ಸಕರುಣ | ಸಡೈೈನ್ಯ ಸೋಷ್ವೀಗ ನೆಭಯೆ ಹಾಹಾವಿಕೆನಂ ॥ 9४8. 


ಭನನ ನುರಾಳಂ ನೊವುರ | ಕೆನಂಗಳಿಕಿ ಮೊಟಗುಗೇಳ್ನವೊಲ್‌ ಸುಪ್ರಾಕೋ 
ತ್ಸವ ಗೀತಿಗಳಿಕೆ ಹಾಹಾ | ರನಮಂ ಬಳನಿನಿಸುಗೇಳ್ದು ತಳವೆಳಗಾದಂ ॥ ೫೭ 
ಆಗಳಿಜೇನಿನೇನೆನುತ್ತುಮುತಿಸಂಭ್ರನುದಿನೆಟ್ವಿದಿಕೊಳಿರ್ದ ನಡಿಯಜನಂ  ತಪ್ಪೃತ್ತಕನುನಾರಯ್ದು 
ಬರಲಟ್ಟಿ ತಾನುನುಕಿತ್ವರಿತಗತಿಯಿನರನುನೆಯಂ ಪೊಕಮಟ್ಟು ನಡೆಯುತ್ತುನುಲ್ಲಲ್ಲಿ ನೆಡು ಗುಜಿಗುಜಿ 
ಗೊಂಡು ಕೊರ್ಗುದಿಗೊಳ್ಳ ವುರಜನಮುನುಂ ನೆಕೆಪೊಕಿಯ ಸಿರಿವಂತರ ಮನೆಗೆ ನರಿಯಿಡಲ್ಕಡಹಡಿಸಿ 
ಮಿಡುಕುತಿರ್ನ ಮಿಂಡರ ತಂಡಂಗಳುಮಂ, ಬೀದಿನೀದಿಗಳೊಳಾರುನುಂ ಸುಚಾಯಲೀಯಣಿ ಬಗ್ಗಿ ಸುತ್ತಿ ಬಲಿದು 
ಕಾಪುಗೊಂಡು ಬಳಸಿದ ತಳಾಟನಾಯಕರುನುಂ, ತಂತಮ್ಮ ಮುಂಜಿ ಸಂದಣಿಸಿ ನಲ್ಲಣಿಸಲನ್ವಳಿನ ರಾವುಕರ್ನೆರಸು 


Fe 


ಗೊಂಡ ರಾತ್ರಿಯುಳ್ಳವನಾಗಿ, ತನ್ನ ಮಲಗುವ ಮನೆಯೆಲ್ಲಿ ಸ್ವಲ್ಪ ಕಣ್‌ಮುಚ್ಛೆರಲಾಗಿ, ಮೂರನೆಯಾನುದ 
ಎಚ್ಚರಗೊಳ್ಳುವ ಸಮಯಲ್ಲಿ ಆಗ ಇದ್ದ ್ಳಿದ್ದಂತೆಯೇ ಅರಮನೆಯಲ್ಲಿ ತಡೆಯಿಲ್ಲದೆ [ಒಂದೇ ಸಮನಾಗಿ] ಅನೇಕ 
ಬಗೆಯಾಗಿ ಅಳುತ್ತಿರುನ ಪ್ರೀಜನರೆ ಅಳುವಿನ ಡೊಡ್ಡ ಶೆಬ್ಬವ್ಯೂ ದಾಸಿಯೆರಾದನರು ಹೆಲುಬಿ ಹೆಂಬಲಿಸುತ್ತಾ ಎಡೆ 
ಗಳ ಮೇಲೆ ಬಡಿದುಕೊಳ್ಳುತ್ತಿರುನ ಶಬ್ದವೂ ಕೇಗಿವ ನೀರರಾಪ ದಾಸ ಸಮೂಹವು ಪ್ರಾಣತ್ಯಾಗ ಮಾಡುವುವ 
ಕಾಗಿ ಮಾಡುತ್ತಿರುವ ನೀರ ಪ್ರತಿಜ್ಞೆಯ ಶೆಬ್ಬವೂ ಅಡುವು. ॥ ೫೫ ॥ ಅಗ- ನೇಹ ಕಂಪಿಸುನಂಕೆ, ಬುದ್ಧಿಯು 
ಕಪಡುವಂತ್ತೆ ನುನಸ್ಸು ಹೆಣರುವಂತೆ ನಾಸುಜೀನನ ಅಣ್ಣನಾದ ಬಲನೀವನ ಕಿವಿಗೆ ಸಂಭ್ರಮ, ಕರುಣೆ, ದೈನ್ಯ; 
ಉಪ್ಟೀಗ, ಭಯೆಗಳಿಂದ ಕೂಡಿದ ಹಾ! ಹಾ! ಎಂಬ ಶಬ್ದವು ಮುಟ್ಟಿತು. ॥ ೫೬ ॥ ಅತಮುನೆಯ ಹೆಂಸಗಳಿಗೆ 
ಕಾಲ್ಗೆಜ್ಜೆಯ ಡೆನಿಗಳು ಗುಡುಗಿನ ದನಿಯನ್ನು ಕೇಳಿಷ ಹಾಗಿರಲಾಗಿ, ಪ್ರಾತಃಕಾಲಪ ಉತ್ಸವ ಗೀತೆಗಳು ಬಲ 
ರಾನುನಿಗೆ ಆಯ್ಯೋ! ಆಯ್ಯೋ ! ಎಂಬ ಶಬ್ದವಾಗಿರಲಾಗಿ, [ಅವನ್ನು] ಸ್ವಲ್ಪ ಕೇಳಿದನನಾಗಿ [ಆತನು ಗಾಬರಿ 
ಯಿಂದ] ಕಳವಳ ಗೊಂಡನು. ॥ ೫೭ ॥ ಆಗ ಇದೇನು ಇದೇನು ಎಂದು ಅತ್ಯಂತ ಸಂಭ್ರಮದಿಂಪ ४0०३ ४) ५ 
ಇದಿರನ್ಲಿದ್ದ ಬಾಗಿಲು ಕಾಯುನನನನ್ನು ಆ ವೃತ್ತಾಂತವನ್ನು ಕಿಳಿಮುಬರುನಂಕೆ ಕಳುಹಿಸಿ, ತಾನು ಕೂಡ ಆತಿನೇಗ 
ವಾಡ ಹೆಣ್ಜೆಯಿಂಪ ಅರನುನೆಯನ್ನು ಬಿಟ್ಟು ಹೊರಟು ನಡೆಯುತ್ತಾ ಅಲ್ಲಲ್ಲಿಯೇ ಗುಂಪು ಕೂಡಿ ಗುಜುಗುಜು 
ಶಬ್ದದಿಂದ ಕುದಿಯುತ್ತಿರುವ ಸಟ್ಟಿಣಿಗಕೆನ್ನೂ, ಸೆಕಿಹೊಕಿಯ ಶ್ರೀಮಂತರ ಮನೆಗೆ ನುಗ್ಗುವುಪಕ್ಳೆ ಉತ್ಸಾಹೆಗೊಳ್ಳು 
3,008 ಕಾಮುಕರೆ ಸಮೂಹನನ್ನೂ ಪ್ರತಿ ಬೀದಿಯಲ್ಲಿಯೂ ಯಾರೂ ಕಾಣಿಸಿಕೊಳ್ಳದಂತೆ ಗದರಿಸುತ್ತಾ ರಕ್ಷಣೆ 





೯ ४0४३४, 3 ವಿಯೋಗಂ 306 


ಸನ್ನೆದ್ಭರಾದ ಸಾಹಣಿಗಳುಮು ಸೂಳಃಂ ಸಾರೆಗೆ ನಡೆಯದಿರ್ನೆಡೆಯೊಳೆ ಬಲಿದು ಕಾಲ್ಲಾಪಿನಣಿನೆರಸು ನಿಂದ 
ಜಾನಡ ಮಡಗಜಂಗಳುನುಂ, ಪಸಾಯಿತರಿದಿರ್ಗವಂದು ಬಿನ್ನವಿಸಿ ಬಿನ್ನನಿನ್ನನೋಸರಿಸಿ ಕಡೆಗಡೆಯೊಳೋಡಿವರ್ನ 
ವಾರ್ತಾಫ್ರೇಸಿ ಪ್ರತೀಹಾಕರುಮಂ್ಯ ಓಳಿಗೊಂಡು ಮುಂಡೆಯ್ಸಿನಿಂದ ಬಲವಕ್ಕಣಿಡನಕ್ಕದಂಗರಕ್ಕರೆ ಫೆರವಿಯುಮ 
ನೀಕ್ಷಿಸುತ್ತುಮಂತರಂಗದೊಳ್‌ ಬಳಿವ ಬಹುವಿಧಾನುಂಗಳ ವನಿಕಲ್ಪವಿಸಲಶಾ ಫಳಂಗಳೆನಿಸಿ ರಾಜಾಂಗಣದೊಳತಿ 
ನಿಕಳಮಾಗೆ- 


ಬಸಿಅಂ ಮಾಣದೆ ನೋದಿಕೊಳ್ಳ ಜೆನೆಗಳ್‌ ಗೋಳೆಂಬಿನಂ ನಿಪ್ರಳಾ 

ಪಿಸುನತ್ಯಾಕುಳದಿಂ ಫೊರಳ್ವ ಪುಡಿಯಂ ಬಾಯ್ದೂಟಸ್ವಿನೆಂ ಫೊಯ್ದು ಫೊ 

ಳ್ಸುಸಿರ್ದೋಕೆಂತೆ ನಲುಂಬಿ ನಂಬಲಿನ ದಾಸೀವ್ನಂದಡಾಕ್ರಂದಡೊಳ್‌ 

ನಸುಗೇಳುತ್ತಿ ನಿಜಾನುಜಕ್ಮೆನ ಗುಣಪ್ರ ಖ್ಯಾತನಾಮುಂಗಳಂ | we 


ತೊಪಳಿಸಿ ತನ್ಮುನೇಬೆನುತೆ ६६००७) 8 ಮಾಣರೆ ಮುಚ್ಚಿ ಕೆತ್ಕುಸಿರ್‌ 


ಕೆಡಟುತುಮಾಟ ಮೆಯ 003) fs edd ४४8९० ನೂೊಂಗಳೆಂ 
ಪದಿಸಿದಿಕೇಟ? ಕಂಪಿಸುತೆ ಮೆಯ್ಮ! ಕಟಲ್ಲು ನೇಣಿಜಂ 


ದಪೊಲನುರ್ಕೆಗೆಟಿಟಕೆ ಲಾಂಗಲಿ ಮೂರ್ಛೆಗೆ ಸಂದು ಫೀಡಟಕಂ || ೫೯ 


ಯನ್ನು ನೀಡುತ್ತಾ ಓಡಾಡುತ್ತಿರುನ ತಳವಾರ ಮುಖ್ಯರಕನ್ನೂತನ್ಮು ತನ್ಮು ಮುಂಜಿ ಗುಂವುಕೂಡಿ ಜೀನನ್ನು 
ಹಾಕಲು ಉತ್ಸಾಹಗೊಳ್ಳುತ್ತಿರುವ ರಾವುತಕೊಡನೆ ಸಿದ್ಧರಾಗಿ ನಿಂತ ಕುದುಕಿಯ ಆಳುಗಳನ್ನೂ, ಕ್ರಮನಾಗಿ 
ಗೆಜಕಾಲೆಗೆ ಹೋಗದೆ, ಇದ್ನ ಸ್ಥಳದಲಿಯೇ ಸಿದ್ಧವಾಗಿ ४०९ ७४ ಸ್ಥೆ ಸೃದೊಡನೆ ಸೇರಿಕೊಂಡು ನಿಂತಿರುನ ಸರದಿಯ 
ಮುದ್ಣಾಕೆಗಳನ್ನೂ ಅರಮನೆಯ ಆಳುಗಳು ಇದಿರಿಗೆ ಬಂದು ನಿಜ್ಞಾ ಸನೆ ನಾಡಿ ಖಿನೆ ಖಿನ್ನರಾಗಿ ಪಕ್ಕಳ್ಳೆ ಹೋಗ 
ಲಾಗಿ, ಕಡೆಕಡೆಯಲ್ಲಿ ಓಡಿ ಬರುತ್ತಿರುವ ಸುದ್ದಿಯೆನ್ನು ತಿಳಿಸುವ ಬಾಗಿಲು ಕಾಯುನನರನ್ನೂ ११ ಸಾಲಾಗಿ ದಟ್ಟಿವಾಗಿ 
ನಿಂತಿರುವ ಬಲನಕ್ಕ-ಎಡಸಕ್ಳದ ಅಂಗರಕ್ಷಕರ ಸಮೂಹನನ್ನೂ ನೋಡುತ್ತಾ, ಮನಸ್ಸಿನಲ್ಲಿ ಬೆಳೆಯುತ್ತಿರುವ ಬಹು 
ವಿಢನಾಡೆ ಅನುಂಗಳನೆಂಬ ನಿಕ ್ನತನಾದ ನಿಷಲತೆಯ ಫಲವೋ ಎನ್ನುನಂತೆ ರಾಜಾಂಗಣದಲ್ಲಿ ನಿಕೇಸವಾದೆ 
ಗಲಜೆಯಾಗಲಾಗಿ-ಹೊಟ್ಟಿಯನ್ನು ಒಂಜೇ ಸನುನಾಗಿ ಬಡಿದುಕೊಳ್ಳುತ್ತಿರುವ, ದಿಕ್ಕುಗಳು ಗೋಳಾಡುವನ್ನು 
ಅಳುತ್ತಿರೆನ, ಅತ್ಯಂತ ದುಃಖದಿಂದ ಹೊರಳಾಡುತ್ತಿರುವ, ಬಾಯಿ ಹೂತುಹೋಗುವಸ್ಸು ನುಣ್ಣನ್ನು ಹೊಯ್ದು 
ಕೊಳ್ಳುವೃನ್ವಲ್ಪ ಹೇಳಿ ಹಾಗೆಯೇ! ಹಲುಬಿ ಹಂಬಲಿಸುತ್ತಾ ಇರುವ ದಾಸೀ ಸಮೂಹೆದೆ ಅಳುವಿನಲ್ಲಿ ಕನ್ನ ತಮ್ಮನ 
ಗುಣಗಳನೂ ಪ್ರಸಿದ್ಧವಾದ ಹೆಸರುಗಳನ್ನೂ ಸ್ವಲ್ಪ ಕೇಳುತ್ತಾ, ಬಲರಾಮನು "ಹೇ, ತಮ್ಮಾ' ಎಂದು ತೊಜೆಳಾಗಿ 
ಹೇಳುತ್ತಾ ಅಲ್ಲಿಗೆ ಬಾಯೆ ಮಾತು ನಿಂತು ಅರ್ಥೆ ಮುಚ್ಚಿ ಹೊರಕ್ಕೆ ಬಂದ ನಿಟ್ಟುಸಿರಿ (?) 8०७४ ಬಾಯೊಣಗಿ 
ಮಾಯೆನಾಗಲಾಗಿ, ಕಣ್ಣುಗಳು ಹೊಸ ನೀರಿಗೆ ४७0४४ ನಮೀನುಗಳಂಕೆ ತುಂಬಲಾಗಿ, ನಡುಗುತಾ ಮೈಮಕಿತು 
ಜೋಲಿ ಬಂಡು ಸೂತ್ರದ ಬೊಂಬೆಯಂತೆ ಸಡಿಲನಾಗಿ ನಿಶ್ಚಕ್ರಿಗೊಂಡು ಮೂರ್ಛೆಹೋಗುವೆನನಾಗಿ, ಬಹುಕಾಲದ 
ಮೇಲೆ [ಇದನ್ನು ಕಂಡು] ನರಿಚಾರಕರು ಸಂಭ್ರಮದಿಂದ ಮಾಡಿದ है ಕ್ಯೋನಜಾರದಿಂದೆ ಎಿಚೆ ತನನಾಗಿ "ಜಿ 
ಭುರುಸೋತ್ತೆನು ಇಡೇನನ್ನು ಮಾಡಿಜಿ? ಳೈಹಿಡಿದನರನ್ನು ಮೈಮಕೆಸಿ ಕೊಲುತ್ತಾಕಿಯೆ? ಹೇಳು? ಎಂಬುದಾಗಿ 
ಬರುವೆಸ್ನರೆಲ್ಲಿ ವಿಕಟಿನಾಡ ७४४३, ಒಡೆದುಹೋದ ಕಂರದೆ ಗುಹೆಯಲ್ಲಿ ಬರುತ್ಕಿರುನ ಗೆಡ್ನದಸ್ಥರೆ. ಮುಚ್ಚಿದೆ 


26 


303 ನರ್ಥನಾನ ಪುರಾಣಂ 


ಫರಿಜನಸಂಭ್ರಮಕೃತ ಹಿನು | ಕರಣದಿನೆಟ್ಟ ುತುನುಕಟಿದೇನೆಂ ಕೆಗಟ್ಟತ್ಕಿ 
ಪುರುಷೋತ್ತಮ ನುಜಯಿಸಿ ನಿಡಿ | ನರನಿಟವುನೆ ನೇಟ್‌ನುತ್ತುನೆಯ್ಬೆರ್ಬಿಕೆಗಂ ॥ ೬೦ 


ವಿಕಳಾಕ್ರೋಶ ನಿಶೀರ್ಣಕಂರಕುಹೆರಾಸ್ತರ್ಫೋಷ ಮುಕ್ತಾಸ್ಫಮು 

ಚ್ವಕುಜಾಲಂಬನನೋಡೆಹಾರೆ ಚರಣನ್ಯಾಸಕ್ತಸೇತ್ರಂ ವಿಕೀ 

ರ್ಣ ಕರಾಸ್ಸಾಳ ಪದೋಜ್ಛಿತ ತ್ರಿಳಿ ಸೌಭಾಗ್ಯೋದರೆಂ ನ್ಯಗ್ರಕಂ 

ಚುಕಿ ಸಂಧಾರಿತಗಾತ್ರಮಿರ್ದುದಿದಿಕೊಳ್‌ ನಿಭ್ರಾಂಕನುಂತಃಪುಕಂ || ೬೧ 


ಅಡಲ್ಲಡೆಯುನುಡಿಗಡಿಗೆ ಪೊಡನಿಯೊಳ್‌ ಸೊಡೆದುಕೊಳ್ಳ ರಭಸಡೊಳ್‌ ಪೊಕಿಡ ಪುಡಿಯೆನೊಡನೊಡಸೆ 
'ಬೆನುಕ ಬಿಂದುಗಳ ನಾಂಡೆ ಮುಂದೆಯ್ಸಿದಟ್ಸ್‌ ಸೆಟಕೊಳಿಡಿದು ಜೆಡೆಗೊಂಡು ನಗೆನೊಗಮುನಾಗಳಾಗಳೆ ಕಟಂಗಿಸಿ 
ನುಸಿಯ ಕುಂಚಿಗಳೆನಿಸಿ ನೊಸಲಂ ಮುಸುಂಕಿದಳಕನಲ್ಲರಿಗಳೊಳ) ದೊನೆಯೊಳ್‌ ६03, ಪಾನಿನಂದದಿಂ ನಿಡು 
ಮುಡು ಮಿಡುಂಕಿ ಪುಡಿಯೊಳ್‌ ಫೊರಳ್ವರಭಸೆದೊಳ್‌ ಸೊಕೆದು ಪಕ್ಕಜೊಳಿರ್ಕೆಗೊಂಡು ತಕಿಣಫಣಿಕೆನುಣಿಯಂ ಬಿಡಿ 
ಪಿಡಿಡುರುಳೆ ಬಕೆಸೆಟಿನ ಸೋಗೆಯೆಂತೆ ಗೋನ್‌ತೆಗೆಯೆ ಬಿಟ್ಟು ಅಂಬಿಸುನ ಸೋರ್ಮುಡಿಯೊಳಂ ಆಗಳಾಗಳು 
ಜೆಯಿಸುನ ನೈಥಢನ್ಯಸಂಧ್ಯಾಮುಖದೊಳಳನಟ್‌ದುಕೋರುಹ ರೆಥಾಂಗದಂಸಕಿಯೆ ನನೆನದಿಂ ತಪ್ಪಿ ಬಿಟಿ ಬಿಸಕಬಳ 


ಬಾಯಿ, ಡೊಡ್ಡ ಕುಚಗಳಿಗೆ ಅನಲಂಬಿಸಿಕೊಂಡು ಹೆರಿಡು ಬಿದ್ದಿರುವ ಹಾರಗಳು, ಕಾಲುಗಳಲ್ಲಿಯೇ ಸೆಟ ಕಣ್ಣುಗಳು, 
ವಿಶೇಷನಾಗಿ ಕೈಗಳನ್ನು ಬಡಿಯುನ್ಪಡು, ಕಾಲುಗಳನ್ನು ಎತ್ತಿಹಾಕುವುದು, ಪ್ರಿವಳಿಗಳು ಮೂಡಿರುನ ಮಂಗಳೆ 
ಳರನಾಡ ಹೊಟ್ಟೆ ಭಯಗೊಂಡ ಕಂಚುಕಿಯಿಂದೆ ಪ್ರಯೆತ್ನಪೊರ್ನಕನಾಗಿ ಹಿಡಿದಿರಿನ ನೇಹ. ಇವುಗಳಿಂದ 
ಅಲ್ಲೋಲ ಕಲ್ಲೋಲನಾಷ ಅಂತಃಪುಕವು ಇದಿರಿನಲ್ಲಿ ಕಾಣಿಸಿತು. ॥ ೫೮-೫೯-೬೦೬೧ ॥ ಅದೂ ಅಲ್ಲ, ಆಗಾಗ 
ಭೂಮಿಯ ಮೇಲೆ ಹೊಡೆದು ಕೊಳ್ಳುವ ರಭಸದಲ್ಲಿ ತುಂಬಿಕೊಂಡಿರುವ ಧೂಳನ್ನು ಆಗಾಗಲೇ ४80) ಹನಿಗಳು 
ನೆಫೆಸಲು ದಟ್ಟಿನಾಗಿ ಮೆತ್ತಿಕೊಂಡ ಕೆಸಂನಲ್ಲಿ ಸೇರಿ ಜಡೆಗಟ್ಟಿ, ನಗುಮುಖವನ್ನು ಆ ಕ್ಷಣದಲ್ಲಿಯೇ ಕಪ್ಪಾಗಿ 
ಮಾಡಿನ ಮಸಿಯ ಕುಂಚಗಳೋ ಎನ್ನುವಂತೆ ಹಣೆಯನ್ನು ಮುಸುಕಿರುವ ಮುಂಗುರುಳುಗಳ ಸಮೂಹೆದಿಂದಲ್ಲೂ, 
ಬೆಂಕಿಯಲ್ಲಿ ಬಿದ್ದ ಹಾನಿನಂಕೆ 0909 ಒಡ್ಡಾಡುತ್ತಾ ಧೂಳಿನಲ್ಲಿ ಹೊರಳಾಡುವ ರಭಸದಲ್ಲಿ ತೆಕ್ಳೈಹಾಕಿಕೊಂಡು 
ನಳ್ಳದಲ್ಲಿ ಆಕ್ರಯಸಡೆಡ ಯುನಕಳಾದ ನಾಗಸ್ರ್ರೀಯನ್ನು ಹಿಡಿದು ಉರುಳಿಕೊಂಡುಬರುನಂತೆ ಎಳೆಯುತ್ತಿ 
ಕನ ನವಿಲಿನ ಹಾಗೆ ಕುತ್ತಿಗೆಯನ್ನು ಪಕ್ಕಕ್ಕೆ ಬಿಟ್ಟು ಸುದೀರ್ಫಿನಾಗಿ ಬಿಚ್ಚಿದ ಮುಡಿಯಲ್ಲಿಯ್ರೂ ಆಗಾಗ 
ಹುಟ್ಟುನ ನೈಭನ್ಯಡ ಸಂಧ್ಯಾಕಾಲದಲ್ಲಿ ಶಕ್ತಿಗುಂದಿದ ಮೊರೆಯೆಂಬ ಚಕ್ರವಾಕ ವಂಸತಿಗಳ ಬಾಯಿಂದ 
ड0 ಕೆಳಕ್ಕೆ ಬಿದ್ದ ಕಮಲದ ದಂಟೋ ಎನ್ನುವಂತೆ ಥೂಳಿನಲ್ಲಿ ಜೋಲಾಡುತ್ತಿರುವ ಮೇಲು ಹೊದಿಕೆಯ 
ಕೇಸ್ಮೆಯ ಸೆರೆಗಿನಲ್ಲಿಯೊ, ತನ್ನ ಮನಸ್ಸಿನಲ್ಲಿ ಸುಕ್ಷೇಮನಾಗಿದ್ದ ಪ್ರಿಯನೆಂಬ ನಿಧಿಯನ್ನು ಯನಮುಕೆಂಬ ಕಾಯೆ” 
ಸಾಧಕನು ನಂಚಿಸಿ ಎತ್ತಿಕೊಂಡು ಹೋಗಲಾಗಿ ಅತ್ಯಂತರೋಷಗೊಂಡು ನೆಲದಮೇಲೆ ತನ್ನನ್ನು ಅಪ್ಪಳಿಸಿ 
ಕೊಳ್ಳುತ್ತಿರುವ ತೋಳುಗಳೆಂಬ ಸರ್ನಗಳು ತಮ್ಮ ಬಾಯಿಂದ ಹೊರಣಿಲ್ಲುತ್ತಿರುನ ತಣ್ಣನೆಯ ನಿಷ 
ಸಮೂಹದ ದನಿಯೋ ಎನ್ನುವಂತೆ ಕೈಗಳಲ್ಲಿ ಧ್ವನಿಮಾಡುತ್ತಿರುನ ಒಡೆದ ಕೈಬಳೆಗಳ ಸಮೂಹೆದಲ್ಲಿಯೂ"ಹೇಗಾ 
ಸರೂ ಈ ಮುಗ್ಳ ಬಾಲಕಿಯರು ನನ್ನ ಶಕ್ತಿಗೆ ಒಳಗಾಗಿದ್ದಾಕ್ಕಿ ಇನ್ನು ಇವರನ್ನು ನನ್ನ ನಿನೋನಕ್ಳೆ ಕಳ್ಳ 
ಜೇಟಿಯನ್ನಾಗಿ ಮಾಡುತ್ತೀಫೆ' ಎಂಬ ಹೆಟೆದಿಂದ ಲಕ್ಷ್ಮಿಯೆಂಬ ಬೇಡಳು ಸೆಳೆದು ಬಿಗಿದ ಬರೆಯ ಹೆಗ್ಗಗಳಿವು 


೯ ಬಳಾಚ್ಚುತ ನಿಯೋಗಂ 30% 


ಮಾಕಿಯೆನೆ ಮೊಳಿಯೊಳೆಟದ್ವ ಮೇಲುದಿನ ದುಗುಲದ ಸೆಟಂಗಿನೊಳಂ, ಆತ್ಮಾಂತರೆಂಗಡೊಳ್‌ ನದುಳಮಿರ್ಸೆ ನಲ್ಲ 
ಭನಿಧಾನಮಂ ४०४) ಕೃತಾಂತನಾಥಕಂ ನೆಗಪಿ ಕೊಂಡುಯ್ಯೆ ಕಲ್ಲನೆ ಕನಲ್ಲು ನೆಲಡೊಳನ್ಪಳಿಸಿಕೊಳ್ಳ ಭುಜ 
ಭುಜಂಗಮಾಗಳಾನನದಿನುಚ್ಛಳಿಪ ಗರಳಶೀಕರಪ್ರುಕರಮೆನೆ ಕರದಿನಲ್ಲುಗುವ ಭಗ್ಗಕರವಳಯ ಸಂಕುಳಂಗಳೊಳೆನೆಂ 
ತಾನುನೊ ಮುಗ್ಯಬಾಳಕಿಯರಳನಿಗೊಳಗಾದವಿನ್ಲಿವರನೆನ್ನಬಿನದಕ್ಕೆ ತಕ್ಕ ದೀನಮಂ ಮಾಲಕ್ಸಿನೆಂಬ ಚಲದಿಂದ 
ಲಕ್ಷ್ಮಿಯೆಂಬ ಶಬರಿ ಬರಿ ತೆಗೆದು ಬಿಗಿದ ಬರೆಯ ನೇಣ್ಣಳೆಂಬಂತಂತರ್ನೀಘೊರ್ಣಿತಾಪೂರ್ಣನುನ್ಯುವೇಗದೊಳ್‌ 
ಬೀಗಿ ಬಿರಿವಂತೆ ಗಗ್ಗರಿನ ಕೊರರೊಳುಬ್ಬರಿಸಿ ಪೊಕೆದ ಸೆಕಿಗಳೊಳ ನಿಜಡಪಳಮುಗ್ಳಭಾನನುನೆ ಕೊಂಡಾಡಿ 
ಮುಡ್ಗುಮಾಡುಸೋನನಂ ಕಳಿರೊಡೊಡನಟ್‌ದೆ ನಿಕೋಚನ ವಿಳಾಸ ಲಕ್ಷ್ಮಿಗಾಸನ್ನ ಬಾಂಧವಪ್ರೀತಿಯಂ ನೇತ್ರ 
ಪುತ್ರಿಕೆಗಳಿತ್ತ ಸದ್ಯಸ್ತಿಕೋಡಕಸ್ರಸರಮೆನೆ ಕುಚಕೂಟಜೊಳ್‌ ಕಜಕಿನ ಕಜ್ಜಳ ನುಳೀಮುಸಾನಳ್ಳಬಾಷ್ಟುಜಳ 
ಹೊಳ ಮುನಿಡಂಕಿಕೊರ್ನೊಡರೆ ಲೊಕಾಂತರಕ್ಕೆ ಫೋದ ನಿಜಜೀವಿಕೇಶ್ವರನ ಬಟಾಸಲ್ವ ಬನಸೆಯಿಂ ನೋಬಟಃ 
ಯನಟಿಸಿ ವರಿವಂತೆ ನಿಮಿರ್ವ ಬಿಸುಸುಯ್ಲುಳೊಳಂ, ಅಳನಿಗಟದ ಕರುಣರಸೆ ತರಂಗಿಣಿಯ ಪೂರೆದೊಳ್‌ಮೂಡಿ 
ಮುಚ್ಯಾಡುನ ತತ್ಸ್ಯಯಂಸ್ರಭಾಸ್ರಭೃತಿ ಶುಡ್ಗಾಂತಕಾಂತೆಯೆರೆ ನಡುನೆ ಚಂನಕ ಪ್ರತತಿಗಳ ಮುಧ್ಯದೊಳಿರ್ದ 
ಸಟ್ಟಿರಣಸಂಚಯೆದಂತೆ ಕೆಡೆದಿರ್ದ ನಿಜಾನುಜನ್ಮನ ಕಳೇವರದ ಕಾಲಮೊದಲೊಳ್‌ ನೊಟು 


ಹಾಹಾ ಮುನುಕುಲನುಂಡನ | ಹಾಹಾ ಸುರ ಖಚಕೆ ಮನುಜ್ಸಿಚೂಡಾರೆತ್ನಾ 


ಹಾಹಾ ಗುರುಜನನತ್ಸಳ | ಹಾಹಾ ಬುಧೆ ಬಂಧು ವಂದಿ ಕಳ್ಳಮಹೀಜಾ || ೬೨ 
ಮನಡೊಳ್‌ ನೀಂ ಮುಳಿದೆರೆನಟಿ | ನನೊಸೆದರಂ ಕಾನನೆಂಬ ನಚ್ಚಿನ ಜನನುಂ 
ನಿನಗಮಸಿಯೇಟಃನವನಾ | ದನೆ ಕಮ್ಮನೆ ಪಿಡಿನ ಕೆಯ್ದುವುಂ ಪಾನಾಯ್ತೇ ॥ ೬2 


ಎನ್ನುವಂತೆ ಹೃಡಯದಲ್ಲಿ ಬೊಬ್ಬಿಡುತ್ತಿಕುನ ಅಖಂಡ ದುಃಖನೇಗದಲ್ಲಿ ತುಂಬಿಕುಳುಕುನಂತೆ ಗಡ್ಡದ छू 
ಮಾಡುತ್ತಿರುವ ಕಂರನಲ್ಲಿ ಉಬ್ಬಿಕೊಂಡು ವ್ಯಾಪಿಸಿರುವ ಸೆಕೆಗಳಿಂಡಲೂ, ತನ್ಮು ಚಂಚಲನಾನ ಮುಗೃಭಾನ 
ವನ್ನೇ ನೆಚ್ಚಿ ಮುದ್ದಾಡುನ ಪ್ರಿಯಕರನು ಸಾಯಲಾಗಿ ಅನನೊಡನೆಯೇ ವಿನಾಶನಾಡ ಕಣ್‌ಗಳ ಸೌಂದರ್ಯ. 
ಲಕ್ಷ್ಮಿಗೆ ಸಮೀಪ ಬಾಂಥವ್ಯದ ಪ್ರೀತಿಯನ್ನು, ಕಣ್ಣಿನ ವಾನೆಗಳು ಸತ್ತನನಿಗೆ ಕೊಡುವ ತಿರೋದಕವನ್ನು ಕೊಡು 
ತ್ರಿನೆಯೋ ಎನ್ನುವಂತೆ, ಕುಚನೆಂಬ ಬೆಟ್ಟಿದನೇಲೆ ಕರೆಯುತ್ತಿರುವ ಕಾಡಿಗೆಯ ಕಪ್ಪಿನಿಂಡಕೂಡಿಡ ಕಣ್ಣೇರಿ 
ನಲ್ಲಿಯೂ, ಕೋಹಿಸಿದನನಂತೆ ಒಂದೇ ಸಲಕ್ಕೆ ಪರಲೋಕಕ್ಕೆ ಹೋದ ತನ್ನ ಸಪ್ರಾಣಪ್ರಿಯನ ಹಿಂಜಿಯೇ ಹೋಗ 
40600) ಬಯೆಕೆಯಿಂಡದ ಹೋಗುವ ಮಾರ್ಗನನ್ನು ಹುಡುಕಿ ಓಡುವಂತೆ ಸುದೀರ್ಥೆನಾದ ನಿಟ್ಟುಸಿರುಗಳಲ್ಲಿಯೂ, 
ಮಿತಿಮೀರಿದ ಕರೆಣರಸದ ತೊರೆಯ ಪಫೂರ್ಣಸ್ರವಾಹದಲ್ಲಿ ಮೂಡಿ ಮುಳುಗುತ್ತಿರುವ ಆ ಸ್ವಯಂಪ್ರಜಿಯೇ 
ಮೊದಲಾದ ಅಂತಃಪುರಸ್ರ್ರೀಯರ ನಡುನೆ ಸಂಪಿಗೆಗಳ ಮಧ್ಯದಲ್ಲಿ ಇದ್ನ ದುಂಬಿಯ ಸಮೂಹದಂತೆ ಕೆಳಗೆ: ಬಿದ್ದಿದ್ದ 
ತನ್ನ ತಮ್ಮನ ಹೆಣಡೆ ಕಾಲ ಬಳಿಯಲ್ಲಿ ಬಿದ್ದು ಹಾ! ಹಾ! ಮನುನಂಶಡೆ ಅಲಂಕಾಕಪ್ರಾಯನೇ, ಅಯ್ಯೋ! 
ಅಯ್ಯೋ | ದೇವಕೆಗಳು ಗಂಥರ್ನಕು ಮಾನನರಲ್ಲಿ ಚೂಡಾರತ್ನದೆಂಕಿರುವನನೆ ಹಾ! ಹಾ! ಗುರುಜನರಲ್ಲಿ 
ಫಾತ್ಸಲ್ಯವುಳ್ಳನನೇ, ಅಯ್ಯೋ I ಅಯ್ಯೋ ನಿದ್ವಾಂಸರಿಗೆ ಬಂಧುವಾಡವನೇ, ವಂದಿಗಳಿಗೆ ಕಲ್ಬವೃಕ್ಷನಾಪವನೇ 
ನಸು ನುನಸ್ಸಿನಲ್ಲಿ ಕೋಪಗೊಂಡನರೆನ್ನು ಯಮನು ಕೊಲ್ಲುತ್ತಾನೆ, ಪ್ರೀತಿಸಿದವರನ್ನು ರಕ್ಷಿಸುತ್ತಾನೆ ಇಂತಹ 
ಅಚ್ಚು ಮೆಚ್ಚಿನ ಯಮನೂೊ ಕೂಡ 887 ಕತ್ತಿಯೆ ಗಾಯೆ ಮಾಡುನನನಾದನೆಳಿ (ಕೊಲ್ಲುವನನಾದನೆ?) ಹೇ 
ತಮ್ಮಾ ಹಿಡಿದ ಆಯುಢವೇ;ಹಾನಾಯಿಕೆ ? ॥೬. ೨-೬೩ ॥ ಆಯ್ಯೋ | [ನೀನು] ರಾಜನಿಗೆ ಉಚಿತವಾದ ಸುಖದಲ್ಲಿ 


३09 ವರ್ಧಮಾನ ಪುರಾಣಂ 


ಬಳನೆಂ ರಾಜ್ಯೋಚಿತ ಸುಖ | ದೊಳೆಲ್ಲಿಯುಂ ಪಿಂದುಗೆಯ್ಯಲಳ*ಯನನೆಯೆನೇಂ 
ಗಳೆ ಷರೆರೋಕಡ ಸುಖವ | ಗ್ಲಳೆಮೇಂ ಬಟಪಿಂಜೆ ಪಿಂದುಗೆಯ್ದೆದು ಗುಣಮೇ ॥ W 


ಎಂದು ಮಾಣಜಿ... 


ಗರುಡಿಯೊಳಾರೊಳಿನ್ನಳನಿ ಮಾಡುವೆನಾಕೊಡನೇಟಃ ಕೋಲುನೆಂ 

ಕರಿತುಕಗಂಗಳಂ ನೆಗುನೆನ್‌ರೊಡೆ[ನಾಕೊಡ] ನಣ್ಣ ಮೆಚ್ಚಿದಂ 

30 ४089०) 0३)० ನುಡಿನೆನಾರೊಡನಾಡುನೆಕಕ್ಟಟಾ ಸಹೋ 

ಡಕೆನೆನೆನಾದನಂ ಬಿಸುಟು ಕೆನ್ಮುನೆ ಕನ್ಮುನೆ ನೋಗಲಕ್ಸುಮೇ || [Ny 


ಇಜಿ ಗಂಥದ್ವಿಕಡೋತ್ಳರೆಂ ಕಳಿಪಿದೆಂ ಗೌಡಂ ಜಪೊದ್ರಿಕ್ಟನಿಂ 

3४ ನಾಜಿವ್ರಜನುಟ್ಟಿದೆಂ ನಿನಗೆ 9१४० ಮಾಗಥೆಂ ಜೀನೆ ನೋ 

80 ८0 ಕೆಯ್ಬೊಳ್ಳುವು ಭೀರುಗಳ್ಗಭಯನುಂ ನೀೀನೀಯದಿಂತಿರ್ಪದೊ 

ವೃಜಿಲೋ ಕೇಶವ ನೇಟ್‌ನುತ್ರೊಡಆನಂ ಬಾಯಿಟ್ಟು ಸೀರಫ್ವಜಂ ॥ ६६ 


ನಾರಿಯ ನಿನ್ನ ಲೆಂಕರೆಜಿ शेड 8069 ಮಾಣಿಸೆಂ ಗಳಾ 

ಬಾರಿಸು ನಿನ್ನ ಕಂಟರಣೆ ಪೊಲಡುಗೆಯೆ ಪರೆಯ್ಯೆ ನಿನ 

ಯ್ಲಾರೆಡೆ ನೆಂಡಿಕಂ ನಿರಿಸು ಬಿಟ್ಟಿಸರಿಂಕಿದೆ ನೋಡೆ ಜೀನನುಂ 

ಕಾರೆಣಮಿಲ್ಲದೆಂತುಸಿರದಿರ್ಪುಮು ತಕ್ಕುದಿಡೆಲ್ಲು ತನ್ಮುನೇ ॥ ೬೭ 





ಎಲ್ಲೆಲ್ಲಿಯೂ ಈ ಬಳಲಾನುಸನ್ನು ಹಿಂದಕ್ಕೆ ಹಾಕಲು ಕಿಳಿಯದನನ್ನು, ಅಯ್ಯೋ, ಈ ಸರೆರೋಕದೆ ಸುಖವು 
(ಮಾತ್ರ) ದೊಡ್ಡಡೇನಯ್ಯಾ ? [ನನ್ನನ್ನು] ಬಲನಂತವಾಗಿ (2) ಹಿಂದಕ್ಕೆ ಮಾಡುವುದು ನಿನಗೆ [ಉಚಿತವಾದ] 
ಗುಣನೆ? ೬೪ ಹೀಗೆಂದು ಅಲ್ಲಿಗೇ ಬಿಡಿ. ಗಕುಡಿಯೆ ಮೆನೆಯಲ್ಲಿ ನಾನು ಇನ್ನು ಯಾಕೊಡಕೆ ಸಾಹೆಸನನ್ನು 
ಮಾಡುನೆನು? ಯಾರೊಡನೆ ಆಫೆ ಕುಮುಕೆಗಳನ್ನು ಹತ್ತಿ ಪ್ರದರ್ಶಿಸಲಿ ? ಯಾರೆ ಜೊತೆಯಲ್ಲಿ ನಗಲಿ? ಅಣ್ಣಾ, 
ಸೆಕೆಗೆ ಮೆಚ್ಚುಗೆಯಾದ ನುಸಸ್ಸಿನ ಇಷ್ಟವನ್ನು ನಾನು ಯಾಕೊಡಫೆ ಹೇಳೆಲಿ ? ಯಾಕೊಡನೆ ಆಟಿನಾಡರಿ? 
ಅಯ್ಯೋ, ತಮ್ಮಾ, ಅನಾಥನಾದ ಸೋಪರೆನನ್ನು ಕೈಬಿಟ್ಟು ಸುಮ್ಮನೆ ಹೊರಟು ಹೋಗುತ್ತಾಕಿಯೆ? ॥ ೬೫ ॥ 
"ಇನೊ! ಇದು ನುಜ್ಞಾಕೆ, ಗೌಡರಾಜನು ಕಳುಹಿಸಿದ್ದಾನೆ; ಇಗ್ಲೊ ಗಾಳಿಯೆನ್ನೊ ನಿಸುವ ಈ ಕುಡುಕಿಗಳೆ 
ಸೆಮೂಹೆನಿಣೆ, ನಿನಗೆ ಭಯಗೊಂಡ ಮಾಗಧನು ಕಳಿಹಿಸಿದ್ದಾನೆ; ಸ್ವಾಮಿ, ನೋಡು, ಸ್ವೀಕರಿಸು ಅಂಜುನನರಿಗೆ 
ಅಭಯೆನನ್ನು ನಿೀಡು, ನೀನು ಕೊಡನಿ ಹೀಗಿರುವುು ನಿನಗೆ ಒಪ್ಪುವೆದಿಲ್ಲ ಎಕೊ ಕೇಶನ! ಹೇಳು' ಎಂದು ಹಲ 
ಫೈಜನಾದೆ ಬಲರಾ ಮನು ಬಾಯಿ ಬಾಯಿ ಬಿಟ್ಲು ಒದೆರಿಕೊಂಡನು, | ೬೬! ಸೆರದಿಯೆ ನಿನ್ನೆ ಸೇವಕರು 
ಸತ್ತು ಹೋಗುತ್ತಾಕ್ಕೆ, ಅಯ್ಯೊ | ಫಿಲಿಸ್ಕ್ಳು ಅಯ್ಯಾ, ನಿನ್ನೆ ಫೆಂಟಿಿ ಅಗ್ಗೊ ಮಾಡಬಾರಡುವನ್ನು ಮಾಡು 
ತ್ರಾಕಯ್ಸಾಅಡನ್ಸು ನಿವಾರಿಸು; ಸ್ತೋತ್ರ ಮಾಡುನ ನಿನ್ನ ಹೆಂಡಿಕುಇಗೋ ನೋಡು ಜೀವನನ್ನು ಬಿಡುತ್ತಿದ್ದಾಕ್ಕಿ 
ಅವರೆನ್ನು ಉಳಿಸು; ತಮ್ಮಾ, ಕಾರಣನಿಲ್ಲಡೆಯೇ ಹೀಗೆ ನೀನು ಮಾತನಾಡದಿರೆವುದು ಯೋಗ್ಯವಾದುನಲ್ಲ, 
೬೭ ಹೀಗೆಂದು ವುಕಃ ತನ್ನೆ ತನ್ಮುನ ಸಹನೆಯ ನಡನಳಿಕೆಯನ್ನೂ ಅದರೆ ಜೋಡಿಯಾಗಿದ್ದ ಪ್ರೇನುಡೆ 


೯ ಬಳಾಜ್ಯುತ ವಿಯೋಗಂ 508 


ಎಂಡು'ಮತ್ತಂ ತನ್ನೆತಮ್ಮನ ಸೈಕಣೆಯ ಸಲ್ಲೆಯಂ ಜನರೆಯೊಲವಿನ ಗುಣಂಗಳಂ ನೆನೆದು ಬಗೆಬಗಿನೆೊ 
'ಡರೊಡೆನಂತಾಗೆ ನಿಲಲಾಜಜಿ ನೆಟನನಟಯನಂತು ನೋಯಿಸುನ ತನ್ನ ನುಡಿಗೊಡನೊಡಕೆ ಬಿರಿನ ನರಿಜನೆಂ 
ಗಳಂ ಕಡಲ್ವರಿನೆ ಕಣ್ಣೀರ ಪೂರಡೊಳ” ಮುಲುಗಿಡೆನೆವೊಆಕಿಯನಾನಲಾಅದಳನಟ್‌ದ ಕಣ್ಣಳಿಂ ಕರುಣರಸನುನೆ 
ಕೊಪುಗೊಳಿಸಿ ತೋುನಂತಿರೆತಿಕೃ್ಕತಣ ಭಾನದಿಂ ನೋಡಿ 


ಕೆಳೆಯೆ ನನಾಯಿತರ್ಕಳಿರ ಸಚ್ಛಿನ ಲೆಂಕರಿರಾ ಸೆಗಚ್ತಿಯಾ 

दूं ४8 ಮಹಾಧಿಪತ್ಯದ ಚಮೂನರಿರಾ ನೆಸರ್ವೆತ್ತ ನಿಮ್ಮ ನಿ 

ಮ್ಮಳನಕಟಿತ್ತವೋಯ್ತು ಮುನುನಂಶನುಹಾನಿಧಿ ಸೂಟ್‌ನೋಗೆ ದು 

ರ್ವಳ ಮನರಾಗಿ ಮಿಳ್ಮಿಳನೆ ನೋಡತುಮಿರ್ಪುಜಿ ಕೋಗರೆಂಡದಿಂ ॥ 6 


ಫೊಗಳ್ಳೊಡನೂವ ಬೇಡಿದೊಡನೂನ ಕನಲ್ಲೊಡನೊನ ಮೇಳದಿಂ 
ತೆಗೆಕ್ಲೊಡಮೂನ 88१ 776९6 ಗಳಾ ಮುನಿಜಿನ್ನುಮುಂ ಬಿಡಲ್‌ 
ಬಗೆದನಿದಲ್ತಿ ನಿಮ್ಮ ಸಮಯಂ ತಿಳಿಪಿಂ ಮೊಗನಿತ್ತು ನೋಡಿಸಿಂ 
ನಗಿಸಿಮೆನುತ್ತಿ ಗೋಳಿಡಿಸಿದಂ ಮಿಗೆ ಮೇಳದೆ ನಂದಿವೃಂದಮಂ I ೬೯ 


ಮಸಕದಿನೆಯ್ದಿ ಕೇಸರಿಯನಿಕ್ಳಿಡ ತಕ್ಕನದಾರ್ಗೆ ನೆಚ್ಚಿ ಬ 
ಚ್ಲೆಸಿದಯಿಕಿತ್ತಿ ನರ್ವತನುನಾಂತಳನೆಂ ಫೊಗಲ್ಟನ್ನೆದಾಕನು 





ಗುಣನನ್ನೂ ४०3, ಮತ್ತೆ ಜ್ಞಾಪಿಸಿಕೊಂಡು ಹೆದಯೆವು ನಿದೀರ್ಣವಾಗಿ, ಜೇಹೆವು ಒಡೆದು ಹೋಗುನಂತಾಗಲ್ಲು 
ನಿಂತುಕೊಂಡಿಕಲಾರಡೆ, ಬೇಕರಿಯ ಸಹಾಯನನ್ನೂ 3००४४, ಎಲ್ಲರನ್ನೂ ನೋಯಿಸುತ್ತಿರುನ ತನ್ನ 
ಮಾತುಗಳನ್ನು ಕೇಳಿ, ತನ್ನ ಜೊತೆಯಲ್ಲಿಯೇ ಹೃಷಯ ಬಿರಿಡುಹೋಗುವಂತಿರುನ ಸೇವಕರನ್ನು, ಕಡಲಿನಂಕೆ 
ಹೆರಿಯುನ ಕಣ್ಜಿೀಕೆನೆ ಪ್ರನಾಹೆಡೆಲ್ಲಿ ಮುಳುಗಿಹೋದ ಕೆನ್ಸೆಗಳ ಭಾರನನ್ನು ಧರಿಸಲಾರಡಿ ಶಕ್ರಿಗುಂದಿಷೆ ಕಣ್ಣು 
ಗಳಿಂದ ಕರುಣರಸನೇ ಮೈನೆತ್ತು ತೋರುನಂಕೆ ಮಃಖಭಾನದಿಂದ ನೋಡಿ ಗೆಕೆಯೆರಾಡ ಅಕೆ 
ಮನೆಯ ಸೇವಕಕೇ, ನಂಬಿಕೆಯ ಆಳುಗಳ ಪ್ರಸಿದ್ಧರಾದ ಭಟಿಕೇ, ಸಾಮ್ರಾಜ್ಯದ ಮಂತ್ರಿಗಳೇ, ಸುಪ್ರ 
ಸಿದ್ದವಾಪ ನಿಮ್ಮ ನಿಮ್ಮ ಸಾಹೆಸವು ಎಲ್ಲಿ ಹೋಯಿತು? ಅಯ್ಯೋ, ಮನುನಂಶದ ನುಹಾನಿಧಿಯೆಂತಿದ್ದೆ 
ಶ್ರೀ ಕೃಷ್ಣ-ವಾಸುಜೀನನು ಸತ್ತುಹೋಗಿರಲಾಗಿ ನೀನೆಲ್ಲಾ ಧುರ್ಬಲನಾಜ ಮನಸ್ಸುಳ್ಳನರಾಗಿ ಕೆಲಸಳ್ಳೆ 
ಬಾರೆಪವರೆಂತೆ ಪಿಳಿ ಪಿಳಿ ನೋಡುತ್ತಾ ಇರುವುಡೀ? ॥ ६७० ॥ ಹೊಗಳಿದರೆ ಬಹೆನಾಕನಮಾಡುನ್ಯ ಬೇಡಿ 
ದಕೆ ದಾನನಾಡುವ, ಕೋನಗೊಂಡರೂ ಕೊಡುವ, ಪರಿಹಾಸಕ್ಕಾಗಿ ತಿರಸ್ಕರಿಸಿರೂ ಕೈಯೆತ್ತಿ ಕೊಡುವೈ 
ನಿಮ್ಮ ಮಹಾರಾಜನು [ಈಗ] ನಿಶಕ್ಕಯ್ಯಾ, ಕೋನಿಸಿಕೊಂಡು ನನ್ನನ್ನೂ ಮೊರಮಾಡಲು ಯೋಚಿಸಿರು 
ವನು? ಈ ಸಮಯದಲ್ಲಿ ನಿಮ್ಮ ಅನಸರನನ್ನು ಆತನಿಗೆ ತಿಳಿಸಿರಿ ಮುಖ ಕೊಟ್ಟು ನೋಡುನಂತೆ ಮಾಡಿರಿ 
ನೆಗಸಿರಿ-ಎಂದು ಹೇಳಿ, ಜೊಕೆಯೆ ವಂದಿಗಳ ಸಮೂಹವನ್ನು ನುತ್ತೆ ಅಳುನಂತೆ ಮಾಡಿದೆನು. ॥೬೯॥ 
ನಮುಹಾಕೋಷದಿಂದ ಹೋಗಿ ಸಿಂಹನನ್ನು ಕೊಂದೆ ಆ ಸಾಹೆಸವನ್ನು ಇನ್ನು ಮುಂಜ್ಮಯಾರಿಗೆ ಮೆಚ್ಚಿಗೆಯಿಂದ 
ವರ್ಜಿಸಿ ಹೇಳುತ್ತೀರಿ? ನರ್ನತನನ್ನೇೇ ಮೇಲಕ್ಕೆತ್ತಿಹಿಡಿದೆ ಸಾಹಸವನ್ನು ಹೊಗಳಿ ಇನ್ನಾರನ್ನು [ಸಂತೋಷದಿಂ 

ಉಬ್ಬುವಂತೆ ಮಾಡುತ್ತೀರಿ? ಅಶ್ವಕಂರನನ್ನು ಸಔೆಬಡಿದೆ ಸಾಹಸದ ಮಾತುಗಳನ್ನು ಯಾರ ಮುಂಜಿ ಕೇಳಿಸುತ್ತೀರಿ? 


406 ವರ್ಧಮಾನ ಪುರಾಣಂ 


ರ್ಬಿಸಿದೆಸಿರೆಶ್ಚೆಕಂರಮಥನಾಂಕಿತೆ ಸೊಕ್ಷಿಯೆನಾರಮುಂತೆ ಕೇ 
ಳಿಸಿಡೆಸಿರಿನ್ಲೆನುತ್ತಟ್‌ಸಿದೆಂ ಸರಿನಾರಕ ಕೀರೆಜಾಳನುಂ || ೩೦ 


ನುತ್ತಮತಿ ನಿಕಳನಾಗಿ 


ಸೆರಸಕಿ ನಿನ್ನೆ ಭಾಗ್ಯವಕಿಯಾದುಜೆ ಹಾ! ನಿನತೋಲೆನಾಗ್ಯವೋ 
ಸೆರಿಸಿದುಜೀ ಥರಿತ್ರಿ ! ಸಿರಿ ನಿನ್ನಯೆ ನೆಯ್ಸಿರಿ ಸೂಟ್‌ಪೋಯ್ತಿ ನೆ 
ಯ್ಲಕಿದುತೆ ನೀರರಕ್ಷ್ಮಿ ३8४03) डह० ಬನಿ (0९0४0) 8 


ಸೃರುಣಣೆ ನಿಮ್ಮ ಬಾಟಸ್ಕೊಡಲನಕೃಟಿ! ನೆಂಚಿಸಿ ಕೊಂಡುಪೋದನೆೇ ॥ हि ೬೧ 


ಸೊಗಯಿನ ನಿನ್ನೆ ನುಣ್ಬರದ ಗೀತಕೆ ಮೆಚ್ಚುನರಾರೊ ಭೈಂಗ ಕಂ 

ತುಗೆ ಬರನೀನ ನಿನ್ನ ಬರನಿಂಗಿದಿರ್ನರ್ನನರಾಕೊ ಚೊತ ದೇ 

ಸೆಗೆ ನೆರೆಯಾಡ ನಿನ್ನಯ ಮುಗುಳ್ಗೆಗೆಯೆಂ ಬಗೆಗೊಳ್ವರಾರೊ ಮು 

ಲ್ಲಿಗೆ 8080 ನಿಮ್ಮರಸನೆಂ ಜನನೊಯ್ದುದನಿತ್ತ ಕೇಳಿಕೇ || ೭೨ 


ಎಂದು ಸಲಕೆಅದೆ ಬಟಾದೆ ಬಾಯಟದು ಕಳನಳದಿನನರನರ್ಗೆ ಮುಜುಗಿ 2800 ०४४४०, ಬಯೆಕ್ಸೆ 
ಬಾಯ್ದಿಟ್ಟಿು 80000॥0003०, ತಣ್ಣೊಲದ ಕೇಳೀನನದ ತರುಲಕಾನಿಪಂಗನುಂಗಳೆ ಸೇಟ್ಲು ನಳವಿಸಿಯುಂ ಅಟ್ಟಿ 
१९१७ 6० ಪ್ರಗಲ್ಲಪುಕಜನ ಪುರೋಹಿತ ಪ್ರಧಾಕಕೆಯ್ಲೆನೆಂಡು ಸಲಕೆಳದಿಂ ಸೆಂಸಾರಡಸಾರೆಕೆಯುನುನಸಿತ್ಯ 
ನುಂ ಪ್ರತಿಬೋಧಿಸುನ ಬಗೆಯಿನಿಂತೆಂದರ್‌.... 


५ 


ಎಂದು ಫಿತ್ಯವೂ ಹೊಗಳುತ್ತಿದ್ದ ಗಿಳಿಗಳ ಸಮೂಹೆನನ್ನು [ಆತನು] ७४४३)... ೭೦॥ ಅನಂತರೆ ಮತ್ತೂ 
ಬಹು ವ್ಯಢೆಗೊಂಡವನಾಗಿ ಅಯ್ಯೊ, ಸರಸ್ವಷಿ ನಿನ್ನ ಭಾಗ್ಯ ಅರ್ಥವಾಗಿ ಹೋಯಿತಲ್ಲ! ಹೇ ಭೂದೇವಿ, 
ಕ್ತಿ ३7५४ ಸೂಚಕವಾದ] ನಿನ್ನ ಓಲೆ ಭಾಗ್ಯವು ಸಂದು ಹೋಯಿತೇ? ಹೇ ಲಕ್ಷ್ಮಿ ನಿನ್ನ ದೇಹೆಕಾಂತಿ 
ಚಲ್ಲಾಹಿಲಿಯಾಯಿಕತೆ? ಅಯ್ಯೋ, ನಿಧಿಯು ನಿರ್ಲಕ್ಷ್ಯದಿಂದ ನಿಸ್ಕರುಣಿಯಾಗಿ ನಿಮ್ಮ ಜೀನನದೆ ಬೇರನ್ನೇ 
ನೋಸದಿಂದ ಹೊತ್ತುಕೊಂಡು ಹೋದಕಲ್ಲಾ! ॥ ೭೧ ಎಕ್ಕೆ ದುಂಬಿಯ ನಿನ್ನ ನೃುಡುತ್ವನಿಯ ಸಂಗೀತ 
ನನು ಯಾರು ನೆಚುತ್ತಾಕೆ? ಎಲ್ಯ ಮಾವಿಕನುರನೆ, ಮನ್ಕಧನಿಗೆ ನೆರವನ್ನು ಕೊಡುನ ನಿನ್ನ ಆಗನುನನನ್ನು 
ಇನ್ನಾರು ಇದಿರು ನೋಡುತ್ತಾಕಿ? ಎಚ್ಯೆ ಮುಲಿಗೆಯೇ ಸೌಂದರೈಕ್ಕೆ ವಾಸೆಸ್ನಾ ನವಾಡ ನಿನ್ನ ಮುಗುಳ್ನಗೆಯನ್ನು 
ನೋಡಿ ಸಂತೋಷಿಸುವನರಾರು? ನಿಮ್ಮೆಲ್ಲರನ್ನೂ ಮೆಯ್‌ಮಕೆಸಿ ನಿಮ್ಮ ರಾಜನನ್ನು ಯನುನು ಕರೆದುಕೊಂಡು 
ಹೋದುದನ್ನು ಇಲ್ಲಿ ಕೇಳಿರಿ. ॥ ೭೨॥ ಹೀಗೆಂದು ಹೆಲವು ರೀತಿಯಾಗಿ ನೃರ್ಥನಾಗಿ ಬಾಯನ್ನು ನೋಯಿಸಿ. 
ಕೊಂಡು ಕಳವಳದಿಂದ ಅವರನರಿಗಾಗಿ ವ್ಯಢೆಯಿಂದ ಕಿರಿಚಿಕೊಳ್ಳುತ್ತಲೂ, ಬಯೆಲಿಗೆ ಬಾಯಿ ಬಿಟ್ಟು ಹೆಂಬರಿಸಿಯೂ 
ತಂಪಾದ ಸ್ಥಳದಲ್ಲಿರುವ ಉದ್ಯಾನನನದ ಗಿಡ ಬಳ್ಳಿ ನಕ್ಷಿಗಳಿಗೆ ಹೇಳಿ, ಹಳಹಳಿಸಿ ಅಳುವ ಬಲದೇವನನ್ನು ಸ್ರಸಿಶ್ಯ 
ಕಾಡ ನಟ್ಟಿಚಿಗರೂ ಫುಕೋಹಿಕರೂ, ಪ್ರಧಾನರೊ ಸಮಾಸಿಸಿ ಹೆಲವು ರೀತಿಯಿಂದೆ ಸಂಸಾರದ ಅಸಾರಕೆಯನ್ನೂ 
ಅಶಾಶ್ವತತೆಯನ್ಸೂ ತಿಳಿಯಹೇಳುನ ಮನಸ್ಸಿನಿಂದ ಹೀಗೆಂದು ಹೇಳಿದರೆ... ನ್ಯಾಯನಾಗಿ ಫಿಮ್ಮಂತಹೆನರಿಗೆ 


೯ ಬಳಾಚ್ಯುತ ನಿಯೋಗೆಂ ತಿಂ 


ದಿಟಿದಿಂ ಮುಂ ನಿಮ್ಮನ್ನೆರ್ಗಿಂ | ತುಟಾಗಲಾಗಡು ದಲಾಹೊಡಂ ಹತನಿಧಿದು 


ರ್ಫಟಿತಘಟಿನಾಘಟಿತನತಿ | ಕುಟಳತರಂ ಕಡೆಯೊಳಾರ್ಗಮಿನ್ನನೆ ಜಗದೊಳ್‌ | ೭೩ 
ಮತ್ತಂ 

ತನುಗಿಲ್ಲಡೊಡಮೆಯಂ ಮು | ನ್ಲಮೆ ಬಿಡುನ ನಿವೇಕಮಿಲ್ಲದೊಡಮದು ನೀಡುಂ 

ತಮಗಲ್ಲಡಿ ಪೋದಿಂಬಟ್‌ | ಕಮಾಜೊಡಂ ಬಿಟ್ಟು ಕಾಣವೇಟ್ಟುದು ಚದುರಂ || ೭೪ 
ಭಾನಿಸೆ ಗತಿ ನಾಲ್ಕಜಕೊಳೆಂ | ಸಾವುಡು ದಿಟಿಮೆಂದು ಸಾವು ಮುಟ್ಟಿದೊಡಾರುಂ 

ಕಾನವರಳ್ಗೆ ಂಡೊರ್ನಫೆ | ಜೀವಂ ಸಾನೆಡೆಗೆ ನಂಟಿರಿಲ್ಲೆ ०४६४४ 8९०॥ ೫ 
ನೆಣನಲಕೊಳಾದುಚ್ಛೆಗಮುಂ | ಮಟಯಿಸುವುದು 80) ಜೀಹಿಗಡು ನಿಕ್ನಿನುಜಂ 
ಗಳ್‌ಯೇಯಾಯ್ತೆನೆ ನಂಬುನ | ತೆಅನಾವುಡೊ ಹಿತಮಿಡೆಂಡು ಸಂಸ್ಕೃತಿ ಸುಖನುಂ || YY 


ಕೀಛಾಶೆಂ ಮುಳಿದೆ ಬಟ | ಕ್ವೀನಾಶಂ ತಪ್ಪದಾರ್ಗಮೆಂದಟ್‌ಪುನನೋ 
ರೀ ನಮ್ಮರಸನೆ ನಿಷಯೆ ನಿ | ಳೀನೆಂ ಶಾನಾದನೇಕೆ ನಮಗೀ ಶೋಕಂ | ೭೭ 


ಅಥೆಟಃಂಡಥ್ರುನಮಶಕೆಣ | ಮಿಡು ಮಃಖಮುಯೆಂ ವಿಜಾರಿಪೊಡೆ ಸಂಸ್ಕೃತಿಯೆಂ 
ಬುಡುನುಂ ಧರ್ಮನೆ ಸುಖಕರ | ಮಿಣಿ 20090 ಜೀವಿಗೆಂಬುದುಮನೇನಟ್‌ಯೈೆ | ೬೮ 


ಪೂರ್ನಪಲ್ಲಿಯೇ ಹೀಗಾಗಬಾರದಾಗಿತ್ತು, ನಿಜ, [ನಿನಗಿಂತಲೂ ಮೊದೆಕೆ ನಿನ್ನೆ ತಮ್ಮ ಸಾಯುನಂತಹೆ ಅನ್ಯಾಯ 
ಆಗಬಾರವಾಗಿತ್ತು] ಆದರೊ ಮಾಪಿಯಾದ ನಿಧಿಯು ದುಷ್ಯಾಕ್ಯಘೆಟಿಸೆಯನ್ನು ನಜೆಸುನನನು. [ಅನನು] ತುಂಬ 
ಮೋಸಗಾರ, ಜಗತ್ತಿನಲ್ಲಿ ಯಾರಿಗಾದರೂ ಕಡೆಯಲ್ಲಿ ಅನನು ಇಂತಹನನೇ. ॥೭೩॥ ಮತ್ತು ಜಾಣರಾದನರು 
ತಮ್ಮದೆಲ್ಲದ ವಸ್ತುನನ್ನು ಮೊದಲೇ ತ್ಯಜಿಸುನ ನಿನೇಕವಿಲ್ಲದಿದ್ದರೂ, ಅಡು ತಮ್ಮ ಫೈಮಾರಿ ದೊರೆ ಹೋಡಮೇಲಾ 
ಜರೂ ತ್ಯಜಿಸಿ ಅರ್ಥಮಾಡಿಕೊಳ್ಳಬೇಕು. ॥ 2४ || ಯೋಚಿಸಿ ನೋಡಿಡಕೆ ಜವ, ಮಾನವ, ನಾರಕೆ, ತಿರ್ಯಕ್‌" 
ಎಂಬ ನಾಲ್ಕುಗತಿಗಳನ್ಲಿಯೊ ಸಾವು ಸತ್ಯನೆಂಬುಡನ್ನೂ, ಮ ತ್ಯು ಸೆಳೆಜೊಯ್ಯುವಾಗ ಕೆಕ್ತಿಸುನನಕು ಯಾರೊ 
ಇಲ್ಲ ಎಂಬುಡೆನ್ನೂ ಜೀನನು ತಾನೊಬ್ಬನೇ, ಸಾಯುನ ಸಂದರ್ಭದಲ್ಲಿ ಕಂಟಿಕು ಯಾರೊ ಇಲ್ಲ. ಎಂಬುದನ್ನೂ 
ನೀನು ತಿಳಿದುಕೊಳ್ಳುನನೆನಾಗು. ॥ ೬೫ ಡೇಹೆಧಾರಿಯಾಡ ಮಾನವನಿಗೆ ಜೇಕೆಯೆವುಗಳಿಂದಾದ ವ್ಯಥೆಯನ್ನು 
ನಿಶ್ರೆಯು ಮೆರಿತುಹೋಗುನಂತೆ ಮಾಡುತ್ತಜೆ. ಆದಕೆ, ಅದು ನಿನ್ನ ತಮ್ಮನಿಗೆ ನಿಕ್ಷತಿಗೊ ಳಿಸುವಂತಹೆ 
ಹುಣ್ಣಾಯಿತು. ಎಂದಮೇಕೆ ಈ ಸಂಸಾರ ಸುಖವನ್ನು ಹಿತನಾದುಜಿಂದುನೆಂಬುನ  ರೀತಿಯಾದರೊ 
ಯಾವುದು? ॥೭೬॥ ಯನುನು ಕೋಸಿಸಿಮೇಲೆ ಈ ಸಾವು ಯಾರಿಗೂ ತನ್ಸುಡು ಎಂದು ಬೋಧಿಸು 
ವಂತೆ ಈ ನಮ್ಮ ರಾಜನು ವಿಷಯನಿಲೀನನಾಡನು (ವಿಷಯಸುಖದಲ್ಲಿ ಮಗ್ಗ ನಾಡನು ಮಣ್ಣಿನಲ್ಲಿ ಮಣ್ಹಾಗಿ 
ಹೋದನು) ಎಂದಮೇಲೆ ನಮಗೆ ಈ ದುಃಖನೇಕೆ? ॥ ೭೭॥ ಆದುದರಿಂದ ಈ ಸಂಸಾರನೆಂಬುದು ನಿಜಾರ 
ಮಾಡಿ ನೋಡಿದಾಗ-ಅಶಾಶ್ವತ, ಅಶರೆಣ ಮತ್ತುದುಃಖಮಯ ಎಂಬುಡನ್ನೂ ಜೀನಿಗೆ ಧರ್ಮವೇ ಸುಖಕರ್ಯ 
ಅಡೇ ಶರಣು ಎಂಬುದನ್ನೂ ನೀನು ತಿಳಿದುಕೋ, | ೭೮ ॥ ಹೀಗೆಂದು ಇನ್ನೂ ಅನೇಕ ಕಾರೋಚಿಕವಾದ ನೀಕಿ 


08 ವರ್ಧವಾನ ಪುರಾಣಂ 


ಎಂದು ಮತ್ತಂ  ನೆಜವೈಮುಚಿಕಸಯನಿದರ್ಕಕಂಗಳಿಂ. ತಿಳಿಸಿ ನಿರ್ಮಳನಾಡಂತೆಕೆಂಗದುಸ 
ಶಾಂಕಿಯಿಂದೆಂ. 


ಫನಮೋಹನಂಕನುಂ ಕೊಳೆ | ದು ನಿರರ್ಗಳ ನೋಕಶಿಖಿಯನಾಳ್‌ಸಿ ಕಣ್ಣೇ 
0830० ಬತ್ತಿಡುನೆಕೆ ಕೋ | ಚನಮಾಗಳೆ ಬಾಪ್ಟಕಿಬತಮಾದುನು ಬಳೆನಾ ॥ ರಿ 


ಮುತ್ತಮುಂತರಂಗದಿನಡಂಗುನ ವಿಷೆಯಶಿಯೊಡಫೆ ನೆಯ್ಸಿಸುನಡಂಗೆಯುದ ಫೊಡಕಡುಡುಗುನ ಲೋಜನ 
ಹೊಡನೆ ನಿಡುಸುಯ್ಸಳುಡುಗೆಯುಂ ಕ್ರಮಕ್ರಮದಿಸುವಯಿನ ವಿರಕ್ರಿಯೊಡನಾಕಾರಸೌಷ್ಥನಮುದಯಿಸೆಯುಂ 
ಬಳನುಡಂಚಿಕ ನಿಶೋಧಿಬಳೆನಾಗೆ 


ಹಿಕ ಬೋಧಾಕರನುನುಳೀ | 
ಸ್ಲಿತನೊಗೆಡುಡು 803 ಶ್ರೀ | 


ತ ಹೃತ್ಸರೆ ಳ್‌ ಡೆಯಾದಿ ಗುಣನಾಳಾಧಿ 
ತಾಫೆ ನೆಲೆಯಾಗಿ 9४४ ಸಮ್ಯಕ್ಷ್ಯಾಟ್ಟಂ ॥| ७० 


el 


2೬ 


ಗೆ 


ಅಂತು ಸೆಮನಿಸಿಷ ಸಮ್ಯಕ್ತರೆತ್ನಸ್ರದೀನದಿಂ ಬಹುಳ ನೋಹತಿನಿರಂ 20000 ७0000 ನಿಶನನಾದ 


ಫಿಜದೃಸ್ಟಿಯಿಸನಗಶಸ್ಯಪರವಸ್ತುನಾಸ್ತ್ರನನಾಗಿ 


ತಾಫೆ ನಿಕಳಾರ್ತ ಬಂಧುನಿ | ತಾನನುಸುಚಿಷೋಕ್ತಿಯಿಂಡೆ ಸಂಶಯ್ಬುತುನಾ 
ತ್ಯಾನುಜ ಕನುಸಂಸ್ವಾರನಿ | ಧಾನಮುಮಂ ತೀರ್ಚಿ ಮುಕ್ತಿನನಿಶೋತ್ಯಂರಂ || ೮೧ 


ಸಮಸ್ತ ಪರಿಜನ ಪುರಜನ ಬಂಧುಜನಂಗಳೆ ಸನ್ನಿಧಾನಡರೋ್‌ ವಿಗತಕೋಕನೆಂ ಮಾಡಿ ಫೋಕನಂ 
ಮೆಲ್ಲನೊಡಂಬಡಿಸಿ 





ನಿದರ್ಕನೆಗಳಿಂದೆ, [ಅನನ ಮನಸ್ಸು] ಕಿಳಿಯಾಗುನಂಕೆ ಮಾಡಿ, ಶುಪ್ಗವಾದೆ ಮುನಸ್ಸಿನೆ ಶಾಂತಿಯಿಂಡ ನೋಹೆ 
ನೆಂಬ ನೊಡ್ಡಕೊಳೆಯನ್ನು ಕೊಳೆದ್ದ, ಅವಿಚ್ಛಿನ್ನನಾದ ಮಃಖಾಗ್ನಿಯನ್ನು ತಣ್ಣಗೆನಾಡಲು ಕಣ್ಣೇರೆಲ್ಲವೂ 
ಬತ್ತಿಜೋದುವೋ ಎನ್ನುವಂತೆ ಬಲಡೇನನ ಕಣ್ಣುಗಳು ಆ ಕ್ಷಣದಲ್ಲಿಯೇ ಕಣ್ಣೀರಿಲ್ಲಪವುಗಳಾಮೆವು. ॥ ೭೯ 
ಆನಂತರ ತನ್ನೆ ಮುಸಸ್ಸಿಸಿಂದ ಆಡಗಿಹೋಗುತ್ತಿರುನ ವಿಷಯಸುಖಕೇಳಿಯ ಜೊಕೆಯಲ್ಲಿಯೇ ತನ್ನ ನೇಹಡ 
ಬಿಸಿಯೊ ಅಡಗಲಾಗಿ, ಕಾಂತಿಯನ್ನು ಜೆಲ್ಲಿ ಅಡಗಿಹೋಗುತ್ತಿರುನ ಕಣ್ಣಿನೊಡನೆ ದೀರ್ಫೆ ನಿಃಶ್ವಾಸವೂ 
ಉತುಗಿಹೋಗಲಾಗಿ, ಕ್ರಮಕ್ರಮನಾಗಿ ಮೂಡುವ ವೈರಾಗ್ಯದೊಡಫೆ ಆಕಾರ ಸೌಮ್ಯಕೆಯೂ ಮೂಡಲಾಗಿ, 
ಬಲರಾಮನು ಊರ್ಥೈಮುಖನಾದ छू ಬಲನಾಗಲು.. ಹಿತನಾಗುನಂತೆ ಜೋಣಿನಾಡಿದುವೆರಿಂನ ಶುದ್ಧನಾಗಿ 
ಮಾಡಲ್ಪಟ್ಟ ಹೃಷೆಯ ಸಕೋವರದಲ್ಲಿ ದಯೆಯೇ ನೊಡಲಾಡ ಗುಣಮಾಲೆಗಳನ್ನು (ಸದ್ಗುಣಗಳ ಸಮೂಹನನ್ನು, 
ಉದ್ದವಾದ ಕೊಟ್ಟಿನ್ನು) ಅವಲಂಬಿಸಿ ನಿನಾಲನಾಡ ಸಮ್ಯಕ್ಷ್ಯ ನಂಬ ಕಮಲವು ವೈರಾಗ್ಯ ನಿಂಬ ಲಕ್ಷ್ಮಿಗೆ ತಾನೇ 
ವಾಸಸ್ನಾನನಾಗಿ ಹುಟ್ಟಕೊಂಡಿತು, ॥ ೮೦ ॥ ಹೀಗೆ ಪ್ರಾಪ್ತವಾದ ಸಮ್ಯುಕ್ಕ್ಯನೆಂಬರತ್ನದ ಬೆಳಕಿನಿಂದ ನೋಹ 
ನೆಂಬ ದಟ್ಟನಾದ ಕತ್ತಲು ಹೆರಿದುಹೋಗಲಾಗಿ, ಬಹಳ ವಿಶಾಲವಾದ ತನ್ನ ವೃಷ್ಟಿಯಿಂಡ ತನ್ನ ನುತ್ತು ಸಕೆರ ನಸ್ತು 
ಸೆತ್ಯವನ್ನು ಕಿಳಿದನನಾಗಿ... ಮಕಿಗೆಟ್ಟು ಮುಖಿಸುತ್ತಿರುವ ಬಂಧು ಸಮೂಹನನ್ನು ತಾನೇ ಸಮುಯೋಚಿಕವಾದ 
ಮಾತುಗಳಿಂದ ಸಮಾಧಾನ ಮಾಡುತ್ತಾ ತನ್ಮುನ ದೇಹಸಂಸ್ಕಾರ ಕಾರ್ಯನನ್ನು ಮುಗಿಸಿಪನನಾಗಿ ಮುಕ್ತಿಕನುಣಿ 
ಯಲಿ ಔತ್ಸುಕ್ಯವುಳ್ಳವನಾಗಿ “० ॥ ७)॥ ಎಲ್ಲ ಸೇವಕರೂ ಫಟ್ಟಿಣಿಗರೊ ನಂಟಿಕೂ-ಇನೆರ ಇದಿರಿನಲ್ಲಿ ದುಃಖ 
ಕೆಹಿತರನ್ನಾಗಿ ಮಾಡಿ,ಕೋಕ(ಶ್ರೀ ನಿಜಯ)ನನ್ನು ಮೃದುನಾಗಿ ಒಪ್ಪಿಸಿ ನರಾಕ್ರಮದಿಂದ ಕೂಡಿದನನೂ ಸ್ವಯಂ 


೯ ಬಳಾಚ್ಚುತ ನಿಯೋಗಂ 306 


ಶ್ರೀನಿಜಯೆಂಗೆ ಸಂಗತ ಸರಾಕ್ರಮಶಾಳಿಗೆ ತತ್ಸ್ಯಯೆಂಪ್ರಭಾ 

ಜೇನಿಯೆ ಕಂದನಂಗೆ ವಿನಯಾದಿ ಸದ್ಗುಣ ಭೂಷಣಂಗೆ ನೆಂ 

ವಾ ನಿಜಯೆಂ ಸ್ವಕೀಯ ರೆನುಣೀಯೆತರಾಖಿಳ ರಾಜ್ಯಭಾರಮಂ 

ಸಾವನಚಿತ್ತನಿತ್ತು ಕಳೆನಂ ಜಸಮಂ ವಸುಧ್ಯಕಬಾಂಥನಂ ॥ 65 


ಇದು ನಿಖಿಳಭುನನಜನವಿನೂತೆ ಸ್ಫೀತಮಹಿಮಾನಡಾತ ನೀತರಾಗೆ ಸರ್ವಜ್ಞತಾ 
i ಸಮೇತ ಖ್ಯಾತಜಿನಸಮಯ ಕಮಳಿನೀಕಳಹಂಸಾಯನಾಸಮಾನಿತ 
ಶ್ರೀ ನಂದಿಯೋಗೀಂದ್ರಪ್ರ ಸಾಡನಾಚಾಮುಹಿತ 
ಕೇಶವರಾಜಾನಂದನಂದನ ವಾಣೀನಲ್ಲಭ ನಿಸ್ತಾರಿತಮಪ್ಪ 
ನಸುಭೈೈಕಬಾಂಥನಶ್ರೀವರ್ಧಮಾನಪುರಾಣದೊಳ್‌ 
ಸ್ವಯಂನರ ಬಳಾಚ್ಛುತ ನಿಯೋಗನರ್ಣನಂ 


ನನಮಾಶ್ವಾಸಂ 


ಪ್ರಭಾಜೀನಿಯ ಪ್ರೇಮಪುತ್ರನೂ ನಿನಯನೇ ನೊಡಲಾದ ಸದ್ಗುಣಗಳಿಂದ ಅಲಂಕೃತನಾದನನೊ ಆದ ಶ್ರೀನಿಜಯ 
ನಿಗೆ ಆ ४४०७ (ಬಲದೇವ) ನು ತನ್ನ ಸುಂದರನಾದ ರಾಜ್ಯಭಾರನನ್ನೆಲ್ಲಾ ನನಿಶ್ರವಾಡ ಮನಸ್ಸಿನಿಂದ ಕೊಟ್ಟು, 
ರೋಕಕ್ಕೆಲ್ಲಾ ಏಕ್ಳಿಕ ಬಂಧುನೆಂಬ ಕೀರ್ತಿಯನ್ನು ಪಡೆದನು, || ७७ ॥ 

ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸೆಕಾನ ದೊಡ್ಡ ನುಹಿಮೆಯೆನ್ನು ನೀಡುವುದೂ, ವೈರಾಗ್ಯ 
ಸರ್ನಜ ಕೆಗಳೊಡನೆ ಸೇರಿ ಪ್ರಖ್ಯಾತವಾದ ಜಿನಥಧರ್ಮನೆಂಬ ಕಮಲಕ್ಕೆ ರಾಜಹೆಂಸದಂತಿರುವುದೂ, 
ನಾಪ ಶ್ರೀ ನಂದಿಯೋಗೀಂದ್ರನಿಂತ ಪ್ರಸಾಡರೂಪನಾಗಿ ಬಂಸ ಶಬ್ದಮಹಿಮೆಯುಳ್ಳದ್ದೂ ಕೇಶನರಾಜನಿಗೆ 
ಆನೆಂಡೆನನ್ನುಂಟುಮಾಡುನ ನೆಗನಾಗಿ ನಾಣೀನಲನೆಂಬ ७03४8) ನಡೆದ [ಆಜಣ್ಣ] ನಿಂಡ ನಿಸ್ತಾಕನಾಗಿ 
ಹೇಳಲ್ಪಟ್ಟುಡೂ ಆದ ಲೋತೈಕಬಂಧು ಶ್ರೀ ನರ್ಧಮಾನ ಪುರಾಣದಲಿ ನ್ನಯಂನರ 3930, ಬಲರಾನು ಕ್ಷಷ್ಟರೆ 
ನಿಯೋಗದ ನರ್ಣನೆ ನಂಬ ಒಂಭತ್ತನೆಯ ಆಶ್ವಾಸವು [ಮುಗಿದುದು.] 


27 


೧೦ ಚಾರಣಮುನಿರಾಜಾಗಮನಂ, ಮೃಗರಾಜ ಭನಾನಳಿ 


ಶ್ರೀಕಾಂತಂ ಕಟ್‌ಯಕೊಡಂ | ಭೂಕಾಂಕೆಯನಾತನಾತ್ಮಜಂಗೊಪ್ಬಿಸಿ 8 
ರ್ನ್ಯಾಕುಳನೇಂ ನಲಿದನೊ ಬುಧ | ಕೋಕನುತೆಂ ನಂಚನರೆಮುಗುಕುನದನಿನತೆಂ ॥ n 


ಅನೆಂತರೆಂ ಸೀರನಾಣಿ ಭೂರಿವೈರಾಗ್ಯಧಾರಿ ಧಾರಿಣೀಸಕಿಸಹಸ್ರಂಬೆರಸು ಸೋಗಿ ಪಿಹಿಶಾಶ್ರವ ಯೆತೀಶ್ವರನಂ 
ತ್ರಿಪ್ರದಕ್ಷಿಣಂಗೆಯ್ದು ಭಕ್ತಿಭಾರಾನನತಮಸ್ತಕನತಿಪ್ರಶಸ್ತ; ಜಿನದೀಕ್ಷೆಯೆಂ ತಳೆದು 


ಬಿಡೆ ಬಹಿರೆಂತರ್ರ್ರ್ಯಂಧಡ | ಕೊಡರ್ಪು ರತ್ನತ್ರಯಪ್ರಗುಣಸೋವಾಕಂ 
ಬಿಡಿದಸ್ಟಮ ಭೂನಿತಳ | ಕೃಡರ್ದಂ ಲಘುಕರ್ಮಿಗೂರ್ಥ್ಯಗತಿ ದುರ್ಲಭನೇ 3 


ಫನನಿಧ್ಯಾತ್ಟೋದೆಯಯೋ | ಧೆಕೋಡಿತಂ ಧೆರ್ಮಗುಣನರಿಚ್ಯುತಮಖಿಳಾ 4 
ನನಿನಟಿಳಮನುರ್ಚಿ ಜನಾ | ರ್ನನ ಜಿಹ್ಮಗಮೆಯ್ದಿದತ್ತು ಸಸ್ತಮ ಧಕೆಯಂ ॥ ೩ 


ಅಂತಾತ್ರಿನೃಷೃನುಂ ತೀವ್ರತಮೋಹನೀಯ ನಿರ್ಭರಪ್ರೇರಣೆಯಿನೇಟನೆಯ ನರಕಬಿಲಡೊಳ" ಬಿಚ್ಚು 
ಫಾನಾನಿಥ ಸುಮನಸ್ಸಹ ಮಹಾದುಃಖನುಂ ನೂನತ್ತುಮೂಜುಸಾಗಕೋನಮಂಬರನುನುಭನಿಸಿ ಜೀನಿತಾನಸಾನ 
ಹೊಳಿ ಭರತಭೂತಳದ ಸಿಂಹೆಗಿರಿಕೆಂದರೆದೊಳ್‌- 


ನೊಡಲನುಭಾಗಮನಾಶ್ರಯಿ | ಸಿದ ಮೊಡಲ ಕಷಾಯದಧಿಕ ಕೆಂಜನೆಯೊಳ್‌ ನ 
ತ್ರಿದ ಕೃಷ್ಣರೇಶ್ಯಿಯಿಂ ಬಂ | ಡುದೆಯಿಸಿದೆಂ ತಾಂ ನುಹೋಗ್ರಸಿಂಹಾಕೃತಿಯಿಂ I v 


ಲಕ್ಷ್ಮೀಕಾಂತನಾದ ವಾಸುಣೀವನು ಕಾಲವಾಗಲಾಗಿ, ಆತನೆ ರಾಜ್ಯವನ್ನು ನುಗನಿಗೊಪ್ಬಿಸಿ, ವಿದ್ವಾಂಸ 
ರಿಂದೆ ಸ್ವುತಿಸಲ್ಬಟ್ಟಿವನೂ, ನಂಜೆಸಕೆನುಗುಮಿಗಳೆ ನಾಡಗಳಿಗೆ ನಮಸ್ಯರಿಸಿದನನೂ ಆದ ಬಲರಾಮನು ಯಾವ 
ವ್ಥಾಕುಲವೂ ಇಲಿ ಸಂತೋಷದಿಂದ ಏನು ಕರಿಯುತ್ತಿದ್ದನೊ! ॥0॥ ४४४४ ನೇಗಿರೇ ಆಯುಧನಾಗಿ 
ಉಳ್ಳ ಬಲರಾಮನು ಹೊಡೆ ವೈರಾಗ್ಯ ನನ್ನು ಹೊಂದಿ, ಸಹಸ್ರ ರಾಜರುಗಳೊಡನೆ ಹೋಗಿ, ಪಿಹಿತಾಶ್ರನಕೆಂಬ 
ಯೋಗಿಯನ್ನು ಮೂರು ಬಾರಿ ಪ್ರದಕ್ಷಿನೆ ಮಾಡಿ, ಅತ್ಯಂತ ಭಕ್ತಿಯಿಂಡೆ ಕಮಸ್ಸರಿಸಿ ನುಂಗಳಕಕವಾದ ಜಿನದೀಕ್ಷೆ 
03060, ಧೆರಿಸಿನನಾಗಿ- ಅಂತಕುಗ_ಬಹಿರಂಗಗಳ ಬಂಧನದೆ ಕೊಡಕು ಬಿಟ್ಟು ಹೋಗಲಾಗಿ, ರತ್ತತ್ರ್ತಯ 
ವೆಂಬ ಶ್ರೀಷ್ನ ಗುಣಗಳ ನಮೆಟ್ಟಿಲುಗಳನು ಹಿಡಿದು छह ನುಲೋಕಕ್ಳೆ ಫತ್ತಿಹೋಡನು. ಕರ್ನುಗಳ ಭಾರ 
ಕಮ್ಮಿಯಾಡನಿಗೆ ಮೇಲಕ್ಕೇರುವ್ರುದು ಕಷ್ಟನೆ? ॥೨॥ ದೊಡ್ಡದಾದ ಮಿಧ್ಯಾತ್ವಡ ವ್ರಾದುರ್ಭಾನ 
ನೆಂಬ ಯುಪ್ಧದಲ್ಲಿ ಹೆಟ್ಟಿದುದೂ, ಧರ್ಮಗುಣದಿಂಡ ಕೆಳಗುರುಳಿದುದವೂ ಆದ ಜನಾರ್ದನನ ಆತ್ಮವು ಸನುಸ್ತ 
ಭೂನುಂಡಲಸಮೂಹನನ್ನೂ ಬಿಟ್ಟು ಏಳನೆಯ ರೋಕನನ್ನು ಪ್ರನೇಶಿಸಿತು. ॥೩॥ ಹೀಗೆ ಆ ಕ್ರಿಸೃಷ್ಣ ನು 
ಅತ್ಯಂತ ಮೋಹನೀಯನಾಡ ಭಯಂಕರೆ ಪ್ರೇರಣೆಯಿಂದ ಏಳನೆಯೆ ನರಕದ ಬಿಲದಲ್ಲಿ ಬಿದ್ದು, ಸಹಿಸಲ 
ಸಾಧ್ಯವಾದ ಬಗೆಬಗೆಯೆ ಹೊಡ ದುಸ್ಸಹೆಗಳನ್ನೂ ಮೂನಶ್ತಮೂರು ಸಾಗರೆಪನ್ಟು ಕಾಲ ಆನುಭನಿಸಿ 
ಪ್ರಾಣಹೋಗುನ ಕಾಲದಲಿ ಭರತಖಂಡದ ಸಿಂಹೆಗಿರಿಯೆ ಗುಹೆಯಲಿ: ಮೊದಲನೆಯ ಅಆನುಭಾಗನನು 
ಆಶ್ರಯಿಸಿದ, ನೊದೆಲ ಕಷಾಯೆವ ಅತ್ಯಂತ ಉಡ್ಜೇಗದಲ್ಲಿ ಹೆತ್ತಿರುನ ಕನ್ಪ ಲೇಶ್ಯಯಿಂದ ಅತನು ಭೆಯಂಕರೆನಾದೆ 


೧೦ ಚಾರಣಮುನಿರಾಜಾಗಮನಂ, ಮೃುಗರಾಜ ಭನಾನಳಿ ೧೧ 


ಅದು ಹಿಂಸಾಸಂದಮೆ ನೆ | ತ್ರುದು ಮೂರ್ಕಿಯೆನೆನೆಸಿ ರೌದ್ರತಕಮಾಯ್ತೇವೇ | 
ಟ್ರುಡೊ ನೆನೆದ ಮನಕ್ಕಂ ನೋ | ಡಿದ ದಿಟ್ಟಿಗಮತಿಭಯಂಕರಂ ಮೃಗೆರಾಜಂ || u 


ಮುತ್ತಮುಮ ಮಸದ ಬಿನದಕ್ಕೆ ನನಮ್ಯಗಮನುಗಿಬಗಿಮಾಡಿ ಬಿಡು ನೆಡೆಯೊಳೊಡಸೊಡಸೆ ವೊಕಿದು ಮುಸು 
ಕಿದ ಪೊಸನೆತ್ತರ ಮುಸುಟ್‌ಯಿಂ ಪೊಳೆನ ನೊಟ್‌ಯಸೊಟಕ್‌ಯೊಳ್‌ ಕಿಜಿಪಿದಕ್ಸ ತಾಂತನಂಕುಶಮಿದೆನಿಸಿಯೆಂ, 
ಕೆಮ್ಮುಗಿಲ ತೆಳ್ಟೊರೆಯ ಮಲ್‌ಯೊಳ” ಮಿಟುಪ ಸಂಜೆನೆಆಯೆ ಮುಜುಕಮಂ ಮೆಟದುಮತಿಕುಟಳ ಕಿ.ಶುಕಮು 
ಕುಳನುಂಜರಿಯಕೆ ಜನಿಯಿಸಿ ರಂಜಿಸುವ ನಿಶಿತಖರನಖಸನುಂಜರಿಗಳೊಳಂ, ನುದೆಕಳಭಕಪೋಳನಿದಳನಡೊಳ್‌ 
8४ ಮಡನಂಕನರಿಮಳಮಸೆಳಸಿ ಬಿರುದಿನ ಕರಿಯ ದಂಡೆಯೆಕೆ ಮಂಡಳಿಸಿದಳಿಗಳಿಂ ನಿೀಲಮಯೆ ಕಿಂಕಿಣಿಯ 
ಸಂಕುಳನುನಾಂತುನೆನಿಸಿ ಸಕಳಮೃಗರಾಜ ರಾಜ್ಯಲಕ್ಷೀನಿಳಾಸಭನನಮೂಲಸ್ತಂಭಮೆಂಬಿನೆಗಮಿಂಬಾಗಿ ಬಿಕೆ 
ಸಿರಿಯೆ ನೆಳೆನುಂಚೆದ ನಡಂಗಳೆನಿಸಿ ಬೆಡಂಗನಂಗೀಕರಿಸಿ ಸುರುಚಿರಮಾಡ ಸದಂಗಳೊಳಂ, ಸೆಟ್‌ಗೊಂಡು ಕಾನ 
ನೆರ್ನಾನೆನಿಸಿ ಮೇಲೆ ಲಾಂಗೂಲಮಾನರನೆ ನೀರಲಕ್ಷ್ಮಿಯ ಕಡಾರಡೊಳೋರನ್ನೆಮಾಗಿ ಸಕಳಸತ್ವಸಂಹಾರ ಭೈರ 
ವನ ನೀಕೆನಾನಡಾಸವಘಟಿಂಗಳೆನಿಸಿ ಬಹುನಿಧ ವ್ಯಾಧನೊಡ್ಡಣದ ಸೆಂಕದಡ್ಡಣಮಿನೆಂಬಿನೆಗನೊಡ್ಡಿ ಕಡೆದಂತಿಕಡ್ಡ 
ಮಾದ ಸ್ನಧುಳನಿಸ್ವಲ ಕಟೀಮುಂಡಳೆಂಗಳೊಳಂ, ಅಖಿಳ ಮೃಗನಟಿಳಮಂ ಪಿಡಿಯರೊಡರಿಸಿ ನಮೆದೆ ಕಮನ ಶಬ 
ಕನ ಬೀಸುಂಬಲೆಯ ನಾಸಮೆನಸಿ ಬಳ್ಗಳಿವ ಬಹುಳೆ ಹಿಂನಾನಿಸಮವಿಷನಲಿಯ ಬಳೆಷ ४०६५५ 80506 ಬೆಡಂಗು 
ವಡೆದ ಕೋಳ ಲಾಂಗೂಲಲತೆಯೊಳಂ, ರೌವೈಕಸ ಸರಸಿಯೊಳ್‌ ಪೊಳೆನ ಗುರುಕಟೀಕಂಜಕಂಡಳೆದಿನುದಯಿಸಿಡ 
9030 ಬಿಸದೆಂಡಮೆನಿಸಿ ಬೀರಸಿರಿಯ ಸಿರಿಗನ್ನಡಿಯ ಪಿಡಿಗೆ ಸಡಿಯಾದ ಪಿಡಿಯ ನಡುನಿಸೊಳಂಜಂಗನು ನಗಂಗ 
ಳೆನಿಸುನ ಮತಂಗಜಂಗಳ್ಲಿ ಬಟಸಿಡಿಲ ತೆಜದಿಸೆಆಗಿ ನೊಡೆನ ಕಡುಪಿನೊಳೊಡೆಪ ಬಿಡುಗಳಿಂದೊಗೆಡೆ ಮುತ್ತುಗಳ್ಗೆ 
ಕೆಸು ಪತ್ತಿದ ನೆತ್ತರಿಂ ಸನಿಪುಶ್ವೊಕೆದಹೋಕ ಕೆಸಲಯಂಗಳೆನಿಸಿ ಕೆಂಸಡರ್ದ ಕೇಸರೆಂಗಳೊಳೆಂ, ಸುರತರಂಗಿಣಿಯ 


ಸಿಂಹೆಡೆ ಆಕಾರದಿಂದ ಬಂದು ಹುಟ್ಟಿದನು. ॥೪॥ ಅಡು ಹಿಂಸೆಯ ಅನಂದನೇ ಹೆತ್ತ ಸಾಕಾರ ನೂರ್ತಿಯೋ 
ಎನ್ನುವನು ಭಯಂಕರನಾಯಿತು, ಏನು ಹೇಳೋಣ? ಆ ಸಿಂಹವು ನೆನೆದ ಮನಸ್ಸಿಗೂ, ನೋಡಿದ ದೃಷ್ಟಿಗೂ 
ಅತ್ಯಂತ ಭಯಂಕರವಾಗಿತ್ತು. ॥ ೫ ॥ ಮತ್ತು ಅದು ಮನಸ್ಸಿನ ನಿನೋದಕ್ಕಾಗಿ ಅಡನಿಯ ಮೃಗಗಳನ್ನೆಲ್ಲಾ 
ಕೊಳ್ಳಿ ಹೊಡೆಸು ಚಸುರಿಸುನ ಸನ್ನಿವೇಶದಲ್ಲಿ ಅದರ ಜೊತೆ ಜೊತೆಯಲ್ಲಿಯೇ ತುಂಬಿಕೊಂಡು ಹರಡಿದ ಹೊಸ 
ಫೆತ್ತರಿನೆ ರಾಡಿಯಿಂದ ಧಳಧಳ ಹೊಳೆಯುತ್ತಿರುವ ಹೊಳೆಯ ಗುಹೆಯಲ್ಲಿ ಅಡ್ಡವಾಃ 8 00७४ ४६०४४ ?)ಯನುನೆ 
ಅಂಕುಶವೇ ಇದು ಎನ್ನಿಸಿಕೊಂಡು , ಕೆಂಪಾದ ನೋಡದೆ ತೆಳುವಾದ ತೆಸಿಯ ಮರೆಯಲ್ಲಿ ಪ್ರಕಾಶಿಸುತ್ತಿರುವ 
ಸಂಜೆಯ ಚಂದ್ರನ ತುಂಡನ್ನು ಪ್ರದರ್ಶಿಸುತ್ತಾ ಅತ್ಯಂತ ವಕ್ರವಾದ ಮುತ್ತುಗದ ಮೊಗ್ಗುಗಳ ಗೊಂಚಲೆನ್ನುವಂತೆ 
ಕಾಣಿಸಿಕೊಂಡು ಹೊಳೆಯುತ್ತಿರುವ ಚೂನಾದ ಮತ್ತು ಕರಿಣವಾದ ಉಗುರುಗಳ ಗೊಂಚಲಿನಿಂದಲೂ, ಮದ್ದಾನೆಯ 
ಕುಂಭಸ್ಥೆಳನನ್ನು ಸೀಳಿದುದರಿಂದೆ ಹೊಸಹೊಸಟಿ ನುಪೋಪಕನ ಸುನಾಸನೆಸುನ್ನು ಬಯಸಿ, 0388 ಕಪ್ಸು ಹೂ 
-ಮಾರೆಯೋ ಎನ್ನುನಂತೆ, ಸುತ್ತುತ್ತಿರುವ ಡುಂಬಿಗಳಿಂದ ಕೂಡಿ ನೀಲರತ್ನದಿಂಡ ಮಾಡಿದ ಗೆಜ್ಣೆಗಳ ನರನು 
ಥೆರಿಸಿಡುಜೆನಿಸಿಕೊಂಡು ಮೃಗರಾಜನ ಅಖಂಡ ರಾಜ್ಯಲಕ್ಷ್ಮೀ ನಿಲಾಸ ಭನನದ ಮೊದಲ ಕಂಬಗಳೋ ಎನ್ನು 
ನಂತೆ ನುನೋಹರವಾಗಿ, ನಿನಲಕ್ಷಿಯ ಚಪ್ಪರ ಸಲ್ಲಂಗದೆ ಕಾಲುಗಳೋ ಏಿನ್ನುವಂತೆ ಬೆಡಗನ್ನು ವಡೆದ್ದು, 
ಮೆಸನೋಹಕನಾದೆ ಪಾದೆಗಳಿಂದಲೂ ; ಸೆಕೆ ಸಿಕ್ಕಿ ಕೇಗಿರುವ ಹೆಬ್ಬಾನಿನಂತಿ ಮೇಲುಗಡೆಸುಲ್ಲಿ ಬಾಲವು ಬಿದ್ದಿರಲಾಗಿ, 
ಪರಾಕ್ರಮಲಸ್ಷ್ಮಿಯ ಕಡಾಯಿಯಲ್ಲಿ ಸಾಲಾಗಿ ಇಟ್ಟಿರುವ ಸೆಕಲ ಜೀಎಸಂಹಾರಕನಾದ ४0४४ ನೀರನಾನಡ 
ಮದ್ಯದ ಕೊಡಗಳೋ ಎನ್ನಿಸಿಕೊಂಡು, ಬಗೆಬಗೆಯಾಗಿ ಬೇಡನು ಒಡ್ಡಿರುವ ಸಂಕೋರೆಬಲೆಯ ತಟ್ಟಿ ಗಳಿವು ಎನ್ನು 
ನಂತೆ ಕಾಣಿಸುತ್ತಾ, ಕೆತ್ತಿ ಸೃಷ್ಟಿಸಿವುಗಳಂತೆ ನುನೋಹರನಾದ ದೊಡ್ಡ ದುಂಡಾದ ವೊಸಿನಾರುಗಳಿಂದಲೂ , 


“ 


ವಿಗಿತಿ ನರ್ಧನಾನ ಪುರಾಣಂ 


ತೆಕೆಗಳೆಡೆಗಿಟಿದು ತೊಡರ್ದ ಮೃಡನ ಕೆಂಜೆಡಿಯೆ ಜೂಟಿಮಿಡಟಸೊಡಕೆ ನಡಿಯೆಕ್ಸುಮೆನೆ ಮುನಂಗೊಳಿಸುವುತ್ತುಂಗ 
ಕಂರಕಂದಳಿಯೊಳಂ, ಅಖಿಳ ನ್ನುಗಸೆಮುದಯಾನಿಸಾಹುತಿಯೆಸನವರತಂ ಬೇಳ ಕಾಳೆಯಜನೆ ಜೃಳನಕುಂಡನೆನೆ 
ತೆಟ್‌ದ ಬಾಯೊಳಂ, ಅಂತರ್ಜಾಲಕ್ಕೋೋಥ ಹುತವಹೆಕ ನಾಲಗೆಯೆನಿಸಿ 8४७४४ ಮಿಳ್ಳಿಸುವ ನಾಲಗೆಯೊಳಂ, 
ನೇರಾಕೆನೆಟ್ಟುಗಳ ನೆತ್ತಿಯ ಮುತ್ತುಗಣಿಯನೆಗುಟ್ಟ ನಜ್ರಡ ಗುಡ್ನಲಿಗಳೆನಿಸಿ ನನನ್ಫುಗಂಗಳೊಡಲನೊಡೆಯೆ 
ಭೇದಿಸುನ ವಿಷಕಂರಕಂಗಳೆಂಬಿನನೆಳುಂಬಮಾದೆ ಪೆಂಸ್ಟ್ರಾಂಕುರಂಗಳೊಳಂ, ಅಳನಿಗಟಾನಿನಮನೋರಂತೆ ಪೀರ್ದೆ 
ನನಚಕನ್ರಾಣಿಗಳೆ ಶೋಣಿತಡ ಪೊನಲೆ ತನುನನಾನಗುಂ ತೀನಿ ನೊಜಪೊಣ್ಮಿಡಪುನಿನಿನ ಕಡುಗೆಂನನವ್ಪುಗೆಯ್ಕೆ 
98४ ನಾಸಿಕಾನಾಳನೆಂಬ ಕಿದಿಯ ಗಾಳಿ ಕಟಿ ಕಿಡಿಸಿಡೆಯೆ ಕಡುಗಾಯ್ದು ಕೋಸಕಾಳಾಯನದೆ ಬಟ್ಟುಗಳಿನೆನಿಸಿ 
ಕೆಂಗದಿಕೆನುಗುಟ ಕಣ್ಣ ಕೊಳಮುಗ್ಗ ಳಿಸಿದನಿಕತ ಕೊ. ಕೆನೃ್ತಿ ಯಿಂ ಮೂರ್ತಿನೆತ್ತ ನಿಟ್ಟುವೆನೆ ಭೆಯೆಂಕೆರೆನಾಡು 
ದೆಂತುನುಲ್ಲಗಿಯುಂ 


’ 


ಜನನೆ ಮೃಗನೈರಿಯಾದಂ | ಕೆಪ್ರೊಕೆಆಗುನ ಸಿಡಿಲೆ ಸಿಂಗಮಾಡಂತೆನೊರೆ 
ತ್ತುನ ನಿಟ್ರುನೆ ಹರಿಯಾಣೆಂ | ತೆನ್ಪೊಲಾಂತುದು ನಿವಿಫನಥವಿನೋಡದಾಡ್ಸುತನುಂ ॥| ೬ 


ಅನೇಕ ನುಗಸಮೂಹೆನನ್ನು ಹಿಡಿಯುವುದಕ್ಕೆ ಯತ್ನಿಸಿ ಒಡ್ಡಿರುವ ಯೆನುನೆಂಬ ಬೇಡನ ಬೀಸುಬರೆಯೆ ಹಾಸೆ 
ನ್ನುನಂತ್ಲಿ ಬಳುಕುತ್ತಿರುವ ನುತ್ತು ನಿಕೇಷ ಹಿಂಸೆಯೆನ್ನುಂಟುನಾಡುನ ಭೆಯೆಂಕರವಾನ ವಿಷದ ಬಳ್ಳಿಯ ಬೆಳೆನ 
ಹೊಸೆ ಕುಡಿಯೋ ಎನ್ನುವಂತೆ, ಮನೋಹಕೆವಾಗಿರುವನುತ್ತು ಚೆಂಚಲವಾದ ಬಳ್ಳಿಯೆಂತಿರುನ ಬಾಲದಿಂಡಲೂ ; 
ೌದ್ರ ರಸದ ಸಕೋವರದಲ್ಲಿ ಹೊಳೆಯುತ್ತಿರುವ ನೊಡ್ಡ ಫೊರವಾಕೆಂಬ ಕಮಲದ हद 00008 ಹುಟ್ಟಿದ ಕೆಳುವಾಡ 
ನೆಂಟು ಎನ್ನುನಂತೆ,ನೀರಲಕ್ಷ್ಮಿಯ ಸೆಂಸದ್ಯುಕ್ತವಾನೆ ಕನ್ನಡಿಯ ಹಿಡಿಕೆಗೆ ಸಮಾನನಾಡ ಮುಷ್ಟಿಗಾತ್ರವ ಸೊಂಟಿ 
ದಿಂದಲೂ , ಓಡಾಡುನ ४9 79880 ಆನೆಗಳನ್ನು ಬರಸಿಡಿರಿನಂತೆ ಮೇಲೆ ಬಿದ್ದು ಹೊಡೆನ ರಭಸದಲ್ಲಿ, 
ಒಡೆದುಹೋದ ಕುಂಭಸ್ಥಳಗಳಿಂಡ ಹೊರೆಚಿಲ್ಲಿಷ ಮುತ್ತುಗಳೊಡನೆ ಹೆತ್ತಿಕೊಂಡಿರುವ ನೆತ್ತರಿನಿಂಡೆ ಇಬ್ಬನಿಯೆ 
ಹುಲ್ಲಿನಿಂದೆ ४0०४४ ಅನೋಕನ್ಸಕ್ಷಡ ಚಿಗುಕಿಗಳೆನ್ನುನಂತೆ, ಕೆಂಪುಬಣ್ಣದಿಂದ ತುಂಬಿಡ ಕೇಸರೆಗಳಿಂದಲೂ ; 
'ಜೀನಗಂಗೆಯ ತೆಕಿಗಳಿಂದ ದಟ್ಟಿವಾಗಿ ತುಂಬಿರುನ ಈಶ್ವರನ ಕೆಂಪು ಜಟಾಜೂಟಿವು ಇದಕ್ಳೆ ಸಮಾನನಾಗುತ್ತದೆ 
ಎನ್ನುವಂತೆ ನುನೋಷರೆನಾಗಿರುನ ಎತ್ತಕವಾದೆ ಕುತ್ತಿಗೆಯಿಂದಲೂ ; ಸಮುಸೆ ನಮೃುಗಸಮೂಹೆನನ್ನೊ ಕಾಮನೆ 
ಯಿಂದೆ ಸದಾ ಆಹುತಿಯನ್ನು ಕೊಡುತ್ತಿರುವ ಯನುನ ಯಜ್ಞ ಕುಂಡನೋ ಎನ್ನುವಂತೆ ತೆರೆದ ಬಾಯಿಂದಲೂ , 
ಒಳೆಓಳಗೇ ಜ್ವಲಿಸುತ್ತಿರುನ ಕ್ರೋಥಾಗ್ನಿಯ ನಾಲಿಗೆಯೋ ಎನ್ನುವಂತೆ ಚಾಚಿಕೊಂಡು ಅಲ್ಲಾಡುತ್ತಿರುನ ನಾಲಿಗೆ 
ಯಿಂಡಲೂ, ದೊಡ್ಡ ಆನೆಗಳೆಂಬ ಬೆಟ್ಟಿಗಳ ನೆತ್ತಿಯಲ್ಲಿರುನ ಮುತ್ತಿನ ಗಣಿಗಳನ್ನು ತೋಡುವ ವಜ್ರದ ಗುದ್ಡಲಿಗಳೋ 
ಬನ್ನುವೆಂಕೆ, ಅಡನಿಯ ಮೃಗಗೆಳ ನೇಷೆನನ್ನು ಒಡೆದು ಹೋಗುನಂತಿ, ಚೇದಿಸುನ ಶಿನನ ಕಣು ಗಳೋ ಎನು 
ನಂತೆ, ಭಯಂಕರನಾಡ ಕೋಕೆದಾಡೆಗಳಿಂಡಲೂ , ಶೆಕ್ತಿಗುಂಡುವಂತೆ ಒಂಜೇ ಸನುನಾಗಿ ಹೀರಿದ ಅಡನಿಯೆ 
ಮೃಗಗಳ ರಕ್ತದ ಪ್ರವಾಹನೇ ಜೇಹನಸ್ನೆಲ್ಲ ತುಂಬಿಕೊಂಡು ಹೊರೆಹೊಮ್ಮುತ್ತ ದೆಯೋ ಎಕ್ಸುವಂಕೆ, ಅತ್ಯಂತ 
ಫೆಂನಾಗಿರುವ, ಡೊಡ್ಡ ಮೂಗಿನೆ ನಾಳನೆಂಬ ತಿದಿಯೆಗಾಳಿ ಊದ್ಮಿಕಿಡಿಗಳು ಸಿಡಿಯುತ್ತಿಕಲಾಗಿ, ನಿಶೇಷ ಕಾದಿರುವ 
ಕೋಪನೆಂಬ ಕಬ್ಬಿಣದ ಬಿ್ಲೆಗಳಿವು ಎನ್ನುವಂತೆ ಕೆಂಪು ಕಕ್ಮಿಗಳನ್ನು ಹೊರಣೆಲ್ಲುತ್ತಿರುನ ಕಣ್ಣು ಗಳಿಂದಲೂ ; 
ವಿಶೇಷನಾಣೆ ನಿರಂತರ ಕ್ರೂರನೃತ್ತಿಯೇ ಸಾಕಾಕನನ್ನು ತಾಳಿದ ಮೃತ್ಯು ನ್ನುವಂತೆ ಭಯಂಕರನಾಯಿತು. ಅವ್ವೆ 

ಅಲ್ಲಡಿ.. ಯಮುನೇ ಸಿಂಪನಾದಂಕೆ, ಮೇರೆ ಬೀಳುವ ಸಿಡಿರೇ ಸಿಂಹೆನಾದಂತೆ, ಮೃತ್ಯುನೇ ಸಿಂಹೆನಾದಂತೆ, ಆದು 
ಬಗೆಬಗೆಯಾದಸೆಂಹಾರೆ ಕಾರ್ಯನಲ್ಲಿ ನಿನೋನಗೊಂಡು ಅದ್ಭುತನನ್ನು ಪಡೆಯಿತು. ॥ ೬ ॥ ಸಿಂಹದ ಉಗುರ 


೧೦ ಚಾರೆಣಮುನಿರಾಜಾಗನುನಂ, ಮೃಗೆರಾಜ ಭನಾನಳಿ 304 


ಮೃಗನುಗುಕೇಟ್‌ನಿಂ रैप/७१ ಕೆಂಿನೊಳೊಂದಿದೆ ಬೆನ್ನೆ ४०० ಮಾ 

ಲೆಗಳೊಳೆ ಕಾನನಂ ಜನನ ಬಾಣನದಂತಿಕಿ ಕುಂಭಕೂಟಿದಿಂ 

ಹೊಗೆಡುಗುತರ್ನ ಮುತ್ತುಗಳ ಕಾಳ ಫೆನೋನಳ ನರ್ಷನುಂ ಥೆರಿ 

ಕಿಗೆ ಕುಡೆ ಕೊಲ್ಟುದಿಂತು ಬಿನಡಕ್ಳಿ ನುದಾಂಥ ಕರೀಂದ್ರಯೂಧನುಂ ॥ ೭ 


ಅಂತು ಫಿನೆರ್ಗ ನಿರ್ದಯೆ ಭಯಂಕರನೃತ್ತಿ ಯಿನಾ ನುಗೇಂದ್ರಫೆ 
ಂತನಥೋನ್ಮುಖಂ ಕಟ್‌ಪಿ ತನ್ನ ಚಿರಾಯುನನುಗೃದುಸ್ನ ತಾ 
ಕ್ರಾಂತನನಂತರೆಂ ಪ್ರಥಧಮನಾಕೆಕ ಭೂನಿಯನೆಯಿ ದುಃಖನಂ 
ಕಾಂತರೆಡೊಳ್‌ ಸೊಡಟಸ್ಲೊ ಳಜುತುಂ ತನೆ ತನ್ನಿಯತಾಯುತಾರ್ಣವಂ || kd 


ನೆಗಟ್ಡೀ ಭಕೆತಾವನಿಯೊಳಿ | ಸೆೊಗಯಿನ ಸಿಂಥುಸ್ಪ್ರವಂಕಿಕಾತಟಿದ ವರಾ 
ಹೆಗಿರೀಂದ್ರಡ ಕಂದರೆಡೊಳ್‌ | ಮುಗುಲ್ಲುಂ ಮ್ಲ ಗರಾಜರೂಸದಿಂದುದೆಯಿಸಿದೆಂ || [3 


ಕೊರೆನೆಕಾ ಮೃಗರಾಜಕ | ನರ ರಾಜ್ಯಕ್ತಿ ಗೆ ಸಿಬಿರಮಾಡತ್ತಂತಾ 
ಗಿರಿ ಸೆತ್ಯುಂಜರ ಸೆದ್ದಾ | ಜಿರಾಜಿಕಂ 03080 ರಾಜನಾಸೋಸಚಿಕಂ ॥ ೧೦ 


ಮಾರಾಮಾರಾನು ರೆಂಗತ್ಸಮಳ ಕನುಳನನ್ಮಾನ ಸನ್ಮಾಸಸಂಪ 
ತ್ಸಾರಂ, ಸಾರಂಗಯೋಷಿತ್ಸುರತಸುರತಕೋನ್ಕಾನಭೋಗಂ ನಭೋಗಂ 





ಗಾಯೆದಿಂಡ ಚಲ್ಲಾಪಿಲ್ಲಿಯಾಗಿ ಬಿದ್ದ ಕೆಂಪು ಬಣ್ಣದಿಂದ ಕೂಡಿದ ಬೆನ್ನೆಚರ್ಮದ ಮಾಲೆಗಳಿಂದ ತುಂಬಿ ಆರೆ 
ಬೃವು ಯನುನ ಅಡುಗೆಯ ಮನೆಯಂತಿರಲಾಗಿ, ನಿಶ್ತರನಾಡ ಕುಂಭಸ್ನ ४७०७ ಹೊರಟೆಲ್ಲುತ್ತಿರುವ ಮುತ್ತುಗಳು 
ನರ್ನಾಕಾಲದ ಮೇಫದಿಂದ ಬರುನ ಆಲಿಕಲ್ಲಿನ ಮಳೆಯನ್ನು ಭೂಮಿಗೆ ಕೊಡುತ್ತಿರಲಾಗ್ಯಿ [ಆ ಸಿಂಹವು] 
ನಿನೋಡಕ್ಷಾಗಿಮುದ್ದಾ ನೆಗಳೆ ಸೆನೂಹನನು ಹೀಗೆ ಕೊಲುತ್ನಜೆ. | ೭॥ ಹೀಗೆ ಸ್ವಭಾನನಾಗಿಯೇ ನಿರ್ದಯನಾ 
ಗಿದ್ದು ७ ಸಿಂಹೆವು ತನ್ನಭೆಯೆಂಕರ ನೃತ್ತಿಯಿಂದ ಸಡಾ ಕೊಲ್ಲುವುಪರಲ್ಲಿಯೇ ಕನ್ನ ದೀರ್ಫೆವಾಡೆ ಆಯುಸ್ಸನ್ನು ಕಳೆದು, 
ಭಯೆಂಕರನಾಡ ನಾನದಿಂದ ಪೀಡಿತನಾಗಿ ನೊದಲನೆಯ ನರಕಭೂಮಿಯನ್ನು ಸೇರಿ, ದುಃಖದ ಕೆಸರಿನಲ್ಲಿ ಬಿದ್ದು 
ಆರಚೊಶಾ ನಿರ್ದಿಷ್ಟವಾಗಿ್ದ ಹೆತ್ತು ಸೆಹಸ್ತ್ರ ಸಾಗರ ಕಾಲವು ಕಳೆಯಲಾಗಿ, ಸುಪ್ರಸಿದ್ದನಾಡ ಈ ಭರತ ಭೂಮಿ 
ಯಲ್ಲಿ ಸುಂದರೆನಾದ ಸಿಂಧು ನದಿಯ ದಡದಲ್ಲಿರುವ ನರಾಹೆ ನರ್ನೆತದ ಕಂದಕದಲ್ಲಿ ನುತ್ನೆ ಸಿಂಹೆರೂನದಿಂದಲೇ 
ಹುಟ್ಟಿತು. ॥ ೮೯ ಒಳ್ಳೆಯೆ ಕುಂಜಕೆ (ಆನೆಗಳು, ಲತಾಗೃಹೆಗಳು) ಗಳಿಂದಲೂ, ಒಳ್ಳೆಯ ವಾಜಿ (ಕುಡುಕಿಗ 
ಳಿಂದೆ ಕಂಗೊಳಿಸುವುಡು, ಬಳ್ಳಿಗಳಿಂದ ಕೂಡಿರುವುದು) ಗಳಿಂದಲೂ ರಾರಾಜಿಸುತ್ತಿದ್ದ ಆ ಬೆಟ್ಟವು ಸುಂದರನಾದ 
ರಾಜನಸತಿಗೆ [ರಾಜನನಾಸಕ್ಳೆ] ಯೋಗ್ಯನಾಗಿ ಶ್ರೀಷ್ಕನಾದ ಆ ಮೃುಗರಾಜನ ರಾಜ್ಯಲಕ್ಷ್ಮಿಗೆ ಶಿಬಿರವಾದಂಕೆ 

» |१0]॥ ಈ ಸದ್ಯದಲ್ಲಿ ಶ್ಲೇಷೆಯಿದೆ, ಪ್ರಸಕ್ರನಾಗಿರುನ ಸರ್ನದೊಡಕೆ ಆದಿಕೇಸನನೂ, ಇಲಿ ನರ್ಣಿಸಿ 
फू कै ಕನಿ, ಸರ್ವತಡ ಪರವಾಗಿ : ಲಕ್ಷ್ಮೀಡೇನಿಯ ಕ್ರೀಡೋದ್ಯಾಕವಾಗಿ ಕಂಜಿಸುತ್ತಿರುವ ಕಮುಲಸಕೋವರ 
ಗಳಿಂದ ಕೂಡಿ ಹೆಮ್ಮೆಯ ಸಂಪತ್ತಿಗೆ ಸಾಕಭೂತನಾದ, ಹೆಣ್ಣು ಜಿಂಕೆಗಳ ಕೆತಿಕ್ರೀಡಿಯಿಂದ ನಿಶೇಸನಾಗಿ ಶೋಭಿ 
ಸುತ್ತಿರುವ ಉನ್ನತ ಸ್ನಳಗಳುಳ್ಳ, ಆಕಾಶದತ್ತ ಚಾಚಿನಿಂತಿರುನು ಭೂಮಿಯಲಿ ಬೇರು ಬಿಟ್ಟು ಸಿರವಾಗಿರುನ 
ಡೇನದಾರು ನೃಕ್ಷಗಳ ದಳಗಳ ಗೊಂಚಲು 2080, ಗುಲಗಂಜಿಗಳಿಂದೆ ಕಂಜಿತನಾಗಿರುವ, ಸುಂದರವಾದ ನಾರಿಜಾತ 
ಗಳ ಉತಾಗೃಹೆಗಳಿಂದ ಕೂಡಿದ್ದ ಕ್ರೂರೆನಾದ ನಿಷವೃಳ್ಳಿ, ಮಹಾಸರ್ನಗಳಿಂಡ ಕೂಡಿದ ಪರ್ವತ. ಆದಿಶೇಷ 


0९ ವರ್ಧಮಾನ ಪುರಾಣಂ 


ಧಾರಾಢಾರೂಢನುಸ್ತೋಕಣಳಕಡೆಳೆ ಗುಂಜಾಕರೆಂ ಜಾಕರೆಂ ಮುಂ 
ಪಾರೋದಾರೋರುಕುಂಜಂ ನಿಷಮನಿಸ ಮುಹಾಸಕ್ಷೆಗೇಂದ್ರಂ ಸೆಗೇಂದ್ರಂ | ೧೧ 


ಮೆತ್ತಮುಡು ಭೋಗಭೂಮಿತಳದಂತೆ ಸುಖಫಿಧಾನಮುಂ, ಕೃಷ್ಣವಕ್ಷದಂತೆ ಹಿನುಗುಹಾಸಿನಾಸಮೂ, 
ಸುಭಗಗಣಿಕಾಜನದೆಂತೆ ಬಹು ನಿಟಿನಾಳಿತರೂಸಚಿತಮುಂ ಸಂಧ್ಯಾವ್ರದೀನದಂತೆ ಕಪಿಶತಾಕೊಢಮುಂ, ಕ್ರೀಡಾ 
ಕ್ರಾಂತ ಕಾಂಶಾಜನದಂತೆ ಚಳದಳಕಾನನ ಕಮುನೀಯೆಮುಂ, ಅನುರ್ಶ್ಯಭನನದಂತೆ ಸುಪರ್ನನಂಶ ಪ್ರಭನಮುಂ, 
ನನಾತ್ರಿತ ನರಿಪ್ರಾಜಕನಂತೆ ಬಹುಕಂದರ ಸಾನುಭೂತಿಯುಂ, ಕುಪಿತ ಕಾಮಿನಿ ಪ್ರಸಾದಸಟು ಶರನಾಯಕನಂತೆ 
ನಿವಿಧಕುಶಸಧಾಕೀರ್ಣಮುಂ, ಮುತ್ತಂ ನನಾಂತರುದಿತ ಬ್ರಾಹ್ಮೀ ಪ್ರತತಿಯಾಗಿಯುಂ ಮಹೋತ್ಸವಾಶ್ರಿತಮುಂ, 
ಸಿಂಥುರಹಿಕಮಾಗಿಯುಂ ಗಿರಿನದೀಸಹಸ್ರ ಶೋಭಿತಮು್ಯ ಸನಾಗಕಾಂತಮಾಗಿಯುಮುಸನಾಗಕಾಂತಮುಂ, ನನ್ಯಾ 
ಧಾರಮಾಗಿಯುನುನನ್ಯಾಧಕರಮುಂ ನಟಾಕೀರ್ಣಮಾಗಿಯುನುನಟಾಕೀರ್ಣನುಂ, ಎನಿಸಿ ಬಹುನಿಧಾಶ್ನರ್ಯ 
ಶೋಚಿಯಂ ತಳೆದು ಕಂಚಿಸುತಿರ್ವಲ್ಲಿ_. 


ಪರವಾಗಿ : ಲಕ್ಷ್ಮೀದೇವಿಯ ಪ್ರಸಾದೋದ್ಯಾನದಲ್ಲಿ ನಲಿನ ಕಮಲದಂತೆ ಹೈಡಯಕನುಲವುಳ್ಳ, ಈ ದರ್ನದೆ 
ಸಂಪತ್ತಿನೆ ಸಾರವುಕ್ಯ, ಪ್ರೇಮದಿಂತ ಕೂಡಿದ ಸತಿಯ ಸುತ ಕ್ರೀಡೆಯಿಂದ ಸುಂದರನಾಗಿ ಮಾಡಲ್ಪಟ್ಟಿ ಶರೀರ 
ವುಳ್ಳ ಎತ್ತಿದ ಫಣೆಯಿಂದ ಕೂಡಿದ್ದ ಭೂಮಿಯನ್ನು ಪಳನಂತಿರುವ ತನ್ನ ಹೆಜೆಗಳ ನೆಲೆ ಹೊತ್ತು ತನ, ಬುಸು 
ಗುಟ್ಟುವಿಕೆಯಿಂದೆ ಕಂಜಿಸುತ್ತಿರುನ, (० ७(७००००४४०/) ವಿಸ್ತಾರವೂ ಶ್ರೀಷ್ನವೂ ಆದ ಮುಂದಾರೆ ಪುಸ್ನದ 
ಎಲೆನನೆಯಂತಿರುನ್ಯ ಭಯಂಕರೆನಾದ ವಿಷದಿಂದ ಕೂಡಿದ ಬೆಟ್ಟಿದಂತಿರುನ ಸರ್ನರಾಜನಾದ ಆದಿಶೇಷನು, 
£೧ ॥ ನುತ್ತು ಆದು ಭೋಗ ಭೂಮಿ (ಸ್ವರ್ಗದ) ಯ ಹಾಗೆ ಸುಖಗಳ ನಿಧಿ (ಒಳ್ಳೆಯ ಗಣಿಗಳ ವಾಸೆ 
ಸ್ಥಾನ) ಕೃನ್ನಪಕ್ಷದ ಹಾಗೆ ಚಂದ್ರನಿಗೆ ಹಾಫಿಕರನಾದುವು (ಹಿಮಗು-ಚಂಪ್ರ), (ಹಿನುದ ಗುಹೆಗಳಿಗೆವಾಸ 
ಸ್ಥಾನ) ಸುಂಡರಿಯರಾದ ಸೂಳೆಯೆಕಂತೆ ಬಗೆಬಗೆಯಾಡ ನಿಟಿತ ಸಮೂಹೆದಿಂಡ ಕಕ್ಷಿತನಾದ ಆಸ್ತಿಯಿಂದೆ ತುಂಬಿ 
ಹುಮು (ಕೊಂಬೆಗಳು ನೃಕ್ಷಗಳಿಂದೆ ತುಂಬಿದೆ); ಸೆಂಧ್ಯಾಕಾಲದೆ ಬೆಳಕಿನಂತೆ ಹೆಸುಸುಗೆಂಸಿನ ನಕ್ಷತ್ರಗಳನ್ನು 
ಹೊಂದಿದುದು; (ಬೆಟ್ಟಿನನ್ನು ಹತ್ತಿದ ನೂರಾರು ಕೋತಿಗಳನ್ನುಳ್ತುದು); ಆಟಿಡರಿ ನುಗ್ಗರಾಡ ರಮುಣಿಯರೆ 
ಹಾಗೆ ಚರಿಸುತ್ತಿರುನ ಮುಂಗುರುಳುಗಳಿಂದೆ ಕೂಡಿದೆ ಮುಖಸೌಂದತ್ಯವುಳ್ಳು ದು (ಅಲ್ಲಾಡುತ್ತಿರುನ ದಟ್ಟವಾದ - 
ಅಧವಾ ಎಲೆಗಳಿಂದ ತುಂಬಿದ ಅರಣ್ಯಪುಳ್ಳುದು.), ಸ್ವರ್ಗಪಂತೆ ದೇವತೆಗಳ ನಂಶದ ಹುಟ್ಟನ್ನು ನಡೆದುದು, 
(ಒಳ್ಳೆಯ ಗೆಣ್ಣುಗಳಿಂದ ಕೂಡಿದ ಬಿದಿರು ಬೆಳೆದಿರುವುದು), ಅರಣ್ಯವನ್ನು ಆಶ್ರಯಿಸಿರುವ ಪರಿವ್ರಾಜಕ 
(ತಿರುಗುವ ಸನ್ಯಾಸಿ) ಸಂತೆ ಅನೇಕ ಬಗೆಯಾದ ಗೆಡ್ಲಿ ನುತ್ತು ನೀರುಗಳ ಅನುಭನನುಳ್ಳವನು (ಅನೇಕ 
ಗುಹೆ ಮುತ್ತು ಸಾಸುವ್ರದೇಶಗಳನ್ನುಳ್ಳುದು), ಕೋಸಗೊಂಡ ಹೆಣ್ಣನ್ನು ಸಮಾಧಾನ ಮಾಡುವುದರಲ್ಲಿ 
ಶಕ್ಟನಾದ ಕರನಾಯಕನಂತೆ ಅನೇಕ ಬಗೆಯಾದ ಕೆಟ್ಟ ಶನಧ ७४७७० ಆಣೆಗಳಿಂದೆ ತುಂಬಿಡುದು (ಅನೇಕ 
ಹುಲ್ಲಿನ ದಾರಿಗಳಿಂಡ ತುಂಬಿದುದು]; ಮತ್ತು ಅರಣ್ಯದ ಒಳಗೆ ಅಳುತ್ತಿರುವ ಬ್ರಾಹ್ಮಣ ಸಮೂಹದಿಂದ 
ಕೊಡಿದುದಾದರೊ ದೊಡ ಉತ್ಸವಗಳಿಗೆ ಆಶ್ರ ಯನಾದದ್ದು (ನನಮಧ್ಯೆದಲ್ಲಿ ಹುಟಿಕೆವ ಗರಿಕೆಯ ಸೆಮೂಹೆನು 
ಳೃುದಾಡರೂ ಡೊಡ್ಡ ಉತ್ಸನಗಳಿಗೆ ಆಶ್ರಯನಾದುದು.), ನದಿಗಳಿಲ್ಲದಿದ್ದರೂ ಸಾವಿರಾರು ಜೆಟ್ನಿದೆ ರುರಿಗಳಿಂದ- 
ತುಂಬಿಡುಡು (ಆಕೆಗೆ ಹಿತವಾದುದಾದರೂ ಸಾವಿರಾರು ಬೆಟಿದೆ ರುರಿಗಳಿಂದ ತುಂಬಿದುದು.), ಆಕೆಗಳಿಂದ_ಕೂಡಿ 
ಸುಂದರನಾದರೂ ಅನೆಗಳಿಲ್ಲದುದರಿಂದೆ ಸುಂದರೆ (ಹೊಸ್ಸ ಯ ನುರಗಳಿಂದ ಸುಂದರನಾದುದು), ವನಕ್ಕೆ ಆಧಾರ 
ವಾಗಿಯೂ ನನಕ್ಕೆ ಅಧಾರನಲ್ಲ (ವನಫ್ಥಿ ಆಧಾರನಾದರೂ ಭೂಮಿಗೆ ಆಥಾರವಾಗಿದೆ.); ಅಲದ ಮರದಿಂದ ತುಂಬಿ 
ಪ್ಹರೂ ಆಲದ ಮರದಿಂಪ ತುಂಬಿಲ್ಲ ; (ತಗ್ಗುಗಳಿಂದ ತುಂಬಿಜೆ) ಎನಿಸಿಕೊಂಡು ಅನೇಕ ಬಗೆಯ ಅಶ್ಛತ್ಯಿ ಸೌಂದೆ- 


೧೦ ಚಾರೆಣಮುನಿರಾಜಾಗನುನ್ಯ ಮೃಗರಾಜ ಭನಾನಳಿ ಪಿಂಜಿ 


ಘನನಿಟಿಸ ಕೋಟಯೊಳ್‌ ಸಿ | ಲ್ವಿ ನಿಂಡ ತಾರಗೆಗಳೆಲರಿನುದಿರ್ದಪುನಿಳೆಗೆಂ 
ಬಿನೆಗಂ ಪರಸ್ಪರಾಸ್ಟ್ರಾ | ಳನೆಭರದಿಂ ಬಿರಿದೆ ಬಿದಿರೆ ಮುತ್ತುಗಳುಗುಗುಂ ॥ ೧೨ 


ಸರೆ ತರೆಗೊಟ್ಟೋಡುನ ಕೋ | ಟಿರೆಗಾಟಡೆ ತದ್ದಿರೀಂದ್ರನುಂ ಸಾರು ತಮಂ 
ಮಲೆವುದು ಹರಿನೀಳನುಣಿ | ಚ್ಛಲದಿಂ ಕನಿಗಿಂತುಟಿಧಿಕನಾಶ್ರಯದ ಬಲಂ ॥ ೧೩ 


ನವನುಣಿ ಮರೀಚಿನುಂಜರಿ | ಕನಿದು ಪೊನಲ್ವರಿದುಣೆಂಬಿನೆಂ ಸಂಭೃತ ಕೆ 
ಶ್ನವಿಚಿತ್ರಸಾನುತಳೆಡೊಳ್‌ | ಕನಲ್ಲು ಜಲಜಲಿಸಿ ಪರಿನ ಬರಿಪೊನಲೆಸೆಗುಂ ॥ ೧೪ 


ರವಿರೋಚೇರುದ್ಧಕೋ ಜೋಜ್ಜ್ಯಳಮನಿರಳತಾರ್ಕೊೋನಳಾರ್ಟಿ:ಕಣೋಷ್ಟೀ 
ಭನದಂಭ್ಛಃಕ್ರೀಡೆಯಿಂ ನೆಯ್ಯೊಕೆಡ ಮದದ ಕೀನೋಡೆ ನೀಡುಂ ಮನಂನೆ 
ನಿನಂ ಪೊಕ್ಕಾಡಿ ಕಾಡಾನೆಗಳಿಕಿ ಸತತಂ ಕಂಜಿಸುತ್ತಿರ್ಪೆಪೆಶ್ರಾಂ 
ತ ನಿನಿರ್ಯದ್ದಾನಗಂಥೊದ್ದಿ ರಣರಿಣದೀಜಾಳಮುತ್ತಾಳಕೂಳಂ ॥ ni 


ಬಿಡದುಡೆಯಾಸ್ವ್ತಮಯಂಗಳೊ | ಳಡರ್ನಿಟವಿನಸಕಿರೆಣನುದಆ ಗಿಡುಮರೆಜೆಡಿಯೊಳ್‌ 
ಕೊಡರ್ದು ಸಟಾದಿಟ್‌ದುನೆಂಬಿನ | ನೊಡರಿಸುವುವು ಬಗೆಗೆ ಮಾಣಿಕಡ ಕೆಂಗದಿರ್ಗಳ್‌॥! 0६ 


ಇನೆ ಹೆರಿಣಶಶಮನುಂಟಿಂ | ಬ ಸಂಜಿಗಕ್ಕಾ ಕುಭೃತ್ತಟಿದ ಶಬರರ್‌ ತೆ 
ಕ್ರಿಸಿದಂಬಿನೆ ಗಆ್‌ಯಿಂ ಕಣಕ | ಸಸಿಗಾಯ್ತೆಲ್ಲದೆ ಕಳಂಕಿಯೇ ವಿಧು ಫಿಜದಿಂ ॥ ೧೭ 


ಕೈಗಳನ್ನು ಹೊಂದಿ ಪ್ರಕಾಶಿಸುತ್ತಿರಲು ಅಸಂಖ್ಯಾತ ಮಹಾನೃಕ್ಷಗಳ ನುಥ್ಯದಲ್ಲಿ ಸಿಕ್ಕಿಕೊಂಡ ನಕ್ಷತ್ರಗಳು ಗಾಳಿ 
ಬಿಂದ ಭೂನಿಗೆ ಉದುರುತ್ತಿನೆಯೋ ಎನ್ನುವಂತೆ ಪರಸ್ಪರ ಜೋರಾಗಿ ಉಜ್ಜುವುದರಿಂದ ಒಡೆದ ಬಿದಿರಿನಿಂದ 
ಮುತ್ತುಗಳು ಕೆಳಗೆ ಸುರಿಯುತ್ತಿನೆ. ॥ 09 ॥ ಸೂರ್ಯನಿಗೆ ಹೆಡರಿ ತಲೆಯನ್ನು ನುರಿಸಿಕೊಂಡು ಓಡಿಹೋಗುನ 
ನುತ್ತು ಕಷ್ಟವನ್ನು ಸೆಹಿಸಲಾರಡಿ ಆ ನರ್ನತನನ್ನು ಸೇರಿದ ಕತ್ತಲೆಯು ಗೋಮೇಧಿಕ ರತ್ನದ ನ್ಯಾಜ 
ದಿಂಡ ಮದಿಸಿ ३०३४, ಬಲಾಢೈನಾದನಕೆ ಆಶ್ರಯೆವು ಇಂತಹುದು. ॥ ೧೩ | ನವರತ್ನಗಳ ಕರಣಸನೂಹವು 
ಒಟ್ಟಾಗಿ ಸೇರಿ, ಪ್ರವಾಹವಾಗಿ ಹರಿಯುತ್ತಿಜಿ ಎನ್ನುನಂತೆ ದಟ್ಟಿನಾಗಿ ರತ್ನಗಳಿಂದ ತುಂಬಿ ಚಿತ್ರ ನಿಚಿತ್ರ 
ವಾಗಿದ್ದ ಸಾನು ಸ್ರಜೇಶದಲ್ಲಿ ಕನಲೊಡೆದು ಜುಳುಜುಳು ನಾದದಿಂದ ಹೆರಿಯುತ್ತಿರುನ ಸಕ್ಕದ ಪ್ರವಾಹವು 
ಮನೋಹೆಕೆನಾಗಿಡೆ. ॥ ೧೪॥ ಸೊರ್ಯೆ ಕಿತಣಗಳಿಂದ ತಡೆಯಲ್ಪಟ್ಟು ಆಕಾಶವು ಉಜ್ಜಲನಾಗಿರಲಾಗಿ, 
ದೆಟ್ಟಿವಾಗಿರುನ ಸೂರ್ಯಕಾಂತಕಲ್ಲುಗಳ ಕಿರಣಗಳಿಂದ ಉಗುರು ಬೆಚ್ಚಗಾಗಿ ಮಾಡಲ್ಪಟ್ಟಿರುವ ಜಲದ ಕ್ರೀಡೆ 
ಯಿಂದ ಮೈಯೆಲ್ಲಾ ಬಳಿದಿರುನ ಮದೋದಕಡೆ ಫೀಟಔಿಯೆ ಹೊರಟುಹೋಗಲಾಗಿ, ದೀರ್ಧಕಾಲ 
ನುಸಸ್ಸಿಗೆ ತೃಪ್ತಿಯಾಗುನಂತೆ ನೀರನ್ನು ಹೊಕ್ತು ಆಟಿನಾಡಿ ಕಾಡಾನೆಗಳು ಸುಖವಾಗಿರುತ್ತಿರಲಾಗಿ, 
ಒಂದೇ ಸಮನಾಗಿ ಹೆರಿಯುತ್ತಿರುವ ಮುಜೋದಕದೆ ಸುವಾಸನೆಯನ್ನು ಹೊರಹೆಲ್ಲುತ್ತಿರುವ ನೀರುಳ್ಳದ್ದಾಗಿ 
ಜೊಡ್ಡದಾದ ನುಡುವು ಸದಾ ರಂಜಿಸುತ್ತಿಡಿ. ॥೧೫॥ ಬೆಳಗು, ಸಂಜೆಗಳಲ್ಲಿ ಒಂದೇ ಸಮನಾಗಿ 
ಹೆತ್ತುನ ನುತ್ತು ಇಳಿಯುವ ಸೂರ್ಯಕಿರಣಗಳು ಅದರೆ ಗಿಡಮರಗಳ ಮಧ್ಯದಲ್ಲಿ ನೇರಿಕೊಂಡು ಹತ್ತಿ ಇಳಿದುವು 
ಎನ್ನುವ [ಭಾವನೆಯನ್ನು] ಅಲ್ಲಿದ್ದ ಮಾಣಿಕ್ಯದ ಕೆಂಪು ಕಿರಣಗಳು ಮನಸ್ಸಿಗೆ ಉಂಟುಮಾಡುತ್ತವೆ. | 08 ॥ 
ಆ ಪರ್ವತದ ಸಾನುಪ್ರದೇಶವಲ್ಲಿರುನ ಬೇಡರು ಜಿಂಕೆ ಮೊಲಗಳು ಚಂದ್ರನಲ್ಲಿ ಉಂಟಿಂಬ ಸಂದೇಹೆಕ್ಕಾಗಿ ಬಾಣ 


೨೧೬ ವರ್ಧನಾಾನ ಪುರಾಣಂ 


ನೆಗನಿಕಟಿನೊಳಜಯದೆ ಮುಗಿ | ೮ ಗಡಣದಿಂ ಪೊಕ್ಕು ಸಿಲ್ಫಿ ಪೊಲೆಗೆಟ್ಟಿಳೆನಿಂ 
ಚುಗಳೆನಿಪುವು ಜಾಳತನೂ [ಳ ಗಹನದೊಳ್‌ ಸುಟಾನ ಶಬರಿಯೆರ ಕಡೆಗಣ್ಣಳ್‌ | ne 


ಕುಂಡೆದೆ ಮುಗುಳ್ಗೆಳುಮುಸುಗೆಯ { ಕೆಂದಳಿರ್ಗಳುನುಬ್ಬಡಲರ್ಗಳುಂ ಚೆಕಸು ತೊಟ 
ಲ್ಲಂದಪುವು ತಮಾಳಲಕೆಗ | ಳೆಂದಮರರ್‌ ನೋಡೆ ಚರಿಯಿನರ್‌ ನನೆಚರಿಯರ್‌ | ೧೯ 


ಅಂತು ಬಹುವಿಧ ನಿಚಿತ್ರ ವಿಭನಭಾವನನಪ್ಪುಕೆಯ್ದೆ ತನಗೆ ರಾಜಧಾನಿಯಾದ ತದ್ದಿರೀಂಪ್ರ ಕಂದರದ 
ಕತ್ಸಗೆಹ್ವೆಕಮುಹಾರಾಜನುಂದಿರಡೊಳ್‌ ಸಕಳ ಮೃಗರಾಜರಾಜ್ಯಾಧಿನತ್ಯಮಂ ತಳೆದು ತನ್ನ ಮುನ್ಲಿನೆ ಜಕ್ಮೆಂಗಳ 
ವಾರಣಾರಿ ನಾರಕನರ್ಯಾಯ ಸರಿಕಳಿತೆ ಭೂರಿಕ್ರೂರೆಛಾನಮಾನಗನೂ ನರ್ಯಾಯಜೊಳ್‌ ನೆರೆದು ನೆರೆನೆತ್ತು 
ಪೆನಿನ ಘನಕರೆ ಹಿಂಸಾಕಂದದೊಳೊಂದಿ ಮೆಚ್ಚಿದಿಚ್ಚಯಿಂ ಸಲಕಾಲಂ ನರ್ತಿನುತ್ತುಮಿರ್ದು ಕಾಲಲಬ್ಬಿಯಿಂ ಡಿಫೆ 
ಮುಖಾಭಿಮುಖ ಕಿಮಿರದಂದದಿಸನಾದಿನೋಹನೀಯಮುಸಶನೋನ್ಮುಖಮಾಗೆಯುಂ, ಶರತ್ಸಮಯ ಸರಃನಂಕ 
ನೆಂತೆ ಕೆಸಾಯನಿಕಾಯೆನುನಾಯಾಭಿಮುಖಮಾಗೆಯೆಂ, ಯೋಗ್ಯಮಾದ ನಿಜನುನೋಮಾರ್ಗದಿಂ ನಿಸರ್ಗ 
ಸಾಧುಜನಾಭಿಗನ್ಯುನಾಗಿ ತದ್ಗು ಹಾಮಂದಿರಾಜಿರತಳ್ಳತಳಮುನೆಲಂಕರಿಸಲೆಂದು.. 


ಒಂದು ದಿನಂ ನುಗನತಿ ಗುಜೆ | ಯಿಂದಂ ನೊಳನುಟ್ಟು ತನಗೆ ದಕ್ಷಿಣನಯೆನ 
ಸ್ಪಂದೆಂ ಬಿಡನುರ್ಹೊಡಿದೇ | ನೆಂದೊಯ್ಯನೆ ನಿಂದು ಜೆಸೆಗಳಂ ನೋಟ್ಬಾಗಳ್‌ ॥ 3೦ 


ಬಿಸಿಲ ಕಡುಗಾಯ್ಬು ಭೋಂಕೆಕೆ | ಮಸುಟ್ಟಿರೆ ನಿವುಳೋಪಕಾಂಕಿಯೆಂ ಕ್ರೂರನ್ಫುಗ 
ಪ್ರಸೆರಂ ಫಣೆದಿಕಿ ನಿಸ್ಮಯ | ಮೆಸೆನಿಸೆಗಂ ನಲಿಯೆ ಬಿಚ್ಚತಂ ನನ್ಯಮ್ಯುಗಂ ॥ 2೧ 


ದಿಂದ ಹೊಡೆಯಲ್ಲು ಅವರು ನಾಟಿಸಿಕುನ ಬಾಣದ ಗರಿಯಿಂದ ಕಳೆಂಕವು ಚಂದ್ರನಿಗೆ ಆಯಿತೇ ಹೊರತು, ನಿಜ 
ವಾಗಿಯಣ ಚಂದ್ರನು ಕಳಂಕಿಯೇ ? ಕಳಂಕಿಯೇ ಅಲ್ಲ ಎಂದು ಭಾವವು, ॥ ೧೭॥ ಪರ್ನತದ ಸಮೀನದ್ಲಿ 
30098 ನೋಡಗಳ ಸಮೂಹದೊಡನೆ ಪ್ರವೇಶಿಸಿ, ಅಲ್ಲಿಯೇ ಸಿಕ್ಕಿಹಾಕಿಕೊಂಡು ಹಾದಿದಬ್ಬಿದೆ ಎಳೆನಿಂಚು 
ಗಳೋ ಎನ್ನುವಂತೆ, ಎಳೆಯ ಹೊಂಗೆಯ ವನದಲ್ಲಿ ಅಡ್ಡಾಡುತ್ತಿರುನ ಬೇಡಿತಿಯರ ಕಟಾಕ್ಷಗಳು ಪ್ರಳಾಶಿಸುತ್ತಿೆ. 
॥೧ಆ॥ ನುಲ್ಲಿಗೆಯೆ ಮೊಗ್ಗುಗಳು, ಅಶೋಕ ನೃಕ್ಷದ ಕೆಂಪು ಚಿಗುಕುಗಳು, ಕನುಲಡೆ ಹೊಗಳು ಇನುಗಳೊಡಕೆ 
ಕೂಡಿಕೊಂಡು ಬಳ್ಳಿಯಂತಿರುನ ಹೊಂಗೆಯ ವೃಕ್ಷಗಳು ಓಡಾಡುತ್ತಿನೆ ಎಂದು ಡೇನತೆಗಳು ನೋಡುತ್ತಿರಲಾಗಿ, ಆ 
ಬೇಡಿತಿಯರು ಅಲ್ಲಿ ಓಡಾಡುತ್ತಿದ್ದಾರೆ. ॥ 06 |. ಹೀಗೆ ಬಗೆಬಗೆಯಾದ ವಿಚಿತ್ರನಾಡ ನೈಭನನನ್ನು ಸ್ವೀಕರಿಸಿ, 
ತನೆಗೆ ರಾಜಧಾನಿಯಾಗಿರುವ ಆ ವರ್ನೆತಕಂಡರದಲ್ಲಿ ರತ್ನಗುಹೆಯೆಂಬ ಅರಮನೆಯಲ್ಲಿ ಸಕಲ ಮೃಗಗಳಿಗೂ ರಾಜ 
ನಾಗಿ ರಾಜ್ಯಾಧಿಕಾರವನ್ನು ಪಡೆದು, ತನ್ನ ಪೂರ್ನೆಜನ್ಮಗಳ ಸಿಂಹ ನಾರಕಿ ಇತ್ಯಾದಿ ಜನ್ಮಗಳು ಸೇರಿೊಂಡ 
ಭಯಂಕರವಾದ ಕ್ರೂರೆಸ್ವಭಾನವು ಈ ಜನ್ಮದಲ್ಲಿಯೂ ಪ್ರಾಪ್ರವಾಗಿ ನೆಲಸಿನ ಎನ್ನುವಂತಹ ಭಯೆಂಕರೆನಾಡ 
ಹಿಂಸೆಯ ಆನಂದದಲ್ಲಿ ಸೇರಿಕೊಂಡು, ಮನಸ್ಸು ಬಂದಂತೆ ಹಲವು ಕಾಲ ನಡೆದುಕೊಳ್ಳುತ್ತಿದ್ದು, ಕಾಲಲಬ್ಬಿಯಿಂದ 
ಸೊಯಣನಿಗೆ ಅಭಿಮುಖನಾದ ಕಶ್ತರೆಯಂತೆ ಅನಾದಿಯಿಂದ ಬಂದ ಮೋಹನೀಯ ಕರ್ಮವು ಉಪಶನುನಕ್ಕೆ 
ಪ್ರಾರೆಂಭನಾಗಲಾಗಿ, ಶರತ್ಕಾಲದ ಸತೋನಕೆದ ಕೆಸರಿನಂತೆ ಕಷಾಯ ಸಮೂಹಗಳು ಅವಾಯಳ್ಯೆ ಅಭಿಮುಖ 
ವಾಗಲು(ನಾಶಕ್ಕೆ ಸಿದ್ಧವಾಗಲು) ಯೋಗ್ಯವಾದ ತನ್ನ ಮನಸ್ಸಿನ ಹಾದಿಯಾತೆ ಸ್ವಭಾನತಃ ಸಾಧು ಜಕರಾದನರತ್ತ 
ತಿಕೆಗಿದವನಾಗಿ ಆ ಗುಹಾನುಂದಿರದ ಕಲ್ಲು ಪೀಠವನ್ನು ಅಲಂಕರಿಸಲೆಂದು- ಒಂದಾನೊಂದು ದಿನ ಸಿಂಹವು ಕನ್ನ 
ಗುಹೆಯಿಂದ ಹೊರಕ್ಕೆ ಬಂದು ತನ್ನೆ ಬಲಗಣ್ಣು ಒಂಡೇ ಸಮನಾಗಿ ಹಾರಿತ್ತಿಕೆಲಾಗಿ, ಇದೇನೆಂದು ಸಮ್ಮನೆ ನಿಂತು 


60 ಜಾರಣನುಸಿರಾಜಾಗಮನಂ ಮೈಗರಾಜಚನಾನಕಿ ತಿಂಕ್ಲಿ 


ನಡುಸಗಲಿದೊಂದು ನೆಸೆಯೊಳ್‌ | ಕಡುವೆಳಗೇಕಾದುನೆಂದು ಕೌತುಕದಿಂದೆಂ 


ನಜಿನೋಡುತಿಕೆ ಮೃಗೇಂದ್ರೆಂ | ಬಡಗೆಣಿಕೊಗೆಡತ್ತಡೊಂದು ದೀಪ್ರಿಪ್ರಸೆರಂ || 35 

ಫೆನೆಕೇಜಂ ನುತ್ಯಂದಿನ | 88० ಪಗಲ್ಬಯಕೊಳಿರ್ದ ನೊಡರ್ನೋಲ್‌ ಮನುಟ್ಸಿ 

ರ್ಷಿನೆಗಂ ನಿಜಾಂಗರುಚಿ ತ | है हैं ತೀವಿಕೆ ಸೆಕಲ ಗಗಫೆ ದಿಬ್ಮಂಡಳನುಂ ॥ 39, 
ಅದಲ್ಲದೆಯುಂ_- 


ನರಸರ್ನೌನಧಿ ಶಕ್ತಿಯುಕ್ತ ನಿಜನೇಹಾನೂಸ ನೌಗಂಧ್ಯ ಬಂ 

ಥುರ ಮಂದಾನಿಳ ಸಂಗದಿಂ ತರೆ ಲತಾ ಗುಲ್ಕಂಗಳೆಲ್ಲಂ ತಳಿ 

ರ್ತಿಕೆ ತಶ್ಸಿಂಹೆದ ತೀವ್ರ ತೀವ್ರತರ ಮಿಧ್ಯಾತ್ವಾನುಯಂ ಕುಂಡುತುಂ 

ಬರೆ ಬಂದರ್‌ ನಿರನನ್ಯೈಜೋ ಥನಿಧಿಗಳ್‌ ಸನ್ಯಾರ್ಗದಿಂ ಚಾರಣರ್‌ ॥ 3% 


ಅಂತು ಬದರಿಂಜಯೆರುನುನಿತಗುಣರುನೆಂಬ ಜಾರೆಣಮುನೀಂಡ್ರರ್‌ ತತ್ಯಂರೀರನಾಭಿಮುಖದೊಳ್‌' ಅನೆ 
ಕಿದೊರೆಮಾಗಿರ್ದ ಫಿರ್ಜಂತುಕ ಚಂದ್ರಕಾಂತ ಶಿಳಾತಳಕ್ಕನತರಿಸಿ ಕೆಲಹೊಳಿರ್ವ ನಳಿಕಿನ ಸೆಲೆಗಳೆಲ್ಲವುಂ ಮಾಣಿಕೆಡ 
ಸೆಕೆಗಳೆನಿಸುತ್ತುಮಿರ್ಕೆಲಂಬಿಡಿದು ನಿಮಿರ್ನ ನಿಜಾರುಣ ಚರಣತಳಕಿರಣದ ನಡುನೆ ಕಣೆನಿಡಿದು ಸಂಪಣಿಸಿದೆ ಕೆಂದಾ 
ನಕೆಯೆ ನಡುನಣ ಧನಳ ಕನುಳನನತ್ರೀಯುನುಂ, ತಡಿನಿಡಿದು ನನಳವ ಬಳ್ಳಿ ತಕ್ತ ವಾಲ್ಗಡಲ ಜೆಲ್ವುಮಂ ನಿಜಾಂ 
ಗಪ್ರಭಿ ನಿರಾಕರಿಸುತ್ತುಮಿಕೆ ನಲ್ಯಂಕಾಸನದೊಳ್‌ ಕುಳ್ಳಿರ್ವಾಗಳರಿಂಜಯ ಮುನೀಂಪ್ರರ್‌- 


ದಿಕ್ಕುಗಳನ್ನು ನೋಡುತ್ತಿರುವಾಗ ಬಿಸಿಲಿನ ಭಯಂಕಕೆ ಜೇಗೆಯು ನಿಸ್ತಾರೆನಾಗಿ ಕನಿಮಕೊಂಡಿರಲಾಗಿ,ಕ್ರೂಕೆ ಮೃಗ 
ಗಳೆ ಸಮೂಹೆನ ನಿಶೇಷವಾಗಿ ವಿಶ್ರಾಂತಿ ತೆಗೆದುಕೊಳ್ಳು ತ್ತಿರೆಲಾಗಿನಿಸ್ತಾಕವಾಡ ನನಮ್ಬುಗಗಳು ಆಶ್ಚರ್ಯಕರನಾಗು 
ನಂಕೆ ಸಂತೋಷೆಗೊಳ್ಳುತ್ತಿರೆಲಾಗಿ, ನಡು ಹಗಲಿನಲ್ಲಿ ಇದೊಂದು ದಿಕ್ಕಿನಲ್ಲಿ ಮಾತ್ರ ಮಹತ್ತಾದ ಬೆಳೆಕು ಏಕಾಗು 
300 ಎಂದು ಆಶ್ವರ್ಯದಿಂಪೆ ಸಿಂಹೆವು ಬಿಡುಗಣ್ಣಿ 8०४ ನೋಡುತ್ತಿರುವಾಗ ಉತ್ತಕದಿಶ್ಚಿಸಿಂಡೆ ಒಂಡು ಕಾಂತಿ 
ಸಮೂಹನು ಕಾಣಿಸಿಕೊಂಡಿತು. || ೨0-೨೧-.೨೨ ॥ ಮಧ್ಯಾಹ್ನದ ಸೂರ್ಯನು ಹಗಲಿನಲ್ಲಿ ಬಯಲಿನಲ್ಲಿ 
ಇಟ್ಟಿರುನ ದೀನದಂತೆ ನುಂಕಾಗುವಸ್ತು, ಕನ್ನ ಡೇಹಕಾಂತಿಯ ಆ ಮುಹೆತ್ತಾಡ ತೇಜಸ್ಸು ಆಕಾಶನುಂಡಳ 
ನನ್ನೆಲ್ಲಾ ತುಂಬಿಕೊಂಡಿಕಲಾಗಿ . . . « ॥ 33. ಅಷೂ ಅಲ್ಲನೆ- ಕ್ರಷ್ಠನಾನ ಸಕಲ ಔಷಧಿಗಳ ಶಕ್ತಿ 
ಯಿಂಡೆ ಕೂಡಿ ತಮ್ಮ ದೇಹೆದೆ ಅಖಂಡ ಸುಗಂಧವು ನುನೋಹೆಸವಾದೆ ತಂಗಾಳಿಯ ಜೊತೆಯಲ್ಲಿ ಸೇರಿ ಗಿಡ್ಕಮರ, 
ಬಳ್ಳಿಗಳೆಲ್ಲ ಚೆಗುರಿರಲಾಗಿ, ಆ ಸಿಂಹದ ಅತ್ಯಂತ ತೀವ್ರವಾನ ಮಿಧ್ಯಾತ್ಯ ಕರ್ನುವು ಕುಂದುತ್ತಾ ಬರೆಲಾಗಿ, ಎಣೆ 
ಯಿಲ್ಲದ ಜೋಧೆಯ ನಿಧಿಗಳಾಪ ಜಾರಣಕು ಆಕಾಶನಾರ್ಗದಿಂದ ಬಂದರು -- ಸನ್ಕಾರ್ಗದಿಂದ ಬಂದರು. 
॥ 39 ॥ ಹಾಗೆ ಬಂಡ ಅರಿಂಜಯ ಅನಿತಗುಣಕೆಂಬ ಚಾರಣ ಖಷಿಗಳು ಆ ಸಿಂಹದ ಇದಿರಿನಲ್ಲಿ 79063 
ದನ್ಲಿಯೇ ಇನ್ನ, ಯಾನ ಪ್ರಾಣಿಯೂ ಇಲ್ಲಪ ಚಂದ್ರಕಾಂತ 3870 ನೆಲಕ್ಕಿಳಿು ನಕ್ಕದಲ್ಲಿದ್ದ ಸ್ಪಟಿಕಪ. 
ಕಲ್ಲುಗಳನ್ನೆಲ್ಲಾ [ತಮ್ಮನಾದದ ಕೆಂಪಿನಿಂಪ] ಮಾಚಿಕ್ಯವೆ ಕಲ್ಲುಗಳೋ ಎನ್ನಿಸುತ್ತಾ ನಿಕೆಡು ಸಕ್ಕದನ್ಲಿಯೂ 
ಕಾಣಿಸಿಕೊಳ್ಳುವ ಕೆಂವಾಡ ತನ್ಮು ಅಂಗಾಲುಗಳ ಕಿರೊಗಳೆ ನಡುನೆ ಸುತ್ತಲೂ ಬೆಳೆದಿಸುವ ಪೆಟ್ಟಿನಾದ ಕೆಂಡಾ 
ನಕಿಗಳ ಮಧ್ಯದಲ್ಲಿ ಬಿಳಿಯ ಕಮಲಗಳ ಸಕೋವತ ಸೌಂಪರ್ಯವನ್ನೂ, ಪಡವನ್ನು ಹಿತಿದು ಚಿಗುಂಶವ ಹನಳದ 
ಬಳ್ಳಿಯುಳ್ಳ ಕ್ಷೀರಸಮುಪ್ರೆಡೆ ಸೊಗಸನ್ನೂ ತಮ್ಮ ಡೇಹೆಕಾಂತಿಯು ತಿಸಸ್ಯರಿಸುತ್ತಿಕಲಾಗಿ ನಲ್ಯಂಕಾನನೆನಲ್ಲಿ 
ಕುಳಿತುಕೊಂಡ್ಕು ಅರಿಂಜಯ ಮುನೀಂದ್ರರು- ಭಯನಾಗಲಿ ಕೋನನಾಗಲಿ ಅರಣ್ಯದ ಮೃಗಗಳ ಸಮೂಹೆನಲ್ಲಿ 
28 ' 


ps 


ಪಿಗಿಳೆ ನರ್ಧಮಾನ ಪುರಾಣಂ 


ಭೆಯೆನುಂ ಮುನ್ಲಿಸುಂ ನನನ್ಬುಗ | ಜೆಯೆಜೊಳ್‌ ತಲೆಡೋಟಡಂಶು ಬೆಳಗುನ ಕೇಜೋ 
ಮಯನುಂ ಫಿಜಾಸ್ಯನುಂ 0 | ಸ್ಮಯದಿಂ ನೋಡುವ ಮೃಗೇಶ್ವರಂಗಿಂತೆಂಡರ್‌ | CN 


ಎಕೆ ಮೃಗರಾಜ ದರ್ಶನನಿನೋಹೆ ನುಹಾಸನ ನುತ್ತನಾಗಿ ಫಿ 

ರ್ನ್ಮೇಳ ಜಿನನಾರ್ಗನುಂ ಸಾದು ಮಾಯ್ದ ಕುಚರ್ಜಿಗಳಿಂ ಕುಮಾರ್ಗನುಂ 

ಸಲಕೆಟದಿಂ ನಿನಿರ್ಮಿಸಿದ ಪಾತಕದಿಂಡಕಿ ಕಸ್ನಯೋನಿಯೊಳ್‌ 

ನೆಲಸುತುನುಕ್ಕಟಾ ನಿರಹೆದುಃಖಶತಂಗಳನುಂಡು ४४६८४ दे। ॥ हि 


ಅಡಂ ಸೇಟಸ್ಟೊಡನಿರಳಿತ ನಿಧ್ಯಾಶ್ವಕೀಬ್ರತತಿನಿರ 300/9४ ದೃಷ್ಟಿಯಾಗಿ ನಿನೆಗಾದ ಭನಗಹೆನೆಡೊಳ್‌ 
ಪೊಲಗೆಟ್ಟಿ ಕೊಟಲುತ್ತುಂ ಬರಳ್ಲಿ.... 


ಒದನಿರ್ದೀ ಜಂಬೂದ್ವೀ | ಪನ ಮಂದಕಾರಿಜೀಥೆರೆಡ ಪೂರ್ವವಿಜೀ 
ಹೆಡ ಸೀತಾತಟಿನಿಯೆ ಬಡ | ಗಜಿಸಿಯೆ ನರೆವುಸ್ಟರಾನಕೀ ಜನಸಣದೊಳ್‌ 32 


ಸೊಗಯಿಸುವುಡು ನುಥುಕರನೆಂ | ಬ ಗಹೆನಮಲ್ಲಿಯೆ ನನೇಚರಾನ್ವಯೆಡೊಳ್‌ ನೀ 
ನೊಗೆಡು ಪುರೂರೆನನೆಸೆರಿಂ | ಮೃಗೇಂದ್ರ ನೆಗಲುತ್ತುಮಿರ್ಣೆಯತಿ ದುರ್ಮಕಿಯೆಂ ॥ 3೮ 


ಅಂತು ನನೇಚರೋಟಚಿತ ಸಹೆಜ ನಿರ್ದಯ ಸಿಸ್ರಿಂಶವೃತ್ತಿಯಿಂ ವರ್ತಿಸುತ್ತುನಿರ್ಸಿನೆಗಂ ಒರ್ಮೆ ಧರ್ಮ 
ಸ್ವಾಮಿಯೆಂಬ ಸಡೆರ್ಭಸಾರ್ಧವಾಹೆಕಂ ವಿತತನಿಭನನುಂಡಿತಪುಂಡರೀಕಿಜೇಪುರದಿಂ ಬಸಿತ್ತುಂ ಆ ನನಘನತಕಿ 
ಚ್ಯಾಯೆಯೊಳ" ಬೀಡುನಿಟ್ಟಿರ್ಗಿನಂ 


५ ಕೆಲೆಡೋರಡೆ ಹಾಗೆ ಕೊಳಗಿ ಬೆಳೆಗುತ್ತಿರುನ ಶನ್ಮು ಕೇಜೋನುಯೆವಾದ ಮುಖನನ್ನು ಆಶ್ಚರ್ಯದಿಂದ 


ನೋಡುತ್ತಿರುನ ಸಿಂಹಕ್ಳಿ ಹೀಗೆ ಹೇಳಿದರು. ॥.॥ ಎಲೈ ಸಿಂಹನ ನೋಹದರ್ಕನನೆಂಬ ದೊಡ್ಡ 
ಹೆಂಡದಿಂದೆ ನುತ್ತೆನಾಗಿ ಶುದ್ಭವಾಥೆ ಜೈನಧರ್ಮನನ್ನು 399 00, ನೋಸಕರೆನಾಡ 2४॑च/9०फ ಕೆಟ್ಟಿಮಾರ್ಗನನ್ನು 
ಹೆಲವು ರೀತಿಯಲ್ಲಿ ಸೃಷ್ಟಿ ಮಾಡಿದಂಶಹೆ ಪಾಸದ ಫಲವಾಗಿ, ಅತ್ಯಂತ ನಿಕೃಷ್ಟವಾದ ಯೋನಿಗಳಲ್ಲಿ ಹುಟ್ಟುತ್ತಾ 
ರೆಕ್ಕವಿಲ್ಲದಸ್ಟು ಅಗಲಿಕೆಯ ದುಃಖಗಳನ್ನು ಅನುಭನಿಸುತ್ತಾ, ಆಯ್ಯೋ, ಬಳಲಿ ಹೋಡಿಯಲ್ಲಾ! ॥ ೨೬ ॥ 
ಅದನ್ನು ಹೇಳ ಹೊಸಟಿೆ ಒಂದೇ ಸಮನಾಗಿ ನಿಧ್ಯಾತ್ವನೆಂಬ ಭಯಂಕರನಾನ ಕತ್ತಕೆಯಲ್ಲಿ ಪೃಸ್ಟಿಯಿಲ್ಲಪವನಾಗಿ 
ನಿನಗುಂಟಾದ ಜನ್ಮಾಕಣ್ಯದಲ್ಲಿ ಹಾದಿ ತಪ್ಪಿ ತಿರುಗುತ್ತಾ ಬರುನಾಗ- ०५१ ಸಿಂಹನ ಈ ಜಂಬೂದ್ವೀಪದ 
ನುಂದರೆ ಸರ್ವತದೆ ಪೂರ್ವ ನಿಡೀಹದೆ ಸೀತಾ ನದಿಯ ಉತ್ತರದಿಕ್ಕಿನೆ ಪುಸ್ಕರಾನತೀ ಬಿಂಬ ರಾಜ್ಯದಲ್ಲಿ ಮೆಧುಕರ 
ಎಂಬ ಅಡವಿಯು ನುನೋಷರವಾಗಿ ಕಾಣಿಸುತ್ತದೆ. ಅಲ್ಲಿಯ ಬೇಡನಂಶದಲ್ಲಿ [ನೀನು] ಪುರೂಕನನೆಂಬ ಹೆಸರಿ 
ನಿಂಡ ಹೆಟ್ಟಿ ಅನೇಕ ದುಸ್ಯಾರ್ಯಗಳನ್ನು ಮಾಡುತ್ತಿದ್ದೆ. ॥ ೨೭-೨೮ ॥ ಹೀಗೆ ಬೇಡರಿಗೆ ಸೈಭಾನಸಿದ್ದವಾದ 
ಫಿರ್ನಯನಾದ ಕ್ರೂಕವೃತ್ತಿಯಿಂಡ ನಡೆಮಕೊಳ್ಳುತ್ತಿರಲು, ಒನೆ ಧರ್ಮಸ್ವಾನಿ ಎಂಬ ಅನ್ವರ್ಥನಾಮ 
ಉಳ್ಳನನು ನಿಸ್ತಾರೈಭವದಿಂಡ ಅಲಂಕೃತವಾದ ಪುಂಡರೀಕಿಣೇಪುಕೆದಿಂದ ಬರುತ್ತಾ ಆ ಆಡನಿಯ ಡೊಡ್ಡ 
ಮರೆಪ ನೆರಳಿನಲ್ಲಿ ಬೀಡು ಬಿಟ್ಟುಕೊಂಡಿರಲಾಗಿ.. ಬೇಡರು ಒಟ್ಟಿಗೆ ಸೇರಿ ಆ ಬೀಡನ್ನು ಕಿತ್ತುಹಾಕಿ ಹಾಳುಮಾಡಲು, 


೧೦ ಜಾರಣಮುನಿರಾಜಾಗನುನಂ, ನ್ಕುಗರಾಜ ಭವಾನಳಿ ೨೧೯ 


ಕೆಕೆದಿಟುದಾ ಬೀಡಂ ನನ | ಚಕಿಕೋವಣೆ ಕಿಡಿಸೆ ತೀರ್ಥಯಾಕ್ರೆಯಿನಡಜಸೊಳ್‌ 
ಬರುತಿರ್ದ ಮುನೀಂದ್ರರ್‌ ಸಾ | ಗರಸೇನಾಭಿಖ್ಯರಪಪದರ್‌ ಕೆೊಟಲುತ್ತುಂ ॥ ರ್ತಿ 


ಒಂದು ನೊಗನಿಕ್ಕುನನಿತಂ | ಮುಂದೀಕ್ತಿಸಿ ಮೆಲ್ಲನಡಿಯನಿಡುತುಂ ಮುನಿನಾ 
ರ್ಗಂಜಪ್ಸದಡನಿಯೊಳ್‌ ಮಾ | ರ್ಗಂದಪ್ಪಿ ಬರುತ್ತುಮಿರ್ಜೀಡಾ ಮುನಿವರರೆಂ ॥ ೩೦ 


ಮೂರಡೊಳೆ ನೋಡಿ ಕಂಡು ಫು | ಕೂಕವನಿದಪೂರ್ನ ಮೃಗಮೆನುತ್ತಿಸಲಂಬಂ 
ನಾರಿಯೊಳಿಟ್ಟಿಂ ४४४ ಸಂ! ಸಾರಡೊಳಾರಯ್ಯೆ ಕಷ್ಟಮನಿನೇಕನೆ ಡೆಲ್‌ ॥ ೩೧ 


ಅಂತು ಫಿರುನಾಯೊಳಿಹೆ ४0 | ७० ತತ್ಪತಿ ಕಾಳಿಯೆಂಬಳಿಸದಿರು ಮೃಗಮೇ 
ನಿಂತಿದಿರಂ ಬರ್ಪುನೆ ಮಾ | ಜಿಂತಿಡನೀಕ್ಷಿಸುವಮೆಂದು ಬಾರಿಸುವಿಸೆಗಂ ॥ 8.9 


ಬಕೆ ತನ್ಮುನಿ ಪೊಕಗೆ ನನೇ | ಚರನಸವಸದಿಜಗಿದೆಂ ನಿಜೋತ್ಸಧ ಕೀವ್ರಾ 
ಚರಿತನುನುಟೀದತಿ ಜಡನುತಿ | ಧಕಿಗೆಆಗಡೆ ದೀನನರ್ಕಿ ನಿಧಿಸನ್ನಿಧಿಯೊಳ್‌ | 8.9. 


ಅಂತು ಮುನಿರೂನಮಾಶ್ರಾಭಿಜ್ಞಾ ನನಾಡೊಡಂ ಚಂದ್ರವಾಪ ಪ್ರಾಪ್ತಿಯಿಂ ಪ್ರವಿಯಿಪಿಂಡುಕಾಂತದಂತೆ 
ತದೀಯ ಶ್ರೀನಾಡನ್ರಾಪ್ತಿಯಿನಾರ್ರಿತಸ್ವಾಂತನಾಗಿ ಯಥೋಚಿತ ಕಾಲಲಬ್ಕಿಯೆ ಗುರುವಾಗೆ ನಿನೆಯವಶದಿ.. 
ನೆಟಗಿದ ಪುರೂಕವನಂ ಧರ್ಮನೃದ್ಧಿ ಫುಕಸ್ಸರಂ ಮುನೀಶ್ವರನನುಗ್ರಹಿಸಿ ಬಟ್‌ಿಯಂ ಬ್ರಶಾಬ್ರತಧಳಸ್ವರೂನನುಂ 
ತಕ್ಳನಿತನನನಟನಂತು ನಿಶದ ವಾಕ್ಯಂಗಳಿಂ ಬಿಸಿ 


ತೀರ್ಥಯಾಕ್ರಿ ಮಾಡುತ್ತಾ ಆ ಅರಣ್ಯದಲ್ಲಿ ಬರುತ್ತಿದ್ದ ಸಾಗರಸೇನೆೆಂಬ ಹೆಸರಿಫ ಮುನೀಂದ್ರಕು ಹಾದಿತಬ್ಬಿ 
ತಿರುಗುತ್ತಾ ಒಂಡು ನೊಗನನ್ನಿಡುವಷ್ಟುದೂಕೆ ಮುಂದಿ ನೋಡಿಕೊಂಡು ಮೆಲ್ಲಗೆ ಹೆಜ್ಜೆಯನ್ನಿಡುತ್ತಾ, ನುನಿ 
ಮಾರ್ಗವು ತಪ್ಪದಂತೆ ದಾರಿ ತಪ್ಪಿ ಬರುತ್ತಿರಲಾಗಿ, ಆ ಪುಸಿ ಶ್ರೇಷ್ಕರನ್ನು ದೂರದಿಂದಲೇ ನೋಡಿದೆ ಪುರೂರನನು 
ಇದೊಂದು ಅನರೊನನಾದ ಮೃಗನೆಂದು ಭಾನಿಸ್ಸಿ ಆತನನ್ನು ಹೊಡೆಯರೆಂದು ಬಾಣವನ್ನು ಬಿಲ್ಲಿನ ಹೆಗ್ಗದೆ 
ಮೇಲಿಟ್ಟಿನು ಚಿಃ ಚಿ, ಸಂಸಾರದಲ್ಲಿ ಹುಡುಕಿಡಕಿ ಅನಿವೇಕಗಳೇ [ಇರುತ್ತವೆ]. ॥ 3೯-೩೦-೩೧ ॥ ಹೀಗೆ 
ಬಿಲ್ಲಿನ ಹಗ್ಗದಲ್ಲಿ ಬಾಣನನ್ನು ಕೊಡಲಾಗಿ, ಅನನ ಹೆಂಡತಿಯಾದ ಕಾಳಿಯೆಂಬವಳು "ಬಾಣದಿಂದ ಹೊಡೆಯಬೇಡ, 

ಗವಾದಕಿ ಹೀಗೆ ಇದಿರಾಗಿ ಬರುತ್ತಜಿಯೆ? 890 ಇಡೇನೆಂಬುದನ್ನು ನಾವು ನೋಡೋಣ? ಎಂದು 
ಅವನನ್ನು ನಿನಾರಿಸಿಡಳು. ಅಷ್ಯರಲ್ಲಿ ಆ ಮುನಿಯು ಸಮೀವಕ್ಕೆ ಬಲು ಬೇಡನು ಅಡ್ಡಹಾದಿಯ ತನ್ನ ಕ್ರೂರ 
ಕಾರ್ಯವನ್ನು ಬಿಟ್ಟು, ಬುದ್ದಿಹೀನನು, ಸಡಗರದಿಂದ ಅನರಿಗೆ ನಮಸ್ಕಾರಮಾಡಿದನು, ದೀಪದ ಬತ್ತಿಯು ನಿಧಿಯ 
ಸಮೀನದಲ್ಲಿ ಭೂಮಿಗೆ-ಕೆಳಕ್ಕೆ ಬಾಗದೆ ಇರುತ್ತಣೆಯೆ? ॥೩೨-೩೩॥ ಹೀಗೆ ಮುನಿರೂಸನೆಂಬುಡನ್ನು ಕೂಡ ತಿಳಿಯ 
ನವನಾದರೂ ಚಂದ್ರಕಿರಣಗಳ ಸ್ಪರ್ಶದಿಂದ ದ್ರನಿಸುವ ಚಂದ್ರಕಾಂತ ಶಿಲೆಯಂತೆ ಅನರ ಶ್ರೀನಾದಗಳ ಕೃನೆ 
ಯಿಂದ ಆರ್ಥ್ಯಗೊಂಡ ಮನಸ್ಸುಳ್ಳವನಾಗಿ, ಪ್ರಾಪ್ತ್ರವಾಡ ಕಾಲ ಲಬ್ಭಿಯೇ ಗುರುವಾಗಿರಲಾಗಿ, 980 ಪೂರ್ವಕ 
ಪಾಗಿ ನಮಸ್ಕರಿಸಿದ ಪುರೂಕವನನ್ನು "ಧರ್ಮ ವೃದ್ಧಿಯಾಗಲಿ' ಎಂಬ ಆಶೀರ್ನಾದೆ ಪೂರ್ನಕನಾಗಿ ಖಷಿಯು 
ಅನುಗ್ರಹಿಸಿ ಆಮೇಲೆ ಪ್ರತ ಮತ್ತು ಅವ್ರತಗಳ ಫಲ ಸ್ವರೂನನನ್ನು ತಕ್ಕಷ್ಟು ಅನನಿಗೆ ಅರ್ಥವಾಗುವಂತೆ 
ನಿವರವಾಡ ಮಾತುಗಳಿಂದ ಅಪ್ಪಣೆ ಕೊಡಲಾಗಿ ಆ ಮುಸಿಶ್ರೀಷನನ್ನು ಆ ಬೇಡನು ಪ್ರಾರ್ಥಿಸಿ ಮದ್ಯ 


390 ನರ್ಧೆಮಾನ ಪುರಾಣಂ 


ಎಕೆದಾಮುಫಿನರರೆಂ ನನ | ಚರೆನಾಂತಂ ನುಧ್ಯ ಮಾಂಸ ನುಧುನಿರೆತಿಯೆನಾ 
ದರದಿನನೆಂತಕೆನೆ ನನಾಂ | ತರಣಿಯ್ರಿ ಸಿದಂ ದಲೊಂದು ಸುರಸದ್ದತಿಯೆಂ ॥ ಸಿಳ 


ಅಂತನಕಿಂದ ಕೆಜದಿನೊಂದೂರೆ ಬಟ್ಟೆಯೆಂ ತೋಜ್‌ಕೊಟ್ಟು ತಡನುಜ್ಞಿ ಯಿಂ ನುಗುಟ್ಟು ಬಂಡು 8०७९ 
ಚಾರನೃತ್ತಿಯಿಂ ನರಿಗೃಹೀತಬ್ರತಮುನಾಚರಿಸಿ ನಿನೃತ್ತಿ ಮಾಶ್ರಫಲದಿಂ ನಿಜಾಯುಕನಸಾನಡೊಳ್‌... 


ಸುರೆನಾದಂ ಸೌಧರ್ಮಾ | ಮರೆಕೆಲ್ಪಡೊಳಲ್ಲಿ ಸಾಗಕೋಷನುಕಾಲಂ 


ಬರೆನುನುಭನಿಸಿಷಕನನದಧಿ | ತರೆಸೌಖ್ಯಮನಾ ಪುರೂಕವಂ ತ್ರಿದಶನರಂ ॥ ೩ 

ಅಂತು ನಿನೃಕ್ತಿಲತಾಸಲ | ನುಂ ತಣಿಯೆ ತದನುಕಸುಖನುನುಂಡು ತದಾಯು | 

ಸ್ಯಾಂತಜೊಳೀ ಭರೆತಾನಸಿ'! ಗಂ डंडे) 08४ ನೀನೆ ನುಗುಟ್ತೆಯ್ತೆಂಖ್ಯೆ ॥ ೩೬ 
ಅಂತು ಬಂದು 


ಆನನಿನುಗ್ರಕರ್ನುನಿಸಿನಂ ನೆಆ3 ನುರ್ಗಿದುದಾನನಿಂ ಸಮ 

ಸ್ತಾನನಿ ಧರ್ನುಮಾರ್ಗಮುಮುನಾಕುಳಮೆಯ್ದಿ ದುಪಾವನಿಂ ಶ್ರಿಳೊ 

ಕೀನಡನಂ ಶಿಖಾನುಣಿ ನಿಶೇಸನಿಳಾಸನುನಾಂತುದಾ ಮುಹಾ 

ದೇನನ ಡೇನಡೀನನ ಜಿನೆಂದ್ರನೆ ಕೀರ್ಥಕರಾಗ್ರಗಣ್ಯನಾ | ೩೭ 


ಶ್ರೀವೃಷಭೇಂದ್ರೆಗ್ರತನಯಂ ಮುನುನಂಶನಿಧಾನನಾಸೆತೋ 

ಗ್ರಾವನಿವಾಳಕಂ ಪ್ರಧಮಚಕ್ರಿ ನಿನಿರ್ನ್ಮಿತನಿಸ್ರನಂಶನಾ 

ಜಾ ನನೆಕಾಂಬಕೇಚರಸುರೆಪ್ರಕರೆಂ ಭರೆತಾವನೀಶನಂ 

ತಾ ನಿಭುಗಂತದೆಗೃಮುಹಿಿಕವ್ರಕಿಪತ್ತಿ ಯೆನಂತಸೇಣೆಗಂ ॥ ಸಲ 


ಮಾಂಸ ಮುಥು-ಇನುಗಳ ನೈರಾಗ್ಯನನ್ನು ಸಂತೋಷದಿಂದ ಸ್ತೀಕರಿಸಿದನನಾಗಿ, ಆಮೇಲೆ ಅಡನಿಯೊಳಗಿನಿಂದೆ 
ಒಂದು ಊರಿನ ಹಾದಿಗೆ ಅವರನ್ನು ಕಕೆಡೊಯ್ದು ಸೇರಿಸಿದನು. ॥ ೩೪ ॥ ಹೀಗೆ ७8800 ಹೇಳಿದ ರೀತಿಯಲ್ಲಿ 
ಅನರಿಗೆ ಒಂದು ಊರಿನ ಹಾದಿಯೆನ್ನುತೋರಿಸಿ, ಅನರೆ ಅಪ್ಪಣೆಯನ್ನು ನಡೆದು ಹಿಂದಕ್ಕೆ ಬಂಡು, ತಾನು 
ಸ್ವೀಕರಿಸಿದ್ದ ವ್ರತಗಳನ್ನು ಚಾಚೂ ತನ್ಫದೆ ಆಚರಿಸಿ, ಈ ನಿವೃತ್ತಿಯ ಫಲದಿಂದ ಆಯಸ್ಸು ಮುಗಿದಮೇಲೆ 
ಆ ಪುರೂರನನು ಸೌಢರ್ಮ ಎಂಬ ಸ್ವರ್ಗದಲ್ಲಿ ನೇನಕಿಯಾದನು. ಆ ಜೀನ ಶ್ರೀಸ್ಸನಾಡವನು ಒಂದು ಸಾಗರದಷ್ಟು 
ದೀರ್ಫಕಾಲಡೆನರಿಗೆ ಎಣೆಯಿಲ್ಲದ ಸೌಖ್ಯನನ್ನು ಅನುಭನಿಸಿದನು. ॥ ೩೫ ॥ ಹಾಗೆ ನಿನೃತ್ತಿಯೆಂಬ ಬಳ್ಳಿಯ 
ಫಲನಾದ್ಯ ದೇನಲೋಕದೆ ಸುಖವನ್ನು ಮನತಣಿಯುನಂಕೆ ಅನುಭನಿಸಿ, ಆಯುಸ್ಯದೆ ಕೊನೆಯಲ್ಲಿ ನೇನಕೆಯಾದ 
ನೀನೇ ಭೂಲೋಕಕ್ಸಿ ಹಿಂದಿರುಗಿನೆ. ॥೩೬ ॥ ಹಾಗೆ ಬಂದು- ಯಾನ ಮಹಾನುಹಿನುನಿಂದ ಭಯಂಕರೆ 
ನಾದೆ ಕರ್ಮಾರಣ್ಯವು ನಾಶವಾಗಿ ಹೋಯಿತೊ, ಯಾರಿಂದ ಸಮಸ್ತ ಭೂಮುಂಡಲವೂ ಥರ್ನುಮಾರ್ಗವನ್ನು 
ಅಕಾರೆಣನಾಗಿ ಸ್ವೀಕರಿಸಿತೊ ಯಾರಿಂದ ಮೂರು ಲೋಕದ ಬಾಯಿಗಳೂ ಆ ಚೊಡಾನುಣಿಯೆ ನಿಕೇಷ 
ಸೌಂದರ್ಯನನ್ನು ನಡೆಯಿತೋ ಅಂತಹ ಮಹಾಸ್ವಾಮಿಯಾದ, ನೇನರ ಡೀನರಾವೆ ತೀರ್ಥಂಕರರಲ್ಲಿ ಆಗ್ತ ಗಣ್ಯ 
ನಾದ ಜಿನಶ್ರೀಷ್ಸನಾದ, ಶ್ರೀ ವೃಷಭೆನಾಧನ ಹಿರಿಯೆ ನುಗನೊ ನಮುನುನಂಶಳ್ಕೆ ನಿಧಿಯಂತಿರುನನನ್ಯೂ ಜಗತ್ತಿನಲ್ಲಿ 
ಆಶ್ರಯಿಸಿದವರನ್ನು ಸಂಕಕ್ಷಿದುನನನೂ ಪ್ರಥಮ ಚಕ್ರಿಯೂ, ಬ್ರಾಹ್ಮಣ ನಂಶನನ್ನು ಸೃಷ್ಟಿಸಿನನನೂ, ತನೆ 


೧೦ ಚಾರೆಣಮುನಿರಾಜಾಗನುನಂ್ಣ ಮೃಗರಾಜಭಿನಾನಳಿ ೨30 


ಉದೆಯಿಸಿಷೆಯಖಿಳ ಧಕೆಗತಿ | ಮುಡನೊಡನೆ ಮುರೀಚಿಯೆಂಬ ನೆನೆರಿಂದೆಂ ಶ 
ಸ್ರಜೊಳಂ ಶಾಸ್ಟ್ರನೊಳಂ ಸುತ | ಕದಂಬದೊಳ್‌' ಕೆಳೆನಿಯನತಿಶಯೆ ಕೌಶಲಮುಂ || ೩೯ 


ಅಂತು ಸೆಹೆಜಕ್ಷಾತ್ರತೇಜಃಪೆಟುಮರೀಚಿ ನಿದಿತಸಕಳಶಾಸ್ವಶಸ್ತ್ಯ ಜನನಿನುತನಾಗಿ ವರ್ತಿಸುತ್ತುಮಿಕೆ. 
ಕ್ಲಾತ್ರಿ (5 ಬ್ಯ 


ವುಕುಷೋತ್ತಮಂ ತ್ರಿಬೋಧಾ | ಭರಿಣಂ ನೈರಾಗ್ಯಬಳದಿನಫೆರಿವುನಂ ಸೆಂ 
ಹೆರಿಸಲ್‌ ವೃಷಭೇಶ್ವರನತಿ | ಭರೆದಿಂ ದೀಕ್ಷಾಸಿಭೇನುನಂ ಥರಿಯಿಸಿದಂ | ೪೦ 


छाए? ಕಚ್ಛನುಹಾಕಚ್ಛಪುಭೃತಿ ಫೃಷಕುಮಾರಕರ್‌ ತಮತಮಗೆ ಬಿಜಿಕಡಂಗಿ ನೆಕೆಡಿಯ್ದಂಡು ಡುರಿತನರಿ 
"389०9 ಸಮಕನಿಜಯೆಜೊಳ್‌ ನಿಜಸ್ವಾನಿಯೆಂ ಮೆಚ್ಚಿನಚ್ಚು ಕತನದಿನಳನಿಯಲ್ಲದ ದುಸ್ಸಹೆನುಹಾಬ್ರತಾಯುಧನುಂ 
ತಳೆದು ನಿಲ್ವುಮುಮನರೊಡಸೆ ಮರೀಚಿಯುಂ ಅನನುರೊಸಜಿನರೂನನುನಾಂತು ನಿಲೆ ನಿಸರ್ಗನೀಕನಲ್ಲಭೆಂ 
ನೃಷಭಸ್ವಾಮಿ ಮೆಯ್ಸತ್ತಿದನಂತ ಕರ್ಮಭೆಟಿರಂ ಸಣ್ಮಾಸಂಬರಮಿಕುನ ತಕ್ಕಿಸಿಂ ಕೈಯಿಕ್ಕಿ ७७१०० ತತ್ಕುಮಾ 
ಕಠಾನಸರ್‌ ತಾವುನೊಳಗಟ್‌ಯದೆ ತಟಸಂದು ನಿಂದು ನಿರನಧಿಥ್ಳರ್ಯನಿಧಿಯೆವ್ಪು ನಾಭಿಕಂದನೆನೆ ನಿಯನುಡವ- 
ಸಾನನುಂ ಬಲ್ಯಣಿತಸೆದಿಂ ಕೆಲವು ದಿನಸಂಬರಂ ವಾರ್ಡು ತೀರ್ವುಡುಂ ಕಾಣದಣನೆ ಬೇಸತ್ತು 


ಬಸಿಟಿಂ ನೆತ್ತ ತೃಷಾನ್ಸುಭೀಸು ಕನಿಜಿತ್ತಂ ನೆತ್ತಿಯೊಳ್‌ ಕೂಡೆ ಕೀ 
ಲಿಸಿ ಭಾಸ್ವ್ರತ್ಸರ ತೋಮರಾಳಿ ತನುನಂ ತೀನ್ರಾನಿಕೋಗ್ರಾಸಿ ಭೇ 


ಆಜ್ಞೆಗೆ ಬಾಗಿರುವ ಗಂಫರ್ನ ದೇವತೆಗಳ ಸೆಮೂಹೆ ಉಳ್ಳವನೂ ಆದ ಭರತ ಚಕ್ರವರ್ತಿಯು ಇದ್ದನು. ಆ 
ಮಹಾನುಭಾನನಿಗೂ ಆತನನೆಟ್ಟಿದ ಕಾಣಿಯ ನದೆನಿಯುಳ್ಳ ಅನಂತಸೇನೆಗೂ[ನೀನು]ಜಗತ್ತಿಗೆಲ್ಲ ಸಂತೋಷ ಹುಟ್ಟು 
ನಂತೆ ಮರೀಚಿ ಎಂಬ ಹೆಸೆರಿನಿಂಡ ನುಗನಾಗಿ ಹುಟ್ಟಿಜೆ. ಶಸ್ತ್ರ-ಶಾಸ್ಟ್ರಗಳೆರಡರಲ್ಲಿಯೂ ಅವರೆ ಮಕ್ಕಳ 
ಸಮೂಹೆದಲ್ಲಿ ಅತಿಕಯೆನಾದ ಜಾಣ್ಮೆಯನ್ನು ಹೊಂದಿದೆ. ॥ ೩೭-೩೮-೩೯ ॥ ಹಾಗೆ ಸ್ವಭಾನವಾದ ಕ್ಷಾತ್ರ 
ತೇಜಸ್ಸಿನ ದಿಟ್ಟಿ ಕಿರಣಗಳಿಂದ ಸಕಲ ಕಾನ್ರ್ರ-ಶಸ್ತ್ರಗಳನ್ನು ತಿಳಿದವೆನಾಗಿ, ಜನರೆ ಸ್ಟೋತ್ರವಾತ್ರನಾಗಿ 
ಇರತ್ತಿರಲಾಗಿ- ಮಾಕನ ಕ್ರೀಷ್ಸನೂ ಕ್ರಿಬೋಧಗಳನ್ನು ಅಭರೆಣನಾಗುಳ್ಳನನೂ ಆದ ನೃಸಭೇಶ್ವರೆನು 
ವೈರಾಗ್ಯಬಲದಿಂದ ವಾಸನೆಂಬ ಶತ್ರುವನ್ನು ಸಂಹೆರಿಸುವುಪಕ್ಕಾಗಿ ಅತ್ಯಂತ ಉತ್ಸಾಹದಿಂದ ದೀಕ್ಷೆಯೆಂಬ ಅಸಿ 
ಥೇನು ಪ್ರತನನ್ನು ಸ್ವೀಕರಿಸಿದನು. ॥ ೪೦॥ ಆಗ ಕಚ್ಚ ಮಹಾಕಚ್ಛಕೀ ಮೊದಲಾದ ರಾಜಕುಮಾ 
ರರು ಉತ್ಸಾಹದಿಂದ ತಾವು ತಾನಾಗಿಯೇ ಒಟ್ಟಾಗಿಬಂದು ವಾನಗಳೊಡನೆ ಮಾಡಿದ ಯುದ್ಧದಲ್ಲಿ 
ವಿಜಯಿಯಾದ ತಮ್ಮ ಸ್ವಾನಿಯನ್ನು ಮೆಚ್ಚಿ, ಹೆಂಚಿಕೊಳ್ಳ ಬೇಕೆಂಬ ಮನಸ್ಸಿನಿಂದ ಅಸಾಧ್ಯವೊ 
ದುಸ್ಸಹೆವೂ ಆದ ಮುಹಾವ್ರತನೆಂಬ ಆಯುಧನನ್ನು ಧರಿಸಿ ನಿಲ್ಲಲಾಗಿ, ಅವರೊಡನೆ ಮರೀಚಿಯೂ ಅಸೆವೃಶವಾದೆ 
ಜಿನರೊತನನ್ನು ಧರಿಸಿ ನಿಲಲಾಗಿ, ಸ್ವಭಾನಸಹಜನಾಗಿಯೇ ನೀರಶ್ರೇಷ್ಸನಾದ ನೃಷಭಸ್ವಾಮಿಯು ದೇಹಕ್ಕೆ 
ಅಂಟಿರುವ ಅಸಂಖ್ಯಾತ ಕರ್ಮಗಳೆಂಬ ಯೋಧರನ್ನು ಆರು ತಿಂಗಳವಕೆಗೆ ಮೆಟ್ಟಿಹಾಕುನ ಶಕ್ತಿಯೊಡನೆ ಕೈಯಿಟ್ಟು 
ನಿಂತುಕೊಳ್ಳಲಾಗಿ, ಶನೆಸ್ನನು ಕೈಗೊಂಡ ರಾಜಕುಮಾರೆರು ತಮನ್ನ ಅಂತರೆಂಗನನ್ನು ತಿಳಿಯೆ ನಿಶ್ಲಯಿಸಿ ನಿಂತ 
ವರಾಗಿ, ಎಣೆಯಿಲ್ಲದ ಥೈರ್ಯನಿಧಿಯಾದೆ ನ್ಹಷಭನಾಧನ 80080 ಕೊನೆಯನ್ನು ನುಹಾ ಧೈರ್ಯದಿಂದ ಕೆಲ 
ದಿನಸಗಳವರಿಗೆ ನಿರೀಕ್ವಿಸಿ, ७४० ಕೊನೆಯಾಡುನನ್ನು ಕಾಣಜಿ ಲ್ಪ ಜೇಸತ್ತು- ಹೊಟ್ಟಿಯನ್ನು ಹುಟ್ಟಿಸಿರುವ 
ಬಾಯಾರಿಕೆ, ಹೆಹಿನೆಗಳ ಬಾಣಗಳು ಸುತ್ತಲೂ ಮುತ್ತಿ ನೆತ್ತಿಯಲ್ಲಿ ಒಟ್ಟಿಗೆ ಸಿಶ್ಕಿಕೊಳ್ಳಲಾಗಿ, ಸೂರ್ಯನ 
“ತಿಕಣಗಳಕೆಂಬ ಈಟಗಳ ಸೆಮೂಹೆನ್ರ ಜೇಹನನ್ನು ತನ್ನ ಭೆಯೆಂಕರೆನಾದ ಬೆಂಕಿಯೆ ಕತ್ತಿಯಿಂದ ಚೇದಿಸಲಾಗಿ, 


3335 ವರ್ಧಮಾನ ಪುರಾಜಂ 


ದಿಸೆ ಬೆಳ್ಳುಕ್ತಿ ವಿಶೀರ್ಣಧೈರ್ಯೆಕವಚರ್‌ ತತ್ತಾಸನುಂ ನೋಡಿ ಸೈ 
ರಿಸೆದಂತಂತೊಳಸೋರ್ದೆರೇಂ ನಸರಮೇ ಕರ್ಮಾಸುಹೈದ್ಸೆಂಜನಂ I ೪ 


ತಗುಳೆ ತೃಷೆ ನೀ ರ್ಗೆ ಮುಡುನಂ | ಪುಗುನರ್ನಿಸೆ ನಸಿನು छोड़े, ಮುರನೇಲನ ಚೇ 
ಸೈಗಳಿಂ ಪ್ರಕಟಿಸಿದರನರ್‌ | ನಿಗೆ ಮುಂ ಬೆಂಕೊಂಡ ಕರ್ಮವೈರಿಯ ಭಯನುಂ || ೪೨ 


ಇಂತದಯುಕ್ತಂ ಯತಿಗೆ | ಳ್ಲಂತುನೆನಿಸ್ಪಳಿಸತನಕೆ ಫೋಕೆಯಿಸಜಿ ನೆ 
ಯ್ಯಂತುಟಿಕೆ ನಾಣ್ಜಿ ಬಹುನೇ | ಷಾಂತರನುಂ ತಳೆದು ಪರೆಯೆ ತನ್ಮುನಿನಿವಹೆಂ ॥ ೪೩ 


ತಡನಸ್ಸೆಯಿಂ ಮರೀಚೆಯೆ | ಮದೃಥನುನಂ ವಿಗಳಿಕಾರ್ಹಕ ಬ್ರತಮಾರ್ಗಂ 
ಪದುಳಿಕೆಯೆನುಟೀಡು ಕೌಪೀ | ನ ಪಂಡ ಮೌಂಜೀ ಶಿಖಾದಿ ನೇಷನುನಾಂತಂ || ೪೪ 


ಅಂತಾಕಂ ನಲವುಂ ನೇಶಾಂತಕೆನುಂ ಕಿರಿದು ಮುಗುಟ್ಟು ಮುನೆನೆರ್ಗ ಶ್ರೀಕಾಂತನ ಕದ್ದಸಚ್ಛೇಶನನಂಶಜ್ಞಾ 
ನೋದಯೆ ಸೃಭಾವೋತ್ಸನಜೊಳ್‌ ಮನಸರೆಣಕ್ಳೆ ಬಂಡುಚಿತ ಮನುಷ್ಯ ಕ್ಷೇತ್ರದಲ್ಲಿ ಕುಳ್ಳಿರ್ನಿನೆಗಂ ಸಮ 
ಯೋಟಚಿತಮಾಗಿಕೆ ಭರತನುಹೀಶ್ವರನೆಂದು ಗಣಥರ ಸ್ವಾಮಿಗಳಂ 


ಇಂತೀ ನೆರೆಡ ಸಮಸ್ತ ಸೆ | ಭಾಂಶರೆಡೊಳ್‌ ಭನ್ಯರೀ ಪುರುಸ್ವಾಮಿಯನೋ 
800 ತೀರ್ಥನಿಧಾಯಕರೆ | ಪ್ಲಂತನ್ಪನರೊಳಕೆ ನೇಟ್‌ನೆಸೆ ತನ್ಮುನಿಸಂ ॥ शक 


ಸರಕಿಪೊಡೆ ನಿನ್ನ್ನ ನುಗನೀ | ६00९४ ಬಹುನಿಧಭನಾಬ್ಬಿಯಂ ಕ್ರಮದಿಂದಂ 
ತರಿಯಿಸಿ ಗಳಿತಾಖಿಳಕ | ರ್ಹರಜಸನಿಂ ಕಡೆಯ ತೀರ್ಧಕರೆನಾಡಪ್ಪಂ ॥ v೬ 





[ಅವರು] ಬೆನ್ನಂತಾಗಿ ಧೈರ್ಯದ ಕನಚವು ಹೆರಿದು ಹೋದನರಾಗಿ ಆ ತಸಸ್ಸಿನ ತಾಸನನ್ನು ನೋಡಿ ಸೆಹಿಸ 
ಲಾಕದ್ಮೆ ಒಳಗೊಳಗೇ ಜಾರಿಹೋದರು. ಕರ್ನುನೆಂಬ ಶತ್ರುವನ್ನು ಕೊಲ್ಲುವುದು ಅಂಗಡಿಯ ಸಕಕೆ? ॥೪ಂ॥ 
ಬಾಯಾರಿಕೆಯಾದರೆ ನೀರಿಗಾಗಿ ನುಡುನನ್ನು ಹುಗುನ, ನು ಉಲ್ಲಣಿಸಿದಕಿ ಹೆಣ್ಣುಗಳಿಗಾಗಿ ನುರನನು 
ಹೆತ್ತುನ ಚರ್ಯೆಗಳಿಂದ ಅನರು ತಮುಗೆ ಈ ಹಿಂಜೆ ಬೆನ್ನುಹಕ್ತಿದ್ದ ಕರ್ಮನೆಂಬ ಶತ್ರುವಿನ ಭಯನನ್ನು 
ಪ್ರದರ್ಶಿಸಿದರು ॥೪೨॥ ಯತಿಗಳಾದವರಿಗೆ ಇದು ಎಂಡೆಂದಿಗೂ ಯೋಗ್ಯವಾದುವಲ್ಲ ಎನ್ನುವಂತಹ ००४४ 
ತನಕ್ಕೆ ನಾಚಿಕೊಳ್ಳದೆ, ಮ್ಳ ಬತ್ತಲೆಯಾಡುದಳ್ಳಿ ನಾಚಿಕೊಂಡು ಅನೇಕ ಬಗೆಯಾದ ನೇಷಾಂತರೆಗಳನ್ನು ಧರಿಸಿ 
ಆ ಮುಸಿ ಸಮೂಹನೆಲ್ಲಾ ಓಡಿಹೋಗಲಾಗಿ ಈ ಅವಸ್ಥೆಯಲ್ಲಿ ನುರೀಚಿಯು ವೃಢೆ ಮಸಸ್ಸಿಲ್ಲದನನಾಗಿ ಅರಹಂತ 
ವೃತದ ಮಾರ್ಗವನ್ನು ಬಿಟ್ಟು ತನ್ನ ಶ್ಲೇಯೆಸ್ನನು ಹಾಳುಮಾಡಿಕೊಂಡು ಲಂಗೋಔ ದಂಡ ಮೌಂಜೀ ಶಿಖೆ 

ಶ್ಥಾದಿ ನೇಷನನ್ನು ಧರಿಸಿದನು. ॥ ೪೩.೪೪ ॥ ಹೀಗೆ ಆತನು ಹೆಲವು ಜೇಶಗಳಲ್ಲೆಲ್ಲಾ ತಿರುಗಿ ಮೋಕ್ಷ 
ಲಕ್ಷ್ಮೀ ಕಾಂತನಾದ ವೃಷಭನಾಧನ ಅನಂತ ಜ್ಞಾ ನೋಡಯವೆ ಮಂಗಳೆ ಮಹೋತನದಲ್ಲಿ ಸಮನಸರಣ ನುಂಟಿ 
ನಕ್ಕೆ ಹಿಂದಿರುಗಿ ಬಂದು, ತನಗೆ ಉಚಿತನಾಪ ಮನುಷ್ಯಕ್ಷೇತ್ರದಲ್ಲಿ ಕುಳಿತಿರಲಾಗ್ಯಿ ಅದು ಯೋಗ್ಯಸನುಯ 
ವಾಗಿದ್ದು ದರಿಂದ ಭರೆತಚಕ್ಟ್ರೇಶ್ವರನು ಗಣಧರೆಸ್ವಾಮಿಗಳನ್ನು ಕುರಿತು " ಇಲ್ಲಿ ಕೆಕೆದಿರುನ ಸಮಸ್ತ ಸಭಾಸದರಕ್ಲಿ 
ಫುರುಜೀನನ ಹಾಗೆ ತೀರ್ಥಂಕರರಾಗುನ ಭವ್ಯರು ಇನ್ದಾಕಿಯೆ? ಹೇಳಿ' ಎನ್ನಲು ಆ ಮುನಿಸನು 
4 ನಿಮರ್ಶೆ ಮಾಡಿನೋಡಿದರೆ ನಿನ್ನ ನುಗನಾಡ ಈ ನಮುರೀಚಿಯು ಅನೇಕ ಬಗೆಯಾದ ಜನ್ಮಾಂತರಗಳ 
ಸಮುದ್ರವನ್ನು ಕೃನುನಾಗಿ ದಾಟದನನಾಗಿ ಸಮಸಕರ್ನುದೆ ಥಢೂಳನ್ನು ಕೊಡನಿಕೊಂಡು, ಮುಂಜಿ ಕಣೆಯ 


60 ಚಾರೆಣಮುನಿರಾಜಾಗನುನ್ಯ ಮೈಗರಾಜ ಭವಾನಳಿ 334 


ನಿಂಬುದುನಾ ನುಡಿ ಕಿನಿಯಂ | 30०४ ಸಹೆರ್ನಂ 830९७ ಮನ್ಗೆರೆಸಂಸಾ 
ರಾಂಬುಧಿಯೆನಂಡೆ ನಾಂಟಿಕೆ | ನೆಂಬ ನುನೋಬಲನುನಾಷೆಮಾಗಳೆ ತಳೆದೆಂ ॥ ೪ಕ್ತಿ 


ಅಂತು ಸರ್ವಾನಧಿಬೋಧನಿಧಿಗಳಪ್ಪು ಗಣಧರಸ್ವಾಮಿಗಳ ಸತ್ಯಸುಗೆಯಂ ಶ್ರನಣಯುಗಳಾಂಜಲೀಪುಟಿದಿ 
ಸೀಂಟಿ ಸೂಟ್ಲೂಟಸೊಳುದಯಿಸ ದುರಿತಕ್ರನುಸಂಕ್ಲೇಶನಿಶೋಧಿಮಯ ಪರಿಣಾಮಮಂ ನದಿಪುನಂತಂತೆರಿತೆ 
ಪಸರಮಾಸನರ್ಗನಾರ್ಗಾಚರಿತನೆತ್ಸ ನುರೀಚಿ ಸಮನಸಸಣ ನಿನಿಫ ವೈಚಿತ್ರ್ಯಮುಮಂ ತಶ್ಚಭಾನಮುನುಂ ಸೆಕೆ 
ಮಾನಂಡಸ್ತಬ್ಧಗಾತ್ರನಾಗಿ ನೀಡುಂ ನೋಡುತ್ತುಮಿರ್ನು ಸಮನಂತಕೆಂ ಸಮನಸೃತಿ ಸಮಾಶ್ರಯೆದಿಂ ತಕರ್ರು 
ಸದುಪಾಕ್ರಯದಿನುಟಡೆ ಸಳಿಕಿನಂತೆ ಜೆಳುಕನಾಗಿ ಸಹಜೋಟಿತ ರುಚಿಯೆ ನಿರೆ ಪೂರ್ನನಾಸನಾಯೆತ್ವವೃತ್ರಿಯಿಂ 


ವಂ 
ನಿಸರೀಕ ಸರಿಣತೆಯೆನಾಂತು- 
ನಿಂತಖಿಳಾಗಮುಮಂ ಫೇ | ಟ್‌ ಂತೆನ್ಮು ಪಿತಾಮಹಂ ಜಗಕ್ಟೀಶ್ವರನಾ 
ವೆಂ ತತ್ಪಜ್ಞುಕೆಯನಾಂ ಠಾ | ಸ್ತ್ಯಾಂತಕನುಂ ನೇಟ್ಲು ಸಡೆನೆನೆಂಬಿಡಕೊಣರ್ಡರಂ || ೪ರ 
ಬಗೆನಂದಾ ಕಾಲದೊಳಾ | ಭಗನಜ್ಜಿನಸತಿಯ ಕೆಲದೊಳಾ ಗಣಭೈತ್ಸ್ಯಾ 
ಮಿಗಳುಕ್ತಿಯನಾನಟ'ವುಂ | ಜಗುಟ್ತುಮು ಗಡದೇನತಕನ್ಯನೋ ಕರ್ಮಬಳಂ ॥ ರ್ಭ 


ಅಂತು ತತ್ಕಾಲಸರ್ನಣ್ಣೆ ಸಾಂತರೊನೆ ಕುನಯಶತಪ್ರಸಂಚ ಮಿಧ್ಯಾದರ್ಶನಪ್ರನರ್ತನತ್ರಥಮನಾಯಕನನ 
ನುರೀಚಿ ನೆಂದುನ ಸೊಡರ ಕುಡಿನೆಳಗಿನಂತನಂತರ ತನೋರೂಸನರಿಣಾನಿಯನ್ಪ ನಿಜಸಟುವ್ರಜ್ಞಾಪ್ರಕಾಶಬ. 
ಳೆದಿಂ ಕುಶಾಸ್ಪನಿಕೇಷನಿಧಾಕತತ್ನರನಾಗಿ ಸ್ನಸಂವೇದನ ಸುವ್ಯಕ್ತನುಂ ಕರ್ಮಕ್ಕ ತಗತಿನಶಾರಬ್ಧಕಾಯ ಫೆರಿನಾ 


ಕೀಥೂಕರನಾಗುತ್ತಾನೆ.' ॥ ೪೫-೪೬ ॥ ಹೀಗೆನ್ನೆಲಾಗಿ ಆ ಮಾತು ಕಿನಿಗಳನ್ಲಿ ಸಂಕೋನನನ್ನು ತುಂಬಲಾಗಿ 
ಮರೀಚಿಯು ಆಂಡೇ ದಾಟಲಾರದೆ ಸಂಸಾರಸಮುಪ್ರನನ್ನು ದಾಟಿಬಿಟ್ಟಿಕೆಂಬ ನುನೋಬಲವನ್ನು ನಿಶೇಸನಾಗಿ 
ಪಡೆನನನಾದನು, ॥೪೭॥ ಹಾಗೆ ಸನುಸ್ತ್ರ ಅನಧಿಬೋಧನಿಧಿಗಳಂಕಿರುನ ಗಣಧರೆ ಸ್ವಾಮಿಗಳ ಸತ್ಯಾಮೃತೆ 
ನೆನ್ನು ಎರಡೂ ಕೆನಿಗಳೆಂಬ ಬೊಗನೆಗಳಿಂದ ಕುಡಿದು, ಸರದಿ ಸರದಿಯಾಗಿ ಹುಟ್ಟುನೆಂತೆಹೆ ಪಾನಮಾರ್ಗದ ಸಂಕಟಿ 
ಸಾರ ಫಲವನ್ನು ಆರಿಸುನಂತೆ ಅಂತಕೆಂಗದ ಕ್ರೀಸ್ಠನಾನ ಮುಕ್ತಿ ಮಾರ್ಗವಲಿ ನಡೆಯುನನನಾನ ನುರೀಚಿಯು 
ಸಮವಸೆರೆಣ ಮಂಟಿನಡ ವಿವಿಧ ನಿಚಿತ್ರಗಳನ್ನೂ ಅದರೆ ಪ್ರಭಾನನನ್ನೂ ಅತ್ಯಂತ ಆನಂದದಿಂದ ನಿಕ್ಷಲ ದೇಹೆ 
ವುಳ್ಳನನಾಗಿ ದೀರ್ಫಕಾಲಡವರೆಗೆ ನೋಡುತ್ತಾ ಇದ್ದು, ಆಮೇರೆ ಸಮವಸರಣದ ಬಳಿಯಿಂದ ಹೊರಟು, ಒಳ್ಳೆಯ 
ಆಶ್ರಯದಿಂದ ಕರಗಡೆ ಉಳಿದೆ ಕರ್ಪೊರದಂತೆ ಶುಧ್ವಧನಳವಾಗಿ ಸ್ವಭಾನ ಸಹಜನಾವ ಕಾಂತಿಯೇ ನಿಲ್ಲಲಾಗಿ, 
ಪೂರ್ವದ ವಾಸನೆಯಿಂದ ಬಂದ ಚಿತ್ರನ್ನ 3,00000 ನಿಕಾಕನಾಡೆ ನರಿಣಾನುವನ್ನು ವೆಡೆದು__ "ನಮ್ಮ ತಾಶನು 
ಸಮಸ್ತ ಆಗನುಗಳನ್ನೂ ಹೇಳಿ, ಹೇಗೆ ಜಗತ್ತಿಗೆ ಸ್ನಾನಿಯಾನನೋೊ ಆ ಪ್ರಭುತ್ನನನ್ನು ನಾನು ४१003 
ಶಾಸ್ತ್ರಗಳನ್ನು ಹೇಳಿ ಸಡೆಯುತ್ತೀನೆ' ಎಂಬುದನ್ನು ಹೇಳಿಕೊಂಡನು. ॥೪೮॥ ಆ ಕಾಲವಲ್ಲಿ ಭಗವಾನ್‌ ಜಿನ 

ಸ್ಟಿಮಿಯ ಪಕ್ಕದಲ್ಲಿ ಇದ್ದ ಗಣಧರೆ ಸ್ವಾಮಿಗಳೆ ಮಾತಿನಿಂದುಂಟಾದ ಜ್ಞಾನವೂ ಕೂಡ ಜಾರಿಹೋಯಿತಲ್ಲವೆ! 
ಆಲೋಚಿಸಿದರೆ ಕರ್ನುಬಲನೆಂಬುಷು ಅನಿಸು ಅತರ್ಕ್ಯವಾದುದೊ ತರ್ಕಕ್ಕೆ ಅತೀತವಾಮಡೊ ! ॥ ४६ || 
ಹಾಗೆ ಆ ಕಾಲದಲ್ಲಿ ಎಲ್ಲ ನಿಧದಿಂದಲೂ ಒಂದೇ ಕೊಪವನ್ನು ಪಜೆದ ನೂರಾರು ಕೆಟಿ ಧರ್ಮಗಳ ಸಮೂಹದಿಂದೆ 
ಸೂಡಿ ಮಿಧ್ಯಾದರ್ಶನನನ್ನು ಪ್ರಕಿವಾದಿಸುವುದರೆಲ್ಲಿ ತೊಡಗಿರುವ ನೊನಲನಾಯಕನಾದ ಮುರೀಚಿಯ್ದು ಆರಿ 
ಹೋಗುವ ದೀಸದ ಕುಡಿಯ ಬೆಳಕಿ ಹಾಗೆ, ಆನೇರೆ ಅಂಧಕಾರೆ ಕೊಸದೆಲ್ಲಿ ಕೊನೆಯಾಗುವ ತನ್ನ ಕಕ್ತವಾದೆ 


33९ ವರ್ಧಮಾನ ಪೃುರಾಬಂ 


89800 ಜ್ಞಾನದರ್ಶನ ಸ್ಫಭಾನನುನುವ್ಪು ಜೀನನಮೂರ್ತತ್ವೈಕಣೇತುನಿನೇಕಾಂತ ಸರ್ವಗತನುಮಜ್ಞಾನ ದೆರೇಕ 
ಸೈಭಾವನುನೆಂದುಂ ಫಿಜಗುಹಾಭಿನ್ನ್ನ ಭಿನ್ನೆಲಕ್ಷಣ ಕ್ಷಣಕ್ಷಕೋತ್ಪತ್ತಿನ್ಯಯಪ್ರವ್ಯಪರ್ಯಾಯ ಸರಿಕಳಿತ ಸೆನುಸ್ತ್ರ 
ಶ್ರವ್ಯ ನಿತ್ಯಪ್ರನಾಹ ನರಿನಿತಾಕಾರನುವ್ಪ ರೋಕಮಂ ಸತ್ವರಜಸ್ವಮನೋನುಯಗುಣಂಗಳ ಸಾಮ್ಯಾನಸ್ಥೆಯಪ್ಪ 
ಮೂಲನ್ರಕೃತಿಯೆಂದುಂ, ಕ್ಷೇತ್ರನಿಶೇಷಗತ ಜೀವಾಯುರುಶ್ಸೇಥಹಾನಿನೃದ್ಧಿ ಪ್ರವರ್ತನಕಾರಣಕಾಲವ್ಯನಹಾಕೆನಯ 
ಮೆ ಪಿಡಿದು ನಿತ್ಯದ್ರಿವ್ಯರೂನಮವ್ಪು ಭುವನಕ್ಕಾತ್ಯಂತಿಕೋತ್ಸತ್ತಿ ಪ್ರಳಯಂಗಳೊಳನೆಂಡುು ತಡುತ್ಪತ್ತಿ ಪ್ರಳಯಂ 
ಗಳಂ ನುತ್ತೆ ಮೂಲನ್ರಕೃತಿಸ್ಥ ನಡಾನಿರ್ಭಾವತಿಕೋಭಾನಗಳೆಂಡುಂ ತದಾನಿರ್ಭಾಪಚ್ಛೇಡೆದೊಳನಿಕಾರೆಮುಂ 
ಅಮೂರ್ತಮುನುನ್ಪಾತ್ಮದ್ರನ್ಯದಿಸನಂತಮುನುಖಂಡಮುಮಸ್ಪ ಸನನಪಧದುತೃತ್ತಿಯಂ ತಹಂಶದ್ರನ್ಯಮಾದಿ 
ಯಾಗಿ ನೂರ್ತದ್ರನ್ಯ ಷರ್ಯಾಯೆಂಗಳನ್ನ ನನನಾನಕ ವಾಧಃವೃಧಿನಿಗಳೆಂ ಕ್ರಮದಿನೊಂಡಆಸೊಳೊಂದು 
ಫುಟ್ಟಿದುನೆಂದುಂ, ತತ್ತಿಕೋಭಾನ ಚೇದದೊಳ್‌ ಸೃದ್ವಿಯಪ್ಪುತೇಜೋನಾಯುಗಳನ್ಪ ಮೂರ್ತನಿಕೇಷಂಗಳೆಂ 
ತತ್ತದ್ದುಣಂ ಗಂಢರಸೆಸ್ವರೊಪಸ್ಪರ್ಶತನ್ಮಾತ್ರೆ ಗಳೊಳಟ್‌ವುವೆಂಡುಂ ಅನೂರ್ತಮುನಿತರದ್ರ ನ್ಯಾನಕಾಶಮುನುಪ್ಪಾ 
ಕಾಶಮುಂ ಮೂರ್ತದ್ರನ್ಯಶಬ್ದನೊಳಡಂಗುನ್ಪಣೆಂದುಂ, ಭಿನ್ನೆಕೆಸಮಪ್ಪನಂತಾನಂತ ಜೀವಮೊಳಿವಿನಿತುಂ ಮುಲುಗಿ 
ಸೆಕಳನ್ಯವಹಾರಾಭಾನನುವ್ಪಡಿಂದುಂ ಮುತ್ತಮೇಕದೇಶಷೊಳ್‌ ತಶ್ವಾಭಾಸಮಾಗೆ 0४०४) ನೋಕ್ವೆಕಸು ಶಬ್ದ 
ಸ್ಫರ್ಶಕೂನರಸಗಂಧಗಗನನನನಾಕಳಜಳಾನನಿ ಶ್ರನಣತ್ವಚನಿಳೋಚನರಸನಾಫ್ರಾಣ ನಾಕ್‌ಪಾಣಿ ಪಾಡ 
ಪಾಯೂನಸ್ನಾಮನೋನುಹೆನಹಂಕಾರ ಬುದ್ದಿಸರಿಮಿಶ ಚತುರ್ನಿಂಶತಿ ಸ್ವರೊನನುನ್ಪ ತಶ್ವಕೃತಿಯಗಳ್ಕೆಯಿಸಿನ್ಪ 
ತ್ರಯ್ದೆ ನೆಯ ತತ್ವಮನ್ಪ ಜೀನ ಸ್ವರೂನಡೊಳ್‌ 8४५ ॥ ಮೋಕ್ಷಮೆಂದುಂ ನಂಗ್ವಂಥನ್ಯಾಯದಿಂ ಪ್ರಕೃತಿ ಪುರುಷ 


ಪ್ರತಿಭಾ ಪ್ರಕಾಶಡ ಬಲದಿಂದ ಕೆಟ್ಟಿ ಶಾಸ್ತ್ರವೊಂದನ್ನು ನಿಕೇಸರೀಕಿಯೆ್ಲಿ ಸೃಷ್ಟಿಸುವುದರಲ್ಲಿ ತತ್ಸರನಾಗಿ ತನ್ನೆ ಜ್ಞಾನ 
ನಲ್ಲಿ ಸುಸ್ಪಷ್ಟನಾಪನನೂ, ಕರ್ಮಕ್ಕೆ ತಕ್ಕಂತಹ ಗೆತಿಗೆ ನಶನಾಗಿ ಬಂದಿರುವ ದೇಹನುಳ್ಳನನೂ, ಜ್ಞಾನ ದರ್ಕಕ- 
ಇವು ಸ್ವಭಾನವಾಗಿರುವ ಜೀನನ ಅವ್ಯಕ್ತತೆಗೆ ಕಾರಣನೇನೆಂದು ಸಣಾ ನಿಕಾಂತದಲ್ಲಿ (ಚೆಂತಿಸ) ಕೊಡಗಿರುನನನೊ, 
ಅಜ್ಞಾನ ದರ್ಶನೆ ಸ್ಫಭಾನನೂ, ಸದಾ ತನ್ನೆ ಗುಣಗಳ ಅಭಿನ್ನ-.ಭಿನ್ನ ಲಕ್ಷಣಗಳನ್ನು, ಕ್ಷಣ-ನ್ವಣಕ್ಟೂ ಹೆಟ್ಟಿ 
ನಾಶವಾಗುತ್ತಿರುವ ಪ್ರವ್ಯ ಸಮೂಹೆದಿಂದ ಸೇರಿ ಸಮಸ್ತ ದ್ರವ್ಯಗಳ ನಿತ್ಯ ಪ್ರವಾಹದ ಸಂಕೋಚಾಕಾರವಾದ 
ಲೋಕನನ್ನು ಸತ್ವ-ರಜ-ಕನೋ ಗುಣಗಳಿಂದ ತುಂಬಿಡ ಸಮಾನಾನಸ್ನೆಯಾದ ಮೂಲ ನ್ರಕೃತಿಯೆಂದೂ, 
ವಿಶಿಸ್ಟವಾದ ದೇಹಗಳಲ್ಲಿ ಸೇರಿದ ಜೀನಿಗಳ ಆಯುಸ್ಸು-ಎಿತ್ವರೆ-ನಾಶೆ-ನೃದ್ಧಿ ಇವುಗಳಲ್ಲಿ ಪ್ರನರ್ಕಿಸುತ್ತಿರುನ 
ಕಾರಣ ಮತ್ತು ಕಾಲ ವ್ಯವಹಾರಗಳ ನೀತಿಯೆನ್ಸು ಅನುಸರಿಸಿ ಶಾಶ್ವತ ಪ್ರನ್ಯ ರೊನನಾಗಿಕುನ ಜಗತ್ತಿಗೆ ಕಟ್ಟಿ 
ಕಡೆಯಲ್ಲಿ ಬರುನ ಉತ್ಪತ್ತಿ-ಪ್ರಳಯಗಳು ಇರುವುನೆಂದೂ, ಆ ಉತ್ಪತ್ತಿ ಪ್ರಳೆಯಗಳನ್ನು ಮೂಲ ನ್ರಕೃತಿ 
ಸೈರೊನದ ಅನಿರ್ಭಾನ- ಕಿರೋಭಾವಗಳೆಂದ್ಯೂ ಆ ಆನಿರ್ಭಾವ ಭೇಡದಲ್ಲಿ ಅನಿಕಾರವೂ ಅನ್ಯಕ್ತವೂ ಅಡ ಅತ್ಮ 
ಪ್ರವ್ಯದಿಂದ ಆನಂತವೂ ಅಖಂಡವೂ ಆದ ७७०४४ ಉತ್ಪತ್ತಿಯನ್ನೂ, ಅಪರ ಅಂಶದ್ರವ್ಯವೇ ಮೊದಲಾಗಿ ನ್ಯಕ್ತ 
ಶ್ರವ್ಯ ಸಮೂಹಗಳಾಡ ಅಪ್ಪು, ತೇಜಸ್ಸು, ವಾಯು, ಸೃಥ್ವಿಗಳನ್ನು ಕ್ರಮನಾಗಿ ಒಂದರಿಂದ ಒಂದು ಹುಟ್ಟುವು 
ಜೆಂದ್ರೂ ಕಿರೋಭಾನ ಭೇದದಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು, ನಾಯುಗಳಾದ ವ್ಯಕ್ತ ವಿಶೇಷಗಳೆನ್ನು ಅನವುಗಳ 
ಗುಣಗಳಾದ ಗಂಥ ಕಸ ಕೂಸ ಸ್ಫರ್ಶೆ ತನ್ಮಾತ್ರಗಳಲ್ಲಿ ಅಡಗಿ ಜೋಗುತ್ತನೆಂದೂ, ಅವ್ಯಕ್ತವೂ ಇತರ ಪ್ರವ್ಯಗಳಿಗೆ 
ಅಶ್ರಯವೂ ಆದ ಆಕಾಶವೂ ಕೂತ ವೈಕ್ತದ್ರವ್ಯವಾನ ಶಬ್ದದಲ್ಲಿ ಅಡಗಿಹೋಗುನುಜಿಂದೂ ಬೇಕಿ ಬೇರಿ ಕಸ 
ವಾಗಿರುವ ಕೊನೆಯಿಲ್ಲದ ಜೀವದಲ್ಲಿ ಇನಿಷ್ಯೂ ಅಡಗಿ ಸಕಲ ವ್ಯವಹಾರವೂ ಇಲ್ಲದಂತಾಗುವುನಿಂದೂ, ವುಸಃ 
ಒಂದು ಭಾಗದಲ್ಲಿ ತತ್ವಷ ಆಭಾಸವಾಗಲು ಸ್ವಲ್ಪ ಹೋಲಿಕೆಯನ್ನು ನಡೆದು ಶಬ್ದ ಸೃರ್ಶೆ ಕೊನ ರಸ ಗಂಥಿ ಗಗನ 
ನನನ ಅನಲ ಜಲ ಲನಣ ಶ್ರವನಿ ತ್ವಚ ವಿರೋಚನ ಸನ ಆಫ್ರಾಣ ವಾಕ್‌ ಪಾಜಿ ವಾಡ ವಾಯು ಉನಸ್ಕಾ. 


೧೦ ಚಾರಣಮುನಿರಾಜಾಗನುನಂ, ಮೃಗರಾಜ ಭನಾನಿ ತಿ೨ಜಿ 


ಸಂಯೋಗದ್ದೊಳ್‌ ಸಂನೃತಿವ್ಯವಹಾರನೆಂದುಂ, ಇನರ್ಕೆ ಕಕ್ಕ ಕುಪೃಷ್ಟಾಂತಂಗಳಂ ಫೆಟಿಯಿಸಿ ಸಂಖ್ಯಾಪ್ರಧಾನ 
ಮಾಗೆ ಸಾಂಖ್ಯಮೆಂಬ ತರ್ಕ ಸೂತ್ರಮಂ ಬರೆದು ಕಪಿಳಾದಿ ತಿಷ್ಯರ್ಗುನಡೇಕಿಸಿ ಪರಿಪ್ರಾಜಕನೇಸದಿನಶೇಷಜೀಶ 
ಜೊಳೆಲ್ಲಂ ಪ್ರವರ್ಕಿಸುತ್ತುಂ.. 


ಕ್ಲಿತಿಯೊಳ್‌ ನಿಜನಾಣೀ ವಿಷ | ಲತೆಯಂ ಬಳೆಯಿಸಿ ನಿಜಾಯುಕವನಾನಡೊಳಾ 
ಹೆತನುತಿ ಬಾಹೈನಿನೃತ್ತಿಸು | ಕೃತಫಳದಿಂ ಬ್ರಹ್ಮ ಕಲ್ಪದೊಳ್‌ ಜನಿಯಿಸಸಿದಂ ॥ ೫0 


8033 ಜನಿಯಿಸಿ ಸುರರೋಕಸುಖನುನನುಭನಿಸಿ ದಕಸಾಗರೋಪಸಾಯುರನಸಾನದೊಳ್‌ ಮುತ್ತನೂ 
ಭರತಭೂತಳಕ್ಳೆ ನಂಢಯೋಧ್ಯಾನಾಮನಗರಿಯೊಳ್‌ ಕಿಳವಿವುಳಾಮಕಂಗಂ ತತ್ವಾಂತೆ ಕಾಪಿಕೈಗಮಾ ಕುಟಳ 
ಮತಿ ४४३४ ३०७ ಮುಗನಾಗಿ ಪೂರ್ವಭೆನನಾಸೆನೆಯಿಂ ಶೈಶವಡೊಳಂ ಸರಿವ್ರಾಜಕನಾಗಿ ಜೀನಿತಾನಸಾಸನೊಳ್‌ 
ಕಾಯ हूँ १४ ಪ್ರಢಾನಂ ಪ್ರಧನುಕಲ್ಪದೊಳ” ಪುಶ್ಟಿ- 


ನಿಕಾರ್ಣವೋಪಮಾಯುನ | ನಾಕಲ್ಪದಕನಲ್ಪಸುಖಮುನನುಭನಿಸುತುಮಾ 
ನಾಕಭನಂ ಕಳಿಸಿ ಕರಂ | ವ್ಯಾಕುಳನುತಿ ಬಂದು ಮತ್ತೂ ಭೂತಳದೊಳ್‌ ॥ ೫೧ 


ಸ್ಥೂಣಾಗಾಸಮೆಂಬ ಫುಸನಸಡೊಳ್‌ ಭಾಕಪ್ವಾಜಡ್ರಿಜಂಗಮಾತನ ಮನಃಕಾಂತೆ ಪುತ್ಟದಂತೆಸೆಂ ಫುಸ್ಪನಿ 
ತ್ರಕೆಂಬ ಮಗನಾಗಿ ಜನ್ಮಾಂತಸವಾಸಸೆಯಿನುನನಯೆನಾನಂತಸಂ ನರಿಪ್ರಾಜಕ ದೀಕ್ಷಿತನಾಗಿ ನೆಗಚ್ಚು ಸಂಚತ್ವ 


ಮನಸ್‌ ನುಹತ್‌ ಅಹೆಂಕಾರೆ ಬುದ್ಧಿ ಇವುಗಳಿಂದ ಸೇರಿಡ ಇನ್ಸತ್ತುನಾಲ್ಕು ಸ್ಫರೂಸವಾಗಿಸುನ ಆ ಪ್ರಕೃತಿಯ 
ಅಗಲಿಕೆಯಿಂದ ಇನ್ಟತ್ಷ್ಯೈಡನೆಯ ತತ್ವವಾಪ ಜೀವ ಸ್ವರೂನವಲ್ಲಿ ನಿಲ್ಲವುಸೇ ನೋಕ್ಷನೆಂಡೂ, ಕುಂಟಿ-ಕುರುಡ 
ನ್ಯಾಯದಿಂದ छु हूं. 3...3 7083) ಸೇರಿ ಸಂಸಾರಪ ವ್ಯನಹಾಕನಾಗುನು ನಂದೂ [ಹೇಳಿ], ಇನಕ್ಕೆ ತಕ್ಕ ಕೆಟ್ಟ 
ವೃಷ್ಯಾಂತಗಳನ್ನು ಸೇರಿಸಿ ಸಂಖ್ಯಾ ಪ್ರಧಾನನಾದುದರಿಂವೆ ಸಾಂಖ್ಯವೆಂಬ ಹೆಸರಿನಿಂದ ಒಂದು ತರ್ಕಸೂತ್ರವನ್ನು 
ಬರೆದು ಕಪಿಲನೇ ನೊಪಲಾದ ಶಿಷ್ಯರಿಗೆ ಉನಡೇಶಿಸಿ, ಸನ್ಯಾಸಿನೇಸದಿಂಸ ಎಲ್ಲಾ ಜೀಶಗಳಲ್ಲಿಯೂ ತಿಸುಗುತ್ತಾ 
ತನ್ನ ಮಾತೆಂಬ ವಿಷಪ ಬಳ್ಳಿಯನ್ನು ಜಗತ್ತಿನಲ್ಲಿ ಬೆಳೆಸಿ ತನ್ನ ಆಯುಷ್ಯ ಮುಗಿದಾಗ ಆ ಹತಬುದ್ಧಿಯ 
ಮರೀಚಿಯು ಬಾಹ್ಯವಾಗಿ ಸನ್ಯಾಸ ಸ್ವೀಕರಿಸಿದ್ದ ಪುಖ್ಯಫಲದಿಂಸ ಬ್ರಹ್ಮೆಕಲ್ಪದಲ್ಲಿ ಹುಟ್ಟಿದವನಾನನು. ॥ ೫೦ ॥ 
ಹಾಗೆ ಹುಟ್ಟಿ ಜೇನಲೋಕವ ಸುಖನನ್ನು ಅನುಖನಿಸುತ್ತಾ ಹೆತ್ತು ಸಾಗರಗಳನ್ನು ಆಯುಸ್ಸನ್ನು ಸನೆಸ್ಸಿ ಅಡಕೆ 
ಕೊನೆಯಲ್ಲಿ ಪುನಃ ಈ ಭಾರತ ಭೂನಿಗೆ ಬಂಡು, ಆಯೋಥೈಯೆಂಬ ಹೆಸರಿನ ವಟ್ಟಣನಲ್ಲಿ ಕಪಿಲವಿಪುಲಕೆಂಬ 
ಬ್ರಾಹ್ಮಣನಿಗೂ ಅವನ ಮಡದಿ ಕಾಸಿಕೈಗೂ ಆ ಕುಟಿಲಬುದ್ಧಿಯ ಮರೀಚಿಯು ಜಟಳನೆಂಬ ಹೆಸರಿನ ಮಗನಾಗಿ, 
ಪೊರ್ನಜನ್ಮದ ವಾಸನೆಯಿಂದ ಶೈಶವದಲ್ಲಿಯೇ ಸನ್ಯಾಸಿಯಾಗಿ, ಜೀನಿತದ ಕೊನೆಯ ಕಾಲದಲ್ಲಿ ಕಾಯಕ್ಲೇಶದ 
ಮುಖ್ಯಕಾರಣದಿಂದ ಮೊಪಲಸ್ವರ್ಗದಲ್ಲಿ ಹುಟ್ಟಿ. ಒಂದು ಸಾಗರದಷ್ಟು ಆಯುಸ್ಸನ್ನು ಆ ಸ್ವರ್ಗದಲ್ಲಿ ನುಹತ್ತಾದೆ 
ಸುಖನನ್ನು ಅನುಭವಿಸುತ್ತಾ ಕಳೆದ ಆ ದೇವತೆಯು ಸತ್ತು ಅತ್ಯಂತ ಮಃಖದಿಂಡ ಕೂಡಿದವನಾದ ಅನನು ನುತ್ತೆ 
ಈ ಭೂಮಿಗೆ ಬಂತು... (೫7 ಸ್ಫೂಣಾಗಾರನೆಂಬ ಶ್ರೇಸ್ಮವಾದ ಪಟ್ಟಣದಲ್ಲಿ ಭಾರಧ್ವಾಜನೆಂಬ ಬ್ರಾಹ್ಮಣನಿಗೂ 
ಆತನ ಪ್ರಾಣಪ್ರಿಯಳಾದ ಪುಷ್ಪುಪಂತಿಗೂ ಪುಪ್ಪಮಿತ್ರನೆಂಬ ಹೆಸರಿನ ನುಗನಾಗಿ, ಜನ್ಮಾಂತರಗಳ ವಾಸನೆಯಿಂದ 
ಉನನಯನವನಾದನೇಕರೆ ಸನ್ಯಾಸದೀಕ್ಷಿಯನ್ನು ತೆಗೆಮೆಕೊಂಡು ಬದುಕಿರುತ್ತಾ,ಸತ್ತಮೇಲೆ ಪುನಃ ನೊದಲ ಕಲ್ಪದಲ್ಲಿ 
ಹುಟ್ಟಿ, ಅಲ್ಲಿನ ಅಲ್ಪವಾದೆ ಆಯುಸ್ಸಿನೆ ಕೊನೆಯಲ್ಲಿ ಈ ಭಸೆಕಖಂಡನೆ ಸ್ವೇತಕನೆಂಬ ಹೆಸರಿನ ಪಟ್ಟಣದಲ್ಲಿ ಅಗ್ನಿ 


29 


996 ನರ್ಧನಮೊಾನ ಪುರಾಣಂ 


ಪ್ರಾಪ್ಲಿಯಿಂ ಮತ್ತಮಾ ಮೊಡೆಲ ಕಪ್ಪಡೊಳುತ್ಪತ್ತಿನೆತ್ತ ತನ್ಮಿತಾಯೆಸನಸಾನಸೊಳೀ ಭಸತಭೂತಳೆದೆ ಸ್ವೇತೆ 
ಕಾಭಿಧಾನವುರೆಡೊಳ್‌ ಅಗ್ನಿಭೂತಿಗಂ ಗೌತಮಿಗಂ ಅಗ್ನಿಸಖನೆಂಬ ನೆರ್ಮಗನಾಗಿ- 


ಉಸನೀತು ಪರಿಚಿತವೇ | ವ ಪುರಾಣ ನ್ಯಾಯ ನೀಕಿಶಾಸ್ತ್ರಂ ವೈರಾ 
ಗೃವುಕೋಗನುನೆಂ ಮಸ್ಯರಿ | ತಸಡೊಳ್‌ ನರ್ತಿಸಿ ಕೃತಾಂತಕಬಳಿತ ಕಾಯೆಂ ॥ us 


ಜನಿಯಿಸಿ ಸನತ್ಯುಮಾರಜೂ [ಳನುಭನಿಸಿ ಯಥೇಷ್ಟ ಸೌಖ್ಯಂ ಸಪ್ತೆಸಯೋ 
ಧಿನಿಬದ್ಗಮಾಯು ತನೆ ಭೋಂ | ಕೆನೆ ಬಂದೀ ಭಸತಧರಿಯೆ ಮಂದಿಪುತಡೊಳ್‌ | nm 


ಸುತನಾಗಿ ಗೌತನುಂಗಂ | ನಿಹಿತೆ ಕೌತಿಕೆಗನಗ್ನಿ ಬಿತ್ರಾಹೈಯೆದಿಂ 
ಕ್ಲಿತಿಯೊಳ್‌ ನರ್ತಿಸಿ ಪೊರ್ನ | ಸ್ಥಿತಿಯ ನರಿನ್ರಾಜಕತ್ವಮಂ ಕೆಯ್ಕೊಂಡಂ || ೫೪ 


ಅಂತು ತಳೆಡೆ ತನ್ನಿಯನುಡೊಳೆ ಫಿಜಾಯುವಂ ಕಳಿಸಿ ಮಾಸೇಂದ್ರೆಕಲ್ಪಡೊಳನಲ್ಪಸೌಖ್ಯನಸ್ಸ ಸುರಮು 
ಖ್ಯನಾಗಿ ತನ್ನಿಯತ ಸೆಶ್ರಸಾಗಹೋನನಾಯುರನಸಾನದೊಳ್‌ ಮಗುಬ್ಬುಮಾ ಮಂದಿರಪುತಡೊಳ್‌ ಕಾಲಂಕಾಯೆ 
हैं ನಾಮುಥೀಯ ಸಾರ್ನಂಗಮಾತನ ಸುದತಿ ಮುಂದಿಕೆಗಂ ಭಾರದ್ವಾಜನೆಂಬ ತನೊಜನಾಗಿ ಸಮಧೀತ ಸಕಳಶ್ರುಕಿ 
ಸ್ಕತಿಪುರಾಣ ಪ್ರನಂಚಂ ಪ್ರಾಕ್ತನೆನಾಸನಾನಕದಿಂ ಪರಿಗೃಹಿೀತ ಪರಿನ್ರಾಜನಾಗಿ ತನ್ನಿಯನುಗನಿತಾಯುಸೆಂ 
ಮಗುಚ್ಬುಂ ಮಾಹೇಂದ್ರತ್ರಿದಿನನೊಳ್‌ ದಿನಿಜನಾಗಿ... 


ದಿನಿಜನಿನಾಸಂಗಳ 89 | ಜವಿಟಿಪಿಗಳ ವಿನಿಜನನಿಕೆಯೆರೆ ದಿನಿಜನಿಭಾ 
ಗ ವಿಶೀಷಸುಖನುನೊಸೆದನು | ಭನಿಸುತುನಿಕೆ ಸಲವುಕಾಲನುಂಶಾ ದಿನಿಜಂ ॥ भर 





ಭೂಕಿಗೂ ಗೌತಮಿಗೂ ಅಗ್ನಿಸೆಖನೆಂಬ ಹರಿಯೆನುಗನಾಗಿ- ಉಸನಯೆಕನಾಗಿ ನೇಡೆ ಫುರಾಣ ನ್ಯಾಯ 
ನೀತಿ ಶಾಸ್ತ್ರಗಳನ್ನು ಸರಿಚಯನಾಸಿಕೊಂತವನಾಗಿ, ನೈರಾಗ್ಯವನತ್ತ ಹೊರಟು ಸನ್ಯಾಸಿಯಾಗಿ, ತಸಸ್ಸನ್ನಾಚರಿಸಿ, 
ಯೆನುನು ನುಂಗಿದ ಜೇಹೆವುಳ್ಳವನನಾಗಿ (ಸತ್ತು) ಸನತ್ಕುಮಾರ ಸ್ವರ್ಗದಲ್ಲಿ ಹೆಟ್ಟಿ ಯಡೇಚಿನಾಡ ಸುಖ 
ಗಳನ್ನು ಅನುಭನಿಸ್ತಿ ४980 ಸಾಗೆಸಗಳನ್ಸು ಆಯುಸ್ಸು ಮುಗಿಯುಲಾಗಿ, ಅಲ್ಲಿಂದ ಹೊರೆಟುಬುವು, ಈ ಭಸಕ 
ಭೂಮಿಯ ಮಂದಿಸನೆಂಬ ಸಟ್ಟಿಣದಲ್ಲಿ ಗೌತಮನಿಗೂ ನತಿವ್ರಕೆಯಾಸ ಕೌಕಿಕೆಗೂ ಅಗ್ನಿಮಿತ್ರನೆಂಬ ಹೆಸರಿನ 
ಮಗನಾಗಿ ಹುಟ್ಟಿ, ಭೂಮಿಯಲ್ಲಿರುತ್ತಾ ಪೂರ್ನವಂತಿಯೆಃ ಸನ್ಯಾಸೆನನ್ನು ಸ್ವೀಕರಿಸಿ[ಪನು]. 99-೪ I 
ಹಾಗೆ ಸ್ವೀಕರಿಸಿದ ಆ ಸನ್ಯಾಸತ್ವವ ಫಿಯಮದಲ್ಲಿಯೇ ತನ್ನೆ ಆಯಸ್ಸನ್ನು ಕಳೆದು, ಮುಹೆೇಂದ್ರ ನಂಬ ಸ್ವರ್ಗದಲ್ಲಿ 
ಮಹತ್‌ ಸುಖವನ್ನು ಪಡೆನೆ ಡೇನರಾಜನಾಗಿ ಅಲ್ಲಿ ನಿರ್ಧಾರಿತವಾದ ನಿಳು ಸಾಗರಗಳನ್ಟು ಆಯುಸ್ಸನ್ನು ಮುಗಿಸಿ, 
ಪುನಃ ಆ ಮಂದಿಕವೆಂಬ ಪಟ್ಚಿಣದ್ಷಿಯೇೇ ತಾಲಂಕಾಯಸಸೆಂಬ ಹಸನ ಬ್ರಾಹ್ಮಣನಿಗೂ ಆತನೆ ಮಡದಿ ಮುದಿ 
ಕೆಗೂ ಭಾರಧ್ಯಾಜನೆಂಬ ಮುಗನಾಗಿ, ಎಲ್ಲ ಶ್ರುತಿ ಸ್ಕ್ಯೃತಿ ಪುರಾಣ ಸಮೂಹೆನನ್ನೂ ಸ್ವಾಧಿೀನನಡಿಸಿಕೊಂಡವ 
ನಾಗಿ, ಫೊರ್ನದ ವಾಸೆನಾ ಪ್ರಭಾನದಿಂದ ಸನ್ಯಾಸವನ್ನು ಸ್ವೀಕರಿಸಿ, ಅಲ್ಲಿನ ನಿರ್ದಿಷ್ಟಕಾಲಸ ಆಯಸ್ಸನ್ನು 
ಮುಗಸ್ಸಿ ಪುನಃ ನಾಹೆಂ್ರ ಸೈರ್ಗಪಲ್ಲಿ ಹೇವತಿಸಾಗಿ- ಡೇವತಾ ಗೃಹೆಗೆಳ ಡೇವತಾ ನೃಕ್ಷಗಳ, ನೇನೆಕಾ 
ಸ್ರ್ರೀಯಕೆ, [ಇಂತಹ] ಡೇವತಿಗಳ ಪಾಲಿಗೆ ಬಂಡ ನಿಶೇಷಸುಖನನ್ನು ಹಲವು ಕಾಲದನಕಿಗೆ ಸಂತೋಷದಿಂದ ಅನು 
ಭವಿಸುತ್ತಿರಲಾಗಿ, ಸ್ವರ್ಗದ ಕಲ್ಪವೃಕ್ಷಗಳು ನಯಸ್ಸೆಂಬ ಸಮುದ್ರದ ದಡನ ತೆಕೆಗಳು ಬಂದು ಬಢಿದಹಾಗೆ 
ನಿಶೀಷನಾಗಿ ಅಲ್ಲಾಡಿಹೋಯಿತು ; ಕೊಂಬೆಗಳ ಹೊನ್ಬಗಳು ಯನುನೆಂಬ ಬೆಂಕಿಯ ಉರಿಗಳು ತಗಲಿದ ಹಾಗೆ 


09 ಜಾರೆಣಮುನಿರಾಜಾಗನುನಂ, ಮೃಗರಾಜ ಜನಾನಳಿ 338. 


ಕ್ರಿಕಶೋರ್ನಿೀಜಂ ನಯೋವಾರ್ಧಿಯತಡಿಡೆಕೆಗಳ್‌ಪೊಯ್ದವೋಲ್‌ ಫೀಡುಮಳ್ಳಾ 
ಡಿದುವುತ್ತಂಸೋದ್ನೆ ಮಂಗಳ್‌ ಕೊರೆಗಿದುವು' ಕೃ ತಾಂತಾನಳಜ್ವಾಳೆಗಳ್‌ ತಾ 

ಗಿದಪೋಲ್‌ ವಕ್ರೇಂದುಧಾನುಂ ಮಸುಬ್ದುದಳಿಸೆಶ್ಕಾಲಕಾಳಾಂಬುವಂ ಮು 

ಕ್ರಿಪಫೋಲ್‌ ತದ್ದೀನಧಾಮಾಧಿನ ಸುರಭನನಭ್ರಂಶ ಸಂಸೂಚಕಂಗಳ್‌ ॥ ೫೬ 


ಆಂತು ಸನುನ್ಲಿಸಿಸ ಫಿಜಡಿನಿಜಫವನಸ್ಥಿ ತಿಚ್ಛುತಿದುರ್ನಸ ಂಗಳೆಂ ಕಂಡು ಭೊೋಂಕೆಕೆ ಜೆಗಡುಗೊಂಡು. 


ಸರಿದು ನಿಮಾನಡೋನರಿಗಳೊಳ್‌ ಪಡಿಗೆತ್ತುಟ್‌ಗಿರ್ನೆನೋ ಗೃಹಾಂ 

ತರದಮಳ್ವಾಸಿನೊಳ್‌ ಮುಸುಕಿ ಮೆಯ್ದೆದಿರ್ನೆನೊ ४४, ಕಲ್ಪಭೂ 

ಮಿಕುಹ ನಿಕುಂಜನುಂಜರಿಗಳೊಳ್‌ ತೊಡಕಿರ್ನೆನೊ ತೊಟ್ಟನೆಯ್ದಿ ನಿಃ 

ಕರುಣೆ ಕಾಯ್ದು ನುಂಗಿಡನೆನಂತಕನೇತೆಟದಿಂಜಿ ನಂಚಿನೆಂ | 2 ೫೭ 


ಏಗಳ ಗೆಯ್ವೆನಾರ ಮಟ್‌ನೊಕ್ಕು ಬರ್ದುಂಕುನೆನೆತ್ತನೋನೆನಾರ್‌ | 

ಕಾಗುಮಿನಿತ್ತು ಸರ್ಗಡೊಳನೆನ್ನನೆ 5०७४७ ಸೈನನಕ್ಕಟಿಂ 

ಬಾಗದಿಡೆಂಬರಿಲ್ಲ ನೆಆಕೊರ್ನರುಮೊರ್ಮೆಗೆ ನೀನೆ ರಕ್ಷಿಸ 

ಲ್ಯಾಗಡೆ ಜೀನ ಧಾತ್ರ ಕರುಣಾಕರ ದೀನನನೆನ್ನನಕ್ಕಟಾ ॥ ಜಲ್‌ 


ಈ ನನಿತಾಕುಳಮಾ ದಿನಿ | ಜಾವನಿಜಾಶಾಂಗಮಾ ಕನನ್ಮಣಿಗೈಹನಿ il 
ನ್ನಾನ ಕೆಯ್ಸಾರ್ಗುನೊ ನಿ | ರ್ದೈವಂಗೆನಗಿಂಕಿನೇಕೆ ಗಡ ಸಮಸನಿಸುಗುಂ ೫೯ 


ಈ ಸುರೆಗಾಯಿಕಾನುಧುಕಗೀತಿಗಳೀ ಸುಕಲಾಸಿಕಾಕೆಸೊೋ 
ಲ್ಲಾಸಿತ ಲಾಸ್ಕಮಾ ಸುರಸಭಾಜನ ಭಾವಕನಪ್ರಸನ್ನ ಗೋ 


ಬಾಡಿಹೋದುನು, ಚಂದ್ರನ ನುನೆಯೆಂತಿಪ್ದೆ ಮುಖನ್ರ ದೆಟ್ಟಿವಾಡ ಮೃತ್ಯುನಿನ ಕರಿನೋಡಗಳು ಮುಕ್ತಿಕೊಂಡಂಕೆ 
ಕಾಂತಿಹೀನೆನಾಯಿತು ; ಇವು ಆ ಸ್ವರ್ಗಷ ಒಡೆಯನು ಸ್ವರ್ಗದಿಂಸ ಜ್ಯುತನಾಗುವ ಸೂಚನೆಗಳು, ಗ [| 
ಹೀಗೆ ಪ್ರಾತ್ತನಾವ ಸ್ವರ್ಗಚ್ಯುತಿಯ ಮೆರ್ಶ ಇಗಳನ್ನು ಕೆಂಡು ನಿಶೇಷ ಗಾಬರಿಯಿಂದ ಓಡಿಹೋಗಿ 
ವಿಮಾನ ಸಂದಿಗಳಲ್ಲಿ ಪ್ರಕೀಕಾಯೂನನಾಗಿ ತಸಸ್ಸನ್ನು ಕೈಗೊಳ್ಳಲೆ? ಮನೆಯೊಳಗಿರುನ ಶುದ್ಧವಾದ 
ಹಾಸಿಗೆಯಲ್ಲಿ ಮುಸುಕಿಟ್ಟಿ ಮಲಗಿ ಮೈನುಸಿಸಿಕೊಳ್ಳಲೆ? ಚಿಗುರಿದೆ ಕಲ್ಪವೃಕ್ಷಡ ಬಳ್ಳಿಮಾಡದಲ್ಲಿ 
ಮುಚ್ಚಿಟ್ಟುಕೊಳ್ಳಲೆ ? ಧಟ್ಟಕೆ ಬಂದು ನಿಷ್ಟರುಣದಿಂಪ ಕೇಗಿ ಯಮನು ನನ್ನನ್ನು ನುಂಗುತ್ತಾನೆ. ಅವನನ್ನು 
ಹೇಗೆ ನಂಚಿಸಲಿ? ॥೫೭॥ ಏನು ನಾಡಲಿ? ಆಯೊ, ಯಾಕ ಮರಿಹೊಕ್ಳು ಬದುಕಲಿ? ಎಕ್ಲಿ ಹೋಗಲಿ? 
ಯಾರು ಕಾಯುತ್ತಾರೆ? ಇಷ್ಟು ಡೊಡ್ಡ ಸ್ವರ್ಗದಲ್ಲಿ ಡೈೈವಕ್ಥಿ ನಾನು ಮಾತ್ರ ಕಾಣಿಸಿನಿಸೆ? ಆಯ್ಯೋ 
ಎಂಬುಮಾಗಲಿ ಇನು ಮಾಡಬಾರಮ ಎಂುನರಾಗಲಿ ಜೇರೂಬ್ಬರು ಯಾರೂ ಇಲ್ಲ. ಇದೊಂದು ಸಲಕ್ಕೆ, 
ಹೇ ಸ್ವಾಮೀ, ಬ್ರಹ್ಮ, ಕರುಣಾಕರ, ದೀಸನಾಡ ನನ್ನನ್ನು ನೀನೇ ಕಾನಾಡಬಾಕಣೆ? ॥ ೫೮ ಈಸ್ರ್ರೀ 
ಸಮೂಹವೂ, ಈ ಕಲ್ಬನೃಕ್ಷಗಳ ಸಮೂಹವೂ, ಈ ಹೊಳೆಯುತ್ತಿರುನ ಕತ್ನವೆ ಮನೆಯೂ ಇನ್ನಾರ 

ಸೇರುತ್ತನೆಯೋ? ನಿರ್ಭಾಗ್ಯನಾಡ ನನಗೆ ಇವು ಏಕೆ ಕಾನೇ ದೊಕಿಯುತ್ತನೆ? ೫೯॥ ಈ ಕೇನತಾ 
ಸಂಗೀತಗಾರ್ತಿಯೆತ ಮಠುರನಾದ ಹಾಡುಗಳೂ ಈ ಡೇನಕಾ ನರ್ಕಕಿಯರೆ ರಸೆಸರಿವೂರ್ಣವಾದ 


ಪಿತಿಲ ನರ್ಧೆಮಾನ ಪುರಾಜಂ 


ಸ್ವೀಸುಖನಿನ್ನಪೆಲ್ಲಿ ನೊಕೆಕೊಂಡವುದಳ್ಳಟಿ ಕೆಟ್ಟಿನೆಂದು ನೇ 
ತ್ರಾಸದಿನಾರ್ಮ ಬಾಯಬಾದಿನ್ಸರೆ ತತ್ವನಿಮೂಢೆಕೆನ್ನೆರುಂ ॥ ೬೦ 


ಅಂತು ನಾಕಜಂ ನಾಕರೋಕಚ್ಯುತಿಗೆ ಸೈರಿಸಲಾಜಡೆ ನುಮ್ಮಲ ನುಜುಗಿ ಬಹು ಪ್ರಕಾರದಿಂ ಬಾಯಲಾ 
ಹೊಳಟಾ ದರ್ಸಿವಾರೆಕೃತಾಂತಕಬಳಿತನಾಗಿ 2 


ಭೂನಳಯೆದೊಳ್‌ ಕುನಾರ್ಗನು | ನಾವಿರ್ಭಾನಿಸಿದೆ ಪಾಸದಿಂ ಚಿರೆಕಾಲಂ 
ಸ್ಥಾನರೆ ಯೋನಿಗಳೊಳ್‌ ತ | है (8० ಭ್ರಮಿಯಿಸಿಷನಾತನುಂ ನೀನೆ ನಲಂ ॥ ೬೧ 


ಸೃೈಹಿತೆನುನಜಃಯಜೆ ಕರ್ಮ | ಪ್ರಹೆಶಂ ತಾನಾಗಿ ಘೋರಸಂಸಾರೆನುಹಾ 
ಗಹೆನೆಡೊಳಹರ್ಫಿಶಂ ಮ | ಸೆಹೆದುಃಖನುನಕಟಿ ಜೇಹಿ ಬಿಡದಕುಭವಿಕುಂ ॥ ೬3 


ಜನಮತಕೆ ಬಾಹ್ಯನೆನಿಸಿದ | ಕುನೆಯಾಶ್ರಯೆ ಕುಶ್ರುತಂಗಳಂ ವಿರಚಿಸಿ ಭೂ 
ಜನನುಂ ಕುತತ್ವಕುಳಭಾ | ४8:0० ನೀಂ ಮಾಡಿ ದುಃಖಭಾಜನನಾಣ್ಯಿ ॥ ಟಿ 


ಅಂತನೆಂಖ್ಯಾತಕಾಲಂ ತ್ರಸಸ್ಕಾನರ ಸರ್ಯಾಯೆ ನಿಕಾಯನುಂ ಪೊತ್ತು ನಮೆದು_- 


ನಕರಾಜಗೃಹೆ ಸಮಾಹ್ವೆಯ । ಫುಕೆಡೊಳ್‌ ಶಾಂಡಿಲ್ಯಬಾಡನೆಂಗಂ ತತ್ಸುಂ 
ಹೆರಿ ವಾರಾಕರಿಗಂ ಸ್ಥಾ | ನಕನೆಂಬೀ ನೆಸರಿನೆಸೆನೆ ನಂದನನಾದೆಂ ॥ ೬೪ 


ಆತಂ ಪ್ರತಿಜ್ಞಾತಿೆಯೋ | ಸೇತಂ ಭಿನ್ನುಪ್ರಧಾನ ನೃತ್ತಿಯನಾಂತಂ | 
ಭೂಶಳಡೊಳ್‌ # ನೆಗಟ್ಟು ಪ | ಕೀತವಿಥೊದ್ಬಟಿ ನಿಕಾಟಿಖಾದಿತೆನಾದಂ || un 





ಫೆರ್ತನವೊ ಈ ದೇವಕಿಗಳ ಸಭೆಯ ಜೆಕೆ ಭಾನ-ರೆಸಗಳಿಂದ ಸಂತೊೋಸಗೊಳಿಸುತ್ತಿದ್ದ ಗೋಷ್ಟಿ ಸುಖವೂ 
ಇನ್ನೆನ್ಲಿ ಸಿಕ್ಕುತ್ತನೆ? ಆಯ್ಯೋ, ಕೆಟ್ಟಿ ! ಎಂದು ಆಯಾಸೆದಿಂದೆ ಗಟ್ಟಿಯಾಗಿ ಅತ್ತನು. ತಶ್ವಮೊಢೆರಾದೆ ಎಂತೆಹೆ 
ರಾದರೊ ಹೀಗಿರುನನಕೀ, ॥ ೬೦ ॥ ಹೀಗೆ ಆ ದೇವತೆಯು ದೇನರೋಕವ ಅಗಲಿಕೆಯನ್ನು ಸಹಿಸಲಾರಡಿ ಮುಕ 
ಮೆರ ಮರುಗಿ ಅನೇಕ ಬಗೆಯಿಂದ ಬಾಯಿನೋಯೆನವಂತೆ ಅತ್ತುಅನಿನಾರ್ಯನಾದ ಯನುನ ತುತ್ತಾಗಿ ಹೋಗಿ 
ಭೂಮಂಡಲದಲ್ಲಿ ಕೆಟ್ಟಿಧರ್ಮನನ್ನು ಹುಟ್ಟಿಸಿದ ಪಾನೆದಿಂಡೆ ಬಹುಕಾಲ [ಕಲ್ಲು ಮರಗಳಂತಹೆ] ಸ್ನಾನರ ಯೊನಿ 
ಗಳಲ್ಲಿ ಆಜೀವನು ಸಂಚರಿಸುತ್ತಿದ್ದು. ಆತನು [ಮತ್ತಾರೂ ಅಲ್ಲ] ನೀನೇ. ॥ ६0 ಡೇಹೆಧಾರಿಯಾಡನನು 
ತನ್ನೆ ಶ್ರೀಯೆಸ್ಸನ್ನು 3४०८, ಕರ್ಮದ ಹೊಡೆತಳ್ಳಿ ಸಿಕ್ಸಿದನನಾಗಿ, ಭೆಯೆಂಕರೆವಾದೆ ಸೆಂಸಾಕನೆಂಬ ಮಹಾರಣ್ಯ 
ಡೆಲ್ಲಿ ಸಹಿಸಲಸಾಧ್ಯವಾದ ಮಃಖವನು ತಪ್ಪೆ ಅನುಭನಿಸುತ್ತಾನೆ. ॥೬೨॥ ಜೆ ಸಮತಕ್ಕೆ ಹೊರೆತಾದ ಕೆಟ್ಟ 
ಧರ್ಮಕ್ಕೆ ಆಶ್ರಯನಾದಂತೆಹೆ ಕಟ್ಟಿ ಫರ್ಮಗ ಂಧಗಳನ್ನು 0७9, ಲೋಕಡ ಜನರೆನ್ಸು ಕೆಟ್ಟಿತತ್ಸದೆ ಮೂಹಕ್ಳೆ 
ಸೇರಿವೆವರೆನ್ನಾಗಿ ಮಾಡಿ ನೀನು ದುಃಖಕ್ಕೆ ಗುರಿಯಾಜಿ, ॥ ೬೩ ॥ ಹಾಗೆ ಗಣನೆಯಿಲ್ಲದಸ್ಟು ಕಾಲ ತ್ರನೆ ಸ್ಥಾವರ 
ಸರ್ಯಾಯೆ ಜನ್ಮವನ್ನು ಹೊತ್ತುನನೆಡು-- ಆತನು ಅಸದೃಶವಾದ ಫೃತಿಜ್ಞೆ ಯನ್ನು ಮಾಡಿ,ಸನ್ಯಾಸಿಯ ಧಾನ 
ನಾಡ ನೃತ್ತಿಯನ್ನು ಸ್ವೀಕರಿಸಿದನು, ಅತನು ಭೂಮಿಯಲ್ಲಿ ಪ್ರಸಿಶ್ಧನಾಗಿದ್ದು ಸ್ಮಶಾನದ ವೈಭನವೂರಿತ ಭಟಿನಾಗಿ 
ರಾತ್ಮಿಯಲಿ ತಿಕುಗುನೆ ಯಮುನ ಆಹಾರನಾಡನು [ನೃತಿ ಹೊಂದಿದನು] ೬೫ ಹಾಗೆ ಮರೆಣಹೊಂದಿದನ 


09 ಚಾರಣಮುನಿಕಾಜಾಗನುಸಂ, उं>गं०४७ ಬವಾನಳಿ ೨೨3೯ 


ಅಂತು ಸಂಪ್ರಾಪ್ತಮಕೆಣಂ ಮುಂ ನೇಟ್ಹ ಮಾಹೇಂದ್ರಕಲ್ಪಡೊಳ್‌ ನಿಳಿಂಸನಾಗಿ ಜನಿಯಿಸಿ ನಿಯತಾಯು 
ಸೆನೆಸಾನೆಂಬರೆಂ ದಿವ್ಯಸುಖನುನನುಭನಿಸಿ ಪರಿತೃಕ್ತಸುಕಕರೀಕೆನಾಗಿ 


ನುಗಧಾಷ್ವಯ ವಿಷಯದ ರಾ | ಜಗೃಹೆವ ವಿಭು ವಿಶ್ವಭೊಕಿಗಂ ಚೈನಿಗಮಾ 
ಸೊಗೆಯಿಸ ಮಾಹೇಂದ್ರಕೆ ನೀಂ | ಮುಗನಾಷ್ಛೆ ನಿಶ್ವನಂದಿನೆಸಕೆಸೆನಿಸೆಗಂ ॥ pS 


ಆ ವಿಶ್ವನಂದಿಯುಂ ಜಿನ | ಪಾನಕೆ ದೀಳಿಯನೆ ಕಳೆಷು ನಡೆಸೊಡಲಂ ಬಿ 
ಬ್ಯಾನಗನೆಸಿನ ಕತಾರಾ | ಖ್ಯಾವಹ ವಿನಷೊಳ್‌ ಕೊಳವ್ಪ ಸುಸವಸೆನಾ್ಯೈ | ೬೭ 


ಅಂತು ಕಂತುಕಾಂತೆ ಕಾಯೆಸಪ್ಪ ಸಾಮಾಸಿಕಾಮಸೆನಾಗಿ ರಾಗದಿಂ ದಿವ್ವಕಾಂತಾಕಮೆಂಬಸೊತಕೆ ತೆತ್ಕಳ್ಳಾ 
ಫೆಳ್ಳ ಸುಖಸುಧಾರಸಮನಾಯೆಕನಸಾನಂಬಸಂ ಪೀರು ಬಂದು 


ಬಾಸು ಕೆನ್ಯು ನಿಷಯ ನಿ | ಳಾಸಿನಿಗೆ ನೊಗಂಜೊಲಿರ್ನ ಮೌಷೆನವುರೆನೊಳ್‌ 
ನಾಸನ ಪುಸಂ | ತ್ರಾಸಿ ಜಿರೆಸೆದೆಂ ಪ್ರಜಾಸಕಿಕ್ಷಿತಿಪಾಳೆಂ ॥ ೬೮ 


ಆ ಮಹಾನುಂಡಲೇಶ್ವಕಂಗಂ ತೆನ್ಮಾಸಸಮರಾಳಿಕೆ ಮೃಗಾನತೀಜೀನಿಗಂ ತ್ರಿಪಿಸ್ಕನೆಂಬ ನಾನುಥೀಯನು 
ಫಾಂತು ಮೊದಲ ವಾಸುಸೇನನಾಗಿ ವುಟ್ಟಿಕೆಟ್ಟಕೆ ರೊಢಿನಡೆನು ನರ್ತಿಸುತ್ತುಮಿರ್ಪು ನಿನ್ನ ನಲ್ಲಳೆಗೆಳಪಿ ಮೇಲೆತ್ತಿ 
ಬಂಡ ನಿಶಾಖನಂದಿಚರನುಂ, ವಿದ್ಯಾಧರ ಚೆಕ್ರಧಸನುಮಪ್ಪಶ್ವೆಗ್ರೀವಕಂ ಪ್ರತಿವಾಸುವೇನನೆಂ ಕೊಂದು... 


ನಾಗಿ ಪೊರ್ನದಲ್ಲಿಯೇೇ ಹೇಳಿಷ ಮಹೇಂಪ್ರಸ್ವರ್ಗಪಲ್ಲಿ ನೀನತೆಯಾಗಿ ಹುಟ್ಟ ನಿಶ್ಚಿತನಾಷ ಆಯುಸ್ಸು 
'ಮುಗಿಯುನನಕಿಗೆ ಡೇನರೋಕವ ಸುಖವನ್ನು ಅನುಭನಿಸುತ್ತಿದ್ದು, ಜೇನತಾಶರೀಸನನ್ನು ತ್ಯಜಿಸಿಸನನಾಗಿ- 
ನುಗಧನೆಂಬ ಹೆಸರಿನ ರಾಜ್ಯವೆ ರಾಜಗೃಹಕ್ಕೆ ಒಡೆಯನಾಪ ನಿಶ್ವಭೂತಿಗೊ [ಆತನೆ ಮಡದಿ] ಜೈನಿಗೂ [ಸ್ವರ್ಗದಲ್ಲಿ] 
ಹೊಳೆಯುತ್ತಿದ್ದ ಮಾಹೇಂತ್ರನೆಃ ಆಗಿದ್ದೆ ನೀನು ವಿಶ್ವಕೆಂದಿಯೆಂಬ ಹೆಸತು ಪ್ರಕಾಶಿಸುತ್ತಿಕಲಾಗಿ ಮಗನಾಗಿ 
ಹುಟ್ಟದೆ. ೬೬ ॥ ಆ ನಿಶ್ವನಂದಿಯೊ ಕೂಡ ವುಣ್ಯಕಕನಾವ ಜೈನದೀಕ್ಷೆಯನ್ನು ಸ್ವೀಕರಿಸಿ ಜೀನಿಸುತ್ತಿದ್ದು, 
ಜೀಹನನ್ನು ಬಿಟ್ಟು ಸದಾ ಪ್ರಕಾಶಿಸುತ್ತಿರುನ ಶತಾಕ ಎಂಬ ಹೆಸರಿನ ಸ್ವರ್ಗದಲ್ಲಿ ಕೊಳಗಿ ಚೆಳಗುನ ನೇವಶ್ರೀಷ್ಕ 
ನಾಜಿ, ॥೬೭॥ ಹಾಗೆ ನು್ಮಥನಂತೆ ನುನೋಹಸೆನಾದೆ ಪೇಷೆವುಳ್ಳ ಸಾಮಾಫಿಕ ನೇವನಾಗಿ, ಸೆಂತೋಷದಿಂಡೆ 
ಜೇವೆಕಾಸ್ತ್ರೀಯೆರೆ ಸನೂಹೆನೊಡನೆ ಆ ಸ್ನೆರ್ಗದಲಿ ವಿಶೇಷನಾಪೆ ಸುಖಾಮೃತವನ್ನು ಆಯಸ್ಸಿನ ಕೊನೆಯೆನಕೆಗೂ 
ಹೀರುತ್ತಾ ಇದ್ದು. ಮನೋಷಕಿವಾಡ ಸುಸಮ್ಯನೆಂಬ ರಾಜ್ಯಕಮಣಿಗೆ ಮುಖವಂತಿದ್ದ ಪೌಡನಪ್ಪಕೆನ್ಲಿ 
ಜೇವೇಂದ್ರಕಂತೆ ನಿಲಾಸವುಳ್ಳನನೂ, ಶತ್ರುಗಳಿಗೆ ಸಂಕಟಿಕನಾನನನೂ ಅಪ ಪ್ರಜಾಸಕಿಯೆಂಬ ಮುಹಾ 
ರಾಜನು ಪ್ರಸಿದ್ಧನಾಗಿದ್ವನು. lawl ಆ ಮಹಾಮಂಡಕೇಶ್ವಕನಿಗೂ ಅನನ ಮಾನಸ (ಮಾನಸ 
ಸೆಕೋವರ, ಮನಸ್ಸು) ಹಂಸೆವೆಂಶಿದ್ದ ಮೃಗಾವತೀ ನೇನಿಗೂ ತ್ರಿಸಿಷ್ಟನೆಂಬ ಹೆಸಕನ್ನು ತೆಕೆನು ಮೊದಲ 
ನಾಸುಡೀವನಾಗಿ ಹುಟ್ಟಿ ಕೇಕೆನಾಗಿ ಪ್ರಸಿದ್ದಿಯನ್ನು ನಣೆನು ಜೀವಿಸುತ್ತಿದ್ದ, ನಿಕ ನ್ರಾಣಪೈಿಯೆಳನು 
ಮೋಹಿಸಿ ವೆಂಡೆತ್ತಿ ಬಂಡೆ ನಿಕಾಖನಂದಿಚತನೂ (ಪೊರ್ವಜನ್ಮವಲ್ಲಿ ವಿಕಾಖನಂದಿಯಾಗಿವ್ಪವನು) ನಿದ್ದಾ ಧೆ 
'ಚಕ್ರವರ್ಕಿಯಾನನನೊ ಪ್ರತಿನಾಸುನೀವನೂ ಆದ ಅಶ್ವಗ್ರೀವನನ್ನು ಕೊಂಸು-. ಪ್ರಾಪ್ರನಾಗಿದ್ದೆ ಅತಿ 


4 


340 ವರ್ಧಮಾನ ಪುರಾಣಂ 


ಅಳನಟ್ಟಿ ಪಿರಿಯ ಸಿರಿ ನ | हुए ನಡಿವಳಿಯೊಳ್ಳು ದೇಹದ ರುಜತೆ ಮುದನುಂ 5 
ಬಳೆಯಿಪ ಸದ್ನೋಸ್ಟಿ ಮನಂ | ಗೊಳುತಿರೆ ಸಲಕಾಲನುರಸುಗೆಯ್ಯುತ್ತಿರ್ಸೈ ॥ 


ಒಡೆನಿದೆ ಭಾಗ್ಯದ ಸೌಭಾ | ಗೃಡೋನಳುಂ ನೀನುಮೊರ್ಮೆ ನಿಜಪುಣ್ಯಫಳ 
ಫಿಜಿ ಸೀಮೆಯೆನಿನ ಸಂಭೋ | ಗೆಡೆ ರಾಗದ ಸರಮುಕೋಟಿಗೆಯ್ದಿದ ಜೆನಸಂ ॥ ೩೦ 


ಸ್ಮಕರಾಗಾಸನಧಾಕಿಪೋಲ್‌ ನಿಜರೆಮಾಪಾಂಗಾಂಶುಗಳ್‌ ಸೊರ್ಕಿಸು 
ಕ್ರಿಕೆ ನಿನ್ನಂ ಕಡುಸೊಲ್ತು ತದ್ರಮುಣಿಯಂ ನೋಡುತ್ತುಮಿಂತೀ ಮನೋ 
ಹರಿಯೆಂ ತಾನುನಭೋಗಿಸಲ್‌ ಬಯಸಿದಂ ಕಾಮಾಂಧನೆಂದಶ್ಟಕಂ 


ಥರನಂ ಕರ್ಮನಿಪಾಕದಿಂ ಕೆಕೆದು ನುತ್ತಂ ಕ್ರೋಧಮಂ 3० दी ॥ ೬೧ 
ಅಂತು 3०४ -- 

ನೆಕೆದಾಸ್ಥಾನದ ನಡುವಣ | ಹರಿಪೀರದೊಳೀಕೆನೆರಸು ಕುಳ್ಳಿರ್ದಿದಿಕೊಳ್‌ 

ಪರಿಭನಿಸಿ ನೋಡಿ ದಂಡಿಸು | ಕಿರೆದತಿನೇಗಡೊಳೆ ಕೆನ್ಮುನನನಂ ಕೊಂಜೆಂ || ೬೨ 


ಎಂಡು ಬಗೆಯತ್ತುಂ ಶಯ್ಯಾತಕಹೊಳಿದ್ಲಿ_ 


ಸರನ್ಫನೆಕುಳಾಂತಕಂ ನೀ | ಕೆತಸಾರ್ಣನನೆಂದು ಕೇಳ್ಳಥೋಗತಿ ನಿನಗೊ 
हू 008७ ದೂಡನಿನೋಲ್‌ | ಬಕಿ ಮೆಲ್ಲನೆ 88, ಸಕ್ತಮಾವನಿಗಿಲಿಡ್ಯೆ ಚಿ 


ಆ ಸಕಕ ವಿಷಧಿಯಿಂಡೆಂ | 3०80० ಪೋಆನಟ್ಟು ಸಿಂಹನಾಡ್ಛಿ ನುತ್ತಂ | 
ನಾನಾಮೃಗಂಗಳೆಂ ಹಿಂ | ಸಾಫಂಡದಿನಟಾದು ನೊದಲ ठं08६ ७५४ | ೭೪ 





ಶೆಯನಾದ ಐಶ್ವಕ್ಯ, ಪ್ರಿಯಳ ನಡನಳಿಕೆಯ ಒಳ್ಳೆಯತನ, ದೇಹೆದ ದೃಢ ಆರೋಗ್ಯ, ಸಂತೋಷನನ್ನು ಹೆಚ್ಚಿ 
ಸುವ ಸಜ್ಜನರ ಗೋಷ್ಠಿ; ಮನಸ್ಸನ್ನು ಸಂತೋಷಗೊಳಿಸುತ್ತಿಕೆಲಾಗಿ ಹಲವು ಕಾಲ ರಾಜ್ಯಭಾರ ಮಾಡುತ್ತಿದ್ದಿ. 
॥ ೬೯॥ ಪೂರ್ನಪುಣ್ಯದಿಂದ ಸಂಪ್ರಾಪ್ರನಾಗಿದ್ದ ಸೌಭಾಗ್ಯದ ಪ್ರಿಯೆಯೂ ನೀನೂ ಒಂದಾನೊಂದು ಸಲ ನಿನ್ನ 
ಫುಣ್ಯ ಫಲಕ್ಕೆ ಇದೇ ಎಲ್ಲೆ ಎನ್ನುನಂತಹೆ ಸೌಭಾಗ್ಯ ಪ್ರೇಮದ ಪರಮ ನಡನನ್ನು ಹೊಂದಿದ ದಿವಸ ಕಾನು ಕೇಳಿ 
ಯೆಂಬ ಮಸ್ಯಥಾಕೆಯಂತೆ ತನ್ನಪ್ರಣಯಿನಿಯ ಕಡೆಗಣ್‌ ನೋಟಿದೆ ಕಿರಣಗಳು ನಿನ್ನನ್ನು ನುದಿಸುನಂತೆ ಮಾಡು 
3,0०७, ಅತ್ಯಂತ ಮನಸೋತು ಆ ಸುಂಪರಿಯನ್ನು ನೋಡುತ್ತಾ, ಈ ಮನೋಹೆರಿಯನ್ನು ಕಾನುದಿಂದ ಕುರುಡ 
ನಾದ ಅಶ್ವಕಂಧರನು ತಾನು ಭೋಗಿಸಜೇಕೆಂದು ಬಯಸಿದನಲ್ಲವೆ? ಎಂದು ಕರ್ನನಿನಾಕದಿಂದ ಜ್ಞಾಪಿಸಿ- 
ಕೊಂಡು ವುನಃ ಕೋನನನ್ನು ತಾಳಿದೆ. ॥ ೭೦-೭೧ ॥ ಹಾಗೆ ಕೊನನನ್ನು ತಾಳಿ. ತುಂಬಿದ ಆಸಾ ನದಲ್ಲಿ 
ಫಡುನಿದ್ದ ಸಿಂಹಾಸನದ ಮೇಲೆ ಈಕೆಯೊಡನೆ ಕುಳಿತುಕೊಂಡಿದ್ದ, ಇದಿರಿನಲ್ಲಿ ಅನಮಾನೆ ಮಾಡಿ ನೋಡಿ 
ತಿಕ್ಷಿಸುತ್ತಾ, ಅಷ್ಟಕ್ಕೇ ಬಿಡಜೆ ಬಹು ನೇಗದಿಂದ ಅನನನ್ನು ಸುಲಭವಾಗಿ ಕೊಂದು ಹಾಕಿಡಿನು-! ೭೨ ॥ ಎಂಡು 
ಆಲೋಚಿಸುತ್ತಾ ಹಾಸಿಗೆಯಲ್ಲಿದ್ದಾಗ ಅಲ್ಲಿ... "ಶತ್ರುರಾಜನ ನಂಶದ ಯನು', "ವೀಕರೆಸೆದೆ ಸಮುಪ್ರ' ವಿಂಬ 
ಮಾತುಗಳನ್ನು ಕೇಳಿ ನಿನಗೆ ಆಥೋಗತಿಯನ್ನು ದಯವಾಲಿಸಿ ಹೇಳಿ ಕಳುಹಿಸಿದ ಹೂತಿಯ ಹಾಗೆ ಮೆಲ್ಲ ಮೆಲ್ಲನೆ 
88, ಅಂಟಿಲು [ಹಾಗೆಯೇ ಸತ್ತು] ಏಳನೆಯ ಭೂಮಿ (ಕರಕ) 'ಗೆ ಇಳಿದು ಹೊದೆ. ಗ ಆ ನಕಕನೆಂಬ” 
ಸಮುದ್ರದಿಂದ ಹೇಗೋ ಹೊರಬಂದ ಸಿಂಹವಾಡೆ, ಪುನಃ ನಾನಾ ಬಗೆಯೆ ಮೃಗಗಳನ್ನು ಹಿಂಸೆಯ ಆನಂದದಿಂದ 


*...६0 ಚಾರೆಣನೂನಿರಾಜಾಗಮನೆಂ) ಮೃಗರಾಜ ಭಮನಳಿ ಪಿಸಿ 


ಅಲ್ಲಿಯ ಜನ್ಮಕ್ಲೇಶಮ | ನಲ್ಲಿಯ 6०060 ಕೌದ್ರನರಿಣಾಮನುನಂ 
ತನ್ಲಿಯೆ ದುರಂತದುಃಖಮ | ನಿನ್ಲಿರ್ದನಥ್ಗರಿಪೊಡೆಂ ಭಯೆಂಕಕೆಮಕ್ತೇ | 2» 


"4 ನರಕದ ಕಿರ್ಯೆಗ್ಲೋಕಡ | ಸುರೆನಿಳಯೆದೆ ಕೆಅನನಾನಗಂ ವೇಟ್ವತಿ ವಿ 
ಸ್ವಕೆ ನರನು ಜಿನಾಗಮದೊಳ್‌ | ಸರಿಚಯಮುಳ್ಳುದಟಳನೆಮುಗದನಿತುಂ ವಿದಿತಂ ೩ 


ಅಡೆಲ್ಲಡಿಯುಮಿಂದು ಧರ್ಮಾನುರಾಗದಿಂ ಪೋಗಿ 
ನರನೇಶ್ವರನಂ ಪ್ರಣುತಾ | ಮರೇಂದ್ರ ದನುಜೇಂದ್ರ ದಿನ್ಯಯೋಗೀಂದ್ರ ಸಭಾ 


ಸರಿನೇಪ್ಟಿತ ಮಣಿನುಯೆನಿ | ಸ್ವರಡೊಳ ಸೆಲಸಿರ್ದ ಭವ್ಯಚಿಂತಾನುಣಿಯಂ | ೭೭ 

ಕಮಳಾಧರ ಜಿಸವಕಿಯಂ | ಸಮಸ್ತ ಫಾಕಿಪ್ರಪಂಚ ವಿಧ್ವಂಸೆಕನೆಂ ॥, 

ವಿಮಳಾನಂತ ಚತುಷ್ಸಯ | ಸಮೃದ್ಭನೆಂ ಶಾಂತಕೆಸೆಸುಧಾಂಭೋನಿಧಿಯಂ ॥ ೩೮ 
ಕೆಂಡು ಬಲಗೊಂಡು ಸಲವುನೊಟ್‌ ಪೊಡನಟ್ಟು 


ತನ್ನಿದಿರೊಳ್‌ ಮಿಧ್ಯಾತಮ | ಮಂ ನಿಲರೀಯದ ತದವೀಯೆ ಮುಖಚಂದ್ರ ಶ್ರೀ | 
ಯಂ ನೋಡಿ ರಾಗದಿಂ ಮ | ತ್ವಂ ನಲಿದಡಿಗಡಿಗೆ ಭಕ್ತಿಯಿಂ ಪೂಡನಡುತುಂ ॥ ರ೯ 


ಚಿನತನ್ನುರುಚಿ ಚಂ್ರಿಕೆಯೊಳ್‌ | ಜಿನೇಂದ್ರ ವಾಕ್ಯಾಮೃತಾಂಬಸಿಧಿಯೊಳ್‌ ಕಣ್ಣುಂ 
ನುನಮುಮುನಗಾಹಮಿಕಿ ತ | ಣ್ಹಫೆ ತಣಿಯುತ್ತಿರ್ದೆಮಿರ್ಪುಡುಂ ತತ್ಸಭಿಯೊಳ್‌ 60 





ಕೊಂದು, ಮೊನಲ ನರಕಕ್ಕೆ ಇಳಿದೆ. ॥ ೭೪ ॥ ಅನ್ಲಿಯ ಹುಟ್ಟಿನ ದುಃಖನನ್ನಾಗಲಿ, ಅಲ್ಲಿಯ ನಾರಕಿಗಳ 
ಭಯಂಕರ ಸ್ಪಿತಿಯೆನ್ನಾಗರಿ, ७9) 03०४ ದುಃಖನನ್ನಾಗಲಿ ಅಲ್ಲಿಸ್ಸು ನೋಡುವುಸು ಕೂಡ ಭಯಂಕರೆ 
ನಲ್ಲನೆ? ೩೫ ನತಕ, ಕೆಳಲೋಕಗಳು, ಸ್ವರ್ಗ-ಇನವುಗಳನ್ನು ಸದಾ ಹೇಳುತ್ತಿರುನ ಅತಿನಿಸ್ತಾಕನಾಡೆ 
ಶ್ರೀನ್ಕ ಜಿನಾಗಮಗಳಲ್ಲಿ ಸರಿಡಯುನಿರುವುಷರಿಂಪ ನಮಗೆ ಅನಿಲ್ಲವೂ ಸ್ಪಷ್ಟವಾಗಿದೆ. ॥ ೭೬ ॥ ಅಡೂ ಅಲ್ಲೆ, 
ಈ ದಿನೆ ಧರ್ಮದ ಮೇಲಿನ ಪ್ರೀತಿಯಿಂದ ಹೋಗಿ ಜೇವೇಂದ್ರ, ರಾಕ್ಷಸೇಂದ್ರ, ದಿನ್ಯಯೋಗೀಂದ್ರರು-ಇವರಿಂಡ 
ತುಂಬಿದೆ ಸಭಚಿಯೆಲ್ಲಿ ಕೆತ್ತ ಖಚಿತನಾದ ಸಿಂಹಾಸನದಲ್ಲಿ ಕುಳಿತಿದ್ದೆ ಭಕ್ತಚೆಂತಾನುಣಿಯಾದ ಪರೆಮೇಶ್ನರನನ್ನು ಕಮುಲ 
ನನ್ನು ಥರಿಸಿರುವವನೂ ಎಲ್ಲ ಫಾಕಿಕರ್ನಸಮೂಹವನನ್ನೂ ನಾಶಮಾಡುವನನೂ ಶ್ರೇಷ್ಠನಾದ ಅನಂತಚತುಷ್ವಯ 
ಗಳಿಂಡೆ ಸನ್ನ. ದೈನಾದನನೂ,ಶಾಂತಸೆಸೆನೆಂಬ ಅಮ್ಸೆಕದೆ ಸಮುದ್ರೆನೂ ಆದ ಜಿನನ್ನಾಮಿಯನ್ನು... ॥ ೭೭-೩೪ || 
ನೋಡಿ, ಪ್ರದಕ್ಷಿಣೆಮಾಡಿ, ಅಡ್ಡಬಿದ್ದು ತನ್ನ ಇದಿರಿನಲ್ಲಿ ಮಿಥ್ಯೆಯೆಂಬ ಕತ್ತಲೆಯನ್ನು ನಿಲ್ಲಲು ಅವಕಾಶ 
ಕೊಡದ ಆತನ ಮುಖಚಂದ್ರಕ ಕಾಂತಿಯನ್ನು ನೋಡಿ, ಸಂತೋಷದಿಂದ ಪುನಃ ಪುನಃ ನುತ್ತಿ ಭಕ್ತಿಯಿಂದ 
ನಮಸ್ಸರಿಸುತ್ತಾ, ಜಿಕನ ಜೀಹೆಕಾಂತಿಯೆಂಬ ಜೆಳುದಿಂಗಳಲಿಯೊ ಜಿನೇಂದ್ಸನ ನಾತುಗಳೆಂಬ ಅನ್ಫುತ 
ಸಮುತ್ರದಲ್ಲಿಯೂ [ನಮ್ಮೆ] ಕಣ್ಣೂ ಮನಸ್ಸೂ ಮುಳುಗಿರಲಾಗಿ [ನಾನು] ತಣ್ಣಗೆ ತೃಪ್ತಿಗೊಳ್ಳುತ್ತಿಡ್ಲಿವು 
ಹಾಗಿರುವಾಗ ಆ ಸಚೆಯಲ್ಲಿ. . . ॥ ೭೯-೮೦ ॥ ಆ ಸರ್ವಜ್ಞನಿಗೆ ಕೆಲನರು ಕೈಗಳನ್ನು ಮುಗಿದುಕೊಂಡು 


323 k "ನೆರ್ಧನಾನೆ ಪುರಾಣಂ 
ಆಸರ್ನಜ್ಞಂಗೆ ಕೆಲರ್‌ ಕೆಯ್ಲೆಳೆಂ ಮುಗಿದು" 


ನಿಕವಡ್ಯಟೋಧ ಮುಹಿಮಾ | ಕರ ಭರತದ ಭಾನಿ ಚರನು ಕೀರ್ಧಕರತ್ವಂ ॥ 
ದೊಕಿಕೊಳ್ಳು ನೆಂಬ ಕೊಢಿಯೆ | ಮುರೀಚಿ ಬಹರಾತ್ಮನೀಗಳೆಂತಾಗಿರ್ದಂ ॥| ಗಿ 


ನಿಂದನುರಾಗೆದಿಂಜಿ ಜೆಸಕೊಳ್ಳುದುಮಾ ವಿಳಸಜ್ಜಿ ನೇಂದು ಫೀ 

ನಿಂಡೆಸೆನೀ ನಗೇಂದ್ರಡೊಳಿಭೇಂದ್ರ ಕುಳಾಂತಕನಾಗಿ ನರ್ತಿಪೊಂ 

ದೆಂದಮುಮುಂ ನುಹಾನರೆಕದುಸ್ನ ಹೆದುಃಖನುನುಂಡು ನಾಡೆಯೆಂ 

ಬಂದುದುನುಂ ಬಲಂ ಜೆಸಸಿಡಂ ३४00 ನಸುಧೈಕಬಾಂಧನಂ Il ೮ 


ಇಡು ಫಿಖಿಳಭುವನಜನನಿಕೂತ ಸ್ಪೀತನುಹಿಮಾನದಾತ ನೀತರಾಗ ಸರ್ನಜ್ಞಶಾ ಸಮೇತ 
ಖ್ಯಾತಜಿನಸಮುಯಕನುಳಿನೀಕಳಹೆಂನಾಯಮಾನೆಸೆ ಮಾನಿತ 
ಶ್ರೀ ನಂದಿಯೋಗೀಂದ್ರಪ್ರಸಾದ ನಾಚಾಮಹಿತ 
ಕೇಶನರಾಜಾನಂದನೆಂದಥ ನಾಣೀನಲ್ಲಭ ನಿಸ್ತಾರಿತಮಪ್ಪ 
ನಸುಢೈಕಬಾಂಧನ ಶ್ರೀ ವರ್ಧಮಾನ ವುರಾಣದೊಳ್‌ 
ಚಾರಣಮುನಿರಾಜಾಗಮನ ಮೃಗರಾಜ ಭನಾನಳಿ ನರ್ಣನಂ 


ಜೆಕಮಾಶ್ವಾಸಂ. 


ಕೊನೆಯಿಲದೆ ಜ್ಞಾ ನನೆಂಬ ಮಹಿನೆಯೆನ್ನು ಉಳ್ಳವನ ಭಾರತೆಡೆ ಮುಂದಿನ ಕೊನೆಯ ತೀರ್ಧಂಕರನಟ್ಟವು 
ಜೊಕೆಯುತ್ತಜೆಯೆಂದು ಜನಜನಿತನಾಗಿರುನ ಮರೀಚಿಯ ಹೊರಗಿನ ಆತ್ಮನು ಈಗ ಹೇಗಿದ್ದಾನೆ ? ೮೧! 
ಎಂದು ನೈೇಮದಿಂದ ಬೇಡಿಕೊಳ್ಳಲಾಗಿ ಕೋಕಕ್ಕೆಲ್ಲಾ ಏಕ್ಕೈಕ ಬಾಂಥನನಾಗಿ ಪ್ರಕಾತಿಸುತ್ತಿರುನ ಜಿನೆಚಂ್ರಸು 
ಫೀನು ಈಗ ಪ್ರಕಾಶಿಸುತ್ತಿರುವ ಈ ಬೆಟ್ಟದಲ್ಲಿ ಆನೆಗಳ ಸಮೂಹಕ್ಳಿ ಯನುನಾಗಿ ನಡೆದುಕೊಳ್ಳುತ್ತಿರುವ ರೀತಿ 
0080, ದೊಡ್ಡ ಫರೆಕದೆ ಸಹಿಸಲಸಾಧ್ಯವಾದ ಮುಃಖನನ್ನು ಅನುಭನಿಸಿ ಬಂದಿರುವುದನ್ನೂ ನೇರವಾಗಿ ಅಸ್ಪಣೆ 
ಕೊಟ್ಟನು. ॥ ೮೨॥ 

ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಮ ಹೊಸತಾದ ಡೊಡ್ಡ ನುಹಿನೆಯನ್ನು ನೀಡುವುದೂ, ವೈರಾಗ್ಯ 
ಸರ್ವಜ್ಞ ತೆಗಳೊಡನೆ ಸೇರಿ ಪ್ರಖ್ಯಾತವಾದ ಜಿನಧರ್ನುನೆಂಬ ಕಮಲಕ್ಕೆ ರಾಜಹಂಸದಂಕಿರುವುದೂ, ಮಾನ್ಯನಾದ 
ಶ್ರೀ ನಂದಿಯೋಗಿೀಂದ್ರನಿಂದೆ ಪ್ರಸಾಡರೊಸವಾಗಿ ಬಂಡ ಶಬ್ಲ್ದಮಹಿನೆಯುಳ್ಳದ್ಳೂ 'ೇಶನರಾಜನಿಗೆ ಆನಂದನ 
ನುಂಟುನಮಾಡುನ ನುಗಣಾಗಿ ನಾಣೀನಭನೆಂಬ ಬಿಸುದನ್ನು ನಡೆಸ [ಅಚ್ಚಾ] 8०४ ನಿಸ್ತಾ ರವಾಗಿ ಹೇಳಲ್ಪ 
8000 ಆದ ಕೋಫೈಕಬಂಧು ಶ್ರೀ ನರ್ಥಮಾನ ಪುರಾಣದಲ್ಲಿ ಚಾರಣ ಮುನಿಗಳ ಆಗಮನ ನತ್ತು ಮ ಗರಾಜನ 
ಭನಾನಳಿಯ ವರ್ಣನೆ ಎಂಬ ಹತ್ತನೆಯ ಆಶ್ವಾಸವು [ಮುಗಿದುದು.] 


೧೧ ಸಿಂಹ ಸಮೃಕ್ಷ್ಯ್ಯಮಾಹಾತ್ಮ್ಯಂ 


ಶ್ರೀ ಕಮಳಾಧರೆ ದಿವ್ಯಕೆ | ನಾಕರ್ಣನಮಂತರೆಂಗಕಮುಳಾಕರಮಂ 
ನ್ಯಾಕೋಟಿಸೆ ನರಿಡುದು ಸಜಿ | ಸಾಕಲ್ಯಜಿ ಸಂಚನರೆನುಗುರುಸಡನಿನಕಂ ॥ ” 


ಮತ್ತಂ ಫೀನೆಯ್ದೆನಂಡ ನರಕಲೋಕಪ್ರಪಂಚಮಂ ದುಪ್ಪರಿಹಾನುಫಳವ್ರಬೋಧನಾರ್ಥಂ ಭವ್ಯಸೆಣಿಗೆ 
ಜೆಸಸುವುದುಂ ಕೇಳ್ತು ಬಂಜಿನಜಿಂತೆಂಡೊಡೀ ನುಖೀತಳದೆ ಕೆಳಗಣ ಭನನವ್ಯಂತರೆನಿನಾಸಾಥ!್ನಿತ ಪ್ರಥಮ 
ಫೆರಕದಿಂ ನೊದೆಲ್ಲೊಂಡು 


ಒಂದೊಂದು 0४७) 90 ಕೆಳ | ಗೊಂಡೊಂದಿರ್ದವುವು ನಾರಕರ ವಾಪರಜಂ 
ಮಂದೆಯ್ಸಿ ಬಲಿದು ನೆಲನಾ | ४०४० ದುಸ್ಫರ್ಶೆನಿಸಮನರೆಕಾನನಿಗಳ್‌ ॥ 3 


ಆ ಭೂಮಿಗಳಿಂದ್ರಗೋವಾದಿ ನಾನುದಂತನಾದಿಸಿಪ್ಯಂಗಳಪ್ಪ ರತ್ನವ್ರಭಾದಿ ನಾನುಂಗಳಂ ತಾಳ್ಸಿದುನನ 
ಳ್‌ 


ಅಗೆ ಮೂಡುವಂದದಿಂ डे  ರ್ಕೆಗೊಂಡು ಕಿಳುಮೊನೆಯೆ ಸೆಲೆಗಳಿಡಿಕಿಟದಿಕೆ ನೆ 
ಟ್ಟೆ ವಾಸದಗೆಯ ನೆಲೆನಡ | ಲಗೆಗಳಿನೆನಿಸುವುವು ನರಕಬಿಲನಟಿಲಂಗಳ್‌ | ೩ 


ಅನೆಲ್ಲಂ ನಾಲ್ವಶ್ತೊಂಬತ್ತು ಸಟಿಲನುಕ್ಕುಂ. ಅಲ್ಲಿ 04 5, ४000 ನದಿಮೂಜು ನಟಿಲನೊಳಂ ಮೂನತ್ತು 
ಲಕಿ, ಶರ್ಕರಾಪ್ರಭೆಯ ಸನ್ನೊಂದು ಸಟಿಲಡೊಳಮಿವೃತ್ತಯ್ದು ಲಳ್ಳೆ, ವಾಳುಕಾಪ್ರಭೆಯ ನನನಟಿಲಡೊಳಂ 
ಪದಿಸೈಮ ०६, ನಂಕನ್ರಚಿಯ ಸಟಿಲಸಪ್ರಕನೊಳು ನತ್ತು ಲಕ್ಕಿ, ಥೂಮಪ್ರಭೆಯಯ್ದು ನಟಿಲನೊಳಂ ಮೂಳು 


ಮಂಗಳಕರವಾದ ಕಮಲವನ್ನು ಥರಿಸಿರುವ ಜಿನನ ದಿವ್ಯನಾಣಿಯನ್ನು ಕೇಳಿ ಶ್ರೀಷ್ಕರಾದ ಐದು ಜಿನ 
ಗುರುಗಳ ಪಾಚದಲ್ಲಿ ವಿನತರಾಗಿರುವ ಸಭಾ ಜನವು ತಮ್ಮ ಅಂತರಂಗನೆಂಬ ಸಕೋನರವು ಉಕ್ಕುನಂತೆ ಸಂತೋಷ 
ಗೊಂಡಿತು ॥೧! ಮುತ್ತು ನೀನು ತಿಕುಗಿಬಂಡ ನರಕರೋಕಗಳ ವಿಷಯವನ್ನೆಲ್ಲಾ ದುಷ್ಪನರಿಣಾನು (ನಾವುದೆ 
ಫಲನನ್ನು ತಿಳಿಸುವುದಕ್ಕಾಗಿ ಭಕ್ತರ ಸಭೆಗೆ ಆವೃಣೆಕೊಡಿಸಲಾಗಿ ಅಡನ್ನು ಕೇಳಿ ಬಂಡಿವು. ಅಡು ಹೇಗೆಂಡಕಿ 
ಈ ಭೂಭಾಗದ ಕೆಳಗಿನ ಭವನ ವ್ಯಂತರರ ಲೋಕದ ಕೆಳಗಿರುವ ಮೊದಲ ನರಕದಿಂದ ಪ್ರಾರಂಭಿಸಿ ಒಂಡೊಂದು 
ರೆಜ್ತುವಿನ ಕೆಳಗೂ ಒಂಜೊಂದರೆಂತೆ ನಾಕಕಿಗಳ ನಾಸದ ಧೂಳು ಡೆಟ್ಟನಾಗಿ ತುಂಬಿಕೊಂಡು [ಅಡೇ] ನೆಲನಾಗಿ 
ಜಿಯೋ ಎಂಬಂತೆ ಮುಟ್ಟಿಲಸಾಧ್ಯನಾಡೆ ಭಯಂಕರ ನರಕರೋಕಗಳು ಇವೆ. ॥.೨॥ ಆ ಭೂಮಿಗಳು ಇಂದ್ರ 
ಗೋಪನೇ ಮೊಡಲಾದ ಹೆಸರುಗಳಂಕೆ ಅನಾದಿಕಾಲದಿಂಡಲೂ ಪ್ರಸಿಷ್ಸವಾಗಿರುನ ರತ್ನಪ್ರಭ ನೊಡಲಾದೆ 
ಹೆಸರುಗಳನ್ನು ನಡೆದುವು, ಅವುಗಳಲ್ಲಿ. ಸಸಿ ಅಂಕುರಿಸುವಂತೆ ಒಟ್ಟೊಟ್ಟಾಗಿ ಚಿಕ್ಕ ಮೊನಚಾದ ಸಲಾಕಿ 
ಗಳು ಹೆಟ್ಟಿವಾಗಿ ತುಂಬಿಕಲಾಗಿ ಕೇಕನಾಗಿ ಪಾಪನನ್ನು ಬಿತ್ತಿರುವ ಸ್ಲಿಕನಾಡ ವಾಕಿಗಳ ಸಮೂಹನೋ 
ಎನ್ನುವಂತೆ ನರಕದ ಬಿಲಸಮೂಹಗಳು ಇರುತ್ತವೆ. ॥೩॥ ಅನೆಲ್ಲ ಒಟ್ಟಿಗೆ ನಲವಶ್ತೊಂಭತ್ತು ಗುಂಪ 
ಗಳಿವೆ: ಅವುಗಳಲ್ಲಿ ಕತ್ನಪ್ರಭಿಯು ಹದಿಮೂರು ಗುಂವುಗಳಲ್ಲಿ ಮೂವತ್ತುಲಕ್ಷವೂ, ಶರ್ಕರಾಪ್ರಭೆಯ 
ಹೆನ್ನೊಂಡು ಗುಂವುಗಳಲ್ಲಿ ಇಪ್ಪತ್ತು ०8४७ ನಾಲುಕಾವ್ರಭಿಯ ಒಂಭತ್ತು ಗುಂಪುಗಳಲ್ಲಿ ಹದಿನೈಡು 
30 


34१९ ನರ್ಧಮಾನ ಪುರಾಣಂ 


ಅಕ್ಕೈ ತಮಃಪ್ರಭೆಯ ಮೂಣು ನಟಿಲದೊಳನುಯ್ದುಗುಂದಿದೊಂದು ७६, ಮುಹಾತನುಃಪ್ರಭಿಯೊಂದು 590७ 
ಜೊಳಮುಯ್ದು ಬಿಲಂಗಳೆಕ್ಕುಂ. ಅನೆಲ್ಲಂ ಇಂದ್ರಕ ಶ್ರೀಢೀಬದ್ಧ ಪ್ರಕೀರ್ಣಕನಿಕಳ್ಳದಿಂ ಕ್ರಿವಿಢಮಾಗಿರ್ಪೆನು. 
ಅವಟಗೆಲಂಗಳಸೆಂಖ್ಯಾತ ಯೋಜನಂಗಳ್‌. ಕೆಲವು ಸಂಖ್ಯಾತಯೋಜನಂಗಳ್‌. ನಟಿಳಮಥ್ಯಡೊಳಿಂದ್ರಕಂಗಳಿ 
ರ್ಪುವ್ರ, ಅನಟಿಣ್ಣೆಸೆಯೊಳಂ ತರತರೆದಿಂ ಶ್ರಿಥೀಬದ್ಧಂಗಳಿರ್ಫುವು, ಅವಟ್‌ಡಿಯೆಡೆಯೊಳ್ಳ ಪೊನರಿಗೆಡಟಃದೆಂದದಿಂ 
ಪ್ರಕೀರ್ಣಕಂಗಳಿರ್ವ್ಯನು. , ರತ್ನವ್ರಜಿಯಿಂದಂ ಘೂನುನ್ರಭಾ ತ್ರಿಚರೆಣಭಾಗಂಬರನಿರ್ದ ಬಿಲಂಗಳೊಳಸಿ 
ಮಂಡರೆನುಹೀಥರಪ್ರಮಾಣದಾಲಿಗೋಡುವನ ಲೊೋಹನಿಂಡನುಂ ಕೊಂಡೊಯ್ದೆತ್ತಾನುಮಿಟಿಜೊಡಮಾಕ್ಷಣ 
ಹೊಳೆ ಕರಗಿಸಲಾರ್ನ ಫರ್ನಮೊರ್ಮೆ ಮಾಣೆ ಧಗದ್ಧಗಿಸುತ್ತುಮಿರ್ವುದಲ್ಲಿಂದತ್ತ ಮಹಾತನುಃಪ್ರಭಿನಕಮಿರ್ಹ 
ಬಿಲಂಗಳೊಳೆಗೆ ತದ್ನಿರೀಂದ್ರ - ಸದೃಶನುಪ್ಪ ಕಡುಗಾಯ್ದು ಕೆಂಗಲಿಸಿದ ರೋಹಡಬಟ್ಟಿನುಯ್ದಿಟ'ನರೊಡಂ 
ಫೆಲನಕೆಯ್ಗೆ ಮುಟ್ಟಿದ ಮುನ್ನಂ ಮುರಿಂಟಿಸೆಲಾರ್ನ ಹಿಮನೆಂದುಂ ಕುಂದೆದೆಕ್ಕದ್ದೆ ತಮಾಗಿರ್ಕುನುಂತಸಿತು- 
ಬಿಲಂಗಳೊಳನಟ ಮೇಗಣಟ್ಟುಗಳೊಳ್‌._ 


ತಲೆಕೆಳಗಾಗ್ಗಿರ್ಪುವು ಬಾ | ४००४ ವೀಭತ್ಸ ಕುತ್ಸಿತಾಕಾರಂಗಳ್‌” 
ಮಲಿನಂಗಳ್‌ ನಿಜಮುಖ ನಿ | ರ್ಗಲಿತ ನುಹಾಪೊಕಿಗಂಧಭರಿತಾನನಿಗಳ್‌ | ೪ 


ಖರೆ ಜಂಬುಕೋಷ್ಟ್ರ ವೃಕ ಸೂ | ಕರೆ ಶುನಕೆ ಚಮೂರೆ ನಾನರಾದ್ಯಾನೆನಡೊಳ್‌ 
ಡೊಕಿಯೆನಿನಾಕೃತಿಗಳ ಡು | ಸ್ತರ ಯೋನಿಮುಖಂಗಳೆಯ್ದೆ ಸಂಭನ್ನಂಗಳ್‌ ॥ ೫ 


ಲಕ್ಷವೂ, ನಂಕಪ್ರಭಿಯ ಎಏಳುಗುಂಪುಗಳಲ್ಲಿ ಹತ್ತುಲಕ್ಷವ್ಯೂ ಥೂನುನ್ರಭಿಯ ಬಡುಗುಂವುಗಳಲ್ಲಿ 
ಮೂರುಲಕ್ಷವ್ಪೂ ತನುಃ ಪ್ರಭೆಯ ಮೂರುಗುಂಪುಗಳಲ್ಲಿ ಐದು ಕಡಿಮೆಯಾದ ಒಂದು ಲಕ್ಷವ್ನೂ ಮಹಾ 
ತನಮುಃವ್ರೆಯ ಒಂದು ಗುಂಪಿನಲ್ಲಿ ४४० ಬಿಲಗಳೂ ಆಗುತ್ತನೆ. ಅವೆಲ್ಲವೂ ಇಂದ್ರಕ್ಕ ಶ್ರೀಢೀಬನ್ಯ, 
ಪ್ರಕೀರ್ಣಕ ಎಂಬ ನಿಕಲ್ಪದಿಂಡ ಮೂಕು ಬಗೆಯಾಗಿನೆ. ಅವುಗಳ ನಿಸ್ತಾರೆ ಕೆಕ್ಕವಿಲ್ಲದಷ್ಟು ಯೋಜಕಗಳು. 
ಕೆಲವು ಲೆಕ್ಕಕ್ಕೆ ಸಿಕ್ಕುವಷ್ಟು ಯೋಜನಗಳುಳ್ಳವು ನೆಟಲಗಳ ನುಧ್ಯದಲ್ಲಿ ಇಂದ್ರಕಗಳಿನೆ, ಅವುಗಳ ಎಂಟು ದಿಕ್ಸಿ ಡಿ 
ಸಲ್ಲಿಯೊೂ ಬಗೆಬಗೆಯಾದ ಶ್ರೀಢೀಬಡ್ಕಗಳಿನೆ. ಅವುಗಳ ಮಥ್ಯ-ಮಧ್ಯದಲ್ಲಿ ಹೂಗಳನ್ನು ಎರೆಚಿದಂತೆ ಪ್ರಕೀರ್ಣ 
ಕಗಳಿರುತ್ತವೆ. ರ್ನಪ್ರಭೆಯಿಂದ ಥೂನುಃಪ್ರಭೆಯ ನೂರನೇ ಒಂಡು ಭಾಗದವರೆಗೆ ಇರುವ ಬಿಲಗಳೊಳಗೆ 
ಮುಂಡೆಕೆ ನರ್ವತದನ್ನು ನೊಡ್ಡದಾಗಿ ಕಾಣಿಸುವ ಲೋಹದ ಉಂಡೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲಿಯಾದರೂ 
ಇಳಿಸಿದರೆ ಆ ಕ್ಷಇದಲ್ಲಿಯೇ ಅಸನ್ನು ಕರಗಿಸುವಷ್ಟು ಕಾವು ಒಮ್ಮೆಯೂ ಬಿಡಿ ಢಗಥಗಿಸುತ್ತಿಡೆ. ७३०० 
ಮುಂಜಿ ನುಹಾತನುಃಪ್ರೆಯೆನರಿಗೆ ಇರುವ ಬಿಲಗಳಲ್ಲಿ ಆ ಬೆಟ್ಟಿಕ್ಳೆ ಸಮಾಕನಾಡ, ಚೆನ್ನಾಗಿ ಕಾಡು ಕೆಂನಾಗಿ 
ರುವ ಕೋಹೆಡೆ ಉಂಜಿಯನು, ಕೊಂಡೊಯ್ತ ಇಳಿಸಿದೊಡಸೆಯೇ ನೆಲವನ್ನು ಮುಟ್ಟುವ ನೊಡಲೆ! ಮುದುರಿ 
ಕೊಳ್ಳುವಂತೆ ಮಾಡುನ ಹಿಮವು ಯಾನಾಗಲೂ ಕಡಮೆಯಾಗಡಿ ಅತ್ಯಂತ ಅ ತನಾಗಿರುತ್ತನೆ. ಅಸು ಬಿಲ 
ಗಳ ಮೇಲಿನ ಅಟ್ಟಿಗಳಲಿ-- ಭಯಂಕರನಾದ ನುತ್ತು ಅಸೆಹೈಕರನಾಗಿರುವ ಆಕಾರೆಗಳು ಬಾವಲಿಗಳ ಹಾಗೆ ತರೆ 
ಕೆಳಗಾಗಿ ಜೋತುಬಿದ್ದಿರುತ್ತನೆ. ಆವು ಕೊಳಕಾದುವು, ತನ್ಮು ಬಾಯಿಂದ ಬರುವ ಭಯಂಕರವಾನ ದುರ್ಗಂಥೆ 
ದಿಂದ ಭೂಮಿಯೆನ್ನೆಲ್ಲಾ ತುಂಬಿದುನು. ॥೪॥ ನೆರಿ, ಒಂಟಿ, ತೋಳ ಹೆಂದಿ, ನಾಯಿ ಹುಲಿ, ಕೋತಿ 
ಇತ್ಯಾದಿಗಳ ಮುಖಗಳಿಗೆ ಸಮಾನನೆನಿಸಿಷ ಆಕಾಕವುಳ್ಳ ದಾಟಿಲಸಾಧ್ಯನಾದ ಯೋನಿಮುಖಗಳು ತುಂಬಿ 
ಸೊಂಡಿಕಿತ್ತನೆ. ॥೫॥ ಅವು ಹೊಸದಾಗಿ ಬಂದ ನಾಕೆಕಿಗಳ ಸಮೂಹದ ಬಾಯಿಂದೆ ಇಳಿದು ಬೀಳುತ್ತಿರು 


[3 
i 4 

t [3 ki 
? १ 


90 ಸಿಂಹ ಸಮ್ಯಕ್ತೈನನಾಹಾತ್ಮ್ಯ್ಯಂ ೨4೫ 


ಅವು ನಿಷದುರಳಿಗಳಂ ಕಾ | ಉವಂಪದಿಂ ಧರೆಗೆ ತಮಮನುಗುಟ್ಟಿಂದದಿಸಿ 
ರ್ವೈೆವು ಕನನಾರಕತಕಿಮುಖ | ನಿನರಂಗಳಿನಿಟ್‌ದು ಬೀಟುತಕಿರ್ನವಸರದೊಳ್‌ | ೬ 


ದಾರುಣ ಕೇತ್ಯಿಗಳಿಂ ಬ | ಹ್ಯಾರಂಭ ವರಿಗ್ರಹತ್ವದಿಂಡೊಡನಿದ ಡು 
ರ್ನಾಕೆ ದುರಿತಪ್ರಭಾವಂ | ಘೋರಕೆ ಮಹಾಕಕೆಕಹೊೋನಿಯೊಳ್‌ ವುಟ್ಟಿಸುಗುಂ | ೭ 


ಅತಿರೌಡ್ರರಾಜಿರೋಲರ್‌ | ಗತಧೆರ್ನು ಡಯಾಗುಣರ್‌ ಸಣಾ ವೈರಸಮ 
ನ್ವಿತರಾರ್ಗಮೆಅಗದತ್ಯು ] दूँ 3088 ಮರಾತ್ಮರೆಗ್ರನೆರೆಕೆಡೊಳಾಳ್ಲುಂ || 6 


ಎನಿತು ಥನಲಾಭಮಾದೊಡ | ಮನವಕೆತಂ ನುನಡ ಬಡಕೆನಂ ಪೋಗೆ ಕೆ 
ಮ್ಮನೆ ಕುದಿವ ತೀವ್ರತೃನ್ನೆಯ | ಮುನುಜರ್‌ ವೈತರಣಿಯೊಳಗೆ ಫುಗುನಕನಕ್ಯಂ I [a 


ಕನಸಿನೊಳನುಳಿನಲಾಗದು | ಮುನಿಪೆಂಗಂ ಮುನಿಯಲಾಗಣೆಂಬಾರ್ಹೆತನುಂ 
ಜನಹಿತಮಂ ದುರ್ನ್ಯಸನಿಗ | 8970० ಸೈರಿಸಣೆ ಫಟಹಡೋಗತಿಗಿಟಗುಂ | ೧೦ 


t 


ಬ್ರತೆಗುಣ ಚಾರಿತ್ರಯಶೋ | ಲತೆಗಳನೊರ್ನೊದರೆ ಸುಡುವ ದಾವಾಗ್ನಿಯೆನಿ 
ಪೃತಿವಾತಕನುನೃಸ್ರೀ | ಕತಿರೋಲತೆ ನರಕಗತಿಯೆ ನೆರ್ವಕ್ಟಿ ವಲಂ | ೧n 


ಪೆಆರಂ ಫಟೀದುತ್ಸಾಹಿನ | ನೆಅರಂ ಪರಿಭನಿಸಿ ಸುಖನುನೆಯ್ದೆವ ಮನದೊಳ್‌ 
ನೆಆರುನ್ನೆತಿಯೆಂ ಸೈರಿಸ | ಡೆಜಗುಲಿಗಳ್‌ ನರಕದುಖಭಾಜಕರವ್ಪರ್‌ || ೧೨ 


—_ 


ವಾಗ ७३) ನಿಷದೆ ಉಂಡೆಗಳನ್ನು ಕಾರುವಂತೆಯ್ಕೂ ಭೂನಿಗೆ ತನೋಗುಣನನ್ನು ಉಗುಳುನಂಕೆಯೊ ಇರು 
ತ್ರನೆ. ॥೬॥ ಭಯಂಕರ ಲೇಶ್ಯಿ (ನಾನ) ಗಳಾದ ಬಹ್ವಾಕೆಂಭ, ನರಿಗ್ರಹೆ ಇತ್ಯಾದಿಗಳಿಂದ ಪ್ರಾಪ್ರವಾಗಿ 
ದಾಟಿಲಸಾಥ್ಯವಾದೆ ನಾನ ಪ್ರಭಾನನು ಭಯಂಕಾರನಾದೆ ಮಹಾನರಕದೆ ಯೋನಿಯಲ್ಲಿ ಹುಟ್ಟಿಸುತ್ತರೆ. lal 
ಅಪಿ ಭಯಂಕರರೂ ಯುದ್ಧಪ್ರೇಮಿಗಳೂ ಧರ್ಮದಯಾಗುಣಗಳಿಲ್ಲದನರೂ, ಸದಾ ದ್ವೇಷಸರರೂ ಯಾರಿಗೂ 
ನಮಸ್ಯರಿಸಡಿ ಬಹೆಳ ಉದ್ಭತರೆನಿಸಿರುನ ಮರಾತ್ಮರೊ ಭಖುಂಕರೆ ನರಕದಲ್ಲಿ ಬಿದ್ದು ಮುಳುಗುತ್ತಾಕೆ, ॥೮॥ 
ಎಷ್ಟು ಹೆಣದ ಲಾಭನಾನರೂ ಮನಸ್ಸಿನ ಬಡತನ ಮಾತ್ರ ಎಂಡೆಂದಿಗೂ ಹೋಗಣಿ ಸುಮ್ಮನೆ ಸಂಕಟಿಪಡುತ್ತಿರುನ 
ಅತ್ಯಂತ ದುರಾಸೆಯ ಮನುಷ್ಯರು ಅತ್ಯಗತ್ಯವಾಗಿಯೂ ವೈತರಣಿಯೊಳಗೆ ಪ್ರವೇಶಿಸುತ್ತಾರೆ. ॥೯॥ ಕನಸ 
ನಲ್ಲಿಯೂ ಪರಸ್ತ್ರೀವ್ಯಾಮೋಹನನ್ನು ಮಾಡಬಾರದು, ಕೋಪಿಸಿದನಕೊಡನೆಯೊ ಕೋಷಿಸಿಕೊಳ್ಳಬಾರೆದು_. 
ಎಂಬ ಅರಹೆಂಶಥರ್ಮನನ್ನೂ ಲೋಕಹಿತವನ್ನೂ ನಿಷಯ ಸುಖಮುಗ್ನರು ಸ್ವಲ್ಪವ್ಧೂ ಸಹಿಸಡಿ ನಿಂದಿಸಿ ಅಥೋ 
ಗತಿಗೆ ಇಳಿಯುತ್ತಾಕೆ. ॥ ೧೦ ॥ ವ್ರತ್ಯಗುಣ, ಶುದ್ಧಚಾರಿತ್ರ, ಸೇರಿ ಎಂಬ ಬಳ್ಳಿಗಳನ್ನೆಲ್ಲ ಒಂದೇ ನೆ 

ಸುಟ್ಟುಹಾಕುವ ಕಾಡುಕಿಚ್ಚು ಎನಿಸುನಂತಹೆ ಮಹಾಪಾನನಾದ ಪರಸ್ತ್ರೀಗಮನವು ನರಕಗತಿಯ ಹೆಡ್ಸಾರಿಯೇ 
ಸರಿ ॥ ೧೪ ॥ ಇತರರನ್ನು ನಿಂದಿಸಿ ಉತ್ಸಾಹಗೊಳ್ಳುವ, ಇತರರನ್ನು ಅಸನಾನಿಸಿ ಸುಖನನ್ನು ಪಡೆಯುನ, 
ಮನಸ್ಸಿನಲ್ಲಿ ಬೇಕಿಯನರೆ ಉನ್ನತಿಯನ್ನು ನೋಡಿ ಸೈರಿಸದೆ ಧರ್ನುಡೆ ಕೊಲೆಪಾತಕರು ನರಕಡುಳಖಳ್ಳಿ 
ಗುರಿಯಾಗುತ್ತಾರೆ. ॥ ೧೨॥ ಪ್ರಾಪ್ರನಾಡೆ ಇಂದ್ರಿಯೆಗಳ ದರ್ನದಿಂದಲೂ ಪ್ರಬಲನಾದ ಮೋಹಾನೇಶ 


ಪಿಕಿಹಿ - ವರ್ಧವಾನೆ ಫ್ರರಾಣಂ 


ಸಮಸೊಂದಿಂದ್ರಿಯೆಪೆರ್ನದಿಂ ಪ್ರಬಳನೋಹಾನೇಶದಿಂ ಕ್ರೂರಭಾ : 

ನನುಸೆಯ್ಲೆ ಶ್ವುಮುಸಂಜ್ಞಿ ಗಳ್‌ ಸೆರಿಸ್ಫನೆಂಗಳ್‌ ಸೆಕ್ಟಿಜಾಳೆಂ ಭುಜಂ 

ಗೆ ಮಯೊರೆಂ ಗೆಜನೈರಿಗಳ್‌ ನಸಿಕತೆಯೆರ್ಕಳ್‌ ನುರ್ತ್ಯೃ ನುಷ್ಟ್ಯೋತ್ಯರಂ 

ಕ್ರನುದಿಂ ನುಟು ಗುಮಾಡ್ಯಭೂನಿಯಿನಥೋಥೋಭೂಮಿಸೀನುಂಬರೆಂ I ೧೩ 


ಮೆದೆದಿಂ ಮೆಯ್ಯಟೀಯೆದೆ ಮಾ| 888 ದುರ್ನಿಷಯೆ ಸುಖನುಕನುಭನಿಸಿನೆನರ್‌ 
ಮಡೆಮುಡುಗಿ ನಡುಗುತುಂ ನರೆ | ಕಡೊಳೆಯ್ದುವ ಡುಃಖಕೋಟಗಳ್‌ ನಿಸನುಂಗಳ್‌] ೧೪ 


७60४ 


ಮೊಡಲಚ್ಛಿ ಗನುನಜೀವೇ | ಟ್ಯುಡೊ ಗರ್ದುಗಿತೆ ಕಾಯನೊಳಗು ಪೊಜಿಗಾಗಿ ನುಗು 
ಟ್ರಾದ ಕೆಅದಿನಿರ ದುಸ್ಫ | ಶೇಡ ಯೋನಿಗಳೊಳೆಗೆ ನೆಲಸುವುವು ಜೀನಂಗಳ್‌ | ೧೫ 


ಅಂತು ಫೆಲಸಿಡೆಂತರ್ನುಹೂರ್ತಡೊಳ್‌ ಆಹಾಕಿಶರೀಕೇಂದ್ರಿಯೋಚ್ಞಾ ಎಸೆ ಭಾಷಾನುನಃ ಸರ್ಯಾಪ್ತಿಗಳ್‌ 
ನೆಟ್‌ವುದುಂ ಶೋಮುಶೋನುಂಡಪ್ರಜೆ ಸರ್ನಾಂಗನುಂ ನೃಶ್ವಿಕನಹಸ್ರಂಗಳೊಡಳೆ ಮಿಡಿವೆಂತಪ್ಪ ಬೇನೆಗನುನಂತ 
ಗುಣನೆನಿಸ ಡೇಜೆ ವ್ಯಫೆಯಸೊದನಿಸುತ್ತುಂ ಉದಯಿಸುವ ಹಾಳಾಹಳಸನೊನ ಕೀನ್ರಾನುಭಾಗದ ದುರಿತಭಾರೆದಿಂ 
ಬೀಟ್ಛಂತೆ ಡೊಕ್ಕನೆ ಬಿಟ್ಟು ಗಗನಾಗ್ರದಿಂ ಶಿಲಾತಳಡೊಳ್‌ ಬಿಟ್ಟ ಲೋಣೆಡ ಗುಂಡಿನಂತೆ ವುಟಕೆಗೆದ್ದು 
ನಲಸಿನನಣ್ಣ ನನುಕರನ ಮೊಸೆದುಟುಗಲ ವಜ್ರದಶಿರೆ ಯೊಳನ್ಸಳಿಸಿ ನುಗುಟ ಬಿರು ಜರ್ಜರಿತ ಗಾತ್ರರಾಗಿ 
ಬಾಯಬಾದೊಳಲ ವೊರಳುತ್ತುಮೆಟ್ಟು ನಿಂದಿರ್ಮ ದೆಸೆಗಳಂ ನೋಟ್ಟಾಗಳ”-- 


ದಿಂದಲೂ ಕ್ರೂಕಭಾನಕೆಗಳನ್ನು ನಡೆದು, [ಅಂತಣೆರ] ಬುದ್ಧಿ ಅಧನಾ ನ್ರಜ್ಞೆಯಿಲ್ಲದ ಪ್ರಾಣಿಗಳು, 
ಹರಿದುಕೊಂಡು ಹೋಗುನ ಪ್ರಾಣಿಗಳು, ನಕ್ಷಿಗಳ ಸನೂಹ, ಹಾವು ನನಿಲುಗಳು, ಸಿಂಹೆಗಳು, 
ಹೆಂಗಸರು ಮು ತ್ಯುವಕನಾಗುವ ಮೀನುಗಳು ಇನುಗಳಾಗಿ, ಭೂಮಿಯಿಂಡೆ ಅತ್ಯಂತ ಅಥೋಭೂನಿಯ 
ಎಲ್ಲೆಯನಕೆಗೂ ಕ್ರಮನಾಗಿ ಹುಟ್ಟುತ್ತಾಕೆ. ॥೧೩॥ ಅಹಂಕಾರದಿಂದ ಮುಂದಾಗುವುದನ್ನು ತಿಳಿಯೆ 
ಇಲ್ಲಿ [ಇಹೆದ್ಲಿ] ಕೆಟ್ಟಿ ವಿಷಯಸುಖಗಳನ್ನು ಬಿಡಿ ಅನುಭನಿಸಿದವರು ನರಕದಲ್ಲಿ ಅಹಂಕಾರ ಅಡಗಿ 
ನಡುಗುತ್ತಾ ಅನುಭನಿಸುವ ಅಸೆಂಖ್ಯಾತ ದುಃಖಗಳು ಭಯೆಂಕರನಾಗಿಕೆತ್ತವೆ. ॥ ೧೪ ॥ ಅದು ಹೇಗೆಂದರೆ... 
ನೊಡಲ ಸಂಕಟಿನನ್ನು ಅದೇನು ಹೇಳುನುನೊ! ಕೊಬ್ಬಿದ ಡೀಹನನ್ನು ಒಳಗು ಹೊರೆಗಾಗಿ ಕಿರುವಿಹಾಕಿಡಂತೆ 
ಇರುವ, ಮುಟ್ಟಲು ಅಸಹೈನಾದ ಯೋನಿಗಳಲ್ಲಿ ಜೇನಿಗಳು ಹೋಗಿ ಸೇರುತ್ತವೆ. ॥ ೧೫ ಹಾಗೆ ಹೋಗಿ 
ನೆಲಸಿದ ಕ್ಷಣಮಾತ್ರದಲ್ಲಿ ಆಹಾರ ಶರೀರ ಇಂದ್ರಿಯಗಳು ಉಚ್ಛಾನ ಭಾಸೆ ನುನಸ್ಸು ನೊಡಲಾದುವುಗಳ 
ಆನಿರ್ಭಾನವು ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತನೆ; ಕೋಮ ಕೋಮನನ್ನೂ ತನ್ಪದಂತಿ ದೇಹನನ್ನೆಲಾ 
ಸೆಹಸ್ತ್ರ ಚೇಳುಗಳಿಂಡ ಕುಟಿಕಿಡಂತಹೆ ಸಂಕಟಿವುಿ ಕೂಡ ಎಷ್ಟೋ ಮೇಲು ಎನ್ನುವಂತಹ ಡೇಹನ್ಯಥೆಯನ್ನು 
ಉಂಟುಮಾಡುತ್ತಾ ಹುಟ್ಟುನ್ನ ಹಾರಾಹಲಕ್ಕೆ ಸಮಾನನಾದೆ ಭಯಂಕರನಾದ ಅನುಭವದಿಂದ ಪಾನದ ಭಾರೆ 
ದಿಂದ ಬೀಳುವಂತೆ ಡಬಕ್ನಫೆ ಕೆಳಕ್ಕೆ ಬಿದ್ದೆ ಆಕಾಶದ ಕೊನೆಯಿಂದ ಬಂಡೆಯೆ ಮೇಲೆ ಬಿದ್ದೆ ಲೋಹೆಡ ಜೆಂಡಿ 
ಫಂತೆ ಪುಟಕಿಗೆದು ಹಲಸಿನ ಹಣ್ಣಿನಂತಿರುನ ಹೆಲನಾರು ಮೊನಚುಗಳುಳ್ಳ ನಜ್ರದೆ ಕಲ್ಲಿನ ನರೆ ಥೊನ್ಸಿಂದು 
ಬಿದ್ದು ನೇಹೆನೆಲ್ಲಾ ಜರ್ಜರಿತನಾಗಿ, ಬಾಯಿಸೋಲುನಂತೆ ಕಿರಿಚಿ ಹೊರಳಾಡುತ್ತಾ ಎದ್ದುನಿಂತು ದಿಕ್ಕುಗಳನ್ನು 


೧೧ ಸಿಂಹೆ ಸಮ್ಯಕ್ರೈಮಾಹಾತ್ಮ್ಯಂ 34० 


ವೊಜೆನ ಬಜನಿಡಿಲ 090 | ಕಡಂಗಿ ಗೆರ್ಜಿಪ ಪುರಾಣ ನಾರಕನಿನಹೆಂ 
ತಣಿಯಣೆ ನುಂಗುನನೋಲ್‌ ಕ ಜೈಡಿಯೆಂ ಕೆಂಡಮುಮನುಗುಟೌ ಮುಳಿದೀಕ್ಷಿಸುತು ॥! ೧೬ 


ನರಿತಂದು ಗಂಟಿಲಂ ಮುರಿ | ಮುರಿ ಸೀಖ್‌ಸೀಟ್‌ಂಬ ನುಡಿಗೆ ಭಯದಿಂ ನೆಡುಗು 
ತ್ರಿಕಿಯಿಕೆ ನುನದೊಳ್‌ ದಿಗಿರೆಂ | ದುರಿ ನೆಗೆನವೊಲುಣೆಯಿಕುಂ ವಿಭಂಗಜ್ಞಾನಂ ॥ ೧೭ 


ಅಂತು ತೆಮಗಂ ಸೆಅರ್ಗಂ ದುರೆಂತಸಂಶಾಸನಿನಿತ್ತಮಾಗೆ ಪುಟ್ಟಿಡ ವಿಭಂಗಜ್ಞಾನದಿಂ ನಕಕರೋಕ 
ವೃತ್ತಾಂತಮನಟ್‌ದು 


ಜಿನೆಧರ್ಮಕ್ಳೆ ಡೆಯಾರಸಾಬ್ಬಿಗೆ ವೃಧಾ ವಿಡ್ವೇಸಮಂ ಮಾಲ್ಟ ಮು 
ನ್ಲಿನ ದುರ್ಭಾವದಿನಾಪ ನಾವದ ಫಲಂ ನಿಸ್ಯಾರಣಂ ದ್ವೇನಡು 
ರ್ನಿನನುಂ ನಾಕಕಕೋಟಿಯೋಳ್‌' ನಡೆವುದುಂ ನಾಯ್‌ ನಾಯ್ದಳೊಳ್‌ ಫೋರ್ನನೋಲ್‌ 


ಮುನಿದಾರ್ಡೀರ್ನರನೊರ್ನಕೆಯ್ದೆ ಕಡಿಖಂಡಂ ಮಾಡುತುಂ ದೆಂಡಿವರ್‌ | [ರ] 
ಅದಲ್ಲಡಿಯುು 
| ಉರಿವಕಳಂಗಾಜ್ಯಾಹುತಿ | ಹೊಕಿಕೊಂಡನೊಲುಂತಿ ತಮ್ಮೊಳಿಟನನರ್ಗಸುರಾ 
| ಮರನಮಿತಿ ಪೂರ್ವವೈಕೆ | ಸ್ಮರಣನುನೆಟ್ಟಟ್‌ಸಿ ಕೋನಶಿಖಿ ದಳ್ಳಿಸುಗುಂ || ೯ 


ಮತ್ತಂ ಕಲಿಸುವ ರಾತ್ರಿಯೊಳ್‌ ಕಾಣ ಗೊಗೆಗೆಳೆಂತೆ ನಿಭಂಗಜ್ಞಾನದಿನವಕನರ ವೊರ್ನಭನದಜೋಸಾ 
ವಿಡ್ಛಮಪ್ಪ ಚೇಸೈೈಗಳನೆಟವುತ್ತುಂ ತಮ್ಮ ದೋಷನುಂ ತಾನೆಚಿಸಔೆ ಕಳ್ಳರ್‌ ಕಳ್ಳೆಂ,ನಾಂಬರ್‌ ನಾಂಬರಂ ಮುನಿದು 
ಮೂಡಲಿಸುವಂತೆ ಮೂದಲಿಸುತ್ತುಂ 


ನೋಡುವಾಗ--ಹೊಡೆಯುನ ಬರಸಿಡಿಲಿನಂತೆ ಕೇಗಿ ಗರ್ಜಿಸುವ ಪ್ರಾಚೀನ ನಾರಕಿಗಳ ಸಮೂಹೆನು, ಬಿಡಣಿ 
ನುಂಗುವ ಹಾಗೆ ಕಣ್ಣುಗಳು ಕಿಡಿಯೆನ್ನೂ ಕೆಂಡನನ್ನೂ ಉಗುಳುತ್ತಿರಲಾಗಿ, ಕೋನದಿಂದೆ ನೋಡುತ್ತಾ ಓಡಿ 
ಬಂಡು, "ಗಂಟಿಲನ್ನು ಮುರಿ, ಮುರಿ, ಸೀಳು, ಸೀಳು? ಎಂಬ [ಅವರೆ] ಮಾತುಗಳಿಗೆ ಭಯದಿಂದ ನಡುಗುತ್ತಿರ 
ಲಾಗಿ ಮನಸ್ಸಿನಲ್ಲಿ ಧಿಗಿಲ್‌ ಎಂದು ಉರಿ ಮೇಲೇಳುವಹಾಗೆ ವಿಭಂಗಜ್ಞಾ ನೆನೆ ಉದಿಸುತ್ತಡೆ. ॥ ೧೬-೧೭ | 
ಹಾಗೆ ತಮಗೂ ಇತರರಿಗೂ ದುರೆಂತನಾಡ ಸೆಂತಾನಕಾರೆಣದಿಂದ ಹುಟ್ಟಿದೆ ನಿಭಂಗಜ್ಞಾ ನದಿಂದೆ ನಕಕಲೋಕದೆ 
ನೃತ್ತಾಂತನನ್ನೆಲ್ಲಾ ತಿಳಿದು -ದಯಾಕಸದ ಸಮುದ್ರವಾಗಿರುವ ಜೈನಧರ್ಮಕ್ಕೆ ಅಕಾರೆಣನಾಗಿ ದ್ವೇಷವನ್ನು 
ಮಾಡುನೆ ಪೂರ್ವದ ಕೆಟ್ನಿಭಾವನೆಯಿಂದೆ ಆಡೆಂತೆಹೆ ವಾನಡೆ ಫಲನಾಗಿ, ವೃಧಾ ಜ್ಲೀಸೆಬುದ್ದಿಯೆನ್ನು ನಾರಿ 
ಗೆಳಾಗಿ ನಡೆದು, ನಾಯಿ ಮುತ್ತೊಂಡು ನಾಯಿಯೊಡಕೆ ಹೋರಾಡುನಂಕೆ, ಕೋನದಿಂದ ಒಬ್ಬಕೊಡನೊಬ್ಬರು 
[ಹೋರಾಡುತ್ತಾ], ನಕೆಸ್ಸಕೆ ಮಾಂಸಖಂಡಗಳನ್ನು ತುಂಡುಮಾಡುತ್ತಾ ಶಿಕ್ರಿಸುತ್ತಾರೆ. ॥ ೧೮ | ७४९४... 
ಉರಿಯುತ್ತಿರುವ ಬೆಂಕಿಗೆ ತುಪ್ಪದ ಆಹುತಿ ಸಿಕ್ಕಿದ ಹಾಗೆ ನೈಧಾ ತಮ್ಮಲ್ಲಿ ನರಸ್ಫಕಿ ಹೋರಾಡುನನರಿಗೆ ರಾಕ್ಷಸೆ 
ಮುತ್ತು ಜೀವತೆಗಳ ಸಮೂಹವು ಪೂರ್ವದ್ದೀಷದ ಜ್ಞಾ ವೆಕನನ್ನುನಿಚ ರಿಸಲಾಗಿ ಕೆಣೀನದ ಬೆಂಕಿ ದಳ್ಳುರಿಯಾಗು 
ತ್ತೆ. | ೧೯ || ಮತ್ತು ಕತ್ತಲಿನ ರಾತ್ರಿಯಲ್ಲಿ ಕಣು ಕಾಣಿಸುವ ಗೂಗೆಗಳಂಕೆ ನಿಭಂಗಜಾ ನದಿಂದ ಅನಕನರೆ 
ಫೂರ್ನೆಜಕ್ಕ್ಮದೆ ಜೋಷದಿಂದ ತುಂಬಿದೆ ಚರ್ಯೆಗಳನ್ನು ತಿಳಿಯುತ್ತಾ ತನ್ಮು ತಪ್ಪನ್ನು ತಾವು ಲೆಕ್ಕ ಹಾಕನೆ 
ಕಳ್ಳರು ಕಳ್ಳರನ್ನೂ, ಜಾಕರು ಜಾರಕನ್ನೂ ಕೋಪದಿಂದ ಆಕ್ಷೇಸಿಸುವಂತೆ ಆಕ್ಷೇಪಿಸುತ್ತಾ "ಅವುಗಳಿಗಿಂತಲೂ 


4% 


ತ ವರ್ಧಮಾನ ಪುರಾಣಂ 


ಇನಅಟಂದಿವು ಸನಿಯೆನುಶುಂ | ಸವನೋಟಸ್ಸೈ ಪಲವು ಕೆಅಡ ನೃಗರಡೆಗನಿವಾ 
"ವವು ನೆವಿ ನೇಟಕಿನುತವ | ನನಯನಂಗಳಂ ಕೊಯ್ದು' ಗಿಡಿರವನಾನನದೊಳ್‌ [| 30 


ನೊಟಿಯಟಾನ ಮುದ್ಯವಾನನ | ಸೆಅನೆಂದುಂ ಮಥುನಕೆಂಟು ತರೆಯೊಳ್‌ ತಳಿಯಿ 
ಸ ಪ್ರಜಗುಲಿಗಳ ತಲೆಯಿಂದಿಟಃ | ಯೆಜವರ್‌ ತಕ್ತಿಳಿಸಿ ಕುದಿನ ಕೋಹದ್ರನಮಂ॥ ೧ 


ನಿಲನೆಲವೋ ನೀನಗಲ್ಲೊಡೆ | ನಿಲಲಾಜದ ನಾಂಬೆ ಬಂಡಳೀಯಿರ್ಥಳಿ ಬಾ 
ನಲಿಡು ಕೆಕಿಯೆಂದು ಕಡುಗಾ | ಯ್ದಲೋಹವುತ್ರಿಕೆಯನಾಗ್ರ ಹೆದಿನಪ್ಪಿ ಸುವಂ” ॥ 3೨ 


ಅಂತಪ್ಪಿಸುವುದುಂ ಮೆಯ್‌ ಬೇಯೆ ಕುವಿದು ನೊಕಿಗೊಂಡು ಕಸರುಧಿರಬಿಂದುಗಳುಚ್ಛಳಿನೆ ನುನ್ನಂ ನರ. 
ಕಾಂತಾರೆತಕೀಕಾಂತಜೊಳ್‌ ಫರ್ನೇಬಿಂದುಗಳೊಳಗೆಯೇ ಹೆನ್ಮುಹೆಂಬೋಗಿರ್ವಡನನುಕಂಸುನಂತೆ ಮುಚ್ಛೆನೋಗಿ. 
ಕಿಟಾದುಬೇಗದಿನೆಲ್ಪತ್ತು ಸೆಂತಾಸದಿಂ ನೀರಡಸಿ ನಿಲಲಾಟನೆ ಜೆಸೆಜೆಸೆಗಳನಾರಯ್ದು ನೋಟ್ಟಾಗಳ್‌..- 


ನೆಳಕೆಂ ಮೆಟುಗಿನ ತಾಮುಂ [ನುಲುಗುನ चंद ಕಷಾಯ ಕಾಲುಷ್ಯಮದೀ 
ಕೆಜನೆಂದು ನೇಟ್ವವೊಲ್‌ 70 ತ್ರೀಆದುಲಿಗುಂ ಕುದಿದು ಸರಿಯುತುಂ ನಿಷನದಿಗಳ್‌ || CN 


ಅದಲ್ಲಡಿಯುಂ, ಕುತ್ಸಿತ ನಿಷಯಸೇನೆಯಿಂ ಮಥ್ಯಲೋಕನರ್ಕಿಗಳ ಚೈತನ್ಯಡೊಳಾದ ನಾನಾನರ್ಣ ಕುಷ್ಯ 
'ಕೋಗಂಗಳೆನಿಸುವತ್ಯಶುಭಂಗಳನ್ಪ ನೀರೆ ಭೀಭತ್ಸ ಹಾಸ್ಯ ರೌದ್ರ ಭಯಾನಕಾದ್ಭುತ ಕಸಂಗಳುಂ ಜಾರಾಂಗನಾ 
ಸಂಭೋಗ ನಿಪ್ರಲಂಭ ಶೃಂಗಾರೆ ಕಸಂಗಳುಂ, ಅತ್ಯುತ್ಛಟಿಂಗಳಾಗೆ ವೊಅನಾಯ್ದು ನೊನಲ್ವರಿದು ನೀಚಗತಿ ನರಿ 


» 


ಇವ ರುಚಿ ಎಂದು ಹೇಳಿ ಅನೇಕ ಬಗೆಯಾದೆ ಮೃಗಗಳ ಮಾಂಸನನ್ನು ಸನಿನೋಡುತ್ತೀಯೆಲ್ಲನೆ? ಇವುಗಳಲ್ಲಿ 
ಯಾವುವು ಸನಿಯಾದುವು ಹೇಳು? ಎನ್ನುತ್ತಾ ಅನನೆ ಜೇಹೆದ ಅಂಗಾಂಗಗಳನ್ನು ಕೊಯ್ದು ಅನನ ಬಾಯಲ್ಲಿ 
ತುರುಕುತ್ತಾಕೆ, | 90 || ಧರ್ನುನನ್ನು ನಾಶಮಾಡುನಂಶೆಹೆ ಮದ್ಯಪಾನವನ್ನು ಧರ್ನುವೆಂಡು ಹೇಳ್ಳಿ 
ಮಥುನನ್ನು ತನ್ಮು ಜಿಡ್ಡಿನ ತಲೆಯಲ್ಲಿ ಥರಿಸುನ ಧರ್ಮದ ಕೊಲೆನಾತಕರ ತರೆಯಿಂಡ ಕೆಳಗಿಳಿಯುನಂತೆ 
ಕೊತಕೊತ ಕುದಿಯುತ್ತಿರುವ ಲೋಹದ ರಸವನ್ನು ಹೊಯ್ಯುತ್ತಾರೆ. ॥೨೧॥ “ಎಲವೋ ನೀನು ಅಗಲಿ 
ಹೊಡನೆಯೇ ಅದನ್ನು ಸಹಿಸಲಾರದ ಹಾದರಗಿತ್ತಿ ಬಂದು ಇಗೋ ಇಲ್ಲಿ ಇದ್ದಾಳೆ, ಬಾ ಸಂತೋಸದಿಂದ. 
ಅವಳಲ್ಲಿ ಕೂಡು? ಎಂದು ಚನ್ನಾಗಿ ಕಾದ ಲೋಹೆಡ ಗೊಂಬೆಯನ್ನು ಬಲನಂತನಾಗಿ ತಬ್ಬಿಸುತ್ತಾಕೆ. ॥ 23 ॥ 
ಹಾಗೆ ಅಲಿಂಗಿಸಲಾಗಿ ಮೈ ಬೆಂದು ರಕ್ತದ ರಸವು ಕುದಿದು ನೊರೆಯಾಗಿ ಉಕ್ಕಿಬರಲು, ಹಿಂಜಿ ಸರೆ 
ಸ್ರೀಯಕೊಡನೆ ಕಾಮಕೇಳಿಯಲ್ಲಿ ವಿಕಾಂತವಾಗಿದ್ದು ಬೆವರ ಹೆನಿಗಳಿಂದಲೇ ಮೈಮಕೆಕಿದ್ದುದೆನ್ನು ಅನುಕರಿ 
ಸುನ ಹಾಗೆ ಮೂರ್ಛೆಹೋಗ್ಗಿಿ, ಬಹುಬೇಗ ಎಚ್ಚತ್ತು, ಸಂಕಟಿದಿಂಷ ಬಾಯಾರಿ ತಡೆಯಲಾರದೆ ದಿಕ್ಕು 
ದಿಕ್ಕುಗಳನ್ನು ಹುಡುಕುತ್ತಾ ನೋಡುವಾಗ, "ಇತರರನ್ನು ಸಂಕಟಿವಡಿಸಿ ತಾವೂ ಸೆಂಕಟಿಸಡುವ ನೀಚರ ಕಲುಸಿಶ” 
ನಾಡೆ ವಾನವು ಈ ಬಗೆಯಾದುದು' ಎಂಡು ಹೇಳುನಂತೆ ನಿಷದ , ನದಿಗಳು ಕುದಿದು ಹೆರಿಯುತ್ತಾ,- 
ಸುಳಿಯಾಗಿ ಶಬ್ದಮಾಡುತ್ತಿನೆ. ॥ 3೩ ಇದೂ ಅಲ್ಲದೆ, ನೀಚವಾದ ನಿಷಯೆಸುಖಗಳನ್ನು ಅನುಭನಿಸಿ, 
ಮಧ್ಯರೋಕದಲ್ಲಿರುವ ಜೀವಿಗಳಲ್ಲಿ ಆದ ನಾನಾ ಬಣ್ಣದ ಕುಷ್ವರೋಗಗಳು ಎನಿಸುವಂತಹ ಅತ್ಯಂತ 
ಅಮೆಂಗಳೆಕರಗಳಾದ ವೀರ್ಯ ಭೀಭತ್ಸ, ಹಾಸ್ಯ, ರೌದ್ರ, ಭಯಾನಕ, ಅದ್ದುತ ಇತ್ಯಾದಿ ಕೆಸೆಗಳ್ಳೂ ಜಾರೆ 
ಪ್ರೀಯರ ಸಂಭೋಗ್ಯ ವಿಪ್ರಲಂಭ್ಯ ಶೃಂಗಾರೆರೆಸೆಗಳೂ ಸಹಿಸೆಲಸಾಧ್ಯನಾದುನುಗಳಾಗಿ ಹೊರೆಹೊಪ್ಮಿ_ 


60 ಸಿಂಹ ಸಮ್ಯಕ್ಷಮಾಹಾಕ್ಕ್ಯಂ ರ್ಕಿ 


ಇನಿತಂಗಳಾಗಿ ನರೆಕಭೂಮಿಗವತರಿಸಿ 5०६३) 0० ಮಸಗಿದಂತಿರ್ದ ಜಳಚಕೆವಿದಾರಿತ ನಾರಕಶರೀರ ಧಾತುಸನ್ಮಿಶ್ರಿತೆ 
ನಾನಾನರ್ಣ ವಿಷಜಳಪ್ರವಾಹೆದ ವೈತರಣಿಯಂ ಕಂಡು ನೀರ್ಗುಡಿಯೆರೆಂದು ಪೋಗಿ 


ಪುಗಲೊಡನುಲ್ಲಿಯೆ ಮುಕರಾ | ದಿಗಳುಗಿಬಗಿನಾಟ್ಟುಮಾನೆಯಿಂ ವಿಷಜಳಮಂ * 
ಮೊಗೆದು ಕುಡಿಯೆಲೊಳನೆರ್ಜಿ ಕರ | ಗುಗುಮುರಿದಾಯ್ತೆಂದು ನಾಕೆಕರ್‌ है३७४७३० ||. 3९ 


ಮುತ್ತಮಾ ನದಿಯ ತಡಿನಿಡಿದಿರ್ದ ಬನದ ನೆಟಲನಾಸೆನಟ್ಟು ಫೋನಾಗಳ್‌_- 


ಕುಲಟಾ ಯೌನಕನನೆಡೊಳ್‌ | ನಿಳಾಸನುಂ ಮೆಟ್‌ದು ಚೋಗಿಸನರ್ಗಳ ವಾನಂ 
' ಫಲಿಯಿಸಿದುಡಿನಿಸುಗುಂ ಪ್ರೊ | ರ್ನರೊಡಂ ಸೀಟಿಟಳವ ಖಂಡಿಸಸಿಪತ್ರವನೇ | CN 


ನನೆಗಣೆ ನಡುಗುಂ ಕಾಮಿಗ | ಳನೆಂಬ ಮಾಶಿಕ್ಲಿ ಪುಸಿ ನರಸ್ರೀರತರೆಂ 
ಕೆನೆಯ ನೊನೆಯೆಂಬು ಮುಲಕಲ | ಗಿನಂಬುಮಾ ಬನಡೊಳುರ್ಟಿ ನೋಯಿಪುದು-ದಿಟಿಂ | ೨೬ 


ಅಡೆಲ್ಲಜಿಯೆಂ 


ಒಳಗೊಳಗೆ ಕಳ್ಳರಂ 38 | ಗೆಳೆಯಿಂಡೊಳಗೊಳಗೆ ಸುಟದು ನರನನಿತಾಸಂ 
ಕುಳಡೊಳ್‌ ಕೆರೆಡಕನನರಥೆ | ನೊಳಗೊಳಗಿಟ್‌ಗುಂ ವಿಚಿತ್ರಕೋಗೆ್ಛಲದಿಂ | ೨೬ 


ಜ್ವರದಾಹ ಶ್ವಾಸಕಾಸೆ ಬ್ರಣಪಿಟಿಕ ಶಿರೋರೋಗ ಸರ್ವಾಂಗಶೊಲಾ 
ದಿ ರುಜಾಸಂಜೋಹೆಪೀಡಾಭರದಿನೊಳುತುಂ ಸುತ್ತಲುಂ ಬೇನೆಯಿಂದಂ 


ಪ್ರವಾಹೆನಾಗಿ ಹೆರಿದು, ಕೆಳಗೆ ಹರಿಯುವುದರಲ್ಲಿ ನರಿಣತೆ (ನೀಚಮಾರ್ಗದಲ್ಲಿ ಕಕ್ತವಾಡುವು) ಗಳಾಗಿ, 
ಫೆರೆಕ ಭೂಮಿಗೆ ಇಳಿದ್ದು ಕಾಡುಹೊಳೆ ಕಭಸೆದಿಂದಿರುನಂತೆ ನೀರಿನ ಪ್ರಾಣಿಗಳಿಗೆಲ್ಲಾ ಸಂಕಟಿನನ್ನುಂಟುಮಾಡಿ, 
ನಾಕೆಕಿಗಳ ಜೀಹದ ಧಾತುವಿನಿಂದ ತುಂಬಿರುವ ನಾನಾ ಬಣ್ಣದ ನಿಸಡ ನೀರಿಕೆ ಪ್ರವಾಹೆಡೆ ನೈತರಣಿ 
ನದಿಯನ್ನು ನೋಡಿ, ನೀರು ಕುಡಿಯರೆಂದು ಅಲ್ಲಿಗೆ ಹೋಗಿ ಪ್ರನೇಶಿಸಿಕೊಡನೆಯೇ ಅಲ್ಲಿನ ನೊಸಳೆಯೇ 
ಫೊಡಲಾದುವು ತುಂಡುತುಂಡು ಮಾಡುತ್ತನೆ, ಬಯಸಿ ಬಯಸಿ ವಿಷದ ನೀರನ್ನು ಬೊಗಸೆಯಲ್ಲಿ ಕುಡಿದೊಡ 
ನೆಯೇ "ಬಹು ಕಷ್ಯಕರವಾಯಿತು' ಎಂದು ನರೆಕನಾಸಿಗಳು ಕಿರಿಚಿಕೊಳ್ಳುವಷ್ಟು ಅವರೆ ಎಡೆಯ ಬೆಂಡು ಕರಗಿ 
ಹೋಗುತ್ತಡೆ....॥೨೪॥ ನುತ್ತು ಆ ನದಿಯ ಜಡದ್ಲಿದ್ದ ನೆರಳಿಗಾಗಿ ಅಸೆನಟ್ಟು ಹೋಗಲಾಗಿ. 
ಹತ್ತಿರಕ್ಕೆ ಹೋಡೊಡನೆಯೇ ಸೀಳುವ, ಇರಿಯುನ, ಕತ್ತರಿಸಿಹಾಕುವ ಆ ಕತ್ತಿಯ ವನವು ಲಂಸಟಿತನದ ಯೌವನ 
ನಡಲ್ಲಿ ತಮ್ಮ ಸೌಂದರ್ಯವನ್ನು ಪ್ರದರ್ಶಿಸಿ, ಭೋಗ ಸುಖವನ್ನು ನಡುವನರ ನಾನನು ಫಲಬಿಟ್ಟಿಜಿ 98१ ७०४ 
बढ़े, | >॥॥ ಪರಪ್ಟ್ರೀರತರಾಡ ಕಾನಿಗಳನ್ನು ನೊಗ್ಗಿಕೆ ಬಾಣವು (ಮನ್ಮಥನ ಬಾಣ) ನಡುತ್ತಡೆ ಎಂಬ 
“ಮಾತು ಇಲ್ಲಿ ಸುಳ್ಳು; ಅಂತಹವರೆನ್ನು ಅಲ್ಲಿನ ನೊಗ್ಗೆಂಬ ಚೂನಾದೆ ಬಾಣವೂ, ಹೊನೆಂಬ ಅಲುಗುಳ್ಳೆ ಬಾಣವೂ 
ಆ ವನದಲ್ಲಿ ಚುಚ್ಚಿ ನೋಯಿಸುವುದು ಮಾತ್ರ” ಸತ್ಯ. ॥ 3६ ॥ ಅದೂ ಅಲ್ಲಜಿ-- ಒಳಗೊಳಗೇ ಕಳ್ಳತನ 
ಮಾಡಿದವಕಿನ್ನೂ ಸುಳ್ಳು ಸ್ನೇಹೆನನ್ನು ನಟಿಸಿ ಒಳಗೊಳಗೇ ಕಾಣಿಸಿಕೊಂಡು ನರೆಪ್ರೀಯಕೆ ಸಮೂಹದಲ್ಲಿ ಸುಖಿಸಿ 
ಸೇರಿಡನರೆನ್ನೂ ಅವರ ವಾನವು ಬಗೆಬಗೆಯಾದ ಕೋಗದ ,ವ್ಯಾಜದಿಂಡ ಒಳಗೊಳಗೇ ಹಿಂಸಿಸುತ್ತಡೆ. ॥ 32 | 
-ಜ್ವಕೆದೆ ದಾಹೆ ಶ್ವಾಸಕೋಶದ ಕೆಮ್ಮು, ಗಾಯೆಗಳೆ ಜೊಬ್ಬೆ, ತಲೆಯ ನೋವು, ಎಲ್ಲ ಅಂಗಗಳ ಶೂರೆ ಇತ್ಯಾದಿ 


೨೪೦ : ನರ್ಧನಾನ ಪ್ರರಾಣಂ 


हक ಬಿರಿಯುತ್ತುಂ ನಾರೆಕರ್ಕೆಳ್‌ ಬಿರಿಕಿನೆೆಗಳಂ ಶೆಸ್ತ್ರದಿಂ ಸೀಟ್ಕುದುಂ ಗೋ | 
दें 308030,० ಕೂಗಿಡುತ್ತುಂ ನೊಜಕ್‌ಯಿಡುತುನುತಿಕ್ಸೇಶವಿಂ ४४ "रेप?" ॥ ಲ್‌ 


ನಮುಶ್ವನಾ ನಾಕರ ನಿಕಾಯಕ್ಳಿ 


'ಧಾರಿಣಿಯನೆಯ್ನ ನುಂಗುವ ವಾರಾಶಿಯನೆಯ್ಸೆ ಪೀರ್ವ ತವಕದ ನಸಿವುಂ 
ನೀರಲಸ್ವಿಯುಮೆಂಡುಂ ಕಿಡ | ಫೋರೋರ್ಮೆಯುನುನ್ನೆ ವಾನಲನಮಂ ನಡಿಯರ್‌ | 56 


ಪಸಿಡು ०४०४८ ४४७० | ಪೊಸೆಯುತ್ತುಂ ಬಿಟ್ಟು ನೆಲನ ಮಣ್ಣಂ ಕಾರ್ನರ್‌ 
ಬಸಮಟಾಯುತಿರ್ನಕನರಾ | ರ್ಜಿಸಿಡುತ್ವಟಿನುಪ್ಪ ನಾನನೇನಿಸಿನಿರಿಡೋ ॥ 50 


ಆ ವಿಷನೃುತ್ತಿಕೆಯೆಂ ತಂ | ದೀ ನಸುಜಿಯೊಳೆತ್ತಲಾನುಮಿಕ್ಸಿಡೊಡಟ್‌ಗುಂ 
ಗಾವುನಟಸೊಳಗಿರ್ದೆನಿತುಂ | ಸ್ಥಾವರಜಂಗನುಮೆನಿವ್ಪು ಜೀನನಿಕಾಯಂ ॥ ' a0 


ನಮುತ್ತಮಾ ದುಃಖಜೀನಿಗಳ್‌ 


ಉದಧಿಗೆಣೆಯೆಸಿಸಿಪಾಯು  ಸ್ಯವ ಕಡೆನಕನೆಯ್ದೆ ಫೆಹ್ಟಿಗಾಳೆಗನನರಂ 
ದದಿಕಶುಭಕರ್ಮದಾನೇ | ಶದಿನೊರ್ನರನೊರ್ನರಿಜಟಃದು ನಮೆಯುತ್ತಿರ್ನರ್‌ || ೩೨ 


ನರಕದ ನಿಚಿತ್ರ ಮಃಖೋ | ತ್ಯರೆಮುಂ ತಾವುಣುತುಮಿದಿರುನುಂ ಬಾಧಿಸುವರ್‌ 
ಪೊಕಿಡ ದವಾಗ್ನಿಯಿಸೆಡನಿಯ | ಮುಕೆಂಗಳುರಿಯುತ್ತುನೊಂದೆನೊಂದುರಿವುನನೋಲ್‌ | 8.8. 


ಕೋಗ ಸಮೂಹೆದ'ಭಯೆಂಕಕೆ ನೀಡನೆಯಿಂದ ಅರೆಚುತ್ತಲೂ ರೋಗನ ನೋನಿನಿಂದ ತುಂಬಿ ಬಿರಿಯುತ್ತಾ 
ಆ ನೆರೆಕದಲ್ಲಿರುನನರು ಕಸಲುಗಳ ಸ್ಥಳಗಳಲ್ಲಿ ಶಸ್ತ್ರದಿಂದ' ಸೀಳಲಾಗಿ ಗೊಳೋ ಎಂದು ಅಳುತ್ತಲೂ ಕೂಗಿಕೊಳ್ಳು 
ತ್ತಲೂ ಕಕ್ಷಣೆಗಾಗಿ ಬೇಡುತ್ತಲೂ ಬಹು ಮುಃಖದಿಂಡೆ ಬಡುಕಿರುತ್ತಾಕೆ. ॥ 3७ ॥ ಮತ್ತು ಆ ನಾರಕಿಗಳ 
ಸಮೂಹಕ್ಕೆ -ಭೂನಿಯೆನ್ನೇ ನುಂಗುನಂತಹೆ, ಸಮುದ್ರನನ್ನೇ ಹೀರುನಂತಹೆ ಅತುಕನ್ನಳ್ಳ ಹೆಸಿವು ನಿರಡಿಕೆಗಳು 
ಎಂದಿಗೂ ಕಡೆಯಾಗುವುದಿಲ್ಲ, ಒನ್ಮೊನ್ಮೊಯಾದರೂ ಅತ್ಯಲ್ಪ ಅನ್ನ ಪಾನೆಗಳು ಕೂಡ ಅನರಿಗೆ ಸಿಕ್ಕುವುದಿಲ್ಲ. 
3೯ ॥ ಹೆಸಿದು ಕಳನಳ ಉಂಬಟಾಗಲಾಗಿ ಹೊಟ್ಟೆಯನ್ನು ಹೊಡೆದುಕೊಳುತ್ತಾಕ್ಕಿ ಕೆಳಗೆ ಬಿದ್ದು ನೆಲಡೆ 
ಮಣ್ಣನ್ನು ತಿನ್ನುತ್ತಾರೆ. ಶಕ್ತಿಗುಂಡುತ್ತಿರುತ್ತಾಕೆ. ಅನರು ಸೆಂವಾದಿಸಿಕೊಂಡಿರುವ ಭಯಂಕರ ಪಾನ ಇನ್ನೆಷ್ಟು 
ಹೊಡ್ಡಡೊ? ॥೩೦॥ ಆ ಲೋಕದ ನಿದೆ ನುಣ್ಣನ್ನು ತಂದು ಈ ಲೋಕದಲ್ಲಿ ಎಲ್ಲಿಯಾದರೂ ಇಟ್ಟಿಕೆ 
ಗಾವುದೆ ಸುತ್ತಳತೆಯಲ್ಲಿರೆನ ಸ್ನಾವರೆ ಜಂಗನು ಎನಿಸಿಕೊಂಡಿರುವ ಜೀನೆಸಮೂಹೆನೆಲ್ಲವೂ ನಾಶಹೊಂದುತ್ತಿ, 
ಗ೩೧॥ ಮುತ್ತಿ ಆ ದುಃಖಜೀನಿಗಳು. ಸಮುತ್ರ್ಳೆ ಸಮಾನನೆಸಿಸಿದನ್ಟು [ನಿಸ್ತಾಕವಾಣೆ] ७०४४६ ಕೊನೆ 
ಯನಕಿಗೂ ಅನರು ಮುಹಾಯೋಧಥರಂಕೆ ತಮ್ಮ ಪೂರ್ನಜನ್ಮದೆ ಅನುಂಗಳ ಕರ್ಮದ ಅನೇಶದಿಂಡ ಒಬ್ಬರನ್ನೊಬ್ಬರು 
ಇರಿದು ನಮೆಯುತ್ತಿರುತ್ತಾಕಿ ॥೩೨॥  ಕಾಡುಕೆಚ್ಛಿನಿಂಷ ಹೊತ್ತಿಕೊಂಡ ಅಡವಿಯ ಮರಗಳು 
ತಾವು ಉರಿಯುತ್ತಾ ಒಂದನ್ನೊಂದು ಉರಿಸುವಹಾಗೈ, ನರಕನ ಚಿತ್ರ ವಿಚಿತ್ರವಾದ ಮಹಾ ಡುಃಖನನ್ನು 
ತಾವು ಅನುಭನಿಸುತ್ತಾ ಇತರರನ್ನೂ ಹಂಸಿಸುತ್ತಾಕಿ. ॥೩೩॥ ಕ್ರಮನಾಗಿ ಆರನೆಯ ಭೂನಿಯೆನಕಿಗೂ 


09 ಸಿಂಹೆ ಸಮ್ಯಕ್ತ್ಯಮಾಹಾತ್ಮ್ಯೃಂ - ೪೧ 


ಪಂನಿಡಿಯಿಕೊಂಡು ಮೂಲಾ | ಯುರಬ್ಬಿ ಬಟೀಕೇಟು ಪತ್ತು ಪದಿನೇಟ್‌ವ 
ತ್ರೆರಡಕ್ಟುಮಾಅನೆಯ ಧಕೆ | ವಕಿಗಂ ಮೂವತ್ತುಮೂಲು ಚರಮಾವನಿಯೊಳ್‌ || ೩೪ 


ಮೊದೆಲವರ ಶರೀಕೋಡಯ | ಮಡೇಟ್‌ ಬಿಲ್‌ ನೊಟು ಹೆಸ್ತಮಾಜಂಗುಲನುಂ 
ತದಲಸಂ ದ್ವಿಗುಣಕ್ರಮನು | ಪ್ಹುಡು ಕಡೆವರಮಲ್ಲಿ ಸುಚಶತಥನುವಕ್ಕುಂ ॥ ಬ 


ಸೆಕೆಗಳ್‌ ಪರ್ನಿಕಿ ತುಚಯುಂ | ಕೆರೆಕುಂ ದುಷ್ಪ ಬ್ರಣಂಗಳುಂ ಕುಂದಡೆನಂ 
ದಿರೆ ತನುಗಳ್‌ ವಾಸದ ಫಲ | ದ ರಾಶಿಗಳ್‌ ಲಚ್ಛೆಸಿರ್ವ ಕೆಟದಿಂದಿರ್ಕುಂ | ೩೬ 


ನಿದಿಯೆದ ಕೊಳೆ ४0७३ ०४६७१ | ಯದನರ್‌ ಚೆಚ್ಚರಮನಣ್ಣೆಯಿಂ ನೋಡದೆ ಮಾ 
ಡಿದೆ 096०3 ನೇರ್ಸಿ | ಲ್ಲದ ನಿಕಟಾಕೃಕಿಯ ಹೂಡಸಂಸ್ಥಾನಂಗಳ್‌ | 8.2. 


ಒಳಗಣ ದುರ್ಗಂಧಮದ | ॥ 980 ನೆಯ್‌ ತಾನೆ ನೇಸಿ ಬಹೆಮುಖಮುದಿಂದಾ 
ಗಳು ಮುಗುಟ್ಟಿ ಮಾಟಸ್ಕಿಯಿಂ ಪು | ಣ್ಲಳ ಬಾಯಿಂ ನಡಿಕೆನಾರ್ಸ ಕೆಸಿಗೆಗಳೊಸರ್ಗುಂ | ೩೮ 


ಗಟ ಕಿಟ್ಟ ಕೀತ ಬಾವಲ | ಕೆಅದಿಂ ಬೀಭತ್ಸಮನ್ಫೊಡಲ್ಲೇ ಕೆಲರ್‌ ಜೇ 
ಸೆಜುತುಂ ಫೆಕೆನರ್‌ ಮುಕ್ಸಿನ | ನೆಟಕಂಗನೆಯರ್ಗೆ ಮೆಟ3ದ ಚೆನ್ನಿಗೆತನೆಮುಂ Il ರ೯ 


ಸೀರುಡುವಿನೆ ಕರೆಡಿಯ ಮಾ | ರ್ಜಾರದ ವಾಯೆಸದ ದನಿಗನುಕಿ ಕಷ್ಟಂಗಳಿ” 
ನಾರಕರೆ ದುಃಸ್ವರಂಗಳ | ಘೋರಂಗಳ್‌ ಕರ್ಣಶೂಲನುಂ ಪುಟ್ಟಿಸುಗುಂ || ९० 


४००७), ಮೂರು, ನಿಳು, ಹತ್ತು, ಹದಿನೇಳು ಮತ್ತು ಇಪ್ಪತ್ತೆರಡು ಸಾಗರಗಳು ಅವರಿ ಆಯಸ್ಸು, ಕಡೆಯ 
ಭೂಮಿಯಲ್ಲಿ ಮೂನತ್ತಮೂರು ಸಾಗರಗಳು, ॥ ೩೪ ॥ ಮೊದಲನೆಯ ನರಕದಲ್ಲಿ ಶರೀರದ ಎತ್ತರೆ ಏಳು 
ಬಿಲ್ಲು ಒಂದುನೂರು ಹಸ್ತ, ಮೇಲೆ ಆರು ಅಂಗುಲ ; [92०० ಮುಂದಿನ ಲೋಕಗಳಲ್ಲಿ] ಕ್ರಮವಾಗಿ ಎರಡರಸ್ಟಾ 
ಗುತ್ತಾ ಹೋಗುತ್ತದೆ ; ಕಡೆಯ ಲೋಕದಲ್ಲಿ ಐಷುನೂರು ಬಿಲ್ಲು ಎತ್ವರವಾಗುತ್ತದೆ. ॥೩೫॥ ನರಗಳು 
'ಹೆರೆಡಿಕೊಂಡಿಕಲಾಗಿ, ತುರಿ, ಕಜಿ ನೊಡಲಾದೆ ಕೆಟ್ಟ ಗಾಯಗಳು ಸ್ವಲ್ಪವೂ ಕಡಮೆಯಾಗಣಜಿ ಅನರ ದೇಹಗಳು 
ವಾಪಫಲದ ರಾಶಿಗಳು (ಅವರೆ ವಾನಗಳನ್ನು) ಗುರುತು ಹೆಚ್ಚಿರುನ ರೀತಿಯಲ್ಲಿ ಇರುತ್ತವೆ, ॥೩೬॥ ನಾನಿ 
ಕೊಳ್ಳದ ಕೊಳೆಯ ಮಣ್ಣಿಂದ ಕಲೆಯೆನ್ನರಿಯದನರು, ಸ್ವಲ್ಪವೂ ಬಚ್ಛರೆ ನಹಿಸಿ ನೋಡಣಿ ಮಾಡಿರುವ ಬೊಂಬೆ 
ಯಂತೆ, ಸ್ವಲ್ಪವೂ ನೇರನಾಗಿಲ್ಲದೆ ಭಯಂಕರವಾದ ಜೇಹಾಕೃತಿಯಿಂದ ಅವರು ಇರುತ್ತಾಕಿ ೩೭ ॥ ಒಳೆಗಿನ 
ದುರ್ನಾಸೆನೆಯು ನಿಶೇಷನಾಗಿರಲಾಗಿ ದೇಹವು ಕನಗೆ ತಾನೇ ಹೇಸಿಕೊಂಡು ಅನೇಕ ಮುಖಗಳಿಂದ ಅದನ್ನು 
ಹೊರಕ್ಕೆ ಉಗುಳುತ್ತಿಜೆಯೋ ಎನ್ನುವ ರೀಕಿಯಿಂಡ ಹುಣ್ಣುಗಳ ಬಾಯಿಂದ 0808 ದುರ್ಗಂಧಯುಕ್ತವಾದೆ 
ಕೆಸಿಗೆಯು ಹೊರಕ್ಕೆ ಒಸರುತ್ತಿರುತ್ತಡೆ. ॥ 8० ॥ 06,008) ಕಿತ್ತ ಕೀತುಕೊಂಡ ಬಾನಲಿಯಂತೆ ಅಸಹ್ಯಕರ 
ವಾದ ತನ್ಮು ಜೀಹವನ್ನು ಕಂಡು ಕೆಲವರು ಬೇಸರ ಸಡುತ್ತಾ, ಪೂರ್ವದಲ್ಲಿ ಸರಪ್ರ್ರೀಯರಿಗೆ ಪ್ರದರ್ಶಿಸಿದ ತಮ್ಮ 
ಜೀಹೆಸೌಂದರ್ಯನನ್ನು ನೆನಸಿಕೊಳ್ಳುತ್ತಾರೆ. ೩೯ || ರೇಗಿದ ಉಡು, ಕರಡಿ, ಬೆಕ್ಕು, ಕಾಗೆ-- ಇನುಗಳ 
ಡೆನಿಗಿಂತಲೂ ಹೆಚ್ಚು ಸಂಕಟಿಕಕವಾಡ ನಾರಕಿಗಳ ಕೆಟ್ಟ ದೆನಿಗಳು ಅತ್ಯಂತ ಭಯಂಕರವಾಗಿ ಕಿನಿನೋವನ್ನು 
ಹೆಟ್ಟಿಸುತ್ತನೆ. ॥೪೦॥ ಕೆಲವು ನಾಕಕಿಗಳು ತಮ್ಮ ಒಡೆದ ಥಿ ಒಡೆದ ಕಂರಗಳು, ಕತ್ತಿ ಒಂಟೆಗಳ ಧ್ವ 


3 


ತಳಿತ ವರ್ಧಮಾನ ಪುರಾಣಂ 


ಕೆನೆರು ಕೆಲರ್‌ ಮಜುಗುನಕೊಡೆ | ಡೆ ನಿಜಶ್ವನಿ ಭಿನ್ನೆಕಂರ ಗರ್ನಥ ಕರೆಭ 
ಥೈನಿಗಂ ಕರ್ಕಕಮಾಗಿಕೆ | ನಕನ್ನುಗನುಂ ಗೊಟಿಗೊಳಿನ ४8909, 8 ದೆನಿಯಂ | ೪೧. 


ಅದೆಲ್ಲಗೆಯುಂ. 


ಡಾನಾಗ್ನಿಯೆಸೆಬ್ಬಿಆಸಮ | ಹಾನಾಯುನಿನಂತೆ ತನ್ಮು ಮೆನದಳಿಸಂ ನಾ! 
ನಾನಿಧೆ ದುರಾಗನೋಕ್ತಿಗ | ಳಾವಗನೆಬ್ಬ ಅಸೆ ಸೂರ್ನಜನ್ಮಾಂತರಡೊಳ್‌ I ೪೨ 


ಮೆಚ್ಚಿಡೆಂತಾಡಿ ದುರಾಜಾರೆಂ ಫೆಸೆರ್ಗೊಂಡು ಮೂಡಕಿಸುತ್ತುನಿಕೆ ಮುನ್ನೆನೋಕೊರ್ನ್ಟೆ ನಿನೋಡೆದಿಂ 
ಫೇಳ್ಳ ಜೈನಾಗನೋಕ್ತಿಗಳಂ ನೆನೆದು 


ಅನುನು ಜಿನಮುಕನೆ ಸಕಳಾ | ಗನುತಿಳಕನೆ ಜೀನೆಹಿಂಸೆಯಿಂ ದೆರ್ಗತಿಯೆ 


ಸುಮಮೋಫಮೆಂಬ ಜಿನನಾ | ಕೃಮೆ ದಿಟಿನೆಂದೀಗಳಲಳಜಿನೆಂಬರ್‌ ಕೆಲಬರ್‌ || ೪೩ 
ಮತ್ತನೋಕೊರ್ನರ್‌... 

ಮಜುಭನಮುಳ್ಳುಡು ದಿಟಿಮೆಂ [ ದೆಣವೊಡಮೂ ಕೆಟದನಸ್ಸೆ ನರಕಡೊಳುಂಟಿಂ 

ಡಟವೊಡಮಾ ಮೃಗಗಣನುಂ [ ತಟಾನೆನೆ ಜೈನಾಗನೋಕ್ತಿಯಂ ನಿೂುನೆನೇ ॥ ೪ 

ಕೊರೆಯುಂ ಪುಸಿಯುಂ ಕಳವುಂ | ಕುಲಟಾರೆತಿಯೆಂ ನಿಮೋಹೆಮುಂ ಪಾತಕನೆಂ ॥ 

ಡೆಲನಡೆ 4988 ಮುನಿಸಂ | ಕುಳನ್ಥಿ ಕಹುಮುಳಿವ ಪಾಪಿಗೆನಗಿದು ಪಿಂಜೀ ॥ ೪೫ 


ಗಿಂತಲೂ ಕಕೋಕೆನಾಗಿಕೆಲಾಗಿ ಅಡನಿಯೆ ಮುಗಗಳನ್ನೂ ಕೂಡ ನೋಹೆಗೊಳಿಸುನಂತಿದ್ದ ತನ್ಮು ಪೂರ್ನಜನ್ಮೆದ 
ನೆನಿಯನ್ನು ಜ್ಞಾಪಿಸಿಕೊಂಡು ಕೆಲನರು ಡುಃಖಸಡುತ್ತಾಕಿ. ॥೪೧॥ ಅಮೊ ಅಲ್ಲಿ. ಕಾಡುಕಿಚ್ಚನ್ನು 
ಉಲ್ಬಣಗೊಳಿಸುವ ಬಿರುಗಾಳಿಯಂತೆ ತಮ್ಮ ನುನಸ್ಸಿನ ನೋಹನನ್ನು ಬಗೆಬಗೆಯಾದ ಕೆಟ್ಟ ಶಾಸ್ತ್ರಗಳ ಮಾತು 
ಗೆಳು ಜಿಚ್ಚರಗೊಳಿಸಲಾಗಿ, ಪೂರ್ವಜನ್ಮದಲ್ಲಿ « vs ಮನೆಸ್ಸಿಗೆ ಬಂದೆಂತೆ ಆಟಿನಾಡಿ ಮಾಡಿದೆ 
ಮೆರಾಚಾರಗಳಿಲ್ಲ ಈಗ ಹೆಸಂಟ್ಟು ಅಣಕಿಸುತ್ತಿಕಲಾಗಿ, ಪೂರ್ನಜಕ್ಕೆದಲ್ಲಿ ಒನ್ಮೊನ್ಮೆ ವಿನೋಡದಿಂದೆ ಕೇಳಿ 
ಡೆಂತಹೆ ಜೈನಢರ್ಮದ ಮಾತುಗಳನ್ನು हहए ಮಾಡಿಕೊಂಡು " ಅಯ್ಯೊ | ಜಿಕಥರ್ನುವೇ ಸೆಕಲ ಅಗ 
ಮಗಳಿಗೂ ತಿಲಕಪ್ರಾಯನಾಧುಡು; ಪ್ರಾಣಿ ಹಿಂಸೆಯಿಂದ ಮರ್ಗತಿಯಾಗುತ್ತಜೆಂಬ ಚೈನಧರ್ನದೆ ನುಡಿ 
ಸತ್ಯವಾದುಡಿಂದು ಈಗ ನಾವು 3980! ಎಂಬುಡಾಗಿ ಕೆಲನಹಿ ಹೇಳುತ್ತಾರೆ. ॥೪೩॥ ಮತ್ತೆ ಕೆಲವರು. 
“ಪುನರ್ಜನ್ಮನಿಸುವುದು ನಿಜವೆಂದು ಗೊತ್ತಿದ್ದಕಿ, ಕಕಕೆದಲ್ಲಿ ಈ ದುರನಸ್ನೆ ಇರುವುಡಿಂದು ಕಿಳಿದಿದ್ದಕೆ ನಾವು 
ಪ್ರಾಣಿ ಸಮೂಹನನ್ನು ಹಾಗೆ ಕೊಲ್ಬುತ್ತಿದ್ಲಿವೆ? ಜೈನಾಗಮಗಳಿ ಮಾತನ್ನು ಮೀಕುತ್ತಿದ್ದಿವೆ?' [ಎಂದು 
ಕೊಳ್ಳುತ್ತಾರಿ] ॥५०॥ [ಅವರಲ್ಲಿ ಒಬ್ಬ] "ಕೊರೆ, ಹುಸಿ, ಕಳವು, ನರಪ್ತ್ರೀಗಮನ, ನೋಹ... ಇವು ವಾಪಗ 
8०03 ಒಂದೇ ಸಮನಾಗಿ 39:05 ಖುಷಿಸಮೂಹಳ್ಳಿ ಕೋಪನನು ತೋರಿಸುಪಿದ್ದೆ ನಾನಿಯಾನ ಕನೆಗೆ ಇದು 
ಜೊಡನಿ'? [ನಂಡುಕೊಳ್ಳುತ್ತಾಕೆ] ॥ ೪೫ ॥ [ನುತ್ತೊಬ ನು] "ಆಗ ಜಿನೆ ಧರ್ಮಕ್ಕೆ ಅನುಸಾರವಾಗಿ ನಜಿಡು 
ಕೊಂಡಿದ್ದರೆ ನೆನಗೆ ಈ ಮಃಖವಾಗುತ್ತಿರಲಿಲ್ಲ ; ವ್ರಾಣಿಹಿಂಸೆಯಲ್ಲಿ ಸಂಶೋಷ್ಯ ಹೆಂಡಕುಡಿಯುನುಡು, ಸುಳ್ಳು 


೧೧ ಸಿಂಹ ಸಮ್ಯಕ್ತಮಾಹಾತ್ಮ್ಯಂ हि 


ಆಂದು ಜಿನನುತದೊಳೆಸಗಿನೊ | ಡಿಂಜೆನೆಗೀ ಮಃಖನಮಾಗಲಟ್‌ಯೆದು ಹಿಂಸಾ 
ನೆಂದಡ ಕಳ್ಗುಡಿವ ಮೃಷಾ | ಸಂಡೆ ಮುರ್ಮುಶಡೊಳೆಟಗಿ ನರಕಕ್ಸಿೀಟಾಡಿಂ I ೪೬ 


ಎಂಡೊರ್ವಕೊರ್ವರೀ ತೆಅ | ದಿಂದಂ ನೆನೆಮಂ ಗತಿ ಸ್ವಭಾವಡಿ ಮುತ್ತಂ 
ಕುಂದಡೊಗೆನ ಶುಭರೇಶೈಗ | ९०४० ಕಡುಮುಳಿವು ತನ್ಮೊಳಿಆಯುತ್ತಿರ್ನರ್‌ || ९६. 


ಅಂತೊರ್ವಕನೊರ್ನ್ವರ್‌ ಕರಗಸದಿಂ ಸೀಟ್ವಿ, ದೂನೆಗಿಚ್ಚಿನೊಳ್‌ ಪೂಟಿ, ಕತ್ತರಿಯಿಂದರಿವ, ಕಾನರಿಯೊ 
९३, ಕರಿವ್ಯ ತಿದಿಯುಗಿವ, ಬಸಿಆಂ ಬಗಿವ, ಕರುಳನುರ್ಚುವ, ಕೊಳ್ಳಿಯೆಂ ಚುರ್ಚುನ, ಚೆಸರೊಳ್‌ ಸೂಜಿಯೆಂ 
ಬೆಟ್ಟುವ, ಸಲ್ಲಳಂ ಕಟಲೆ ಕುಟ್ಟುವ, ಗಾಣಮೊಳಿಫ್ಸಿ ಫಿಟವ್ಯ ಕೀಸಿ ಸಾಸಿನೆಯೆಂ ಬಲವ, ತತ್ತ.ಜದಟ್‌ನನಲ 
ಕೆಟದ ನೆಂಡನೆಗಳುಂ, ನರೆಕಭೂತಳದತ್ಯದ್ಭುತಂಗಳಪ್ಪ ಮಹಾಸೀತೋಷ್ಟಂಗಳುಂ , ಸರ್ಕನೇಂದ್ರಿಯನುನಹರ್ಕಿಕಂ 
ಮಿಡಮಿಡಂ ಮಿಡುಕಿಸುತ್ತಿಕೆಯುಂ , ಕೋಸದಿಂ ಕಡಿಗಿಡಿಪೋಗುತ್ತುನೋಕೊರ್ನರೆನೊರ್ನರ್‌ ಪಿಡಿದು ಪಿಡಿಖಂಡಂ 
ಗೊಯ್ದು ಬಾಯೊಳ್‌ ಗಿಡಿವು ನಿಗ್ರಹಿನ ನಾರಕರಾಸ್ರಹೆಂ ಸಮನಿಸುನ ನಿಷಸದೃಶೆ ನಿಜನಿಜಕರೀರೆಮಾಂಸಭಕ್ಷಣ 
'ಮುಂ ಲೋಹಪ್ರವಕ್ಷಾರವಾರಿಪಾನೆಮುಂ ಕಸನೇಂದ್ರಿಯಮನಾಗಳುಂ ಮುನ್ಮುಲಂ ಮುಟುಗಿಸುತ್ತಿಕೆಯುಂ, ಡೆಸೆಗಳೆ 
ಲ್ಲಮಂ ಸಡುಕೆಯಿನಿಡಿದಿಡಿದು ತೀನಿವಂತಿರ್ದ ನಾರಕರ ಮೆಯ್ಯ ಪೊತಿಗಂಧೆಂಗಳುಂ; ಕ್ಲೇಶ್ರಮರ್ಗಂಥಂಗಳುಂ ಉಸಿಕೆ 
ಬಟಾನಿಡಿಸೊಳಪೊಗುತ್ತುಂ ಫ್ರಾಣೀಂದ್ರಿಯಮನದಡಿಗಡಿಗೆ ಬಿಕ್ಟನೆ ಬಿರಿಯಿಸುತ್ತಿಕೆಯುಂ, ಮುಳಿದಿಜಯಲೆಂದು 
ಬರ್ಪ ನಾಕಕರ ಭೀಕರಾಕಾರಂಗಳುಂ ಮೇಲೆಬೀಟ್ವ ಸಿಡಿಲಂತೆ ಬಂಡೆಅಗುವ ಮರ್ನಿರೀಕ್ಷ ತೀಕ್ಪ್ಯಾಯುಧಂಗಳ 
ಪೊಳಿಪುಗಳುಂ ಚನ್ಸುರಿಂದ್ರಿಯನುಸನವರತಮುಗಿಬಗಿಮಾಡುಸ್ತಿಕೆಯುಂ, ಮೇಗೆ ನೆಗೆನಂತೊಡನೆ ಸಂದಣಿಸಿ 


ನುಡಿಯುನುದರಲ್ಲಿ ಸಂತೋಷ ಇಂತಹ ಕೆಟ್ಟಿ ಮತಕ್ಕೆ ಮನಸೋತ್ತು ನರಕಕ್ಸಿಳೆಜಿನು' ಎಂಡುಕೊಳ್ಳುತ್ತಾನೆ. 
॥ ९६ | ಹೀಗೆಂಬುದಾಗಿ ಒಬ್ಬೊಬ್ಬರೂ ಹಿಂದಿನದನ್ನು ನೆನಪು ಮಾಡಿಕೊಂಡರೂ ಕೂಡ ನಾಕಕಗತಿಯ 
ಸ್ವಭಾನಕ್ಕನುಸಾರನಾಗಿಯೂ ಮತ್ತು ಮುಂಜಿ ಉದಯಿಸುನ ನುಂಗಳ ಕರ್ಮಗಳಿ. ದಲೂ ಅತ್ಯಂತ ಕೊಷದಿಂದ 
ತನ್ಮು ತಮ್ಮಲ್ಲಿ ಇರಿದುಕೊಳ್ಳುತ್ತಿರುತ್ತಾಕೆ. ॥೪೭॥ ಹೀಗೆ ಒಬ್ಬರನ್ನೊಬ್ಬರು ಗರಗಸದಿಂದ ಸೀಳುನ, 
ಹೊಗೆಯಿಂದ ಕೂಡಿದ ಬೆಂಕಿಯಲ್ಲಿ ಹೊಳು, ಕತ್ತರಿಯಿಂದ ಕತ್ತರಿಸುವ, ಬಾಣಲೆಯಲ್ಲಿ ಹಾಕಿ ಕರಿಯುನ, 
ಚರ್ಮನನ್ನು ಸುಲಿಯುನ, ಹೊಟ್ಟಿಯನ್ನು ಬಗೆಯುವ, ಕರುಳನ್ನು ಕೀಳುವ, ಕೊಳ್ಳಿಯಿಂಡ ಚುಚ್ಚುವ, ಬೆರಳಿನಲ್ಲಿ 
ಸೂಜಿಯನ್ನು ಹೆಟ್ಟುವ, ಹಲ್ಲುಗಳು ಉದುರುನಂತೆ ಹೊಡೆಯುನ, ಗಾಣದಲ್ಲಿ ಹಾಕಿ ಹಿಂಡುವ, ಗಾಯನಾಡಿ 
ಸಾಸಿನೆಯನ್ನು ಹೆಚ್ಚುವ, ತುಂಡುತುಂಡಾಗಿ ಕತ್ತರಿಸುವ ಹಲವು ಬಗೆಯ ಶಿಕ್ಷೆಗಳಿಂದಲೂ , ನರಕಭೂಮಿಯಲ್ಲಿ 
ರುನ ಮಹತ್ತರವಾದ ಅತಿ ಶೀತೋಷ್ಣ ಗಳಿಂದಲೂ ಸ್ಪಶೇರ್ಣದ್ರಿಯನನ್ನು ಹಗಲು ಕಾತ್ರಿ 0099 ಒದ್ದಾಡಿಸುತ್ತಿರ 
ಲಾಗಿಯೂ , ಕೋನದಿಂದ ಕಿಡಿಕಿಡಿಯಾಗುತ್ತಾ ಒಬ್ಬರು ನುತ್ತೊಬ್ಬರನ್ನು ಹಿಡಿಮಕೊಂಡು ಹಿಡಿಕೆ ಹಿಡಿಕೆಯಾಗಿ 
ಮಾಂಸೆ ಖಂಡಗಳನ್ನು ಕೊಯ್ದು ಬಾಯಲ್ಲಿ 30308 ಶಿಕ್ಷಿಸುತ್ತಿರುವ ೮ ನಾರಕಿಗಳ ಶಿಕ್ಷೆಯು ಒಡ್ಡುವ, ನಿಷನಮಾನ 
ನಾದ ತನ್ಮು ತಮ್ಮ ಶರೀರಗಳ ಮಾಂಸ ಭಕ್ಷಣೆಯೂ, ಲೋಹಸದ ಕುದಿನೀರಿನ ನಾನವೂ ನಾಲಗೆಯನ್ನು 
ಸಡಾ ಮಲಮಲ ಮರುಗಿಸುತ್ತಿರಲಾಗಿಯೂ ; ದಿಕ್ಕುಗಳನ್ನೆಲ್ಲಾ ನೆಟ್ಟಿಗೆಯಲ್ಲಿ ಒತ್ತಿ ಒತ್ತಿ ತುಂಬಿದಂತಿದ್ದ ನಾರಕ 
ಗಳ ಮೆಯ್ಯ ದರ್ಗೂಢಗಳ್ಳೂ ನರಕಪ ದುಗ್ಗಧಗಳೂ ಉಸಿರಿನೊಡನೆ ಒಳಗೆ ಪ್ರವೇತಿಸುತ್ತಾ ಮೂಗನ್ನು ಮತ್ತ 
ಮತ್ತೆ ಬಿಕ್ರನೆ ಬಿರುಯಿಸುತ್ತಿರಲಾಗಿಯೂ , ಕೋನದಿಂದ ಕೊಲ್ಲರೆಂದು ಬರುವ ನಾರಕಿಗಳ ಭಯಂಕರವಾದ 
'ಆಕಾರಗಳೂ, ಮೇಲೆ ಬೀಳುನ ಸಿಡಿಲಂತೆ ಬಂದು ತಮ್ಮ ನೇರೆ ಬೀಳುವ ನೋಡಲಸಾಧ್ಯವಾದ ಹೆರಿತನಾಡೆ 
ಆಯುಧಗಳ ಹೊಳವುಗಳೂ ಕಣ್ಣುಗಳನ್ನು ಸದಾ ಸಂಕಟಿಗೊಳಿಸುತ್ತಿರಲಾಗಿಯೂ ; ಮೇಲಕ್ಯೆ ಹಾರುವಂತೆ 


೨೪೪ ವರ್ಧಮಾನ ಪುರಾಣಂ 


ಪೊಣ್ಮುನ ಕೀವ್ರ ರುಜಾಕೋಟಗಳುಂ ಸೇಟಲುಂ ಕೇಳಲುನುಂಯನಸ್ಪತಿಪ್ರಖರ ಕ್ಷುತ್ತಿಪಾಸೆಗಳುಂ, ಪೊರಗಣ 
ಸರಸ್ಫಕೋದೀರಿತಕ್ಳಿ ನೆರಮಾಗಿ ಸರಾಂಗಮುನೊಳಗೊಳಗೆ ಬಿಡದಳ್ಳಿಅದು ಥಳ್ಳಿಸುತ್ತಿಕೆಯುಂ ನುತ್ತನೊರ್ವರೆ 
ಫೊರ್ನರಿಟೀಯುತ್ತುಂ ಮುನಿದ ತಗುಟುತ್ತುಂ ಭಯದಿ ನೋಡುತ್ತುಂ ಜೇಹನ್ಯಥಿಗಳಿಂದನೊಳಲುತ್ತುಂ ಪುಯ್ಯಲಿ 
ಡುತ್ತುಂ ಹೆಸೆಜಿಸೆಗೆ ಬಾಯ್ತಿಡುತ್ತುಂ, ಬಸನಟದು ಬೀಟುತ್ತುಂ ಬಿಡಜೆ ನರಳುತ್ತುಂ ಪುಣಿಯೊಳ್‌ ಪಫೊರಳುತ್ತು 
ಮಿರ್ಸರಿಂಶು..... 


ಉರಿಯೆಂ ಕಾುತುನೈೈಕಿಲಂ ಕೆದಉುತಂ ಪದ್ಯೂಮಿಗಳ್‌ ಪೀಡಿಸು 

ಕ್ರಿಕೆಯೆಖಂ ಕ್ರೋಧದಿನಾಗಳುಂ ಮಲುಗುತುಂ ಪ್ರಾಣಂಗಳಾನರ್ಕಿಸು 

ಕ್ರಿಕೆಯುಂ ನಾರೆಕಕಸ್ತ್ರಮುರ್ಜುಕಿರೆಯುಂ ಸ್ಲುತ್ತೈಣ್ಮಹಾಬಾಥೆ ತೆ 

ಳ್ತಿಕೆಯುಂ ಕುತ್ತನ ನೊತ್ತನೊತ್ತುತಿಕೆಯುಂ ಮತ್ತಂ ಚಿರಂ ಜೀವಿಪರ್‌ || ೪೮ 


ಚಲದಿಂಡನೇಕ ಜೀವಾ | ನಳಿಯೆಂ ಮುಂ ಬಾಟ್‌ನಾಟ್‌ ಫಾಕಿಸುತುಂ ನು 
ಮ್ಮಲ ಮಲುಗಿಸದಘೆಬೀಜದ | ಫಲದಿಂ ಚಿಕಕಾಲನೇಕೆ ನನೆಯನಿ ಮಾಣ್ಯರ್‌ | ೪೯ 


ನರ ತಿರ್ಯಗ್ಯೋನಿಯ ಜೀ | ನರಾಶಿಗಳ ತೀವ್ರಡುಃಖನೆಸಿಶೊಳನನಿತುಂ 
ಕೆಕೆಡೊಡನೆಃಂ ನರಕಡೊಳೊ | ರ್ನರೆ ನಿಮಿಷದ ದುಃಖಲನಮುನುಂ ಪೊಲ್ತಪುವೇ ॥ १0 


ನಲಿಸಲಿದಾಡಿ ಪಾಸಮನುಪಾರ್ಜಿಸಿ ತಶ್ಪರಿಪಾಕದಿಂಜೆ ಕೊ 
ಟಲೆಗೊಳಗಾಗಿ ४००) ४१ ಮೂಥೆ ಜನಂಗಳ ಕೆಯ್ತೆಮರ್ಸಯಿಂ 


ಒಟ್ಟಾಗಿ ಹೊರೆಹೊನ್ಮುನ ಭಯಂಕರೆನಾಜ ಅಸಂಖ್ಯಾತ ಕೋಗಗಳ್ಳೊೂ ಹೇಳಲೂ ಕೇಳಲೂ ಅಸಾಧ್ಯವಾದ 
ಭೆಯೆಂಕರೆ ಹಸಿವು ಬಾಯಾರಿಕೆಗಳೂ, ಹೊರೆಗಿನ ಪರಸ್ಫರ ಹೋರಾಟಿಕ್ಳಿ ಸಹಾಯಕವಾಗಿ ಡೇಹೆನನ್ನೆಲ್ಲಾ 
ಒಳಗೊಳಗೇ ಒಂದೇ ಸಮನಾಗಿ ಸಂಕಟಿಗೊಳಿಸುತ್ತಾ ಸುಡುತ್ತಿರಲಾಗಿಯೂ , ಮತ್ತು ಒಬ್ಬರನ್ನೊಬ್ಬರು ಇರಿಯು 
3,0०७, ಕೋಷಿಸಿ ನೇಲೆ ಬೀಳುತ್ತಲ್ಲೂ ಭಯದಿಂದ ಓಡಿಹೋಗುತ್ತಲೂ, ದೇಹ ನೋವಿನಿಂದ ಕಿರಿಚುತ್ತಲ್ಲೂ, 
"ಆಯ್ಯೋ' ಎಂದು ಕೂಗುತ್ತಲ್ಕೂ ದಿಕ್ಕು ದಿಕ್ಕಿಗೆ ಬಾಯಿ ಬಿಡುತ್ತಲ್ಕೂ ಶಕ್ತಿಗುಂದಿ ಕೆಳಗೆ ಬೀಳುತ್ತಲ್ಲೂ, ಒಂದೆ 
ಸಮನಾಗಿ ಕಳುತ್ತಲ್ಕೂಥೂೊಳಿನಲ್ಲಿ ಹೊಕಳುತ್ತಲೂ ಇರುತ್ತಾರೆ. ಹೀಗೆ ಬೆಂಕಿಯನ್ನು ಉಗುಳುತ್ತಲೂ ಮಂಜನ್ನು 
ಚೆಲ್ಬುತ್ತಲೂ ಆ ನರಕ ಭೂಮಿಗಳು ಸಂಕಟಿಸಡಸುತ್ತಿದ್ದರೂ ಕೋಪದಿಂದ ಯಾನಾಗಲೂ ಸಂಕಟಿನಡುತ್ತಾ, 
ಪ್ರಾಣಗಳು ಹೋಗಿ ಬರುತ್ತಿದ್ದರ್ಕೊ ನೆರಕದೆ ಆಯುಧಗಳು ಚುಚ್ಚುತ್ರಿದ್ದರೂ, ಹೆಸಿವು- ಬಾಯಾರಿಕೆಗಳ ಸಂಕಟಿಪ್ರ 
ಸೇರಿದ್ದರೂ, ಕೋಗಡೆ ಸಮೂಹ ಎಕ್ಲೆಔೆಯಿಂಡಲೂ ಮುತ್ತಿಪ್ಸರೂ ७४७) ಚಿರೆಂಜೀನಿಗಳಾಗಿ ಬದುಕಿರುತ್ತಾರೆ. 
॥೪೮॥ ಹೆಟಿದಿಂದ ಅನೇಕ ಪ್ರಾಣಿಗಳ ಸನೂಹೆನನ್ನು ಪರ್ವದಲ್ಲಿ ಬದುಕಿರುವಾಗಲೇ ಹಿಂಸೆ ನಡಿಸುತ್ತಾ ಮನ್ಮುಲ 
ಮರುಗಣೆ ಇದ್ದಂತಹ ವಾನಬೀಜದ ಫಲವಾಗಿ ಅವರು ಅನಂತಕಾಲ ಸಂಕಟಿಸಡನಿ ಏಕೆ ಬಿಡುತ್ತಾರೆ? ॥೪೯ || 
ಮಾನನ ४030, ತಿರ್ಯಕ್‌ ಯೋನಿಗೆ ಸೇರಿದ ಜೀವಿಗಳ ಸಮೂಹೆವು ಅನುಭವಿಸುವ ಭಯಂಕರ ಮಃಖಗಳು 
ಎಷ್ಟಿನೆಯೋ ಅಷ್ಟೂ ಒಟ್ಟಾಗಿ ಸೇರಿದರೊ ಕೂಡ ನರಕದಲ್ಲಿ ಒಬ್ಬನ ಒಂದು ನಿಮಿಷದ ದುಃಖದ ಸಣ್ಣ ಅಂಶನನ್ನು 
ಕೂಡ ಹೊಲುತ್ತವೆಯೆ? ॥೫೦॥ ಸಲಿನಲಿಯುತ್ತಾ ಪಾಪವನ್ನು ಸಂಪಾದಿಸಿ ಅದರೆ ಸರಿಪಾಕದಿಂದ ಸಂಕಟಿಕ್ಕೆ 
ಒಳಗಾಗಿ ಬಾಯಿಬಿಡುನ ಮೂಢೆಜನರೆ ಕಾರ್ಯವು, ಅತ್ಯಂತ ಸಂತೋಷದಿಂದ ನಿಗಿ ನಿಗಿ ಹೊಳೆಯುನೆ ಬೆಂಕಿ 


೧೧ ಸಿಂಹ ಸಮ್ಯಕ್ತ್ಯ್ಯಮಾಹಾತ್ಮ್ಯಂ 3೪೫ 


ಜಲಜಲಿಸಗ್ನಿಯೆಂ ಪಿಡಿದು ಬೆಂದ ಬಟ್‌ಳ್ಳೆ ಕನೆಲ್ಲೊಸಲ್ಲು ಮ 
ಮ್ಮಲ ಮಲುಗುತ್ತ ಬಾಯಟ್‌ವ ಬಾಳಕಜಾಳಕಡಂದನುಲ್ಲದೇ ॥ ೫೧ 


ಇಡು ನೆರೆಕದುಃಖಜೊಂದೇ | ಕೆಡೇಶಕಥನಂ ಮೃಗೇಂಪ್ರ ನಿಪ್ಬೀನುನುಜಿಂ 
ಬುಜಿನಜಃಯ್ಯೆ ನೆಟತೇೇಂ 8९ [ನನೆಲ್ಲವುಂ ಕಂಡುಮುಂಡುಮಟಾವುತ್ತಿಣಿನ್ಯ ॥ ೫೨ 


ನಿಂಬುಡುಮಾ ಸಕಳರ್ದಿ ಸಂಸನ್ನಕಪ್ಪ ಜೋಧನಿಧಿಗಳ ಸನ್ನಿಧಿಯ ಸಾಮರ್ಥ್ಯದಿಂ ಮೊಡಲೊಳೆ ಜಾತಿಸ್ಕೆ 
-ನಾಗಿ ಕೇಳುತ್ತುಮಿರ್ದುದಟಃನನಿತುಮನನಧಾರಿಸಿ_- 


ಮುನಿ ಸೇಟ್ಟ ನರಕಗತಿಯೆನ | ಗೆನುಭೊತಂ ಥೈಷ್ಟಮಿನರ್ಗಿದೆಂ ಪೇಟ್ನ ಮಹಾ 


ತ್ಮನೆ ಸರ್ನಜ್ಞಂ ನೆಟನಟಃ | ನೆ ಸೊಕ್ಸಾ ಒಿತರಿತದೂಕವಸ್ತುಸ್ಥಿತಿಯಂ || NN 
ಆ ನೆರಕಬಿಲದ ಯೋನಿ | ಸ್ವಾನದೆ ನಾರಕರ ನಿವಿಧದುಃಖದ ಕೆಅನಂ 
ನಾನಾಸರಿಣಾನುನುನಿಂ | ಕೇನುಂ ಪೊಅಗಾಗದಂತು ನೇಟ್ವರುಮೊಳಕೇ ॥ uv 


ಎಂಡು ಸರಿಭಾವಿಸಿ ನುತ್ತಂ ತನ್ನ ಮುನ್ನಿನ ಮರೀಚಿಯಾದಿಯಾದ ಭನದೊಳ್‌ ತನಗೆ ಸಮನಿಸಿದ ಸನ್ಮಾ 
ರ್ಗಮಂ ದೊಕೆಕೊಂಡ ನಿಧಿಯಕೊಡೆದು ಕಳೆವ ಮರುಳಿಸಂತೆ ಗರ್ವದಿನವಣ್ಣಿಗೆಯ್ದು ಕೆಟ್ಟ ಕೇಡುಮಂ, 2६,8०७ 
ಯಾದಂಡು ಕಾರುಣ್ಯರಸದಿಂ ಕನಲ್ಲು ಪಲ್ಲವಿಸಿದೊಳ್ಳುಣಂಗಳಂ, ತಳಿರ್ತ ಬನಮಂ ಕಾಟ್ಗಾಚ್ಚು ಸರ್ನಿದಂತೆ ಕಿಡಿಸಿದ 
ಕೋಸದಿನೆಯ್ದಿದಾಸತ್ತುಮಂ, ಪ್ರಥಧಮನಾಸುಡೀವನಾಗಿ ತನ್ನ ನೆರೆಹಿದ ಶುಭಕರ್ನುದಾರುಣ ಸವಿೂರಣಂ ತೇಜೋ 
ಮಯೆನಿಜಾಯುಃಪ್ರಾಣದೀನಾಂಕುಕಮಂ ಭೋಂಕೆನೆ ಬೀಸುವುದುಂ ಸ್ಫಯೆಂಪ್ರಚಿಯನೆಗಲ್ಲು ನುಹಾತನುಃ 





ಯನ್ನು ಹಿಡಿದುಕೊಂಡು ಕೈ ಬೆಂದನೇರೆ ಕೋಪಿಸಿಕೊಂಡು, ವ್ಯಢಿಗೊಂಡು ಮರನುರ ನುರಗುತ್ತಾ ಬಾಯಿ 
ಸೋಳಲುನಂತೆ ಅಳುವ ಮಕ್ಕಳ ಸಮೂಹದ ರೀತಿಯಾಗುವುದಿಲ್ಲನೆ? ॥ ೫೧॥ ಎಲ್ಕೆ ಸಿಂಹೆನೆ, ಇದು ದುಃಖಡೆ 
ಅಂಶಮಾತ್ರದ ಕಥನ, ಅದು ಎಲ್ಲೆ ಇಲ್ಲದುಡೆಂಬುದನ್ನು ತಿಳಿದುಕೊ, ಹೆಚ್ಚು ಮಾತೇಕೆ? ನೀನು ಅಡೆಲ್ಲನನ್ನೂ 
ಸ್ವತಃ ನೋಡಿ, ಅನುಭನಿಸಿ, ಕಿಳಿದಿರುವೆಯಲ್ಲನೆ? ॥೫೨॥ ಹೀಗೆಂದು ಹೇಳಲಾಗಿ ಸಕಲ ಶಾಸ್ತ್ರ ಸಂಪನ್ನರಾದ 
ಜ್ಞಾನನಿಧಿಗಳ ಸಾನ್ನಿಧ್ಯದ ಪ್ರಭಾನದಿಂದೆ ಈ ಮೊದಲೇ [ಆ ಸಿಂಹವು] ಪೂರ್ವಜನ್ಮ ಸ್ಕರಣೆಯನ್ನು ನಡೆಸು 
ಕೇಳುತ್ತಾ ಇದ್ದುದರಿಂದ ಅಡಿಲ್ಲನನ್ನೂ ಚಿತ್ರಗೊಟ್ಟು ಲಾಲಿಸಿ ಮುನಿಯು ಹೇಳಿದ ನರಕಗತಿಯು ನನಗೆ ಅನುಭನ 
ವಾಗಿನೆ, ಇದನ್ನು ಕಣ್ಣಿಗೆ ಕಾಣುವಂತೆ ಹೇಳಿಡ ಮಹಾತ್ಮನು ಸರ್ವಜ್ಞ ನೇ ಸರಿ. ಬೇಕಿಯನನಿಗೆ ಬಹು ಸೂಕ್ಷ್ಮವಾಗಿ 
ಅಂತರಂಗದಲ್ಲಿಹಿವ ದೂರದ ವಸ್ತುಸ್ಥಿತಿಯನ್ನು ತಿಳಿಯುವುದಕ್ಕೆ ಸಾಧ್ಯವೆ? ॥ ೫೩ ॥ ಆ ನರಕಬಿಲದ ಯೋ ನಿಸ್ಕಾನ 
ಗಳನ್ನೂ ನಾರಕಿಗಳ ಬಗೆಬಗೆಯಾದ ದುಃಖದ ರೀತಿಯನ್ನೂ, ಅಲ್ಲಿನ ನಾನಾ ನರಿಣಾಮುಗಳನ್ನೂ ಯಾವುದೂ 
ಬಿಟ್ಟು ಹೋಗದಂತೆ ಹೀಗೆ ಹೇಳುನವರು ಎಲ್ಲಿಯಾದರೂ ಉಂಟಿ? ॥ ॥९॥ ಹೀಗೆಂಬುದಾಗಿ ಆಲೋಚಿಸಿ ಪುನಃ 
ತನ್ನ ಪೂರ್ನದ ಮರೀಚಿಯೇ ಮೊಡಲಾಪ ಜನ್ಮಗಳಲ್ಲಿ ತನಗೆ ಪ್ರಾಪ್ತ್ರನಾಗಿದ್ದ ಸನ್ಯಾರ್ಗವನ್ನೂ, ಳೈ ಸೇರಿದ್ದ 
ಧಿಯನ್ನು ಒಡೆದು ಹಾಳುಮಾಡುವ ಹುಚ್ನನ ಹಾಗೆ ಅಹಂಕಾರದಿಂದ ಉದಾಸೀನ ಮಾಡಿ ಕೆಟ್ಟ ಕೇಡನ್ನೂ, 
ವಿಶ್ವನಂದಿಯಾಗಿದ್ದಾಗ ಕರುಣಕಸವೇ ಕವಲೊಡೆದು ಚಿಗುರಿದಂಕಿದ್ದ ಒಳ್ಳೆಯ ಗುಣಗಳನ್ನೂ ಚಿಗುರಿದ ನನನ 
ಕಾಡುಗಿಚ್ಚು ಹೆರಡಿದಂಕೆ ತನ್ನನ್ನು ಹಾಳುಮಾಡಿದ ಕೋನದಿಂದ ಬಂದ ಆವತ್ತನ್ನೂ, ಪ್ರಧಮ ನಾಸುಣೇವನಾಗಿ 
ತಾನು ಮಾಡಿದಂತಹ ಅಶುಭಕರ್ಮನೆಂಬ ಭಯೆಂಕರೆ ಬಿರುಗಾಳಿಯು ಕೇಜೋಮಯನಾಗಿದ್ದ ಕನ ಆಯಸ್ಸಿನ 
ಪ್ರಾಣನೆಂಬ ದೀಪಡೆ ಕುಡಿಯನ್ನು ಇದ್ದಕ್ಸಿದ್ದಂತೆಯೇ ಬೀಸಿ ಆರಿಸಲು, ಸ್ವಯಂಪ್ರಭೆಯಿಂದ ಅಗಲಿ ಜೊಡ 


೨೪೬ ವರ್ಧಮಾನ ಪುರಾಣಂ 


ಪ್ರಭೆಯೊಳೆಯ್ದಿದ ತೀಬ್ರದುಃಖಮುನುಂ, ವರ್ತೆಮಾನಭನಡೊಳ್‌ ಶನ್ನ ನೆಖಮುಖಹೆಕಿಯಿಂ ನಿಡು ನಿಡಂ 
ಮಿಡುಕೆ ಬಾಯಬ್‌ದೊಳಟಃ ಮರಣನುನೆಯ್ದಿದ ಹೆರಿಣಾದಿ ನನನ್ಫುಗಂಗಳ ಗೋಳುಂಡೆಯುನುಂ ನೆನೆಸೆನೆಡು ಕರಿ 
ಮೆಲು ಕಣ್ಣ ನೀರ ಪೊನಲೊಳ್‌ ಕೇಂಕುತ್ತುಮಿರೆ ಮುಸೀಂಪ್ರರಿಂತೆಂದರ್‌._... 


ಪೋದುದನಿಂತೆಣಿಸಿ ಕರಂ | ಖೇದಿಸುತಿರನೇಡ ಮುಂಜಿ ನಿನಗೆಂದುಂ ದುಃ 
ಖೋದಯನುಂ [ನಾಣಿನ ಸೌ | ಖ್ಯೋಡೆಯನುಂ] ಮಾಟ್ಪ ಧರ್ನನುಂ ನೆನೆ ಮನಡೊಳ್‌॥ ೫೫ 


ಎಂಬುವುಮಾ ನುಡಿಗೆ ಸೆಂತಸಂಬಟ್ಟು- 


ಎನಗೀ ನುಹಾತ್ಮರೆಂದದಿ | ಕನುಗ್ರಹೆಂಗೆಯ್ದೆ ಪರೆನುಗುರೆಗಳ್‌ ಫೆಜರಾರ್‌ 
ಎನುತುಂ ಸಲಿದೀಕ್ಷಿಸಿದುವು | ಮುನಿರಾಜನ ನದನನನಜನುಂ ಮೃಗರಾಜ ॥ #೬ 


ಅಂತಧಿಕ ಭೆಕ್ಷಿಯುಕ್ತಪ್ರನೋದದಿಂ ನೋಡಿ 
ಮನನೊಸೆದು ಪೊಗಟ್ಟ ದಿವ್ಯಾ | ರ್ಚನೆಗಳಿನರ್ಚಿಸುನ ०४0४० ಬಿಸಗೊಳುತಿ 


ರ್ಫ್ಥನಿಕರ್ಕೆ ಯೋಗ್ಯನುಲ್ಲದ | ತಫುನಾಯ್ತೆಸೆಗೆಂದು ४0४) ಮುಮ್ಮಳಿಸುತ್ತುಂ ॥ ೫೩ 
ಇರಲೊಡಮಿಂಗಿತನುಂ ಮುನಿ | ಪರೀಕ್ಷಿಸಿ ತಳಿದು ಕೆಲವು ಜನ್ಮಜೊಳೆ ಜಗ ' 
ದ್ಲುರುವಾಗಲಿರ್ದ ಜೀವಂ | एक ನುಡಿಯಲ್ಯಮುಟಯದಿರ್ದುಣಿನುತ್ತುಂ I ೫೮ 


ಕಾರುಣ್ಯದೃಷ್ಟಿಯಿಂ ಕಂ | ರೀರೆನನಮುಂ ನೋಡಿ ಕಡೆಯದಾಗಾಮಿ ಭನಾ 
ಕಾರಮುನುನನಧಿದೃಷ್ಟಿಯಿ | ನಾರೆಯ್ದತಿನಿಶದಮಾಗೆ ನೋಡಿಷರಾಗಳ್‌ ॥ wr 





ತನುಚ್ರಭಿಯೆಂಬ ನರಕದಲ್ಲಿ ಬಿದ್ದ ಭಯಂಕರ ಧುಃಖನನ್ನೂ, ಈಗಿನ ಜನ್ಮೆದನ್ಲಿ ತನ್ನೆ ಉಗುರು ಹಲ್ಲುಗಳ 
ಹೊಡೆತದಿಂದ 00 ಲಿಬಿ ಒದ್ದಾಡಿ ನ್ಯಢೆಯಿಂಡ ಕಿರಿಚಿಕೊಳ್ಳುತ್ತಾ ಸತ್ತ ಜಿಂಕೆಯೇ ಮೊದಲಾದ ಅಡನಿಯ 
ಮೃಗಗಳ ದುಃಖನನ್ನೂ ನುತ್ತೆ ಮತ್ತೆ ಜ್ಞಾಪಿಸಿಕೊಂಡು, ವಿಶೇಷವಾದ ವ್ಯಥೆಯಿಂದ ಕಣ್ಣೀರಿನ ಪ್ರವಾಹದಲ್ಲಿ 
ತೇಲಾಡುತ್ತಾ ಇರಲು ಮುಸಿಶ್ರೀಷ್ಕರು ಹೀಗೆಂದರು, ಕಳೆದು ಹೋದುದನ್ನು ಹೀಗೆ ಲೆಕ್ಕ ಹಾಕುತ್ತಾ ವಿಶೇಷ 
ವಾಗಿ ನುರುಗುತ್ತಿರಬೇಡ ; ಮುಂಡೆ ನಿನಗೆ ಯಾನಾಗಲೂ ದುಃಖನಾಡುವುದನ್ನು ನಿಲ್ಲಿಸುನ ಮತ್ತು ಸೌಖ್ಯನನ್ನು 
ಮಾಡುವಂತೆ ಮಾಡುವ ಧರ್ಮನನ್ನು ನುಸಸ್ಸಿನಲ್ಲಿ ೆನೆದುಕೊ ೫೫ ಎಂದು ಹೇಳಲು ಆಮಾಕಿಗೆ 
ಸಂಶೋಷನಟ್ಟು... ನನಗೆ ಈ ಮಹಾತ್ಮರಂಕೆ ಅನುಗ್ರ ಹನನ್ನು ಮಾಡುವ ಕ್ರೀಸ್ಕಗುರುಗಳು ४03, ಯಾರಿದ್ದಾರೆ? 
ಎಂಬುದಾಗಿ ಆ ಸಿಂಹವು ಮುಸಿಶ್ರೇಷ್ಠನ ಮುಖಕನುಲನನ್ನು ಸಂತೋಷದಿಂದ ನೋಡಿತು. ೫೬॥ ಹಾಗೆ 
ಅತ್ಯಂತ ಭಕ್ತಿಯಿಂದ ಕೂಡಿದ ಸಂತೋಷದಿಂದ ನೋಡಿ ಮನಸ್ಸಿನ ಪ್ರೀತಿಯಿಂದ ಹೊಗಳುನ, ದಿನ್ಯವಾದ 
ಪೂಜೆಗಳಿಂದ ಪೂಜಿಸುವ, ಮುನಸ್ಸಿಗೆ ಬೇಕಾದುದನ್ನು ಕೇಳಿಕೊಳ್ಳುವ १४४ ०१ ಯೋಗ್ಯನಲ್ಲದ ಜೀಹ ನನ್ನ್ನ 
ವಾಗಿಡೆ ಎಂದು ನಿಶೇಷನಾಗಿ ಸಂಕಟಿಸಡುತ್ತಾ ಇಸಲಾಗಿ, ಆತನ ಅಭಿಪ್ರಾಯನನ್ನು ಆ ಮುನಿಶ್ರೇಷ್ಠಕು ನೋಡಿ 
ತಿಳಿದು ಇನ್ನು ಕೆಲವು ಜನ್ಮಗಳಲ್ಲಿಯೇ ಜಗದ್ಗುರುನಾಗಲಿರುನ ಈ ಜೀನವು ಕೆಟ್ಟಿವಾಸದಿಂಡ ನುಡಿಯುವುದಕ್ಕೆ 
ಕೂಡ ತಿಳಿಯದಂತೆ ಇಡೆ ಎಂದುಕೊಂಡು, ಕರುಣೆ ತುಂಬಿದ ನೋಟಿದಿಂದ ಸಿಂಹನನ್ನು ನೋಡಿ ಅನಧಿಜ್ಞಾನ 
ವಿಂದ ನಿಚಾರಮಾಡಿ, ಕಡೆಯದಾಗಿ ಬರಲಿರುವ ಜನ್ಮನನ್ನು ಸ್ಪಷ್ಟವಾಗಿ ನೋಡಿದವರಾಷರೆ. ॥ ೫೭-೫೨-೫೯ |! 


99 ಸಿಂಪೆ ನಮ್ಮತ್ತೈಮಾಸಾತ್ಮಂ ೨೪೭- 


ಅಂತು ನೋಟ್ಬುದುಂ ನರ್ತಮಾಕಸಿಂಹತರ್ಯಾಯನಿಕೇಷಮುಂ, ವುರೂಕನನರ್ಯೆಂತೆಮಾಡತೀತಜನ್ಮ 
ಫರ್ಯಾಯೆಕೊಟಔಗಳುಂ ಮಿಫ್ಯಾತ್ವ ನಿಷಜಕಥಿಯ ಕೆಕಿಸುಖುಗಕೆನಿಸಿ ಪೊಜವೊಣ್ಮಿವಸಂಖ್ಯಾತೆ ರೋಕಮಾತ್ರೆ 
ದುಃಸರಿಣಾಮುಂಗಳುಂ, ಕರ್ಮುಗಿಕೊಡ್ಡಿನಿಂ ಕಜಂಗಿದ ಕಾರಿರುಳ ಘೋಕಾಂಧಕಾಕನೊಳ್‌ ಓಕೊರ್ಮೆ ವಸ್ತು 
ವೈಚಿಕ್ರ್ಯದಿಂ ಪೊಳೆನ ಮಿಂಚಿನಂತೆ ನೋಸಷೋಷೆಯದಿಂ ಕಕ್ತಲಿಸುವಂತರಂಗದಾರ್ತರೌಪ್ರಸರಿಣಾನುಮಾಳಾಸಹ 
ಸ್ರಜಿಷಿ ಎಡೆಯೋಳೇನಾನುಂ ಕಾರಣನಿಸೊಗೆವ ಕೆಲಕೆಲವು ಶುಭಸರಿಣಾನುಂಗಳುಂ, ತೀರ್ವಕರೆಪ್ಪಬ್ಯನಾಮಾನ 
ಧಿಯಪ್ಸನಾಗತಜನ್ಮಸರ್ಯಾಯಂಗಳುಂ, ಲಬ್ಬಿವಕವಿನುಷೆಯಿಸುನ ಜಿನಭಕ್ತಿಷಯಾರನುಣಿಯೇಲುಂಜವ್ವನೆವೆ 
ಚಿಬ್ಬುಗಳೆನಿಸುವುತ್ತರೋತ್ತರೆ ಪ್ರಶಸ್ತ್ರನರಿಣಾನುಂಗಳುಂ. ಫಾತಿಕ್ಷೆಯನಿನನ್ನ ಸರಮಾಹೇಂತ್ಯ ಲಕ್ಷ್ಮಿಯುಂ, ನಿಜಾ 
ನಧಿಜೋಥನುಣಿವರ್ನಣನೊಳೊರ್ಮೊದರೆ ಪೊಳೆಯೆ ಪೆರಿಭಾನಿಸಿ-- 


ಆವಾನ ನೀಚಯೋನಿಯೆ | ನಾನಾನ ದುರೆಂತ ಮಃಖನುಂ ಮಿಫ್ಯಾತ್ವಂ 
ಜೀನಕ್ಳೆ ಮಾಡದಿರ್ವಪು | ಣಾನಾನೊಳ್ಳುಗಳನಾಗಿಸದು ಸನ್ಯುಕ್ಷ್ವಂ ॥ ೬0 


ಎಂಡು ಬಗೆಯುತ್ತುಮವರಿಂ | ಕೆಂಪ್‌ ಭುನನೈಕವಾವನಂ ಭನೈಜನಾ 
ನಂಪಕಕನೆನಿಪ ಸಮ್ಯ | है, (० ಹೊಕಿಕೊಂಡನರೆ ಧನ್ಯರಲ್ತೆ ನೃುಗೇಂದ್ರಾ ॥ ೬೧ 


ಆ ಸಮ್ಯಕ್ಷನುಂ ಸಪ್ರಪ್ರಕೃತಿಗಳಾಗಲೀಯನನಜಸೊಳ್‌ ಮಿಧ್ಯಾತ್ವ ಸಮ್ಯನ್ಮಿಧ್ಯಾಶ್ವ ಸಮ್ಯಕ್ಷ್ಯವ್ರಕೃತಿಗ 
ಳೆಂಬ ಪರ್ಕನನೋಹನೀಯತ್ರಯನ ನೊನಲ ನಿತ್ಯಾತ್ವಕರ್ನುಕಕ್ತಿಯಂ ನೇಲಸ್ವೊೆ ನಂಡೇಂದ್ರಿಯನಿಸಯ 


ಹಾಗೆ ನೋಡಲಾಗಿಕಗೆ ಸಿಂಹಜನ್ಮೆ ನಿಶೇಷವೂ, ಪುಶೂಕನ ಜನ್ಮದ ತನಕ ಆವ ಕಳೆದೆ ಜಕ್ಕೆಗಳೆ ಸರ್ಯಾಯೆ 
ಕೋಟಗಳೂ, ಮಿಧ್ಯಾತ್ವನೆಂಬ ವಿಷಸಮುವ್ರದ ಕೆಕೆಗಳ ಸಮೂಹನೆನಿಸಿ ಹೊರ ಹೊನ್ಮಿವೆ ಅಸಂಖ್ಯಾತ ರೊ 
ಸೆಹೆಜನಾದ ಮಷ್ಟ ಸರಿಣಾನುಗಳ್ಳೂ ಮಳೆಗಾಲದ ಮೋಡಗಳ ಸಮೂಹದಿಂದ ಕವ್ಪಾಗಿರುನ ಮಳೆಗಾಲವರಾತ್ರಿಯೆ 
ಘೋರಾಂಧಕಾರವಲ್ಲಿ ಒನ್ಮೊಮ್ಮೆ ನಸ್ತು ವಿಚಿಕ್ರವಿಂಡ ಹೊಳೆಯುವ ಮಿಂಟಿನಂತೆ ಮೋಹೆ ಮೂಡಿ ಕತ್ತಲನ್ನು 
ಉಂಟುನಾಡುನ ಮುನಸ್ಸಿಗೆ ಆರ್ತ ರಾತ್ರ ಇತ್ಯಾವಿ ಸಹಸ್ರಾರು ಸರಿಣಾನುಸನೂಹಗಳ ನುಫ್ಯೆ ನುಸ್ಯೆ 
ಯಾನುಜೋ ಕಾರಣದಿಂದ ಹುಟ್ಟಿದ ಕೆಲಕೆಲವು ಮುಂಗಳ ನರಿಣಾಮಗಳೂ, ತೀವ್ಣಕರೆನೆಂಬ ಪುಣ್ಛಿನಾನುವು 
ಕೊನೆಯಾಗುಳ್ಳ ಮುಂಜಿ ಬರೆಲಿರುನ ಜನ್ಮ ಸಫರ್ಯಾಯೆಗಳೂ. ಲಬ್ಬಿನಶದಿಂಪ ಹುಟ್ಟುವ ಜಿನಭಕ್ತಿಯೆಂಬ 
ದೆಯಾಕನುಣಿಯ ವಿಸತ್ತಿರಿನ ಯೌವನದ ಚಿಲುವುಗಳಿವು ಎನ್ನಿಸುವಂತಹ ಮುಂಜಿ ಮುಂಸೆ ಶ್ರೇಯಸ್ಸನ್ನು 
ಮಾಡುನ ಸರಿಣಾನುಗಳೂ. ಫೌಕಿಕರ್ಮಗಳೆ ನಾಶದಿಂದ ಆಗುವ ಶ್ರೇಷ್ಠ ಅರ್ಹೊತತವನಿಯೆಂಬ ಲಕ್ಷ್ಮಿಯೂ. 
ತಮ್ಮ ಅವಧಿಜ್ಞಾನವ ಕನ್ನಗನ್ನೆಡಿಯಲ್ಲಿ ಒಮ್ಮೆಯೇ ಹೊಳೆಯಲಾಗಿ ಆಳವಾಗಿ ಆರೋಟಿಸಿ- ನಿಧ್ಯಾತ್ವವು 
ಜೀನಕ್ಕೆ ಯಾನ ಯಾನ ನೀಚ ಜನ್ಮನನ್ನೂ : ಯಾನ ಯಾನ ಭಯಂಕರ ಮಃಖಗಳನ್ನೂ ತಾನೇ ಮಾಡುವು 
ದಿಲ್ಲ? ಸನ್ಯುಕ್ಟೃವ್ಣ ಯಾನ ಯಾವ ಶ್ರೀಯಸ್ಸುಗಳುಂಟಾಗುನಂತೆ ಮಾಡುವುದಿಲ್ಲ? [ಮುಧ್ಯಾತ್ವವು ನೀಜ 
ಜನ್ಕಗಳನ್ನೂ ಭಯಂಕರ ದುಃಖಗಳನ್ನೂ, ಸಮ್ಯಕ್ಷವು ಎಲ್ಲ ಬಗೆಯೆ ಕ್ರಿಯಸ್ಸುಗಳನ್ನೂ ಉಂಟುಮಾಡು 
ಕ್ರೈನೆ ನಿಂಶು ಭಾನನ್ಪ] ೬೦ ಹೀಗೆ ಯೋಚಿಸುತ್ತಾ ಅಮು "ಎಲ್ಳೆ ಮೃಗರಾಜನೇ, ರೋಕಫ್ಸಿಲ್ಲಾ 
ಅತ್ಯಂತ ನವಿತ್ರವಾಡುದೂ ಭಕ್ತ ಜನರಿಗೆ ಆನಂಡಕಕನಾನುಷೂ ಎನ್ನಿಸುನ ಸನ್ಯುಕ್ತೃವು ಸಿದ್ಧಿಯಾನನಕೇ ನನ್ಯ 
ಕಲ್ಪನೆ?” ಎಂದು ಹೇಳಿಷರು. ॥೬೧॥ ಮನುಷ್ಯನ ಸಪ್ತ ಪ್ರಕೃತಿಗಳು ೮ ಸಮ್ಯಕ್ತ್ಯನನ್ನು ನಜೆಯಸಂತೆ 
ಮಾಡುತ್ತನೆ, ಆ ಸಪ್ತ ಪ್ರಕೃತಿಗಳಲ್ಲಿ ನಿಧ್ಯಾತ್ವ, ಸನ್ಕುಕ್‌ಮಿಫ್ಯಾತ್ವ. ಸಮ್ಯಕ್ತೃತ್ರಕೃತಿ ನಂಬ ಮೂರ. 


ಪಿಳಿ ವರ್ಧಮಾನ ಪುರಾಣಂ 


ಸೇನಾಚತುರನನ್ವ ನಿಶಿತಮತಿಗಂ ನುರಿಚಮಂ ಮಧುರೆನೆ೨ಬ ಕಳೆನುತಂಡುಳನುಂ ಸೈಪೆಯೆಂಬ ಮೆಃಖಪ್ರತಿಃಕಿಯೆಂ 
ಕಸೆನೇಂದ್ರಿಯೆಡೊಳ್‌ ವುಟ್ಟಿಸುನ ವಿಷಮನಿವನಧಸನಿಸದಂತೆ ಸಕಳಕಳಾವ್ರನೀಣರಪ್ಪ ನಟುನುತಿಗಳುನ್ಯಾರ್ಗಮ 
ನುನಾಜೇಯನೆಂಬ ಸನ್ಮಾರ್ಗಮುಂ ಹೇಯನೆಂಬ ನಿಪರೀಶಪ್ರಕೀತಿಯಂ ತತ್ವವಿಜಾರದೊಳ್‌ ಪುಟ್ಟಿಸುವುಡು. 
ನುತ್ತಮನಳೆಜ್ವಾಳೆಯುನುಂ ಜಳಪ್ರನಾಹನುನುಂ ಕಂಡಂಜಿ ಕೆಳರ್ವಪಸ್ಮಾಕಡುತೆ ನುಹಾತಫೋಥನರೆ ತನಸ್ಸ 
ಮೃದ್ಧಿಯುಮಂ, ನಿರ್ನಳಧರ್ನುಕೀರ್ಧಪ್ರನರ್ತನಮುಮಂ ಕಂಡೊಡುಪ್ರೀಕಿಸುವುದಂತುನುಲ್ಲನೆಯೆಂ- 


ಸಾರತರ ನೋಕ್ತಮಾರ್ಗ ನಿ | ಚಾರಮನಣಮಾಗಲೀಯೆದತಿಕ್ಟತರಂ 
ದಾರುಣ ಡೋಸನಿಸಾನನಿ | ಜಾರಾನು ಕ್ಷೇತ್ರಸನ್ನಿಭಂ ನಿಫ್ಯಾತ್ವಂ ॥ ೬೨ 


ಅಂತನಂತಸಂಸಾರೆ ದುಃಖನೂಳಮುಂ ಮೋಕ್ಷಮಾರ್ಗದಿಂ ಪ್ರಕಿಕೊಲಮುಂ ಎನಿಸಿ ಭನಭನಡೊಳ್‌ 
ಹಿಕಾಹಿಕನಿನೇಕನುನಾಗಲೀಯೆಡ ಮಿಧ್ಯಾತ್ಸನುಹಾನುದಿರಾನುದನುಂ ನೆರಂಬಜಿದು. 


ಆನರಣದೆ ಕೀವ್ರೋಡಯ | ಮಾನಗನಾನರಸೆ ನಿಪ್ರಿಕಿಳಿಯದೆ ಮರುಳೆಂ 
ತಾವುದುನುನಜ್‌ಯನಿರ್ಕುಂ | ಸ್ಥಾವರಯೋನಿಯೊಳನಂತ ಜೀನನಿಕಾಯೆಂ ॥ ६१, 


ನುಜಕಿದೊಟಗಿದ ನುರುಳಿನಿಸೆ | ಟ್ವಉುನಂತೇನಾನುನೊಂದು ಫೆನದಿಂದಲ್ಲಿಂ 
ಪೊಳನುಟ್ಟು ಜೀನನುಂ ಸಲ | ಕೆಅದಿಂ ಶ್ರಸಮಾಗಿ ಪುಟ್ಟಿ ನಮೆಯುತ್ತಿರ್ಕುಂ || ೬೪ 





ದರ್ಕನನೋಹೆನೀಯಗಳಲ್ಲಿ ಮೊದಲನೆಯನಾದ ಮಿಥಧ್ಯಾತ್ವಕರ್ಮದ ಶಕ್ತಿಯನ್ನು ಹೇಳುವುದಾಡಕಿ. 
ಪೆಂಜೇಂದ್ರಿಯಗಳೆ ನಿಷಯಸುಖಭೋಗದಲ್ಲಿ ಅತ್ಯಂತ ಚಕುರನಾಗಿರುನ ಸೂಕ್ಷ್ಮ ಬುದ್ಧಿಯನನಿಗೂ 
ಮೆಣಸನ್ನು ಸಿಹಿಯೆಂಬ, ಅಕ್ಕಿಯ ಕಾಳನ್ನು ನಿಷನೆಂಬ, ದೂಖ ಬುದ್ಧಿಯನ್ನು ನಾಲಿಗೆ ಎಂಬ ಇಂದ್ರಿಯದಲ್ಲಿ 
ಹುಟ್ಟಿಸುವಂತಹ ಭಯಂಕರ ಸರ್ನಡ ನಿಸವಂತೆ, ಸಕಲ ಕಲೆಗಳಲ್ಲಿಯೂ ಕುಶಲರಾಗಿರುನ ಬುದ್ಧಿನಂತರು ಕೂಡ 
ತಪ್ಪುಮಾರ್ಗವನ್ನು ಅನುಸರಣಯೋಗ್ಯನೆಂಬ, ಸರಿಯಾದ ಮಾರ್ಗವನ್ನು ತ್ಯಾಜ್ಯನೆಂಬ ವಿನರೀತ ಬುದ್ಧಿಯನ್ನು 
ತತ್ವ ನಿಚಾರದಲ್ಲಿ ಹುಟ್ಟಿಸುವುಮೂ ಮತ್ತು ಬೇಕಿಯ ಉರಿಯನ್ನೂ ನೀರಿನ ಪ್ರವಾಹನನ್ನೂ ಕಂಜೊಡನೆಯೆೇ 
ಉದ್ರೀಕಗೊಳ್ಳುವ ಅನಸ್ಕಾರ ಕೋಗಡ ಹಾಗೆ ನುಹಾ ತನಸ್ವಿಗಳ ದೊಡ್ಡ ತನಸ್ಸನ್ನ್ಯೂ ಶುದ್ಯವಾದ ಧರ್ನು 
ತೀರ್ಥಯಾತ್ರೆಯನ್ನೂ ಕಂಡೊಡನೆಯೇ ಉಪ್ರೀಕಗೊಳ್ಳುತ್ತದೆ. ಅದೂ ಅಲ್ಲಜಿ-. ಮಿಧ್ಯಾತ್ವ ಎನ್ನುವುಮ 
ಸಾರವತ್ತಾದ ಮೋಕ್ತಮಾರ್ಗನನ್ನು ಕುರಿತು ವಿಚಾರ ವಿಮರ್ಶೆ ಮಾಡಲು ಸ್ವಲ್ಪವೂ ಅನಕಾಶನನ್ನು ನೊಡುನು 
ದಿಲ್ಲ; [ಅದು] ಅತ್ಯಂತ ಕನ್ಫಕರನಾಡ ಭಯಂಕರಜೋಸನೆಂಬ ನಿಸನೃಕ್ಷಗಳ ಉದ್ಯಾನಭೂಮಿಗೆ ಸಮಾನ 
ನಾಮನು. ॥೬೨॥ ಹಾಗೆ ಕೊನೆಯಿಲ್ಲದ ಸಂಸಾರದುಃಖಕ್ಳೆ ಮೂಲನಾದುದ್ಧೂ ಮೋಕ್ಷಮಾರ್ಗಕ್ಕೆ 
ಅಡ್ಡಿಯಾದುದೂ ಎನ್ನಿಸಿಕೊಂಡು, ಜನ್ಮ ಜನ್ಮಡಲ್ಲಿಯೂ : ಇದು ಅಹಿತ ಎಂಬ ಜ್ಞಾ 2, 6 ಅವಕಾಶಕೊಡದಿರುನ 
ಮಿಧ್ಯಾತ್ವನೆಂಬ ಜೊಡ್ಡ ಹೆಂಡದ ಮುತ್ತನ್ನು ತನ್ನ ಸಹಾಯಕ್ಕೆ ಸಡೆದು ಆಜ್ಞಾನದ ಮುಸುಕು ತೀವ್ರವಾಗಿ. 
ಹುಟ್ಟಿ ಹರಡಿಕೊಳ್ಳಲಾಗಿ, ನಿಶ್ರಿಯಿಂಡ ಎಚ್ಚರಗೊಳ್ಳನ ಹುಚ್ಚನಂತೆ ಸ್ಥಾವರ ಯೋನಿಗಳಲ್ಲಿರುನ (ಮುರ, ಕಲ್ಲುಗಳ 
ಹುಟ್ಟಿನಲ್ಲಿರುವ) ಅನೇಕ ಜೀವಿಗಳ ಸಮೂಹವು ಯಾವುದೊಂದೂ ತಿಳಿಯದೆ ಬಿದ್ದಿರುತ್ತನೆ. ॥೬ಓ.॥ ಮೈ 
ನುಕಿಶು ಮುಲಗಿರುನ ಹುಚ್ಚನು ಸ್ವಲ್ಪ ಎಚ್ಚರುವಂತೆ ಯಾನುಜೋ ಒಂಡು ನೆನದಿಂದ ಸ್ಥಾವಕೆಯೋನಿಯಿಂದ 
ಹೊರಹೊರಟ ಜೀನನು ಅನೇಕ ಬಗೆಯಾದ ತಿರ್ಯಕ್‌ಜಂತುನಾಗಿ ಹುಟ್ಟಿ ಸಂಕಟಿಪಡುತ್ತಿರಿತ್ತಾನೆ. ॥ ೬೪ ॥ 


೧೧ ಸಿಂಹಸನ್ಯುಕ್ತ ;४्ए३७०४ ० ೨೪೯ 


ಮತ್ತಂ ಬಹಿರೆಂತರೆಂಗನಿಮಿತ್ತಾಂತಕದಿನೊರ್ಮೊರ್ನೆ ಮನುಸ್ಯಗಕಿವಔೆನೊಡ, ಮೂಕಾಂಥಬಧಿರೆ 
ಪಿಶಾಚಚೇಸೈೆಗಳೊಂದಾದತೆ 


ಬೆನಗೊಳಲಟ್‌ಯವು ಸುಪಥದ | ಜಿಸೆಗಾಣವು ಪೇಟ್‌ ಕೇಳಲಟಿಯವು ತಮ್ಮು 
ಜ್ಲಸಕೆ ನಿನರೀತಮಂ ಚ | ರ್ಜಿಸುವುವು ಮಿಧ್ಯಾತ್ವಷುೆಯೆದಿಂ ಜೀನಂಗಳ್‌ || ೬ 


ಅನೆಲ್ಲಡೆಯುಮಾಮಳಕರೆಸದಿಂ ಕಷಾಯಿತಾಸ್ಯನಾಪಂಗೆ ನೀರೆಂ ಕ್ಷೀಕೆರಿಚಿಯಾಗಿ ತೋರ್ನಂತೆ ಸಮ್ಯಗ್ಮಿ, 
ಫ್ಯಾತ್ವಾಧೀನಮಾನಸಂಗೆ ಯುಕ್ತಿಯಲ್ಲದುದುಂ ಯುಕ್ತಿಯಾಗಿ ಕೋರ್ವುದಡು ಕಾರಣದಿಂ-- 


ಭ್ರನೆಗೊಂಡು ಸಲಬರೆಂ ಮೋ | ಕ್ಷಮುನೆಯ್ದಿನ ಸರಮತತ್ವನುಂ ತತ್ವಾಭಾ 
ಸೆಮುಮಂ ಸಮುಕೆನುತಿರ್ನರ್‌ | ಸಮಾನನೆಂಬಂಕೆ ರತ್ನಮಂ ಕಾಚಮುಮಂ || ೬ 


ತೆಕಿನುಸಗಿ ಕದಡುಗುಂ ३ | ಸ್ವಕೆಗೆ ನಿರ್ನ್ಮಳ ತಡಾಗಮನಿಲನಿನೆಂತಂ 
36 ಸಮ್ಯಕ್ಷ್ಯಪ್ರಕೃತಿ | ಸ್ಫುರಿತನೆ ಚಳಮನನೆನಿಸುಗುಂ ಸವ್ಯಕ್ಷೃಂ.॥ ೬೭ 


ಮುತ್ತನುತಿದಾರುಣಂಗಳೆಪ್ಪುನಂಶಾನುಬಂಧಿಕ್ರೋಢಮಾನಮಾಯಾಲೋಭಂಗಳ್‌ ಸಮ್ಯಗ್ಬರ್ಶನ ನಿರೋಧಿ 
ಗಳಪ್ಭವಡೆಂಕೆನೆ 


ಮುಸಿಡೊಡೆ ಕೊಂಡುಂ ತಜಿಯನೆ | ಕನಲ್ವ ಭನಬ್ಕ ನೈಕಮಂ ತಾಳ್ಲಿಡವರ್‌ 
ಜಿನಮತಮುಂ ಕ್ಷನಿಯ ತನ | ರ್ಮನೆಯಂ ಕಾರುಣ್ಯಜಲಧಿಯೆಂ ನೆಚ್ಚುವಕೀ ॥ ೬೫ 


ಇದೂ ಅಲ್ಲಕ್ಕೆ ಬಹಿರಂಗವಾಡ ಯಾವುಡೋ ಒಂಡು ಕಾರಣದಿಂದ ಒನ್ಮೊನ್ಮೆ ಮನುನ್ಯಜನ್ಮವನ್ನು ನಡೆದರೂ 
ಮೂಕ್ಕ ಕುರುಡ, ಕಿವುಡ ಪಿಶಾಚಿಗಳ ಜೇಸ್ಟೈಗಳೆಲ್ಲವೂ ಒಟ್ಟುಗೂಡಿದೆ ಹಾಗೆ- ಮಿಥ್ಯಾತ್ವ ಉಡೆಯಿಸಿರುನ ಜೀನಿ 
ಗಳಿಗೆ ಏನನ್ನೂ ಕೇಳುವುದಕ್ಕೆ ಕಿಳಿಯದ್ದ, ಸನ್ಮಾರ್ಗದ ದಿಕ್ಕು ಗೊತ್ತಾಗದು ಕಿಳಿಯಹೇಳಿದರೆ 
ಕೇಳುವುದಕ್ಕೂ ಗೊತ್ತಿಲ್ಲ ತಮ್ಮ ಉದ್ದೀಶಕ್ಕೆ ನಿಕೋಧನಾಡುನನ್ನು ಚರ್ಟಿಸುತ್ತನೆ. ॥೬ಃ॥ ಅಡೂ 
ಅಲ್ಲಜಿ, ನೆಲ್ಲಿಯಕಾಯಿ ಕೆಸದಿಂದ ಕೊಯ್ದ ಬಾಯಿಯವನಿಗೆ ನೀರು ಕೂಡ ಹಾಲಿನ ರುಚಿಯಾಗಿ ಕಾಣುವಂತೆ, 
ಸಮ್ಯಕ್‌ ಮಿಢ್ಯಾತ್ವಕ್ಳೆ ಒಳಗಾದ ಮನುಷ್ಯನಿಗೆ ಯುಕ್ತಿಯಲ್ಲದ್ದೂ ಕೂಡ ಯುಕ್ತಿಯಾಗಿಯೇ ತೋರುತ್ತದೆ. 
ಆ ಕಾರೆಣದಿಂಡ ಕೆಲನರು ಭ್ರಾಂತಿಯಿಂದ ರತ್ನನನ್ನೂ ಗಾಜನ್ನೂ ಸಮಾನನೆನ್ನುವಂತೆ, ಕೆಲವರು ಭ್ರಾಂತಿ 
ಗೊಂಡು ಮೋಕ್ತಕ್ಳಿ ಕರೆದೊಯ್ಯುವ ಕ್ರೀಸ್ಕತತ್ವನನ್ನೂ ಆ ತತ್ವದ ಆಭಾಸನನ್ನೂ ಸಮಾನನೆನ್ನುತ್ತಾರೆ. 
೬೬ || ತಸಂಗತಿಹಿತವಾದ-ಅರೆಗಳಿಲ್ಲದೆ-ನಿರ್ಮುಲ ತಟಾಕವು ಗಾಳಿಯಿಂದ ಹೇಗೆ ಅರೆಯೆದ್ದು ಕದಡಿ 
ಹೋಗುತ್ತಡಿಯೋ, ಅದರಂತೆಯೇ ಸವ್ಯಕ್ಷ ಪ್ರಕೃತಿಯು ಕಾಣಿಸಿಕೊಳ್ಳುವುದರಿಂದೆ ಸಮ್ಯಕ್ಷವು ಚಂಚಲವಾಗಿ 
ಡೋಷಯುಕ್ತನೆನಿಸುತ್ತದೆ, || ४०. || ಮತ್ತು ಅತ್ಯಂತ ಭಯಂಕರಗಳಾಗಿ ७३०४ ಅನುಬಂಧಿಗಳಾದೆ ಕ್ರೋಧಿ, 
ಮಾನ, ಮಾಯಾ, ಲೋಭಗಳೂ ಸನ್ಯುಕ್‌ ದರ್ಶನಕ್ಕೆ ಶತ್ರುಗಳಾಗುತ್ತನೆ. ಅದು ಹೇಗೆಂದರೆ. ಕೋನ 
ಬಂಡಾಗ ಕೊಂದರೂ ತೃಪ್ತರಾಗಜಿ ಕೇಗುನಂತಹೆ ಜನ್ಮಾಂತರದಿಂದೆ ಗಂಟುಬಿದ್ದ ಜ್ವೀಷನನ್ನು ತಾಳಿರುನವಹಿ 
ಕ್ಷಮೆಯ ತವರು ಮನೆಯಾಗಿದ್ದು ಕರುಣೆಯ ಸಮುದ್ರಡಂತಿರುವ ಜೈನ ಮತನನ್ನು ಮೆಚ್ಚುತ್ತಾರೆಯೆ? ॥೬೮॥ 


32 


ಪಿಳಂ ವರ್ಧನಾನ ಪ್ರರಾಜಂ 


ಆನಿನೆಯದ ಮನೊತ್ತಮೊದರೆನಿ | ಸುವ ಮಿಫ್ಯಾಜ್ಞಾನೆ ಗರ್ನದಿಂ ಕರ್ಕಶರೆ 
ಫ್ರವರ್ಗೆಂತುಮಸೆಹ್ಯಂ ಮಾ | ರ್ಹನಬೀಜಂ ನಿಫಯಮೂಲಮರ್ಹೆನ್ಕಾರ್ಗಂ ॥ ರ್‌ 


ಅದೆಲ್ಲದೆಯುಂ ನೀಂ ಮರೀಚಿಯಾದಂದು. 


ನಿನಗೆಸೆನ ಕುಮತಿ ಕುಶ್ರುತ | ಜನಿತ ಮುದಂ ಮರುಳಕೆಯ್ಯ ಮಸೆಡಲಗಿನನೋಲ್‌ 
ಫಿನಗಂ ನೆಳರ್ಗಂ ಬಾಧೆಯ | ನನೇಕವಿಧದಿಂಡನೂಯೆ ನಮೆಯುತ್ತಿರ್ಸೈ ॥ ೬೦ 


ಮೃದುಶರನಚನದ ಬಕವೇ | ಷಡ ನುಟ್‌ಯೊಳ್‌ ಸವಿಯ ಮಲಯ ನಿಷದುಗ್ರಕೆಯೆಂ 
ದೆದಿನಿರ್ನನಗುಣದನರ್ಗಾ | ಗದೆ ಸತ್ಯಾಧಿಸ್ಠಿತಂ ಜಿನೇಶ್ವರಮಾರ್ಗಂ ॥ ೩೧ 


ಇದು ಯೋಗ್ಯನುಯೋಗ್ಯಮಿನೆ | ढूंढे 9800980०४ 8900 ಗತಿಹಾನಿಗಮ 
ಟ್ಕಡಿ ನಡೆವ ಕಾತರೆಂಗಾ | ಗದು ಸಕಳ ತ್ಯಾಗಸಾಢಕಂ ಜೈನನುತಂ ॥ ೭9 


ಇಂತು ಮೋಕ್ಷಮಾರ್ಗಪ್ರತಿಕೂಲಂಗಳಪ್ಪ ... 


ಇನು ಸಪ್ತನ್ರಕೃತಿಗಳಿಂ | ತಿನಟುಪಶಮದಿಂ ಕ್ಷೋಪಶನುದಿಂ ಕ್ಷಯದಿಂ 
ನನಣಿಲ್ಲದ ಭವಸಮಿತಿಗೆ | ಸನಣಂ ಮಾಡುತ್ತುಮುಣಯಿಪುದು ಸನ್ಯಕ್ಷಂ ॥ ೭೩ 


ಎಂದು ಬೆಸೆಸುವುದುನುತ್ಯಾ | ನೆಂದದಿನಾಲಿಸಿ ನಿಜಾರಿಸುತ್ತಿಕೆಯಿರೆ ಮು 
ಸ್ನೆಂಡುಂ ಭವಭವದೊಳ್‌ ಬಟಃ | ಸಂಡೆ ಕುಮಾರ್ಗಾನುಬಂಥನುಂ ತೊಟ್‌ಯುತ್ತುಂ॥ ೭೪ 


ಕ್ರೌರ್ಯಕ್ಳೆ ಮೂಲಕಾರಣನೆನಿಸುವ ಮಿಫ್ಯಾಜ್ಞಾನದೆ ಗರ್ನದಿಂದೆ ಕರಿಣಾತ್ಮರಾಗಿರುವವರಿಗೆ ನುಡುತನಷ 
ಬೀಜವೂ ನಿನಯೆಕ್ಳೆ ಮೂಲವೂ ಆದ ಜೈನ ಧರ್ಮವು ಹೇಗೆ ನೋಡಿದರೂ ಅಸೆಹೆನೀಯೆನಾದುಜೀ (೬೯ | 
ಅದೂ ಅಲ್ಲಿ ನೀನು ಮರೀಚಿಯಾಗಿದ್ದ ಕಾಲದಲ್ಲಿ... ನಿನಗೆ ಕೆಟ್ಟಿಬುದ್ಧಿಯಿಂಡಲೂ ಕೆಟ್ಟಿ ಶಾಸ್ತ್ರದಿಂಡಲೂ 
ಹೆಟಿದಂತಹೆ ಅಹೆಂಕಾಕೆನು ಹುಚ್ನಕೆ ಕೈಯಲ್ಲಿರುವ ಚೂಪಾದ ಕತಿಯೆಂಕೆ, ನಿನಗೂ ಇತರರಿಗೂ ಅನೇಕ ಬಗೆ 
ಯಾಗಿ ಸಂಕಟವನ್ನು ಕೊಡಲು ನೀನು ಹಾಳಾಗುತ್ತಿದ್ದೆ. ॥೭೦॥ ಹೊರಗಿ ಕುಚಿಯೆ ४००४ ಭೆಯೆಂಕರವಾಡೆ 
ನಿಷನಿರುವಂತೆ, ನೃುದುನಾದೆ ಮಾತುಗಳ ७०४ ಕ್ರೂರ ವಾಕ್ಯಗಳ ಬಕವೇಷನನ್ನು ಥರಿಸಿರುನ ಕೆಟ್ನ ಗುಣದನರಿಗೆ 
ಸತ್ಯವನ್ನು ಆಶ್ರಯಿಸಿರುವ ಜೈನ ಧರ್ಮ ಮಾರ್ಗವು ಸರಿಹೋಗುವುದಿಲ್ಲ, ॥೭೧॥ ಇದು ಯೋಗ್ಯ ಇದು ಅಯೋಗ್ಯ 
ಎಂಬುದನ್ನು ನೋಡದೆ ವಿಷಯ ಸುಖದ ಗೀಳು ಹೆಚ್ಚುತ್ತ ಲೆ ಮುಂದಿನ ದುರ್ಗತಿಗೆ ಕೂಡ ಹೆದರಿ ನಡೆಡುಕೊಳ್ಳು 
ನಂತಹೆ ಲೋಭಿಗೆ ಸಕಲ ತ್ಯಾಗಗಳಿಂಡ ಸಾಧಿಸಬೇಕಾದ ಜೈನಮತವು ಹೊಂದಿಕೆಯಾಗುವುದಿಲ್ಲ. ॥೭೨ ॥ ಹೀಗೆ 
ನೋಕ್ಷಮಾರ್ಗಕ್ಕೆ ಅಡ್ಡಿಯಾಗಿರುನ_.. ಸಪ್ತ ಪ್ರಕೃತಿಗಳು ಇವುಗಳೇ, ಇವುಗಳನ್ನು ಶಾಂತಿಯಿಂದ, ಸಂವೊರ್ಣ ಅನು 
999 ಸನೆಸುವುನರಿಂದ, [ಹಾಗೆ ಮಾಡಿ] ಅವುಗಳ ನಾಶದಿಂದ ಕೊನೆಯಿಲ್ಲದ ಜನ್ಮೆನಮೂಹಕ್ಕೆ [ಬಂದು] ಪ್ರಮಾಣ 
ನನ್ನು ನಿರ್ಧರಿಸುತ್ತಾ [ಹೋದರೆ] ಸಮ್ಯಕ್ಷವು ಹುಟ್ಟುತ್ತದೆ. ॥ ೩೩ ॥ ಎಂದು ಹೇಳಲಾಗಿ [ಸಿಂಹನ್ನ] ಅತ್ಯಂತ 
ಸಂತೋಷದಿಂದ [ಅದನ್ನು] ಕೇಳಿ ನಿಚಾರೆ-ನಿಮರ್ಕಿಮಾಡುತ್ತಾ ಪೂರ್ನದಲ್ಲಿ ಜನ್ಮ ಜನ್ಮಗಳಲ್ಲಿಲ್ಲಾ ತನ್ನ 

3000 ಬಂದೆ ನಾನಕರ್ಮದೆ ಸಂಬಂಧವನ್ನು ಬಿಟ್ಟು ಬಿಡುತ್ತಾ Nas ಅರ್ಹೇಕನೆಂಬ ಕಲ್ಪವೃಕ್ಷನನು 


೧೧ ಸಿಂಹಸಮ್ಯಕ್ತ (85८०3 ३० ತಿಳಣ 


ಇರೆದೆಡರುತ್ತುಮಾರ್ಹೆಕಸುಕೆದ್ರುನುನುಂ ಖಳನೋಹವನಾಯುನಿಂ 
ಮುರಿನ ನುರಳ್ವ ಜೋಲ್ವಿಟ್‌ನ ಸಿಂಹೆ ಮನೋಲತಿಕಾಗ್ರಮಂ ನಿರಂ 
ತರ ಶುಭಧಾನುನುನ್ಸನಧಿರೋಚನದಿಂ ನಡೆನೋಡಿ ತನ್ಮುನೀ 
೬ ಶ್ವರರೆನುಕಂನೆಯಿಂ ನೆಗಓಿ ತಮ್ಮ ನಚಸ್ಸುಕುಮಾರಹೆಸ್ತ್ರದಿಂ ॥ wy 


ಫೆಯಸೊತ್ರದಿನಲ್ಲ್ಲಿಗೆ | ನಿಯನಿಸುತುಂ ನನನೆದಾರ್ಧಿಕೋಮಳಕಾಖಾ 
ಚಯಜೊಳ್‌ ಸರ್ನಿಸುತುಂ ಮು | ಕ್ರಿಯೆ ನಧಮರಿದಾರ್ಗನುಜ್‌ಯರೆಂದಿಂಕೆಂದರ್‌ || pS 


ಬಯಸಿ ನಿಧಾನಮಂ ಸುಕೃತಮಿಲ್ಲದವರ್‌ ಭವದಿಂ ತದಗ್ರಭೂ 

ಮಿಯೆನಗುಟುತ್ತುಮಿರ್ದೆ ನಿಧಿಗಾಣ್ಛೆಡೆಯೊಳ್‌ ಮರುಳಾಗಿ ನೋನ ಮಾ 
ಆಸ್ತಿಯಿನನವರ್ಗಮಾರ್ಗಡೊಲನಿಂ ಸಲರುಂ ಪಿರಿಡೋದಿ ತತ್ವನಿ 

ರ್ಣಯಜನಕೋಕ್ಷಿಯಲ್ಲಿ ಜಡರವ್ಪರಡೇನಘಶಕ್ತಿ ಚಿತ್ರಮೋ | ೭೭ 


ಆದಲ್ಲಡೆಯುಂ- 


ಜಿನದೀಕ್ಷೆಗೊಳ್ಳುಮಹಮಿಂ | ದ್ರನಾಗಿ ಪುಟ್ಟುಗುನುನಂತಭನಜೊಳ್‌ ಜೀನಂ 
” ಮನಜೊಳ್‌ ಸಮ್ಯಗ್ಸರ್ಶನ | ನುನೊರ್ಮೆಯುಂ ಪೊರ್ಡದಿಕ್ನವಘೆಟಕನೊಳನೇ ॥ ೭ 


ಅಡು ದೊರೆಭನ್ಯನೊಳ್‌ ಕೂ | ಡದಣೆಂತುಮುಭವನ್ಯ ಜೀನನೊಳ್‌ ಫಟಿಯಿಸದಂ 
ತಡು ಡುರ್ಲಭನುಡು ಭನಭಯ | ಭಿದುರೆನುದಾಸನ್ನ ಭೆವ್ಯಕೊಳ್‌ ಸಮನಿಸುಗುಂ || ೩೯ 


ಹೆಶ್ತುತ್ತಾ ನೀಚನಾಡ ನೋಹನೆಂಬ ಗಾಳಿಯಿಂದ ಬಾಗುವ, ಹಿಂಡಕ್ಳಿ ಹೋಗುವ, ಜೋಲು ಬೀಳುವ, ಸಿಂಹೆಡ 
ಮನಸ್ಸೆಂಬ ಬಳ್ಳಿಯ ಕೊನೆಯನ್ನು ಸದಾ ಮಂಗಳಕ್ಕೆ ವಾಸಸ್ಥಾನವಾದ ಅವಧಿಜ್ಞಾನದಿಂದ ದೀರ್ಫನಾಗಿ 
ನೋಡಿ ಆ ಸುನೀಶ್ವರನು ತನ್ನ ಮಾತೆಂಬ ಕೋನುಲ ಹಸ್ತದಿಂದ [ಅದನ್ನು] ಕರೆಣೆಯಿಂದ ಮೇಲಕ್ಕೆ ಹಡಿ 
ಜಿತ್ತಿ... ॥೫॥ ನಿಯಮ ಸೂತ್ರಗಳಿಂದೆ ಅಲ್ಲಲ್ಲಿಗೇ ನಿಲ್ಲುನಂತೆ ಮಾಡುತ್ತಾ, ಹೊಸ ಪದನಿಯನ್ನು 
ಬೇಡುತ್ತಿರುವ ಕೋಮಲವಾದ ಕೊಂಬೆಗಳ ಸಮೂಹೆದಲ್ಲಿ ಅಡನ್ನು ಹೆಬ್ಬಿಸುತ್ತಾ ಮುಕ್ತಿಯ ಮಾರ್ಗವು ನಂತಹೆ 
ನರಿಗೂ ಕಿಳಿಯೆಲು ಬಹು ಕಷ್ಟ ಎಂಡು ಚೆಂತಿಸ್ಸಿ ಹೀಗೆಂದು ಹೇಳಿದನು. ॥०४६ | ನೂರ್ವಡ ಪುಣ್ಯವಿಲ್ಲ 
ಥೆನಕು ನಿಧಿಯನ್ನು ಆನೇಕ್ತಿಸಿ ಅದರ ಮೇಲಿನ ಭೂಮಿಯನ್ನು ಅಗೆಯುತ್ತಾ ಇದ್ದು, ನಿಧಿಯು ಕಾಣುವಂತಹ 
ಸಂದರ್ಭದಲ್ಲಿ ಹುಚ್ಚರಾಗಿ ಹೋಗುವಂತೆ, ಕೆಲವರು ಮೋಕ್ಷ ಮಾರ್ಗದ ಪ್ರೀತಿಯಿಂದ ವಿಶೇಷವಾಗಿ ಶಾಸ್ಟ್ರಾಧ್ಯಯೆನ 
ಮಾಡಿ, ತತ್ವನಿರ್ಣಯೆದಿಂದ ಬಂದೆ ಮಾತಿನಲ್ಲಿಯೇ ಜಡರಾಗಿ ಹೋಗುತ್ತಾಕೆ. ಇದೆಂತಹ ವಾನ ಶಕ್ತಿಯ 
ವಿಚಿತ್ರವೊ! ॥೭೭॥ ಆದೂ ಅಲ್ಲಜಿ- ಜಿನ ದೀಕ್ಷೆಯನ್ನು ವಹಿಸುತ್ತಾನೆ, ಅಹಮಿಂದ್ರನಾಗುತ್ತಾನೆ , ७४४ 
ಈ ಜೀವವು ಕೊನೆಯಿಲ್ಲದ ಜನ್ಮಾಂತರೆಗಳಲ್ಲಿ ಒಂಡು ಸಲವಾಡರೊ ಮನಸ್ಸಿನಲ್ಲಿ ಸಮ್ಯಕ್‌ ದರ್ಶನವನ್ನು ಮಾತ್ರ 
ಹೊಂದುವುದಿಲ್ಲ. ಇಂತಹ ಅನಿನೇಕವು ಉಂಟಿ? ॥೭೮॥ ಅದು ಭನ್ಯದೂರನಾಡನನಲ್ಲಿ ಸೇರುವುದಿಲ್ಲ, ಅಭವ್ಯ 
ಜೀವನಲ್ಲಿ ಸೇರುವುದಿಲ್ಲ, ಅದು ಬಹು ದರ್ಲಭವಾದುದು ; ಅದೊ ಜನ್ಮಾಂತರದ ಭಯನನ್ನು ಸೀಳತಕ್ಳುದ್ದು, 
ಅಡು ಆಸನ್ನ್ಮ ಭವ್ಯನಲ್ಲಿ ಮಾತ್ರ ಸೇರುತ್ತಔಿ ॥೭೯॥ ಅಡು ಹೇಗೆಂದಕಿ, ಎಷ್ಟು ಬೆಳೆಕಾಡರೂ ಆ ಜೆಳಕನ್ನು 


ಪಿಜಿ3 ನರ್ಥನಹಾನ ಪುರಾಣಂ 


ಅಜೆಂತೆಂಡೊಡೆನಿತು ಬೆಳಗಾಡೊಡಂ ಕಾಣದೆ ಜಾತ್ಯಂಥಕನಂತೆ ಸಕಮಾಗನುಶ್ರನಣಮೆಸಿತಾಡೊಡಮುಭ 
ಜೇನಂ ನನ್ಮಾರ್ಗಮಂ ತಿಳಿಯಲಟ'ಯಂ. ಕಣ್ಣೇಣೆ ಮಾಣ್ಣಂದು ಕಾಣ್ಸಕ್ಷಿರೋಗಿಯಂತೆ ದೂರಭನ್ಯಂ ಕರ್ಮೋಸ 
ಶಮುಮಾಡಾಗಳಟಾಗುಂ. ಬೆಳಗುನಡೆಯಲೊಡಂ एक ನಿರ್ಮಳೆದೃಷ್ಟಿಯಂತೆ ಧರ್ನೋಸಡೇಶನಾಗಲೊಡಮಾ 
ಸೆನ್ನೆಭನ್ಯಂ ತಿಳಿಗು. ಆಸ್ರಾಗಮತಪೋಲಕ್ಷಣನುಂ ತಿಳಿದು ನಂಬುನ ಸರಿಣಾಮಂ ಸಮ್ಯಕ್ತ್ಯನಕ್ಕು 
ಮಹಜಿಂತೆನೆ... 


ಸಕಳಾರ್ಥನೇದಿ ಕಾಮಾಂ | ತಕನಕ್ಷಯೆಸೌಖ್ಯರಾಶಿನೋಕ್ಟಸಧದ್ಯೋ 
ತಕದಿನ್ಯನಾಕ್ಯನಿಂತ್ರ | ಪ್ರಕರಾರ್ಚಿತ ಸಾದಪೀರನಾಪ್ರನೆಸಿಕ್ಕುಂ ॥ 60 


ಫಿಕಿಸುವೊಡೆ ಫೂರ್ನಾನರೆ | 9000प0७४० ದಯಾಕರೆಂ ಜಾತಿಜರಾ 
ಮುಕೆಣವಿನಾಶಕರಂ ನೀ | ತರಾಗಸರ್ವಜ್ಞವಚನಮಾಗನುಮೆನಿಕುಂ || 6) 


ಸರಪೀಡೆಯ ನುಡಿಗಂ ಕೊ | ಕೃರಿನ ಕನಾಯಾಸ್ತ್ರಮುರ್ಜದಂತಿಕೆ ನನಮಂ 
ಪರಕಕ್ಷಿಸುತಿರ್ನ ಡಯಾ | ಸರತೆಯೆ ತನನು ಚರಿತ್ರಮನೆ ಸಕ್ಕರ್ಮಂ ॥ ಆತ 


ಆರಾಧ್ಯನುಮಾಗನುನುಂ | ಚಾರಿತ್ರಮುನೆಂತು ನೋಲಸ್ಟೊಡಂ ನರನುವಯಾ 
ಥಾರೆಂ ಗಡ ಮಾಧ್ಯನ್ಮ್ಯದಿ | ನಾರಯ್ವೊಡೆ ನೋಕ್ಷಮಾರ್ಗದಿಂ ನೆಕತುಂಟೀ | ಲಸ 


ಕಾಣದ ಹೆಟ್ಟು ಕುರುಡನ ಹಾಗೆ ७४) ಕ್ರೀಸ್ಕನಾಡ ಆಗಮಗಳನ್ನು “९४४०७ ಅಭ್ಯನ್ಯಜೀನನು ಸನ್ಮಾರ್ಗ 
ನನ್ನು ತಿಳಿಯಲಾಗುನುದಿಲ್ಲ ; ಕಣ್ಣಿನ ರೋಗ ನಾಸಿಯಾದಾಗ ನಸ್ತುಗಳನ್ನು ಕಾಣಬಲ್ಲ ಕರ್‌ಬೇನೆಯನನಂತೆ 
ಹೊರೆಭನೈನಾದನನು ಕರ್ನಗಳು ಹಿಂಗುತ್ತಲೇ ಸನ್ಮಾರ್ಗನನ್ನು ತಿಳಿಯುತ್ತಾನೆ; ಆಸನ್ನೆ ಭವ್ಯನಾಡರೋ 
'ಜೆಳಗಾಡೊಡನೆಯೇ ಎಲ್ಲವನ್ನೂ ಕಾಣಬಲ್ಲ 205, ಶೃಷ್ಟಿಯನನಂತೆ ಫರ್ಫೋಸನೀಕವಾಗುತ್ತಲೇ ಸನ್ಮಾರ್ಗನನ್ನು 
ತಿಳಿಯುತ್ತಾನೆ. ಆಪ್ತ, ಆಗಮ, ತನಸ್ಸು- ಇವುಗಳ ಲಕ್ಷಣನನ್ನು ತಿಳಿದು ,ನಂಬುನಂತಹೆ ನರಿಣಾಮನೇ 
ಸಮ್ಯಕ್ಷೃ ವಿಂಬುದು, ಅದು ಹೇಗೆಂದರೆ... ಸಕಲ ಅರ್ಥಗಳನ್ನೂ ಕಿಳಿದೆನನು, ಕಾಮನಿಗೆ ಯನುಕಂತಿರುನನನು, 
ಕೊನೆಯಿಲ್ಲದ ಸುಖದ ರಾಶಿಯಂತಿರುನನನು, ನೋಕ್ಷಮಾರ್ಗನನ್ನು ಕೋರಿಸುನ ದಿನ್ಯನಾದ ಮಾತುಗಳನ್ನಾಡು 
ನನನ್ನು ಇಂದ್ರನೇ ನೊಡಲಾದನರು ವೂಜಿಸುನ ಪಾಡನೀರ ಉಳ್ಳವನು. [ಇಂಧನನು] ಆಪ್ತ ಎನಿಸುತ್ತಾನೆ. 
॥ ಆಂ ॥ ನರೀಕ್ಷಿಸಿ ನೋಡಿದರೆ ಮೊಡಲು-ಕೊನೆಗಳಲ್ಲಿ ನಿಕರೋಧನಿಲ್ಲದುದು, ದೆಯಾಪೂರ್ಣವಾದುದು, 
ಜನ್ಮ-ಮುಪ್ಪ-ನುರಣಗಳನ್ನು ನಾಶಮಾಡುವುದು, ರಾಗ ರಹಿತನಾಗಿ ಸರ್ನವನ್ನೂ ತಿಳಿದಿರುನನನಾಡ ಜಿನ 
ನಾತು-ಇನು ಆಗನು ಎನಿಸಿಕೊಳ್ಳುತ್ತವೆ. ೮೧ ॥ ಪರೆಹಿಂಸೆಯ ಮಾತಿಗೆ ಅಸಹೈನೆಟ್ಟುಕೊಂಡು ಕರ್ಮ 
ನೆಂಬ ಬಾಣವು ನಾಟಿದಂಕೆ ಮನನ್ಸನ್ನು ಕಾವಾಡಿಕೊಳ್ಳುತ್ತಿರುವ ದೆಯಾಗುಣವೇ ತನಸ್ಸು, ಅದೇ ಶುದ್ಧ ಚರತ್ರೆ, 
ಅದೇ ಒಳ್ಳೆಯ ಧರ್ಮ. || ०७॥ ಪೂಜಾರ್ಹನಾಡ [ಜಿನನೂ] ಆಗಮವೂ ಶುದ್ಧ ಚರಿತ್ರೆಯೂ-ಇವು ಹೇಗೆ 
ನೋಡಿದರೂ ಅತ್ಯಂತ ಶ್ರೇಸ್ಕನಾದ ದಯೆಗೆ (ಜೀನ ದಯೆಗೆ) ಅಥಾರವಾಡುವು, ನಿರ್ಲಿಪ್ತ್ರಭಾನದಿಂಡ ನಿಚಾರ 
ಮಾಡುವುದಾದರೆ ಮೋಕ್ಷಮಾರ್ಗಕ್ಕಿಂತಲೂ ಕ್ರೀಸ್ಸವಾದುದು ನುಶ್ತಾವುದಾದರೂ ಇದೆಯೆ? [ನೋಸ್ತಮಾರ್ಗ 
ೈಂತಲೂ ಶ್ರೀಸ್ಕವಾದುದು ಮುತ್ತಾವುಸೂ ಇಲ್ಲ ಎಂದು ಭಾನವು] ॥ ०० ॥ ನೀರನೇಲಿನ ಗೆೆಗೆ ಸಮಾನವಾಗಿ 


೧೧ ०5४५४, ४०७०४ ३० “ತಿಳ್ಸಿ 


ಜಳಕೇಖಾಸೆದೃಶೆಂ ಸಂ | ಜ್ವಳೆನ ಕ್ರೋಥಾಂಕನೊರ್ಮೆ ತೋಟಾಡೊಡಂ 8 


ರ್ಮುಳಿದಯೆಗೆ ಭಂಗಮೆನುತುಂ | 393४ ಜನನುತನೆ ರೋಕಪಾವನನುಕ್ತೀ ॥ ೮೪ 
ನಕನುಗುಹಿನಚನ ದೀಪ್ತಿ | ಸ್ಫುರಿತದ ಬಲದಿಂ ಸುಯುಕ್ತಿರೋಚಕದಿಂ ನೋ 

ಚ್ರಿಕೆ ಮುನಡೊಳಾದ ವಸ್ತು | ಸ್ವರೂಪ ಯಾಧಾತ್ಮ್ಯಸಿಶ್ಚಯಂ ಸಮ್ಯಕ್ಷಂ ॥ ೮೫ 
9 ರೆತೆಯೊಳನುಟವಿನೊಳನೊ | ರ್ನಕನೊರ್ನರ್‌ ಮಿಗುನ ಪುಕಿಸರುಳ್ಳುವೆಟಂಂಜಿ 
ಲಕುಮಂ ಮಿಗುನನುಮನೊಳನಾ | ನಕೆಮಾತ್ಮನಿ ಫೈನಮೆಂಬ ಬಗೆ ಸಮ್ಯಕ್ಷಂ I ೮೬ 
ಸೆಕಳನಿಮೋಹೆ ಕ್ಷಯೆದಿಂ | ಸಕಳಜಗಡ್ವಂದ್ಯ ವೀತರಾಗತೆ ಜಿನಕೊಳ್‌ 
ಸೆಕಳಾವರೆಣ ಕ್ಷಯದಿಂ | ಸಕಳಜ್ಞ ತೆಯೆಸೆಗುಮೆಂಬ ಬಗೆ ಸಮ್ಯಕ್ಷ್ಯಂ ॥ ೮೭ 
ಮನಡೊಳ್‌ ನಿಟಾರಮುಳನ | ರ್ಗನಂತನುಖಮುಯೆನುನಂತಬೋಥಢನುಯಂ ನೆ शी 

, ಟನೆ ಡೋಷರೆಹಿತಕೆಸಿಸಿದ | ಜಿನೇಶ್ವಕನೆ ಜೈನನೆಂಬ ಬಗೆ ಸಮ್ಯಕ್ಷೃಂ छ्छ 

ಎಫಿತುಂಟು ನೋಹೆನಾಕನು | ದನಿತುಂ ಬಿಡೆ ನೋಕ್ತಮದಲನಳಿನೆಂಬುದನೆ 
ಳೃಸಿತುಮನೊಲ್ಲದು ಮುಕ್ತಿಗೆ | ಜನಮಾರ್ಗಮೆ ಮಾರ್ಗನೆಂಬ ಬಗೆ ಸಮ್ಯಕ್ಷಂ ॥ ರ್ಲ್‌ 


ಇದು ವಾವಾಶ್ರವಕಾರಣ | ಮಿದು ಪುಣ್ಯಾಶ್ರನನಿನಿತ್ತಮಿಂಕಿದು ಮೋಸ 
ಪ್ರಡೆನೆಂದು ಜೀನನರಿಣಾ | ಮದ ಕೆಜನಂ ದಿಟಿದಿಸಟಳವ ಬಗೆ ಸಮ್ಯಕ್ಷ್ಯಂ॥ ೯0 


ಹೊತ್ತಿ ಉರಿಯುನ ಕೋವಾನೇಶವು ಒಂಡು ಸಲ ಕಾಣಿಸಿಕೊಂಡರೂ. ಕೂಡ ಶುದ್ಧವಾದ ದಯಾಗುಣಕ್ಕೆ ಭಂಗ 
ಬರೆತ್ತಜಿ ಎಂದು ನಿನೇಕ ಹೇಳುನ-ಬೋಧಿಸುನ-ಜೈನ ಧರ್ನುನೇ ಲೋಕನಾನಕನಾದುದಲ್ಲನೆ? ॥ಅ೪ || 
ಶ್ರೀಷ್ಸರಾಡೆ ಗುರುಗಳ ಮಾತುಗಳೆಂಬ ದೀಸದ ಸಹಾಯದಿಂದ ಹುಟ್ಟಿದ್ದ ಒಳ್ಳೆಯ ಯುಕ್ತಿಯೆಂಬ ಕಣ್ಣು ಗಳಿಂದ 
ನೋಡುವಂಶಹ್ಯ ಜನರೆ ನುನಸ್ಸಿನಲ್ಲಿ ಹುಟ್ಟುನೆ ಯಧಾರ್ಥ್ಧನಾಡ ನಸ್ತುರೊನನೇ ಸಮ್ಯ 4 ನಿಸಿಸಿ 
ಸೊಳ್ಳುತ್ತದಿ, | ५५ || ಸೆ ಕೈಡೆಲ್ಲಿಯೂ ಜ್ಞಾನದಲ್ಲಿಯೂ ಒಬ್ಬರನ್ನು ನುತ್ತೊಬರು ಮಿೀರಿಸುನಂತಹೆ ವುಕುಸ 
ರಿದ್ದಾಕಿ, ಅನಕೆಲ್ಲಕನ್ನೂ ಮೀರಿಸುವವನು ಒಬ್ಬನಿದ್ದಾನೆ ; ಆ ನಕೆನಾತ್ಮನೇ ಜೇನರು ಎಂಬ ಆಲೋಚನೆಯೇ 
ಸನ್ಯುಕ್ಟ್ಯ ॥೮೬॥ ಎಲ್ಲಮೋಹಗಳನ್ನೂ ನಾಕನಾಡುವುದರಿಂಡ ಸಮಸ್ತ ಕೋಕಗಳಿಗೂ ವೊಬ್ಯನಾದ 
ನೀತರಾಗತ್ನವೊ ಎಲ್ಲ ಆವರಣಗಳ ನಾಶದಿಂದ ಸರ್ನಜ್ಞತ್ನವೂ ४800 ನೆಲಸಿರುನುಜೆಂಬ ಸಮಾರಕೋಚನೆಯೇ 

ನ್ಯು 4 lee ॥ ನುನೆಸ್ಸಿನಲ್ಲಿ ಸಾರಾಸಾಕೆ ನಿಜಾಕಮಾಡುನವರಿಗೆ ಅನಂತ ಸುಖನುಯೆನೂ ಅನಂತ 
ಬಜೋಥಮುಯನೊ, ಸಂಪೂರ್ಣ ಜೋಷರಹಿತನೂ ಆದ ಜಿನೇಶ್ತಕನೇ ಥೈನನು ನಿಂಬ ಆಲೋಚನೆಯೇ ಸೆ ಕ್ರ. 
॥ ०७ ॥ ನೋಹನಾಶಗಳು ಎಪ್ಟಿನೆಯೋ ಅಷ್ಟನ್ನೂ ಬಿಟ್ಟಿ ನೋಕ್ಷವಾಗುತ್ತಜಿ. ಅದುಡರಿಂದ ನ್ಯಾನೋಹೆ 
ವೆಂಬುಜನ್ನು ಎಳ ಸ್ಟ್ರಾದೆರೊ ಸಹಿಸುವುದಿಲ್ಲ ಮುಕ್ತಿಗೆ ಜೈನ ಮಾರ್ಗನೇೇ ನಿಜನಾದೆ ಮಾರ್ಗ ಎಂಬ ಆಲೋ 
ಚನೆಯೇ ಸಮ್ಯಕ್ಷ್ಯ ॥೮೯॥ ಇದು ಪಾನಕರ್ಮಕ್ಳೆ ಕಾರಣವಾಡುದು, ಇದು ವುಣ್ಯಕರ್ಮಕ್ಳೆ ಕಾರಣ 
ವಾದುದು, ಇದು ನೋತ್ತನನ್ನು ಕೊಡಕಕ್ಕುದು -- ಎಂದು ಜೀನೆಡ ಪರಿಣಾಮಗಳ ರೀತಿಯನ್ನು ನಿಜನಾಗಿ 
ತಿಳಿಯುನ ರೀತಿಯೇ ಸಮ್ಯಕ್ಕ |॥೯೦॥ ಇಡು ನೋಕ್ಷಡ ಹಾದಿ, ಇದು ನೋಕ್ತಡ ಲಕ್ಷಣ, ಇಡೇ ಮೋಸ್ಷಡ 


ಪಿಜಳ ವರ್ಧಮಾನ ಪುರಾಣಂ 


ಇದು ನೋತ್ತಮಾರ್ಗಮಿದು ಮೋ | ಕ್ಷಡ ಲಕ್ಷೆಣಮಿದುನೆ ನೋಕ್ಷನಲನೆಂಬುನನು 
ಳೃುಪನುಳ್ಳ ಮಾಟಸ್ತಿಯಿಂ ತ | ಪೃಜಿ ಮುನಡೊಳ್‌ ತಿಳಿದು ನಂಬುವುದು ಸಮ್ಯಕ್ಷಂ ॥ ೯೧ 


ನರಜೋಧಚರಿತ್ರಂಗಳ ನೆರನಂ ವಾರಔೆಯುಮೇಕಚತ್ವಾರಿಂಶ 


ಡ್ದುರಿತಂಗಳ ಬಂಢನುನನ  ಹೆರಿವುನೆಚಿಂತೃವ್ರಭಾನನಿಧಿ ಸಮ್ಯಕ್ಷಂ ॥ ೯೨ 

ನೆಕನುಜಿನೇಶ್ವರರೆಂ ಸಿ | ದ್ವರೆನಾಚಾರ್ಯಾದಿ ದಿವ್ಯಮುನಿಗಳನೆಟ್‌ದಾ 

ದರೆದಿನಡಿಗಡಿಗೆ ತತ್ವ | ಸ್ವರೂಸಮಂ ನೆನೆದು ನರಿನ ಬಗೆ ಸನ್ಯುಕ್ಷಂ ॥ "ಇ 

ಜಿನೆಬಿಂಬಾಕೃತಿಯೆಂ ಕೋ | ಚನೆದಿಂ ಕಾಟ್ಬಿಂತೆ ತಿಳಿಮ ಸಿದ್ಧಾಕೃತಿಯೆಂ 

ನೆನೆಯೆಲೊಡಂ ಪ್ರವ್ಯಕ್ತನಿ | ಜಿನೆ ನುನೆದಿಂ ಕಾಣಿ ಕಾಣೆಯದು ಸಮ್ಯಕ್ಷಂ | ೯೪ 

ಅನಿಮಿಸನಲ್ಲಭ ಸಿಂಹಾ | ಸೆನೆ ಕಂವನಿಮಿತ್ತೆ ತೀರ್ಥಕರೆ ಪುಣ್ಯ 8४० 

ಧನನೆನಿಸುವ ನೋಡಕ ಭಾ | ನನೆಯೊಳ್‌ ತಾನಗ್ರಗಣ್ಯನಿದು ಸನ್ಯುಕ್ಷಂ HW. ೯೫ 

ಜಿತಮೂಢೆತ್ರಯಮಸಸಾ | ರಿತ ಷಡನಾಯೆತಕನುನಗತಾಸ್ಟ್ಯಮದೆಂ ವ 

ರ್ಜಿತೆ ಶಂಕಾದ್ಯಷ್ಟನುಳಂ | ಪ್ರಕೀತ ನನಸಪ್ರತತ್ವನಿದು ಸನ್ಯುಕ್ಟ್ವಂ ॥ ೯೬ 

ಇನಿತುಂ ಮೃಗೇಂದ್ರ ಕೇಳ್‌ ವಾ | ನೆನ ಸಮ್ಯಕ್ಷ್ಯಜೊಳೆ ನರ್ತಿಕುಂ ಶ್ರದ್ಧಾನೆಂ 

ಜಿನಭಕ್ತಿತತ್ವರುಚಿ ಜೆ! ರ್ಶನಮಾತ್ಮಜ್ಞಾನಮೆಂಬ ಸಫರ್ಯಾಯೆಂಗಳ್‌ || ೯೩ 
७४०४6... 





ಫಲ ಎಂಬುದನ್ನು ಇದ್ದುದನ್ನು ಇದ್ದ ಹಾಗೆಯೇ ತಪ್ಪಿ ಮನಸ್ಸಿನಲ್ಲಿ ತಿಳಿದು ನಂಬುವುಮು फ्रेश, ೯೧ ॥ 
ಶ್ರೀಷ್ಕನಾದ ಜ್ಞಾನ, ಚಾಶಿತ್ರ್ಯಗಳ ಸಹಾಯನನ್ನು ನಿರೀಕ್ಷಿಸನೆಯೇ ಕಲನಶ್ರೊಂಡು ವಾನಗಳ ಬಂಥನನ್ನು 
ಹೋಗಲಾಡಿಸುನಂತಹೆ ಯೋಚನಾತೀತವಾನ ಪ್ರಭಾನಕ್ಕೆ ಸಿಧಿಯಂತಿರುವುದು ಸಮ್ಯಕ್ಷ ॥( ೯೨ | ಶ್ರೀಷ್ಕ 
ರಾಧೆ ತೀಧರ೯ಕರರನ್ನೂ ಸಿಡರೆನ್ನೊ ಆಚಾರ್ಯಕೇ ಮೊದಲಾದ ದಿವ್ಯಮುನಿಗಳನ್ನೂ ಅರ್ದೃಮಾಡಿಕೊಂಡು 
ಆದರದಿಂದ ಮುತ್ತೆ ಮತ್ತೆ ತತ್ವಜ್ಞಾನದ ಸ್ವರೂಸನನ್ನು ಜ್ಞಾ ಫಿಸಿಕೊಳ್ಳುತ್ತಾ ಸಂತೋಷಿಸುನ ಆರೋಚನೆಯೇ 
ಸಮ್ಯಕ್ಷ. ] 6७8 | ಜಿನಬಿಂಬಡ ಆಕೃತಿಯನ್ನು ಕಣ್ಣುಗಳಿಂದ ನೋಡೆನಂಕೆ ಮನಸ್ಸಿನಲ್ಲಿ ಅರ್ಧ ಮಾಡಿ 
ಕೊಂಡು, ಮಂಗಳಕರೆನಾಡ ಆ ಆಕಾರನನ್ನು ಜ್ಞಾಪಿಸಿಕೊಂಡೊಡನೆಯೇ ಇಡು ಪ್ರತ್ಯಕ್ಷವಾಗಿದೆ ಎನ್ನುವಂತೆ 
ಮನಸ್ಸಿನಲ್ಲಿ ಕಾಣುನ ಆ ದೃಶ್ಯವೇ ಸನ್ಯುಕ್ಟ್ಯ. ॥೯೪॥ ಡೇನೇಂದ್ರನ ಸಿಂಹಾಸನವು ನಡುಗುವುದಕ್ಕೆ 
ಕಾರೆಣವಾಗಿರತಕ್ಳಂತಹೆ ತೀಧರ೯ಕರನಾಗಲು ಅಗತ್ಯನಾದ ಹೆದಿನಾರು ಭಾವನೆಗಳಲ್ಲಿ ಅಗ್ರಗಣ್ಯವಾದುದೇ 
ಸಮ್ಯಕ್ತ್ಯ. ೯೫ ಡೇನತಾಮೂಢೆ, ಲೋಕಮೂಢ್ಯ, ಪಾಸಂಡಿಮೂಢೆಗಳೆಂಬ ಮೂರು ಮೂಢಗಳನ್ನು 
ಗೆದ್ದುದೂ, ಆರೆ ಅನಾಯತಗಳನ್ನು ಮೂರೆ ಸರಿಸಿಹುದೊ ಎಂಟು ಮಡಗಳನ್ನು ಬಿಟ್ಟುಮ್ಮೂ ಶಂಕೆಯೇ ನೊದಲಾದ 
ಎಂಟು ಮಲಗಳನ್ನು ಬಿಟ್ಟುದೂ, ಹದಿನಾರು ತತ್ವಗಳನ್ನು ತಿಳಿದಿರುವುದೂ ಯಾವುದೋ ಅದೇ ಸಮ್ಯಕ್ಷ್ವ. ೯ 
ಎಕ್ಕೆ ಮೃಗರಾಜನೇ ಕೇಳು, ಇವೆಲ್ಲವೂ ಕೂಡ ಸಮ್ಯಕ್ಷ್ಯದ ದೆಸೆಯಿಂದಲೇ ನಡೆಯುತ್ತವೆ. ಶ್ರದ್ನಾನ, ಜಿನಳಕ್ತಿ, 
ತತ್ವರುಚ್ಛಿ ದರ್ಕನ್ಯ ಆತ್ಮಜ್ಞಾನ ಎಂಬಿವು ಇದರೆ ಪರ್ಯಾಯವಾದ ಹೆಸರುಗಳು, ॥ ೯೭ || ಅಡು ಹೇಗೆಂಡಕಿ- 


00 ಸಿಂಹಸನ್ಯುಕ್ತಮಾಹಾತ್ಕ್ಯಂ ಪಳಗಿ 


ಜಿನಸಕಿ ಕಾಳಿಕಾಸಹಿತ ಕಾಂಚನೆಡಂತೆ ನಿರಸ್ವಕರ್ಮಬಂ 

ಧನಕೆಸೆದಿರ್ದನಾಂ ದುರಿತಬಂಧಜಿ ಕಾಳಿಕೆ ನರ್ನಿಡುಡೊಂದು ಕಾಂ 

ಜೆನೆಡಪೊಲಿರ್ಣೆ ನೀ ದುರಿತನೂ ತೆಜದಿಂದಮಗಲ್ಪುದುಂ ಜಿನೇಂ 
ದ್ರನೆ ನೊಕೆಯಪ್ಛೆನೆಂಡು ತಿಳಿದಾತಕೆ ದೆರ್ಶನಶುದ್ಭನುತ್ತಮಂ | ೯೮ 


ನೀನುಮಿಡಂ ತಿಳಿ ನಾನಾ | ಯೋನಿಯೆ ದುಃಖಾಗ್ನಿತಾನನುಂ ನೀಗುವೊಡಂ 
ಜ್ಞಾನಮುಯಶಾಶ್ವತಸ್ವಾ | ಧೀನ ಸುಖಾಮೃುತಡೆ ಕಡರೊಳೋಲಾಡುನೊಡಂ ॥ ೯೯ 


ಎಂದು ನುತ್ತಂ ರೆತ್ನತ್ರಯಾತ್ಮಕನುವ್ನ ನೋಕ್ಷಮಾರ್ಗಮುಮುಂ, ಸಕಳಕರ್ಮಬಂಧಚ್ಛೇಡರೊವಮಪ್ಪ 
ಮೋಕ್ಷಮುಮಕೆತೀಂದ್ರಿಯೆಜ್ಞಾ ನಾನಂಡಮಯನುವ್ವ ಮೋಕ್ಷಫಲಮುನುನೆನೇಕನಯಪ್ರಮಾಣಂಗಳಿಂ ತಿಳಿಪು 
ವಾಗಳಾಮುನಿಸತಿಯ ಸರಮಾನಂದಾನೃತಸ್ಯಂದಿಯಪ್ಪ ವಾಗ್ವಿಳಾಸಕಾನುಥೇನು ತನ್ನೆ ಬಟಸಲ್ಲ ಮೃಗಸತಿಯ 
ನುಕನನೋಕೊರ್ನ್ಟೇೆ ನಿಶೋಧಿನಶದಿಂ ನಲಿಕಲಿಡು ಧಿಂಕಿಟ್ಟು ತಾಯ ಮುಂಜಿ ಸರಿನೆಳಗಳುನಿನಂತೆ ಕಿಜಟಡೆಡೆಯೆಂ 
ಕತ್ತನಿಜಾರೆನಾರ್ಗಜೊಳ್‌ ಮುಂಡೆ ಮುಂಜಿ ನರಿದು ನಿಂದಾಕೆಯ್ದೆತ್ತುಮಿಕೆ ಶಾನುಮುದನೆಯಿ ನೆಟಗಿಕ್ಸಿ ಮೃದು 
ಸದನ್ಯಾಸೆದಿಂ ಮುಂಜಿ ನಡೆನಾಗಳ್‌.-. 


ಮುಫಿನಚನಾನ್ನು ತಸೇನೆಯ | ಮುನಿತನುಸೌರಭನನಿತ್ರಸನಮಾಕಸ 
ರ್ಶನೆಡೆ ಮುನೀಂದ್ರಮುಖಾಳೋ | ಕನಡೊಳ್ಳಿಂದಾಯ್ತೆಪೂರ್ವ ಹರ್ನೊೋತ್ಯರ್ಷಂ || ೧೦೦ 


ಅಂಶಳವಿಗಟುಡ ಹೆರ್ನರಸವರ್ಷದಿಂ ಪ್ರತಿಕ್ಷಣಮುದೀಕೆಣಾರೂನದಿನ ಶುಭಕರ್ನುಶಕ್ತಿಗಳೆನಂತಗುಣಹೀನೆಂ 
ಗಳಾಗೆ ಸಮನಿಸಿದ ನಿರ್ಮಳಕ್ಷಯೋಸಕಮು ಅಬ್ಬಿಯೊಳನುಗಣ್ಯಪುಣ್ಯಾನುಬಂಧಿಯುಂ, ಗುಣಾನುರಾಗದಾಗರ. 


ತೀಥರೂಕರನು ಕೊಳೆಹೋದ ಬಂಗಾರದಂತೆ ಸಮಸ್ತ ಕರ್ನ ಬಂಧಗಳೂ ಬಿಟ್ಟು ಹೋಗಿ ಪ್ರಕಾಶಿಸುತ್ತಿರುವವನು; 
ನಾನು ಪಾನಕರ್ಮೆಗಳೆ ಬಂಧನದಿಂದ ಕೂಡಿ, ಕಾಳಿಕೆ ತುಂಬಿದೆ ಬಂಗಾರದಂತೆ ಇಣ್ದೀನೆ. ಈ ನಾನಕರ್ನವ್ಪ 
ಈ ರೀತಿಯಿಂದ ಹೊರಟು ಹೋಗುತ್ತಲೆ ತೀರ್ಥಂಕರನಿಗೆ ಸಮಾಕನಾಗುತ್ತೀನೆ -- ಎಂದು ಕಿಳಿಯುವ 
ನನೇ ಜರ್ಶನ ಶುದ್ಧಿಯನ್ನುಳ್ಳ ಉತ್ತಮ ಪುರುಷ. ॥೯೮॥ ನಾನಾ ಜಕ್ಮಗಳ ದುಃಖಾಗ್ನಿಯ ತಾಪನನ್ನು 
ಹೋಗಲಾಡಿಸಿಕೊಳ್ಳ ಬೇಕಾಡಕೆ ನುತ್ತು ಜ್ಞಾ ನಮಯೆನಾದ ಶಾಶ್ವತ ಸುಖನೆಂಚ ಅಮೃತದೆ ಸಮುದ್ರದಲ್ಲಿ ಸ್ಯೇಜ್ಞೆ 
ಯಿಂದ ಒಲಾಡಬೇಕಾದರೆ ನೀನೊ ಇದನ್ನು ತಿಳಿದುಕೋ. ॥ ९९ ॥ ಹೀಗೆಂದು ಪುನಃ ರತ್ನತ್ತ ಯಾತ್ಮಕನಾದ 
ನೋಕ್ಷಮಾರ್ಗನನ್ನೂ ಸೆಕಲ ಕರ್ಮಬಂಥಗಳೂ ಕತ್ತರಿಸಿಹೋಡೆ ರೂವುಳ್ಳ ನೋಕ್ಷನನ್ನೂ ಇಂದ್ರಿಯಾತೀತನಾಡೆ 
ಜ್ಞಾನಾನಂದ ನೋಕ್ಷಫಲನನ್ನೂ ಅನೇಕ ಬಗೆಯಾದ ಶಾಸ್ಟ್ರಾಢಾರಗಳಿಂದ ಬೋಥಿ ಮಾಡಿದಾಗ್ಯ ಆ ಖುಷಿ 
ಶ್ರೀಷೃಕ ಆಕಂದಾಮೃತದಿಂಡೆ ನೆನೆದಿರುವ ವಾಗ್ವಿಲಾಸಡ ಕಾನುಥೇನುವು ತನ್ನ ४०४ ಬರುವಂತೆ ಇರುವ ಆ 
ಸಿಂಹೆಡ ನುಸಸ್ಸು, ಒಂದೊಂದು ಸಲ ಶುಡ್ಸಭಾವಳ್ಯೆ ಒಳೆಗಾಗಿ ಅತಿಯಾಗಿ ಸಂಕೋಷಿಸಿ ಹಾರುತ್ತಾ ತಾಯೆ 
ಮುಂಜಿ ಓಡುವ ಎಳಗರುನಿನ ಹಾಗೆ ಸ್ಫಲ್ಪದೂರೆ ತತ್ವ ನಿಚಾರದೆ ಹಾದಿಯಲ್ಲಿಯೆ! ಮುಂದೆ ಮುಂಡೆ ಬಂದ್ಗು 
ನಿಂತು ಕೇಳುತ್ತಿಕಲಾಗಿ, ತಾನೂ ಅಡರ ಬಳಿಗೆ ಹೋಗಿ ಅದನ್ನು ಹಿಂಜಿಬಿಟ್ಟು ನೃುಷುನಾಗಿ ಹೆಜ್ಜೆಯಿಡುತ್ತಾ 
ಮುಂಜಿ ಮುಂಡೆ ನಡೆಯುವಾಗ ಖುಸಿಗಳ ನಾತೆಂಬ ७४) ತನನ್ನು ಕುಡಿದುದರಿಂಡಲೂ, ಖುಸಿಗಳ ದೇಹದ 
| ಸುಗಂಥೆಯುಕ್ತವಾದ ಮತ್ತು ಸನಿತ್ರವಾದ ಗಾಳಿಯೆ ತಾಡನದಿಂದಲೂ, ಖಸಿಗಳ ಮುಖನನ್ನು ನೋಡುವುಡ 

ರಿಂದಲೂ ಅಪೂರ್ವೆವಾದೆ ಮುಹಾ ಸಂತೋಷ ಉಂಟಾಯಿತು. ॥೧೦೦॥ ಹಾಗೆ ४०४९ ಸಮನಾಗಿ ಸುರಿಯುವ 


है. ನರ್ಧಮಾನ ३०980 


ಮಾಡ ವಿಶೋಧಿಲಬಿಯೊಳಂ ಮನಸ್ತ್ರನನುನರೆನ ಸೊಡರ್ಗುಡಿಯಿಸೆನಿಸಿದುಪನೇಕಲಬಿಯೊಳ್ಳು ಪ್ರಬಳ ಕರ್ಮ 
ಸ್ಥಿತಿಯನಂತಃಕೋಹಕೋಟಿಸಾಗರೋಸನುವ್ರಮಿತನುಂ ಕೀವ್ರಾಸುಭಾಗಮುಂತಲತೆಯುಂ, ದಾಯೆನಿಸೆಕಂತೈಕ” 
ಭಾಗಮುನಾಗೆ ನಿಯನಿಸುನಪ್ರತಿನುಪ್ರಾಯೋಗ್ಯತಾಲಬ್ಬಿಯೊಳಂ, ನೆಆಕಿದು ನುತ್ತಮಕಿ ಸೂಕ್ಷ್ಮತರನುಪ್ಪ.... 


ಚರಮ ಸಡಾರ್ಧಮಂ ಜೆಸಗೊಳುಕ್ತಿಕೆ ಫೋಡುನ ಚೇಪ್ಟೆಯಂ ಮುನೀ 
ಶ್ವಕೆರದನಂತೆ ತಾನುಟ್‌ಯುತುಂ ದಯೆಯಿಂ ಬಿಸಸುತ್ತುಮಿರ್ದರಾ 
ವರನುಮುನೀಂದ್ರರಿರ್ನ ಪದಡೊಳ್‌ ತಲೆದೋಟಾದುಡೊಲ್ಲು ಕೇಳ್ಬ ಕೇ 


ಸರಿಯುನಭೋಗಡೊಳ್‌ ಕರಣಲಬ್ಬಿ ನುಫಸ್ತನುಮಂ ತೆರಳ್ಳುತುಂ ॥ ೧೦೧ 

ಅದು ದರ್ಶನರತ್ನಪ್ರದೆ | ಮುದು ಸುಚರಿತಜನ್ಮೆಭನನನುಂತದು ಭವ್ಯ 

ತೃಣ ಕಣ್ಣೆಳನಿ ನಿನೇಕ | ಕೃದು ಫಲಮದು ಬುಢಜನನವ್ರಣೂಕಂ ಖ್ಯಾತೆಂ | 00.5 
ಅಂಶಾಲಬ್ಬಿ ಸಮನಿಸುನ ಸನುಯಡೊಳ್‌_... 


ತನಗನವರ್ಗಮಾರ್ಗದ ಮುಮುಕ್ಷುನಿಕಾಯದ ಮುಕ್ತರೆಂಡಮುಂ 

ಮುನಿನಕಿ ನೇಟ್‌ ವಾಸ್ತನನಿಡಾಗೆ ಮಾಣೆನುತ್ತುನೊಯ್ಯನೊ 

ಯ್ಯಕೆ ತಿಳಿನಲ್ಲಿ ಲಬ್ಸಿನಶದಿಂದಿದಿರ್ನಂದಿಕೆ ಯೆಕ್ತಿಗಳ್‌ ಜಲ 

ಕೆ ತಿಳಿಯುತ್ತುಮೆಯ್ದಿದುಹನೂನ ನಿಶೋಧಿಯನಾನ್ಯುಗಾಧಿನಂ I ೧೦೩ 





ಸಂತೋಷ 090 ನುಳೆಯಿಂದ ಕ್ಷಣಕ್ಷಣಕ್ಕೂ ಅಮಂಗಳಕರನಾದೆ ಕರ್ಮನ ಶಕ್ತಿಗಳು ಕೊಚ್ಚೆಹೋಗಿ [ಅನ] 
ತನ್ಮು ಅನೆಂತ ಗುಣಗಳನ್ನು ಕಳೆದುಕೊಳ್ಳಲಾಗಿ, ಆಗ ಪ್ರಾಪ್ತವಾದ ಶುದ್ಧ ಕ್ಷೆಯೋನಕಮಲಬ್ಳಿಯಲ್ಲಿ ಗಣ 
ನಾತೀತನಾದ ಪುಣ್ಯಗಳನ್ನು ಸಡೆದನನಾಗಿ, ಗುಣಾನುರಾಗಗಳಿಗೆ ವಾನನ್ನಾಕವಾಗಿರುವ ನಿರೋಧಿಲಬ್ಬಿಯ 
ಲ್ಲಿಯ್ಕೊ "ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸುವ ದೀಪನಿಮು' ನಿನ್ನುನಂತಹೆ ಉಪಡೇಶಲಬ್ಳಿಯಲ್ಲಿಯೂ, 
ಅನಂತ ಕೋಟಿ ಕೋಟಿ ಸಾಗರೆಗಳಷ್ಟು ನಿಸ್ತಾಕನಾದ ಕರ್ಮಸ್ಸಿತಿಯ್ಕೊ, ತೀಪ್ರಾನುಭಾಗನಾಡ ಆಂತಲತೆಯೂ, 
ಕಟ್ಟಿಗೆಯ ಬೆಂಕಿಯಂತೆ ಒಂದು ಭಾಗವಾಗುವ ಹಾಗೆ ನಿಯಾನುಕಮಾಡುನ ಅಸಡೈಶನಾಡ ಪ್ರಾಯೋಗ್ಯಶಾ 
७४ ०३०४७ ತುಂಬಿಕೊಂಡು ಅನಂತರ ಅತ್ಯಂತ ಸೂಕ್ಷ್ಮತರನಾಗಿರುವ... ಮೋಕ್ಷನಸ್ತುನನ್ನು ಬೇಡುವುಡ 
ಕ್ಕಾಗಿ ನೋಡುತ್ತಿರುವ” ಅಂಗಚಲನೆಯನ್ನು ಆ ಖುಸಿ ಶ್ರೀಸ್ಕರು ಅರ್ಥಮಾಡಿಕೊಂಡು ಕೃನೆಯಿಂದ ७हू 
ಕೊಡಿಸುತ್ತಿದ್ದರು, ಹಾಗೆ ७ ನುಹರ್ಷಿಗಳು ಇರುನಂತಹೆ ಸ್ಥಿತಿಯಲ್ಲಿ ಅನನ್ನು ಪ್ರೀತಿಯಿಂದ ಕೇಳುವ ಸಿಂಹದ 
ಅನುಭವದಲ್ಲಿ ಅಲ್ಲಿನ ಕತ್ತಲೆಯನ್ನೆಲ್ಲಾ ಹೋಗಲಾಡಿಸುತ್ತಾ ಕರೆಣಲಬ್ಬಿಯು ಆವರಿಸಿತು. ॥ ೧೦೧! [ಆ ಕರಣ 
ಅಬ್ಬಿಯ] ದೆರ್ಕನ ರಶ್ನವನ್ನು ಕೊಡತಕ್ಕುದು ; ಶುದ್ಧ ಚರಿತ್ರೆಗೆ ಅದು ತನರು, ಅದು ಭಕ್ತಿಗೆ ಕಣ್ಣೆಕಿಯುನಿಕೆ, 
ವಿವೇಕಕ್ಕೆ ಅದು ಫಲ, ಅದು ನಿದ್ವಜ್ಞನರ ಸ್ತೋತ್ರದಿಂದ ಪ್ರಖ್ಯಾತವಾಡುಡು. || ೧೦೨ ॥ ಹಾಗೆ ಆ ಲಬ್ಬಿಯು 
ಪ್ರಾಪ್ತವಾಗುವ ಸಮಯದಲ್ಲಿ ತನಗೆ ನೋಕ್ಷಮಾರ್ಗಡ ಮುಮುಕ್ಷುಗಳ ಸಮೂಹದಲ್ಲಿ ಮುಕ್ತರಾಗಿರುನನರ 
ರೀತಿಯನ್ನು ಆ ಮುಸಿಶ್ರೀಸ್ಸನು ಹೇಳಲಾಗಿ "ಅಡು ಸತ್ಯವಾಗನೆ ಬಿಡದೆ” ನಿಂಬುದಾಗಿ ಮೆಲ್ಲಮೆಲ್ಲನೆ ಕಿಳಿಯುತ್ತಿ 
ಕೆಟ್ಟು, ಲಬ್ಬಿನಶದಿಂಡ ಅದನ್ನು ಕಿಳಿಯುನ ಯುಕ್ತಿಗಳೆಲ್ಲವೂ ಪ್ರತ್ಯಕ್ಷನಾಗಲು, ಥಟ್ಟನೆ ಆದನ್ನು ತಿಳಿಯುತ್ತಾ ಆ 
ಸಿಂಹನ ಶುಶೃಭಾನನನ್ನು ನಡೆಯಿತು. ॥ ೧೦೩ ॥ ತನಗೆ ಪ್ರಾಪ್ರನಾವೆ ಶುದ್ಧಭಾನದಿಂದ ಮೊದಲು ಅಧಃ 


00 ಸಿಂಹ ಸಮ್ಯಕ್ತ್ಯಮಾಹಾತ್ಮ್ಯಂ ತಿ೫ಿ೩ 


ಒದನಿದೆ ನಿಶೋಧಿಯಿಂದಾ | ಹುಡು ನೊದಲೊಳಥಃಪುವೃತ್ತ ಕೆರೆಣಂ ಬಟಿಕಾ 
ಡುಡಪೊರ್ನ ಕರೆಣಮನುರ್ದೆನೆ | ದುದು ಫೆಗಲ್ಪ ನಿನೃತ್ತಿಕರಣಮಲ್ಲಿಂ ಬಟಿಕಂ |] ೧ಂ೪ 


ಅಂತುತ್ತಕೋತ್ತರ ನಿಶುಶ್ಧ್ಯತಿಶಯೂಭಿರಾಮಂಗಳಾಡ ಕರಣತ್ರಯಂಗಳೊಳ್‌ ಅಥಃವ್ರವೃತ್ತಕರೆಣದಿ ॥ ७ 
ಬಂಧಾಪಸರಣಸಹೆಸ್ಪಮುಂ,ಅಫೂರ್ವಕರಣದಿಂ ಅನೇಕ ಸೆಹೆಸ್ತಸ್ಸಿ ತಿಬಂಧಾಸಸರೆಣಸ್ಲಿ ತೃನುಭಾಗಕಾಂಡಕಫಾತಸಂ 
ಫಾತಮುಂ ಗುಣಸಂಕ್ರಮಣ ಗುಣಕ್ರೀೀಣಿಗಳುಮಾಗಿ ತದನಂತರಂ ಮುಹಾಮೋಹದರ್ನನಿನಾರೆಣಮುಂ ಗುಣ್ರೀ 
ಹ್ಯಾದಿಕಾರಣಮುನುಪ್ಪ ಫಿನೃತ್ತಿಕರಣಸಾಮರ್ಥ್ಯಮುಮೆಂಬ ನಜ್ರದಂಡಫಾತದಿಂ ಖಂಡಿವೋಡೆ ಸೆಂಸಾರಡುರ್ಗ 
ನಿನಕನೆನಿಸಿ ಮಿಫ್ಯಾಕ್ಟೋದಯಮಂತರ್ಮುಹೂರ್ತಂ ನ್ಯವಹಿತಮಾಗೆ, ಸಮ್ಯಗ್‌ಜ್ಞಾನಲಕ್ಷ್ಮೀಸಂಗಮೋಚಿತ 
ಶುಭಮುಹೊರ್ತನೆನಿಸಿದಂತರಕಾಲದಂತರ್ಮುಹೊರ್ಶದ ನೊಡಲ ಸಮಯಡೊಳ್‌.- 


ಉಡಯಿಸಿದುದು ಮೃಗರಾಜನ | ಹೃಡಯದೊಳಫೆತಿನಿರತರಣಿ ಸೆಕಳಾಭಿನುತ 
ಪ್ರಪಟೆಂತಾನುಣಿ ತನಿಲಿ | ७७ ಸಂೇದಾದಿಗುಣದಕಣಿ ಸಮ್ಯಕ್ಷಂ | ೧೦೫ 


ಆ ಸಮಯಜೊಳ್‌. 


ಮುನಿನದನಾಬ್ದಮಂ ಪಜಿದು ನೋಲ್ಪ ತದುಕ್ತಿಯನೊಲ್ಲು ಕೇಳ್ವಲಂ 

ಹಿನ ಜನಮಾನಗಂ ಮನುಳ್ಳಿನಂ ಸರಮಾತ್ಮನದಂ ಸುಯುಕ್ತಿ ಕೋ 

ಚನನಧದೊಳ್‌ ಕರಂ ನಿದಿತಮಾಗಿಕೆ ಸಂತಸನೊರ್ಮೆಗೊರ್ಮೆ ತ 

ಣ್ಲನೆ ತಣಿವನ್ನೆಮುಚ್ಛರಿಸುತಿರ್ದದು ಚಿತ್ತದೊಳಾ ಮೃಗೇಂದ್ರನಾ ॥ nok 





ಪ್ರನೃತ್ತ ಕರಣವಾಯಿತು, ಅನಂತರ ಅವೂರ್ವಕರೆಣವು ಆಯಿತು, ಇಡಾದಮೇಲೆ ಸುಪ್ರಸಿಡ್ಛನಾದ ನಿವೃತ್ತಿ 
ಕರಣವು ಬಂಡು ಸೇರಿಕೊಂಡಿತು. ॥ ೧೦೪ | ಹೀಗೆ ನೇಲಿಂದ ನೇಲೆ ಶುದೃಭಾನದಿಂದ ನುನೋಹೆಕನಾಡ 
ಕರಣತ್ರಯದಲ್ಲಿ ಅಥಃಪ್ರವೃತ್ತ ಕರಣದಿಂದ ಸ್ಥಿತಿಬಂಧಾನಸರಣ ಸಹೆಸ್ರ್ರವ್ಣೂ, ಅಪೂರ್ನ ಕರೆಣದಿಂದ ಅನೇಕ 
ಸಹಸ ಸ್ಲಿತಿಬಂಧಾ ನಸರಣ ಸ್ತಿತ್ಯನುಭಾಗಕಾಂಡಕಘಾತ ಸೆಂಫಾತವ್ರೂ ಗುಣಸಂಕ್ರಮಣ ಗು ಶ್ರೇಣಿಗಳೂ 
ಆಗಿ ಆಮೇಲೆ ಅತಿಶಯವಾದ ಮೋಹದ ಅಹಂಕಾರನನ್ನು ಹೋಗಲಾಡಿಸತಕ್ಕುದೂ,ಗುಣತ್ರೀಣಿ ಮೊದಲಾದುನಕ್ಕೆ 
ಕಾರಣಭೂತವೂ ಆದ ನಿನೃತ್ತಿಕರಣ ಸಾಮರ್ಥ್ಯನೆಂಬ ನಚ್ರದಂಡದ ಹೊಡೆತದಿಂದೆ ತುಂಡುತುಂಡಾಡ ಸಂಸಾರ 
ನೆಂಬ ಕೋಟಿಯ ತಗ್ಗು ಇದ್ದು, ಬಿಲ ಇದು ಎನ್ನುವಂತೆ ಮಿಧ್ಯಾತ್ವದ ಉದಯವೂ ಅಂತರ್ಮುಹೊರ್ತವೂ ಅರ್ಥ 
ನಾಗಲಾಗಿ, ಸಮ್ಯಗ್‌ಜ್ಞಾನನೆಂಬ ಲಕ್ಷ್ಮಿಯೊಡನೆ ಬೆರೆಯಲು ಯೋಗ್ಯನಾದ ಶುಭಮುಹೂರ್ತ ಎನ್ನಿಸಿಕೊಂಡಿರುವ 
ಅಂತರಕಾಲಡ ಅಂಶರ್ಮುಹೊರ್ತದ ಪ್ರಥ್ಷನು ಸಮಯಲ್ಲಿ. ಸಿಂಹನ ಹೃದಯದಲ್ಲಿ ವಾನನೆಂಬ ಕತ್ತರೆಗೆ 
ಸೂರ್ಯನೂ, ಸಕಲ ಇಸ್ಟಾರ್ಥಗಳನ್ನೂ ಕೊಡುವ ಚಂತಾಮಣಿಯೂ, ಕಡೆಯಿಲ್ಲದ ಸಂನೇಡನೇ ಮೊದಲಾದ 
ಗುಣಗಳ ಗಣೆಯೂ ಆದ ಸಮ್ಯಕ್ಷೃವು ಉದಿಸಿತು. ॥೧೦೫॥ ಆ ಸನುಯದಲ್ಲಿ-- ಖುಷಿಯ ಮುಖಕಮಲ 
ನನ್ನು ಅನುರಾಗದಿಂಡೆ ನೋಡುವ, ಆತನ ಮಾತುಗಳನ್ನು ಪ್ರೀತಿಯಿಂದ ಕೇಳುವ -.. ಕಾತುರ ಆತುರಗಳು 
ಎಂದೆಂದಿಗೂ ಕಣ್ಮಕೆಯಾಗುವಂಕೆ[ನುಕಿತು ಹೋಗುವಂಕೆ]ನರಮಾತ್ಮನ ಪಾಡಗಳೂ ಶುಭನುಡಿಗಳೂ ಕ್ರನುವಾಗಿ 
ಕಣ್ಣ ಮುಂಡೆ ಸ್ಫಷ್ಟವಾಗಿಕಲು ನತ್ತು ಸಂತೋಷವು ಒಮ್ಮಿಂದೊಮ್ಮೆಗೇ ಆ ಸಿಂಹನ ಮನಸ್ಸಿನಲ್ಲಿ ತಣ್ಣಗೆ ತಣಿಸು 
ನಷ್ಟು ಮೇಲಕ್ಕೆ ನಿಳುತ್ತಾ ಇದ್ದಿತು ॥ ೧೦೬ ॥ ಅತ್ಯಂತ ಡಯಾಶಾಲಿಯ್ಯೂ ಜನರೆಲ್ಲಿ ಆಗ್ರಗಣ್ಯನೂ ಆದ 


33 


| 


ವರ್ಧಮಾನ ಪುರಾಜಂ 


ನರಮಡಯಾಕರಂ ನೆಗಟ್ಟಿರಿಂಜಯಯೋಗಿ ಜನಾಗ್ರಗಣ್ಯನಾ 

ಧರೆದಿನನುಗ್ರ ಹಂಗೆಯೆ ಸಮಸ್ತ ಯಧಾಸ್ಸಿತ ವಸ್ತು ತತ್ವಮಂ 

ಸುರುಚಿರೆ ದೃಷ್ಟಿ ಪುಷ್ಟಿನಡೆಡಸ್ವಗುಣಂಗಳನಂಜಿ ಫೆತ್ತನೋಲ್‌ 

ಹೆರಿ ಕರನೊಪ್ಬಿದತ್ತು ತಳೆದುತ್ಸನಮಂ ವಸುತ್ಯೈಕಬಾಂಥನಂ ॥ ೧೦೭ 


ಇಡು ನಿಖಿಳಭುನನಜನನಿನೂತ ಸ್ಪೀತಮುಹಿಮಾನದಾತ ವೀತೆರಾಗ ಸರ್ನಜ್ಞತಾ ಸಮೇತ 
ತಜಿನಸಮಯೆಕನುಳಿನೀಕಳಹೆಂಸಾಯಮಾನಸೆ ನಾನಿತ 
ಶ್ರೀ ಕಂದಿಯೋಗೀಂದ್ರಪ್ರಸಾದ ನಾಚಾನುಹಿತ 
ಕೇಶನರಾಜಾನಂದನಂದನ ನಾಜೇನಲ್ಲಭೆ 
ನಿಸ್ತಾರಿತನುಸ್ಪ ನಸುಭೈಕಬಾಂಥನ ಶ್ರೀ ನರ್ಥಮಾನ ಪುರಾಣದೊಳ್‌ 


ಸಿಂಹಸವ್ಯ ಪನಾಹಾತ್ಮೃ ನರ್ಣನಂ 


ಏಕಾಜೆಶಾಶ್ವಾಸಂ 


ಸುಪ್ರಸಿದ್ಧ ಅರಿಂಜಯ ಯೋಗಿಯು ಅನುಗ್ರಹೆನನ್ನು ಮಾಡಲಾಗಿ ಯಥಾಸ್ಥಿತವಾಗಿ ಎಲ್ಲ ನಸ್ತು ತತ್ವಗಳನ್ನೂ 
ಮುತ್ತು ನುನೋಹರನಾದ ದೃಷ್ಟಿಯಿಂದ ಫುಷ್ಮಿಯನ್ನು ಸಡೆಡ ಅಸ್ನಗುಣಗಳನ್ನೊ ಆಗಲೇ ಸಡೆಡಹಾಗೆ ಆ 
ಸಿಂಹೆವು ಸಮಸ್ತ ಉತ್ಸಾಹೆಗಳನ್ನೂ ಹೊಂದಿ ಲೋಕಕ್ಕೆಲ್ಲಾ ಏಕಬಾಂಥನನಾಗಿ ಪ್ರಕಾಶಿಸುತ್ತಿತ್ತು. ॥ ೧೦೭ || 


ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾದ ದೊಡ್ಡ ಮಹಿಮೆಯೆನ್ನು ನೀಡುವುದೊ, ವೈರಾಗ್ಯ 


ನರ್ನಜ ಕೆಗಳೊಡಕೆ ಸೇರಿ ಖ್ಯಾತನಾದ ಜಿನಧರ್ಮನೆಂಬ ಕನುಲಕ್ಕೆ ರಾಜಹೆಂಸಡಂತಿರುವುದೂ, ಮಾನ್ಯನಾದೆ 
ಶ್ರೀ ನಂದಿಯೋಗೀಂದ್ರನಿಂದೆ ಪ್ರಸಾಡೆರೊಸನಾಗಿ ಬಂಡ ಶಬ'ಮಹಿನೆಯುಳ್ಳುದೂ, ಕೇಶನರಾಜನಿಗೆ ಆನಂದನ 
ನ್ನುಂಟುಮಾಡುನ ನುಗನಾಗಿ ನಾಣೀವಲ್ಲಭನೆಂಬ ಬಿರುದನ್ನು ನಡೆಡ [४७७] ನಿಂದ ನಿಸ್ತಾ ರನಾಗಿ ಹೇಳಲ 
8) ४४9 ಅದೆ ಲೋಕೈಕಬಂಧು ಶ್ರೀ ನರ್ಧಮಾನ ಪುರಾಣದಲ್ಲಿ ಸಿಂಹದ ಸಮ್ಯಕ್ಷೃನುಹಾತ್ಮೆಯ ನರ್ಣನೆ ಎಂಬ 
ಹನ್ನೊಂದನೆಯ ಆಶ್ವಾಸವು [ಮುಗಿಡುದು.] 


೧೨ ನಂದನ ಕುಮಾರಕೋದಯೆಂ 


ಶ್ರೀಮುಚ್ಛಾಕಣ ಚಾರು ನ | ಚೋಮೃತದಿಂ ಮಟ್ಸ್‌ ಬಳೆದ ನಿಥ್ಯಾಶ್ವದವಂ 
ಕೇಮುಂಬಡೆಜಿಸೆದುದು ಕೆಗ | ಟ್ಸಾ ಮೃುಗಪತಿ ಸಂಚನಕನುಗುರುಪದವಿನಕಂ || ೧ 


ಅಂತು ನರಮಾತ್ಮನದನುನನಂತಜ್ಞ್ಯಾನಾದಿ ಗುಣಗಣಭ್ರಾಜಿತಮಂ ಭ್ರಾಂತಿಸಜಿ ಲಬ್ಸಿವಶದಿಂ ಕಿಳಿದಡಿಗಡಿಗೆ 
ಕಾಗಿಸುತ್ತಿರ್ನಾಗಳ. 


ಬಿಗಿಪು ಸೆಡಿಟ್ವ ಭೋಂಕೆನೆ ಕಟಲ್ವ ಪುರಾತನ ನಾನಬಂಧದೊ 
ಡ್ಹುಗಳುಮನೆಯ್ಸೆ 39,800 ಸಕ್ತುವ ನೂತನಪುಣ್ಯಕೀಣುರಾ 
ಶಿಗಳುಮನಾಮೃಗಾಧಿನನ ದರ್ಶನಶುದ್ಧಿಯುಮಂ ಮುನೀಂದ್ರರಾ 


ನಗನುನುರಾಗದಿಂದವಧಿವೃಷ್ಟಿಯಿಸೀಕ್ಟಿಸುತಿರ್ದರಿರ್ನಿನಂ I ೨ 

ಚಿರೆಕಾಲಂ ಬಂಧನಡೊಳ್‌ | ನುರುಳಾಗಿರ್ದನ ಮರುಕ್ತನಂ ತಿಳಿಪನೊಲೋ 

ಸರಿಸಿಕೆ ನಿಥ್ಯಾತ್ವಂ ಕೇ | ಸೆರಿಬಂಧೆನ ಬಿಡುವುನಾಯನುಂ ಚಿಂಕಿಸುತುಂ | ೩ 
ಮುನೀಂದ್ರ ನೆಡನಾರನಿಂಡಂಮುಂ ನೋಡಿ 


ಕನಸಿನೊಳೆಂ ಮಡೇಭಚಯನುಂ ಸಿಡಿಲಂಕಿರಿ ಪೊಯ್ದು ಕೊಲ್ವ ಕಾ 
ಯ್ಬಿನೆ ಗಜಕುಂಭರಕ್ತಪಿಶಿತೋತ್ಸರದಿಂ ತಣಿದುಂ ನೃುಗಂಗಳಂ 


ಜಾರಣ ಖುಷಿಗಳ ನುನೋಹಕನಾಡ ಮಾತುಗಳೆಂಬ ಅಮೃತದಿಂದ ಸಿಂಹದಲ್ಲಿ ಚಿಳೆದು ಬಂದಿದ್ದ 
ಮಿಥ್ಯಾತ್ಛನೆಂಬ ಕಾಡುಕಿ್ಲು ಆರಿಹೋಗಲಾಗಿ ಸಂಚ ಪಕನುಗುಕುಗಳ ನಾದೆಗಳಲ್ಲಿ ನಿನೀತನಾಡ ७ ಸುಖ ಸಿದ್ಧ 
ಮುಗರಾಜನು [ಸಿಂಹನ] ಕ್ಷೇಮನನ್ನು ಸಡೆದು ಸುಖನಾಗಿದ್ದಿತು. ॥೧॥ ಹಾಗೆ ನರಮಾತ್ಮನ ಪಾಡನನ್ನು 
ಅನಂತಜ್ಞಾನ ಮೊದಲಾದ ಗುಣಸಮೂಹದಿಂದ ಕೊಳಗಿ ಜೆಳಗುತ್ತಿರುನ ಸಿಂಹೆವು ಭ್ರಾಂಕಿಗೆ ವಕನಾಗಣೆ ಲಬಿಗೆ 
ನಕನಾಗಿ ಜ್ಞಾ ನೆದಿಂಡ ಹೆಜ್ಜೆ ಹೆಜ್ಜೆಗೂ ಸಂತೊಷಿಸುತ್ತಿರುನಾಗ- ನ್ರಾಚೀನನಾಡ ವಾಸಕರ್ನದ ಕಟ್ಟುಗಳ 
ರಾಶಿಯ ಬಿಗಿಯೆ ಸೆಡಿಲನಾಗಿ,ಇದ್ದ ಕ್ಲಿದ್ದ ಂತೆ ಕೆಳಕ್ಕಬಿದ್ದು ಹೋಗುವ ಅವುಗಳನ್ನು ಒಟು ಕೂಡಿ ತುಂಬಿಕೊಂಡು, 
ಮೇಲಕ್ಕೆ ಹೆತ್ತುನ ಹೊಸ ಪುಣ್ಯ ಕೇಣುಗಳರಾಶಿಗಳನೂ ७ ಸಿಂಜೆರಾಜನೆ ದರ್ಶನೆಶುದ್ಧಿಯೆನ್ನೂ ಆ ಚಾರಣಖುಸಿಗಳು 
ತನ್ಮು ಅವಧಿ ದೃಷ್ಟಿಯಿಂದ ಸಂತೋಷನಾಗಿ ನೋಡುತ್ತಿದ್ದರು. ಹಾಗೆ ನೋಡುತ್ತಿರುವಾಗ ॥.೨॥ ಬಹುಕಾಲ 
ಬಂಧನದಲ್ಲಿ ಹುಚ್ಚನಾಗಿದ್ದವನ ಹುಚ್ಚು ಹೊರಟುಹೋಗುನಂತೆ ಮಿಧ್ಯಾತ್ವವು ಪಕ್ಕಕ್ಕೆ ಸರಿದು ಹೊೋಗಲಾಗಿ ಆ 
ಸಿಂಹೆವು ಬಂಧನದಿಂದ ಬಿಡುಗಡೆಯನ್ನು ನಡೆಯುವ ಉಪಾಯನನ್ನು ಚಿಂತಿಸುತ್ತಾ ॥೩॥ ४8083 (& ए ಮುಖ 
ಕನುಲನನ್ನುನೋಡಿ-ಕನೆಸ್ಸಿನಲ್ಲಿಯೂ ಮಡ್ದಾನೆಗಳ ಸಮೂಹೆನನ್ನು ಸಿಡಿಲಂತೆ ಬಡಿದು ಕೊಲ್ಲುವ, ಕೋಪದಿಂದ 
७ ಅಫೆಯೆ ಕುಂಭಸ್ನೆ ಳದ ಕೆಕ್ಟಮಾಂಸಗಳಿಂದ ಪ್ರಿಯಾದರೂ ಇತರ ಮೃಗಗಳನ್ನು ನಿನೋದಕ್ಕಾಗಿ ಕೊಲ್ಲುವ 


ಪಿ೬ಂ ವರ್ಧಮಾನ ಪುರಾಣಂ 


ಬಿನದಣೆ ಕೊಲ್ವ ರೌಶ್ರ್ರತೆಯ ಕಾಕಣದಿಂಜೆನಗಾದೆ ಪಾನಬಂ 


ಧನದ ಕೊಡರ್ಸ್ನಿಡಿಂತು ಸಟ್‌ಗುಂ ಡಯೆಯಿಂ ಬೆಸಹಿಂ ಮುಸೀಶ್ವರಾ ॥ ೪ 

ಎಂದಿಂತು ನಿಕೋಚನನುಖ | ದಿಂದಂ ಬಿನ್ನೆವಿಸಿ ತತ್ವನೋಜ್ಯಳ ನಖಕು 

ಕೃಂದೋಹ ವಜ್ರನಂಜಕೆ | ಮಂ ಡುರಿತಕ್ಕಂಜಿ ಪುಗುನ ಕೆಟದಿಂದಾಗಳ್‌ | » 
ಸರ್ನಾಂಗಪ್ರಣತಮಾಗಿರ್ಸಿನಂ -... 


ನನೆಚಕೆತ್ತ ಮಧ್ಯಮಥುಮಾಂಸನಿನೃತ್ತಿಯನೆತ್ತ ತೀರ್ಥನಾ 
ಧನ ಸುತನವ್ಪ ಚಕ್ರಿಯ ತನೂಳನನೆತ್ತ ಕುನಾರ್ಗನೆತ್ತ ಸ 
ನ್ಮುಸಿಸತಿಯೆತ್ತ ಕೋಸಡೊದನೆತ್ತತಿರೌದ್ರನುಕಂ ನುಗಾರಿಯೆ 


ತ್ರಿಸಿತುಸಕಾಂತಿಯೆತ್ತ ತನುಭೃತ್ಸರಿಹಾನುಮಿಡೇಂ ನಿಚಿತ್ರನೋ L 
ಮುನಿನೃಷಭರೆಟದು ಪಂಜಾ | ಸ್ಯನಳವುನುಂ ಕೆಲವು ಡೆನಸದಾಯುಸ್ಯಮುನುಂ 

ಮನದ ನಿರಕ್ಷಿಯುನುಂ ಸಕ | ಳನಿವೃತ್ತಿಗೆ ನವನಿಪಪ್ಪುಡೆಂದಿಂತೆಂಡರ್‌ ॥ ೭ 
ಎರೆ ಭನ್ಯಸಿಂಹೆ ಫಿನೆಗಿಭ | ಕುಲಂಗಳತಿಭಯೆದಿ ನೋಡುತಿರ್ಪುನನಂ ನೋ 

ಥಲೆನೇಡ ನಿನ್ನೆನಾಗಳ್‌ ಮರೆನಿಂದ್ರಿಯೆಗಜಡ ದರ್ಸಮಂ ಕಿಡಿಸೀಗಳ್‌ ॥ ಲ 
ನುಕನುಂ ಜಿನೇಂದ್ರೆಸದೆಡೊಳ್‌ | ತನುನಂ ಪ್ರಾಯೋನಗನುನಜೊಳ್‌ ನಿಯಮಿಸಿ ಮು 

है ನಿನ್ನ್ನ ರೌಥ್ಟೈಭಾನನು | ನನಾಕುಳಂ ಕೊಟ್‌ಯೆ ನಾಪಬಂಥಂ ಕಿಡುಗುಂ ॥ ೯ 


ನನ್ನ ಕ್ರೌರ್ಯ ಕಾರಣದಿಂದ ಫನಗಾಗಿರುನ ಪಾನಕರ್ಮಗಳ ಕೊಡರು ಅದು ಹೇಗೆ ನಿನಾಕಣೆಯಾಗುತ್ತಜೋ 
[ಅದನ್ನು] ಕೃನೆಯಿಟ್ಟುಅವೃಣೆ ಕೊಡಿಸಿರಿ,ಎಲೈ ಮುಸಿಶ್ರೀಷ್ಕಕಿ, ॥ ४ | ಎಂಬುದಾಗಿ ತನ್ನೆ ಕಣ್ಣುಗಳೆಂಬ ಬಾಯಿಂದೆ 
ನಿಜ್ಞಾಸಿನಿಕೊಂಡು, ಶುದ್ಧತೆತ್ವದ ಉಜ್ಜಲನಾದೆ ಉಗುರುಗಳ ಕಿರಣಸಮೂಹದ ನಬ್ರಸಂಜರನನ್ನು, ವಾನಗಳಿಗೆ 
ಹೆಡರಿ ಪ್ರವೇಶಿಸುವ ರೀತಿಯಿಂದ ಆಗೆ. ... ॥೫॥.ಸೆವಾರಗಕಮಸ್ಕಾರನನ್ನುಮಾಡಿರಲು.... ಬೇಡನಾಗಿದ್ದು 
ಜೆಳ್ಲ--ಮಡ್ಯ ಮಥು ಮಾಂಸಗಳನ್ನು ಬಿಡುವುಕೆನ್ಲಿ? ತೀರೂಕರನೆ ಮಗನಾದ ಚಕ್ರವರ್ತಿಯ ವುತ್ರಕಿಗ್ಲಿ. 
ಮುರ್ಮಾರ್ಗಕನನೆಲ್ಲಿ? ಒಳ್ಳೆಯ ಖುಷಿ ಶ್ರೇಸ್ಟಕೆನ್ಲಿ-- ಕೋನದಿಂದ ಕೂಡಿದ ಅತ್ಯಂತ ಭಯಂಕಕೆನಾಗಿದ್ದೆ ಸಿಂಜೆ 
ನೆನ್ಲಿ? ಇಷ್ಟು ಪ್ರಶಾಂತಿಯೆಲ್ಲಿ? ಜನ್ಮಧಾರಣೆಯೆ ಸರಿಣಾಮನೆಂಬುಡು ಏನು ನಿಚಿತ್ರನಾಡುನೊ! ॥೬॥ 
ಖಸಿಶ್ರೀಸ್ಕರು ಆ ಸಿಂಹದ ಸಾಹಸನನ್ನೂ ಇನ್ನು ಕೆಲದಿವಸಗಳು ಮಾತ್ರ ಆಯುಷ್ಯ ಉಳದಿರುವುದನ್ನೂ ಅವಕ 
ಮನಸ್ಸಿನಲ್ಲಿ ಹುಟ್ಟಿರುವ ವೈರಾಗ್ಯನನ್ನೂ ಅರ್ಥಮಾಡಿಕೊಂಡು ಸಂಪೂರ್ಣ ತ್ಯಾಗಕ್ಕೆ ಇಡು ಹೆಡನಾಗಿಡೆ ನಂಬು 
ನನ್ನು ತಿಳಿದು ಹೀಗೆಂದು ಹೇಳಿನರು ॥೭॥ ಎಲ್ಳೆ ಉಪ್ಸಾರನಾಗಲಿರುನ ಸಿಂಹನೆ, ನಿನ್ನನ್ನು ಕಂಡು ಆನೆಯ 
ಸಮೂಹವು ಭಯನಟ್ಟು ಓಡುತ್ತನೆ. ಅವುಗಳತ್ತ ನೀನು ನೋಡಬೇಡ ; ನಿನ್ನನ್ನು ಯಾನಾಗಲೂ ಮುದಿಸು 
ನಂತೆ ಮಾಡುನ ಇಂದ್ರಿಯನೆಂಬ ಅನೆಯೆ ಅಹೆಂಕಾರನನ್ನು ಈಗ ಹಾಳುಮಾಡುವನನಾಗು, ॥೮॥ ನಿನ್ನ 
ಮನಸ್ಸನ್ನು ತೀರ್ಥಂಕರನ ನಾನದಲ್ಲಿಯೊ, ನಿನ್ನೆ ಡೇಹನನ್ನು ನ್ರಾಯೋಪನೇಶದಲ್ಲಿಯೂ ಕೆಲಸುನಂತೆ ಮಾಡಿ 
ಪೂರ್ವದ ನಿನ್ನ ರೌಪ್ರ ಭಾವವನ್ನು ಸಂಪೂರ್ಣವಾಗಿ ಬಟ್ಟೆ 88. ನಾನಡಕಟ್ಟಿ ನಾಶವಾಗುತ್ತದೆ. ॥೯॥ 


೧೨ ನಂದನ ಕುಮಾರಕೋದಯೆಂ : 3೬0 


ಪರೆನು ಜಿನಸ್ಮರಣನೆ ಭವ | ಹೆರಣನುವೀ ಘೋರತನಡೊಳೊಡಗೂಡಲೊಡಂ 
ದುರಿತೇಂಥನಮಂ ಚೆಚ್ಚರೆ | ಮುರಿಪುಗುಮುಗ್ರಾಗ್ನಿ ಗಾಳಿಯೊಡಗೂಡಿದವೋಲ್‌ | ೧೦ 


ಅಡಟಾನೀಗಳ್‌ ಜಿನೆಸ್ಮರೆಣಪೂರ್ವಕಂ ಪ್ರಾಯೋನಗನುನನೆಂಬ ನೋಂಪಿಯೆನೆಗೆ ಕರೆಣೀಯನುದಂ ನೋಂ 
कक ಡುಸ್ಸಹಸರೀಸಹೆಂಗಳ್‌ ಬಿಡದಡಸಿ ನೀಡಿಸುತ್ತಿಕೆಯುಂ, ನಿಜಾಯುಕನಸಾನಂಬರಂ ಸ್ವಂಸಕನೈೆಯ್ಯಾಪ್ರತ್ಯ 
ನಿರನೇಕ್ಟೆಯಿಂ ನಿಸ್ಕಂಪಿತಶರೀರೆನಾಗಿ ಥೈರ್ಯಂಗಿಡದಿರಕ್ಟೀಟ್ಯುಮೆಂಬುಡುಂ.... 


ಇಲ್ಲಿಂದರಿದುಳ್ಳೊಡಮಾ | ಸೊಳ್ಳೆ ಲೀಲೆಯೊಳೆ ನೋಂನೆಫೀ ಪಾಸನುದಿಂ 
ತಲ್ಲಜಿ ಫೋಕುಮೆ ದರವು | ಮಲ್ಲಡ ಕುಜೆ ತುಚ್ಛನೈದ್ಯರಿಂ ತೀರ್ಹವುಡೇ ॥ an 


ನಮುಹಾಪ್ರಸಾದಮೆಂಡು ಕೆಯ್ಯೊಳ್ಳುದುಂ ಅಪ್ರತ್ಯಾಖ್ಯಾನೆ ನಾಸನಾನಶದಿನವ್ರಶಸ್ತ್ರ ವಿಷಯಕ್ಕೆ ಸರಿವ 
“ಮೆನನುಂ ನಿಯಮಿಸುನುನಾಯನುಿಂತೆಂದು ಜೆಸಸಿದರ್‌.- 


ಜಿನಸಭಿಯ ಜಿನನಿಭೂಕಿಯೆ | ಜಿನನೀಹೆಪ್ರಭೆಯೆ ಜಿಗುಣಾವಳಿಯೊಳ್ಳಂ 


ಸೆಕೆ ನುನನೊಳ್‌ ನೆನೆಯಜೆ ಮು | ನ್ನಿನ ದುರ್ನಿಸಯೋನಭೋಗರಾಗಾದಿಗಳಂ ॥ ೧೨ 
७७०४३... 

ಥಕಿಯಿಂ ॥786 0४०३, | ಸಿರ ಬಿಲ್ಲಂತರದಿನೊಗೆದು ಫಾತಿಕ್ಟಯದಿಂ 

ನರೆನೇಶ್ವರನೆಸೆದಿರ್ದೆಂ | ಸುರನಿರಚಿತ ಸನುವಸರೆಣ ಭೂನುಂಡಲಡೊಳ್‌ || ೧೩ 


ಶ್ರೀಸ್ಕನಾದ ತೀರ್ಥಂಕರನ ಸ್ಮಶಣೆಯೇ ಜನ್ಮಾಂತರನನ್ನು ಹೋಗಲಾಡಿಸುತ್ತಜೆ, ಘೋರನಾದ ತಸಸ್ಸಿನಲ್ಲಿ ಕಕ್ಕ 
ಯೆನಾಡಾಗ ಭಯಂಕರವಾದ ಬೆಂಕಿಯನ್ನುಗಾಳಿಯು ಸೇರಿಕೊಂಡಂಶಾಗಿ 88, ನಾನನೆಂಬ ಕಟ್ಟಿಗೆಯು ಸೆಂಪೊರ್ಣ 
ಸುಟ್ಟುಹೋಗುತ್ತಡೆ. ೧೦ ಆದುದರಿಂದ ಈಗ ಜನನನ್ನು ಸ್ಮರಿಸುತ್ತಾ ಪ್ರಾಯೋಸನೇಶನೆಂಬ ಪ್ರತ 
ನನ್ನು ಸ್ವೀಕರಿಸಬೇಕು. ಆ ವ್ರತಾಚರಣೆ ಮಾಡಿದಕಿ ಸಹಿಸಲು ಸಾಧ್ಯವಾಗದ ಪರೀಷಹಗಳು ಮೇಲೆ ಬಿಡ್ತು 
ಹಿಂಸಿಸುತ್ತಿದ್ದರೂ ಆಯುಸ್ಸಿನೆ ಕೊನೆಯನಕೆಗೆ ತಾನಾಗಲಿ ಇತರರಾಗಲಿ ತನ್ನ ಸೇವೆಯನ್ನು ಮಾಡಬೇಕೆಂಬ 
ಅನೇಕ್ಷೆಯಿಲ್ಲಡಿ ವೃಢಶರೀಕನಾಗಿ ಫೈರ್ಯಗೆಡಜಿ ಇರಬೇಕು ಎಂದು ಹೇಳಲಾಗಿ ಇಲ್ಲಿ ಈಗ ಕಷ್ಯವಾಡೆರೊ 
ಸೂಡ ನಾನು ಬೇಡನೆನ್ಸುತ್ತೀಕೆಯೆ १ ಲೀಲಾಜಾಲನಾಗಿ ವ್ರತನನ್ನು ಮಾಡುತ್ತೇನೆ, ಹೀಗೆ ಮಾಡದ ಹೊರತು 
ಈ ವಾನವ್ರೆ ಹೋಗುತ್ತದೆಯೆ ? ಭಯಂಕರವಾದ ರೋಗವು ಕೇಳು ವೈದ್ಯರಿಂದ ನಾಸಿಯಾಗುತ್ತಜೆಯೆ? ॥ ೧೧ ॥ 
ಕಾವು ಹೇಳಿಡುದು ನುಹಾ ಪ್ರಸಾದ ಎಂಡು ನ್ರತನನ್ನು ಸ್ವೀಕರಿಸಲಾಗಿ, ಅವ್ರತ್ಯಾಖ್ಯಾನೆಂಬ ನಾಸನಾಬಲ 
ದಿಂಡೆ ಕೆಟ್ಟಿ ವಿಷಯಗಳ ಕಡೆಗೇ ಹರಿಯುವ ಮನಸ್ಸನ್ನು ತಿದ್ದಿ ಸರಿಸಡಿಸುವ ಉಪಾಯವನ್ನು ಹೀಗೆಂದು ಅಪ್ಪಣೆ 
ಕೊಟ್ಟರು. ವೂರ್ನಜೆ ನಿನ್ನೆ ಡುನ್ಛ ನಿಷಯಭೋಗಗಳೆನ್ನೂ ಅನುರಾಗಗಳನ್ನೂ ಫೆಕೆದು ಕೊಳ್ಳದೆ, ಕೀರ್ಥಂ 
ಕೆರೆನ ಸಜೆಯೆನ್ನೂ, ಆತನ ನುಹತ್ತನ್ನೂ ಅತನ ಜೀಹಕಾಂತಿಯನ್ನೂ ಆತನ ಗುಣಗಳ ಸಮೂಹದ 
ಕ್ರೀಯೆಸ್ಸನ್ನೂ ಮನಸ್ಸಿನಲ್ಲಿ ಕೆನೆದುಕೊ. ॥೧೨॥ ७७० ಹೇಗೆಂದರಿ-- ಭೂಮಿಯಿಂದೆ ಐದು ಸಹೆಸ್ಟ ಬಿಲ್ಲಿನ 
ದೊರದಲ್ಲಿ ಆಕಾಶಕ್ಳೆ ನೆಗೆದು ಪರಮೇಶ್ವರನಾಡ ತೀರ್ಥಂಕರನು ಫಾತಿಕರ್ಮಕ್ಷಯದಿಂದ ಜೀವಕೆಗಳು 
ರಚಿಸಿರುವ ಸಮವಸರಣ ಮಂಟನದಲ್ಲಿ ಪ್ರಕಾಶಿಸುತ್ತಿದ್ದಾನೆ. ॥ ೧೩ ॥ ಸ್ತೋತ್ರಪಾತ್ರವಾದ ಆಕನುಕೆ, ಚೈತ್ಯ, 


ಪಿ೬೨ ನರ್ಧಮಾನ ಪುರಾಣಂ 


ವಿನುತಸ್ರಾ ಸಾಡಚ್ಛೈತ್ಯಕ್ಷಿತಿಜಳವಿಳಸಂ ಖಾತಿಕಾಲೇಖನಲ್ಲೀ 
ನನಮುದ್ಯಾನಂ ಥೈಜೋರ್ನೀಕಳನುನುರಕುಜನ್ಷೋಣಿ ಸೆಂಗೀತಹೆಮಾಣ್ಯ 
88 ಲಕ್ಷ್ಮೀಮಂಡನಂ ಕೋಳಿಸೆ ಗಣನೃತ ಪೀರತ್ರಯಾಗ್ರಸ್ಸ ಸಿಂಹಾ 


ಸನದೊಳ್‌ ಚಂದ್ರಾರ್ಕಕೋಟ್ರ ಭನೆಸೆಗುಮಕೀನೇಂದ್ರನಂದ್ಯಂ ಜಿನೇಂ್ರಂ ॥ ೧೪ 
ಉರೆಗನಿಸನುನ್ಯುತಜೀನಾ [ ಕ್ಷಕನುಂತ್ರಧ್ಯಾನದಿಂಪಮುಸಕಮಿಸುನವೋಲ್‌ 
ದಮುರಘಮುಸಕನಿಸುಗುಂ ಶಾಂ | ತರೆಸಾನ್ಬುತಮುಯಸನರ್ಹನಂ ನೆನೆಯಕೊಡಂ ॥ ೧ 
ಕುಗಕಿಯನೆಯ್ದೆ 85903 | ಸುಗಕಿಯನನಯನದಿನೀವ ಶಾಶ್ವೈಕಕದನುಂ 
ಬಗೆದಂತೆ ७5००, ಮೈನೆಗೆ | ಜಗಡೊಳ್‌ ಜಿನಭಕ್ತಿ ತಾನೆ ತಾಯ್ತನೆಯಕ್ರೀಃ ॥ nk 
ನಿತ್ತಾನುನೊರ್ಮೆ ನಸುಡೋ | ಉತ್ತುಂ ४३४४, ಮಾಣ್ಣುಪಾಡೊಡಮಾ ಭ 
ನ್ಯೋತ್ತನುಸಳೆಮುರಿತಾಗಿಪ | ಬಿತ್ತಂಗೆೆಯಕ್ಕುನೆಂದೊಡೇನಣ್ಣಿ ಪುಹೋ | ೧೭ 
ಅದುಕಾರೆಣದಿಂ..... 


ಸಕೆನುಜ್ಞಾ ನಾನಂದ | ಸೈರೊಸನಂ ನೀತರಾಗನಂ ಸಕಳೆಜಗ 
ಹ್ಲುರುನಂ ಜಿನೇಂದ್ರನಂ ಭಾ | ಸ್ಫಕಕೋಟಸಪ್ರಭನೆನಾಗಳುಂ ನೆನೆ ನುನಡೋಲ್‌ || ne 


ಪ್ರಿದಶದಿೆಂ ಕೀನಲೊಡಂ | ತ್ರಿಡರತ್ವಮಸೆಯ್ದಿ ನೀನೆ ಬಂಡು ಸನುಸ್ತ್ಯ 
ಪ್ರಿಡೆಕೀಂದ್ರವಂದಿತ ಶ್ರೀ | ಸಷನಂ ಪ್ರತ್ಯಕ್ಷಮಾಗೆ ನಲಿದೀಕ್ಷಿಸುನೈೆ I ೧೯ 





ಭೂಮಿ, ನೀರು ಇನುಗಳಿಂದ ನುನೋಹೆಕೆನಾದುಮೂ, ತಗ್ಗಿನಲ್ಲಿ ಚಿಪ್ರಿತನಾದೆಂಕಿರುನ ಉದ್ಯಾಕನನ, ಥ್ವಜದೆ 
ಭೂಮಿ; ಕಲ್ಬವೃಕ್ಷಗಳ ಸನೂಹೈಸೆಂಗೀತಡೆ ಗೃಹೆಗಳಿರುನ ಸ್ಥಳ ಲಕ್ಷ್ಮೀಮಂಟಿಸಇನುಗಳು ಶೋಭಿಸುತ್ತಿರೆಲಾಗಿ 
ಗಣಗಳಿಂದ ಸುತ್ತುನೆರಯಲ್ಪಟ್ಟಿ ಮೂರು ನೀರಗಳ ಮೇಲಿಟ್ಟಿರುವ ಸಿಂಹಾಸನದಲ್ಲಿ ಕೋಔಚಂದ್ರ ಸೂರ್ಯರ ಕಾಂತಿ 
ಯಿಂದೆ ಕೂಡಿ ಎಲ್ಲ ಇಂದ್ರರಿಂಜಲೂ ನಮಸ್ಸರಿಸಲ್ಪಟ್ಟಿನನಾದ ಜಿನೇಂಪ್ರನು ಸ್ರಕಾಶಿಸುತ್ತಾನೆ. ॥ ೧೪ ॥ ಹಾನಿನ 
ನಿಸವು ಅನ್ಯುತಸಂಜೀನಿನಿಯೆ ಅಕ್ಷಕನಾತ್ರನನ್ನು ಥ್ಯಾಸಿಸುವುಪರಿಂಡ ಇಳಿದು ಹೋಗುನ ಹಾಗೆ ಭಯಂಕರೆ 
ವಾಡ ವಾನವು ಶಾಂತರೆಸದ ಅನ್ಭುತಮಯನಾಗಿರುನ ಜಿನನನ್ನು ಥ್ಯಾನಿಸುತ್ತಲೇ ನಿನಾರಣೆಯಾಗುತ್ತದೆ, ॥ ೧೫॥ 
ಹುರ್ಗಕಿಯೆನ್ನು ಹೋಗಲಾಡಿಸುವ ಸದ್ಗತಿಯನ್ನು ಸಂಸ್ರೊರ್ಣವಾಗಿ ಕೊಡುನ್ಯ ಶಾಶ್ವಕನಾದ ಪಡನಿಯನ್ನು 
ಬಯಸಿದಂತೆ ಮಾಡಿಕೊಡುವ ನುಹಿನೆಗಳಿಗೆಲ್ಲಾ ಈ ಜಗತ್ತಿನಲ್ಲಿ ಜಿನಭಕ್ತಿಯೆಂಬುಜೀ ತೌಕುನುಸೆಯಲ್ಲನೆ ? 
॥ ೬ ॥ ಎಲ್ಲಿಯಾಡರೂ ಒಂದು ಸಲ ಜಿನಭಕ್ತಿಯು ಸ್ವಲ್ಪ ಕಾಣಿಸಿಕೊಂಡು ನಿಂತುಹೋದರೂ ಕೂಡ ४०४ 
ಭವ್ಯ ಶ್ರೀಸ್ಕಕ ವಾನನ್ರ ಬೆಂಕಿತಗಲಿಷ ಹುರಿದ ಬೀಜಕ್ಕೆ ಸಮಾಸವಾಗುತ್ತನೆ. ಹೀಗೆಂನಮೇಲೆ ಅದನ್ನೇನು 
ನರ್ಣಿಸೋಣ? ॥೧೭॥ ಆ ಕಾರಣದಿಂದ ಅತ್ಯಂತ ಶ್ರೇಷ್ಕವಾನ ಜ್ಞಾನ ಅನಂದಗಳೆ ಸ್ವರೊಸನೂ, 
ನೀತರಾಗನೂ, ಸಕಲ ಜಗತ್ತಿನ ಗುರುವೂ ಆಗಿ ಕೋಟ ಸೂರ್ಯ ಪ್ರಕಾಶನಾದ ;ಜಿನೇಂಪ್ರನನ್ನು ನುನಸ್ಸಿನಲ್ಲಿ 
ಧ್ಯಾನಮಾಡು ॥ ೧೪ ॥ ಮೂವತ್ತು ದಿನಗಳು ತುಂಬುತ್ತಲೆ ಜೀನತ್ವನನ್ನು ಪಡೆದು ನೀನೇ ಬಂದು ಜೇನೇಂದ್ರ 
३०४ ಕಮಸ್ಯತನಾಗಿರುನ ಜಿನೇಂತ್ರನನ್ನು ಪ್ರತ್ಯಕ್ಷನಾಗಿಯೇ ಸಂತೋಷದಿಂದ ಫೋಡುನನನಾಗುತ್ತೀಯೆ. ॥೧೯॥ 


೧೨ ನಂದನ ಕುಮಾರಳೋಡಯಂ ೨ಿ೬ಫಿ 


ಆ ಡೊಕೆಯ ಚಿನವಿಭೂತಿಯ | ನಾನಕೆದಿಂ ನೋಟ್ಟ ನಿನಗೆ ನತ್ತನೆಯ ಭನ 
ಕ್ಯಾದಪುಡು ತೀರ್ಥಕರೆ ಪು | ಣ್ಯೋಡಯೆನುತಿಸೇವ್ಯನುತಿವಿಚಿತ್ರಾಭ್ಯುದಯಂ ॥ 30 


ಎನರೊಡಮಾ ಬೋಧನಿಧಿಗಳ ನಚನನುನೋಫೆನೆಂದು ನಿಶ್ಚಯಿಸಿ 


ಆಗೆಳೆ"ತನಗಿದಿರ್ವಂದನೊ | ಲಾಗಿಕಿ ಸರ್ವಜ್ಞಲಕ್ಷ್ಮಿ ಜನಿಯಿಸಿಷ ಮನೋ 
ರಾಗದ ನೆರ್ಚಂ ನೆಟ? ನೊಗ | ಬ್ರಾಗಳವಾಗ್ಕನಸಗೋಚರಂ ಮೃಗಸತಿಯಾ | 90) 


ಮೃಗರಾಜಂಗಾನಂದಾ | ಶ್ರುಗಳೊಗೆಡುವು ತೊಳೆದು ಕಳೆವ ತೆಟದಿಂ ಕೊಲ್ವು 
ಜುಗಡೆ ಕಡು ಮುನಿದು ಮುನ್ನಂ | ಮ್ಲುಗಂಗಳೆಂ ನೋಡೆ ನೆಕಿದ ಡುರಿತಾಂಜನಮಂ | 33 


ಅಂತು ರಾಜಪ್ರಸಾದದಿಂ ಮೇಲೆ ಸಾಮ್ರಾಜ್ಯಸಟ್ಟಿಮನ್ಪಂತೆ ಸುವರ್ಣಲಾಭದಿಂ ಮೇಲೆ ಚೆಂತಾನುಜಿಯ 
ಕಣಿ ದೊರಕೊಳ್ಳಂತೆ ಸರ್ವಜ್ಞ ದರ್ಶನೋತ್ಸವದಿಂ ಮೇರೆ ತನಗೆ ಸರಮಾರ್ಹಂತ್ಯನುಪ್ಪು ಡೆಕಟ್‌ದು ರಾಗಕೆಸಹೊ 
ಳೋಲಾಡುತ್ತುಂ ಅಕಾರೆಣಬಂಧುಗಳನ್ಪ ಚಾರಣಕಂ ನೋಡಿ ಸರನೋನಕಾರಸ್ಮರಣದಿನೆಡಿಗಡಿಗೆ ಸೊಡೆನೆಡು 
ವುದುಂ- 


ಡೆಯೆಯುಂ ಕ್ಷಮಿಯುಂ 9,580 | ದ°ಿಯುನುಗಲದೆ ನಿನ್ನೆ ಹೃಷಯದೊಳ್‌ ನೆಲಸಿ ಸಮ 
ದ್ಥಿಯನೆಯ್ದುತಿರ್ಕೆ ಡುಷ್ಯೃತ | ಚಯನುಸು ಹೀನಬಳಮಾಗುಕಿರ್ಕನನರತಂ ॥ 3೩ 


ನಿನಗೀಗಳಾಡ ಸೆದ್ಧರ್ಶನರತ್ನಂ ಮುನ್ನಿನಂತೆ ಮುಸುಳದಿ ನಯದಿಂ 
ದನುದಿಸಮುಜ್ಜಳಿಸುಗೆ ವಾ | ನನೆಕರಿ ನಕಮಾನಗಾಥರುಚಿಯಟ್ರಿನೆಗಂ ॥ 3೪ 


ಆ ಬಗೆಯಾದ ಜಿನ ನುಹಿಮೆಯನ್ನು ಆದರದಿಂಡ ನೋಡುವ ನಿನೆಗೆ ಇಲ್ಲಿಂದ ಹತ್ತನೆಯ ಜನ್ಮೆದ್ಲಿ ಅತ್ಯಂತ 
ಸೇವ್ಯವೂ ಆಶ್ಚರ್ಯಕರವಾದ ಏಳಿಗೆಯುಳ್ಳದೂ ಆಡ ಶೀರ್ಥಂಕಕೆನಾಗುನ ಪುಣ್ಯವು ಮೂಡುತ್ತದೆ. ॥ 90 ॥ 
ಎಂಡು पंथ, ಆ ಜ್ಞಾನನಿಧಿಗಳ ಮಾತು ಗುರಿತಪ್ಪದು ಎಂದು ನಿಶ್ಚಯಮಾಡಿಕೊಂಡು ಸರ್ವಜ್ಞ ತ್ವನೆಂಬ 
ಲಕ್ಷ್ಮಿಯು ಆ ಕ್ಷಣದಲ್ಲಿಯೇ ತನಗೆ ಇದಿರು ಬಂದಂತಾಗಿರಲಾಗಿ, ಆ ಸಿಂಹಕ್ಕೆ ಹುಟ್ಟಿದ .ಆನಂದಡ ಅತಿಶಯೆವನ್ನು 
ಹೊಗಳುವುದಕ್ಕೆ ಮನಸ್ಸಿಗೂ ಮಾತಿಗೂ ಸಾಧ್ಯವಾಗುತ್ತಿಲ್ಲ. ॥ ೨೧ ॥ ಕೊಲ್ಲುವ ತನ್ನ ಉಡ್ಯೋಗದಲ್ಲಿ ಅತ್ಯಂತ 
ರೋಷದಿಂಡ ಮೃಗಗಳನ್ನು ನೋಡುತ್ತಿಕೆಲಾಗಿ, [७४००७] ಆ ಹಿಂದೆ ಒಟ್ಟುಗೂಡಿದ್ದ ವಾಸದ ಕಾಡಿಗೆಯನ್ನೆಲ್ಲಾ 
ಕೊಳೆದು ಕಳೆಯುವ ರೀತಿಯಲ್ಲಿ ७ ಸಿಂಹ್ಳಿ ಆನಂದಬಾತ್ಟವು ಸುರಿಯಿತು ॥ ३०॥ ಹಾಗೆ ರಾಜಗೌರನದಿಂಬೆ 
ಮೇಲಾದ ಚಕ್ರವರ್ತಿನಟ್ಟಿವು ಆದೆಂತೆ, ಬಂಗಾರೆದ ಲಾಭಕ್ಕಿಂತಲೂ ಹೆಚ್ಚಿದ ಚಿಂತಾಮಣಿಯ ಗಣಿಯೆ! ಸಿಕ್ಕಿದಂತೆ, 
ಸರ್ವಜ್ಞ ತ್ವದರ್ಶನದೆ ಉತ್ಸವಶ್ಕಿಂತಲೂ ಶ್ರೀಷ್ಕವಾದ ಜಿನನನೆನಿಯು ತನಗಾಗುವುಡನ್ನು ತಿಳಿದು ಸಂತೋಷ ರೆಸೆದಲ್ಲಿ 
ಮುಳುಗಿ ४४353, ಅವ್ಯಾಜಬಂಧುಗಳಾದ ಚಾರೆಣರನ್ನು ನೋಡಿ ಅನರಿಂದಾದ ನುಹದುಪಳಾರವನ್ನು ನುತ್ತೆ ನುತ್ತ 

ಜ್ಞಾಪಿಸಿಕೊಂಡು ನೆಮಸ್ಯ ರಿಸುತ್ತಿರೆಲಾಗಿ[ಅವರು]ನಯೆಯೊ ಕ್ಷಮನೆಯೂ ವ್ರತಶುದ್ಧಿಯೂ ಸೆದಾ ನಿನ್ನ ಹೃಡಯೆ 
ಪಲ್ಲಿ ನೆಲಸಿ ಅಭಿನ್ನ ದ್ಥಿಯಾಗುತ್ತಿಕೆಲಿ, ನಾನಸಮೂಹೆವು ಸದಾ ಶಕ್ತಿಗುಂದುತ್ತಿರೆಲಿ ॥ 9. | ನಿನಗೀಗ ಅಗಿರುವ 
ಸೆದ್ದರ್ಶನನೆಂಬ ರತ್ನವು ಫೂರ್ನದಂತೆ ಮಾಸೆಜಿ ಕ್ರಮವಾಗಿ ನಿನದಿಸಕ್ಟೂ ನನಿತ್ರವಾದ ಕ್ರೀಸ್ಸವೂ ಸ್ನಿರವೂ ಆದೆ 
ಅಭಿರುಚಿಯಾಗುವನಕೆಗೂ ಉಜ್ಜಲಿಸುತ್ತಿರಲಿ, ॥ 3೪ ಎಂಬುದಾಗಿ ಅನರು ಆಶೀರ್ನದಿಸಿ ಹೊರ 


हि ವರ್ಧೆನಾನ ಪುರಾಣಂ 


ಎಂದನರ್‌ ಸರಸಿ ಗಮನೋದ್ಯಕ್ತಚಿತ್ರರಾಗಿ ನಿಂದಿರ್ಯು ತಮ್ಮಗಳ್ಕೆಗೆ ಸೈಶಿಸಲಾಜನೆ ಖೇನಿಸುನ ಮೃಗ 
ನತಿಯೆ ಜೇಸ್ಟೆಯಂ ಕಂಡು ತತ್ಸಮಾನಕ್ಕೆ ಬಂದು ಪಂಜೇಂದ್ರಿಯಗ್ರಹೆನೀಡಾನಿನಾಶನಾರ್ಧ್ಥಮಿಕ್ಸಿದ ರಕ್ಕೈವಣಿಗಳಂತೆ 
ಯುಂ ನಂಚಮಹಾಕಲ್ಯಾಣಫಳನುಂ ದೆಯೆಗೆಯ್ಯಲೆಂದು ತಳಿದ ವುಣ್ಯಂಗಳ ಚೀಜಂಗಳಂತೆಯುಂ ನಖನುಣಿಗಳತಿ 
ರಮುಜೇಯಂಗಳಾಗೆ ಕಾರುಣ್ಯದಿಂ ತದೀಯ ಮಸ್ತಕನುಂ ನಿಜಶ್ರೀಹೆಸ್ತ್ರದಿಂಮುಟ್ಟ-... 


ನಿನೆಗಮೆನುಗಂ ಪುನರ | ರ್ಶನಮಾದಪುಗೊಂಜೆ ತಿಂಗಳಿಂಗೆಲೆ ನಂಚಾ 
ನೆನೆ ನೀಂ ಸುರನಾಗಿ ಜಿನೇಂ | ಪ್ರನನರ್ಚಿಸಲೆಂಡೆ ಬರುಮಂ ತತ್ಸಭೆಯೊಳ್‌ ॥ 3% 


ನಿಂದು ಸಂತಸಂಬಡಿಸಿ ಗೆಗನಕ್ಕೊಗೆಡು ಬಿಜಯೆಂಗೆಯ್ದಾಗಳ್‌.... 


ಅನರ ವಡನಖರೆ ನಜ್ರ | ಚೃನಿಗಳ್‌ ಚರಣಾರುಣಾಬ್ಬರುಟಿಗಳ್‌ ಕಂರೀೀ 
ಕನನ ನುನಡೊಳಗೆ ನೆಲಸಿ | ರ್ದುವು ತೇಜಃನದ್ಮೆಲೇಶ್ಯಗಳ್‌ ನೆಲಸುವಮೋಲ್‌ || 4... 


ಮತ್ತನುನರ ಧರ್ನೊೋನಡೀಶಕೌಶಲನಮುಂ ನರಾನುಗ್ರಹಾಗ್ರಹೆನುಂ ನುನದೊಳ್‌ ತಣ್ಮರೆಯೆ.... 


ಕೆನಿಗಿಂಸನೀನ ಬಗೆಗು | ತ್ಸನನುಂ ಪುಟ್ಟಿಸುನ ಸೆಂಶೆಯನುನೆತುಂ ತೂ 
ಳ್ಗುವ ಹಿಶಮನಾನಗಂ ಮಾ | ಡುನ ಮಾತಿನ ಬಕ್ಕೆ ಕೌತುಕಂ ಮುನಿನಕಿಯಾ | ೨೩ 


ಕರಿಣದಿನಿಂತೀ ಗಹೆನಾಂ | ತರಡೊಳಗೆನ್ನೈನೆಟಸಿ ಬಂಜೆನೆಗಟಃ[ನಂ 
ತಿಕೆ ಧರ್ನುಮಸಲ್‌]ಪಿ ಸಮು | ಡೈರಿಸಿಷರಲ್ಲಗೊಡೆ ನುಗುಟ್‌ ನರೆಕಂಬುಗೆನೇ || ವಿರ" 


ಡುನ ಕಾರ್ಯದಲ್ಲಿ ನುಸಸ್ಸುಳ್ಳನರಾಗಿ ನಿಂತುಕೊಂಡು, ತಮ್ಮ ಅಗಲಿಕೆಯನ್ನು ಸೆಹಿಸಲಾರಡಿ ದುಃಖನಡುತ್ತಿರುವ- 
ಸಿಂಹೆದೆ ಜೀಸ್ಕೈಯನ್ನು ಕಂಡ್ಕು ಅಡರೆ ಸಮೀನಕ್ಕೆ ಬಂದು, ಐಡು ಇಂದ್ರಿಯಗಳೆಂಬ ಗ್ರಹೆಪೀಡೆಯ ಸರಿಹಾರಕ್ಕಾಗಿ 
ಇಟ್ಟಿ ಕೆಕ್ಷಾಮುಣಿಯಂತೆಯೂ, ನೆಂಚನುಹಾಕಲ್ಯಾಣಗಳೆಂಬ ಫಲವನ್ನು ನೀಡಲೆಂದು ಇಟ್ಟಿ ಫುಣ್ಯಬೀಜಗಳಂಕೆಯೂ 
[ಆ ಖಸಷಿಗಳ] ಉಗುರುಗಳೆಂಬ ರತ್ನಗಳು ಅತ್ಯಂತ ನುನೋಷರನಾಗಿರಲಾಗಿ, ಕರುಣೆಯಿಂದ ಅದಕೆ ತಲೆಯಮೇಲೆ 
हि ತಮ್ಮ ನುಂಗಳೆಹೆಸ್ತದಿಂದ ಮುಟ್ಟ-ಎಲೈ ಸಿಂಹನೈನಿನಕಗೂ ಕಮಗೂ-ಇನ್ನು ಒಂದೇ ಒಂಡು ತಿಂಗಳಲ್ಲಿ ನೀನು ಡೇನತೆ 
ಯಾಗಿ ತೀರ್ಥಂಕರನನ್ನು ಪೂಜಿಸಲೆಂದು ಬಂದಾಗ-ಕಿ ಜಿನನ ಸಭೆಯಲ್ಲಿ ದರ್ಶನವಾಗುತ್ತದೆ ॥ ೨೫ ॥ ಎಂಡು 
ಅನ್ನು ಸಂತೋಸನಡಿಸಿ, [७ ಖುಸಿಗಳು] ಆಕಾಶಕ್ಕೆ ಹಾರಿ ಪ್ರಯಾಣಮಾಡಿದಾಗಅನರ ವಾಡಗಳ ಉಗುರಿನ 
ನಜ್ರಕಾಂತಿಗಳೂ, ವಾಡಗಳ ಕೆಂವುಗುಲಾಬಿಯ ಕಾಂತಿಗಳೂ ಆ ಸಿಂಹೆಡೆ ಮನಸ್ಸಿನಲ್ಲಿ ಕಾಂತಿಯುಕ್ತನಾಡ 
ತೇಜನ್ಸೆಂಬ ನಡ್ಮೆರೇಶ್ಯೈಗಳು ನೆಲಸುನಂತೆ ನೆಲೆಯಾಗಿ ನಿಂತುವು ॥ ೨೬ |! ನುತ್ತು ಅನರ ಧರ್ನೋನದೇಶದ 
ಜಾಣ್ಮೆಯೂ, ಶ್ರೀಸ್ಕವಾದ ಅನುಗ್ರಹದೆ ಬಲ್ಮ್ಕೆಯೂ ಮನಸ್ಸಿನಲ್ಲಿ ತಂನನ್ನು ತುಂಬಲು... ಕಿವಿಗೆ ಇಂಸನ್ನು _ 
ಕೊಡುವ, ಮನಸ್ಸಿಗೆ ಉತ್ಸಾಹನನ್ನು ಹುಟ್ಟಿಸುವ, ಸಂಶಯನನ್ನು ಸಂಪೂರ್ಣವಾಗಿ ಹೊಡೆಡೋಡಿಸುನೆ 
ಯಾನಾಗಲೂ ಹಿತನನ್ನುಂಟುನಾಡುನ ಆ ಖಸಿಕ್ರೀಸ್ಸನ ಮಾತಿನ ಶಕ್ತಿ ಆಶ್ಚರ್ಯಕರನಾದುನು || ೨೭ || 
ನನ್ನ ಮೇಲಿನ ಕರುೆಯಿಂದೆ ಹೀಗೆ ಈ ಅರಣ್ಯಮಧ್ಯದಲ್ಲಿ ನೆನ್ನನ್ನು ಹುಡುಕೆಕೊಂಡು ಬಂದು, ನನಗೆ ಗೊತ್ತಾಗು 
ನಂತೆ ಧರ್ಮಟೋಧಿಯನ್ನು ಮಾಡಿ, ಫನ್ನೆನ್ನು ५०६ 0४४00 , ಇಲ್ಲಗೆ ಹೋದಕಿ ನಾನು ಪುನಃ ನರಕಕ್ಕೆ ಬೀಳು 
ತ್ತಿಕೆಳಿಲ್ಲವೆ? ॥]89-|| ಎಂಡು ಸ್ವಲ್ಪಹೊತ್ತು ಯೋಚಿಸುತ್ತಿದ್ದ ಅವರೆ ವಾವಸ್ಪರ್ಶೆದಿಂದ ಸನಿತ್ರವಾಗಿದ್ದ_ 


೧೨ ನೆಂದನ ಕುನಸರಕೋದಯಂ sum 
ಎಂಡು ಕೆಟಿದು ಬೇಗಂ ಫೆನೆಯುತ್ತುಮಿರ್ದು- 


ಅವರ ನಡೆಸ್ಪರ್ಶನದಿಂ | ಪವಿತ್ರಮಾಗಿರ್ಡ ತಚ್ಛಿಲಾಸಟ್ಟಿದೊಳು 
ತೃವದಿಂ ಸಟ್ಟಿರದು ಕಳೆ | ದನಿಚಳನುಫ್ರೇಕಪಾರ್ಶ್ವನಿಯಮಸ್ಸಿತಿಯೆಂ ॥ ರ್ತಿ 


ಆಂಶು ಸಟ್ಟಿರ್ನು- 


ಅನನರತಂ ಮೃಗಮಾಂಸಾ | ಶನದಿಂದನೆ ಕೊರ್ಬಿಡಶುಭನುಶುಚಿತ್ವದ ಭಾ 
ಜನನೆನಿಸನಲಕ್ಷಣವಿೂ | ತೆನುನೆಂದಡಿಗಡಿಗೆ ನೇಸುತಿರ್ದಡು ನುನಡೊಳ್‌ || ೩ರ 


ತನಗೆ ನಿನಯಾನಿಸದ ನಾ | ಸಕೆ ಕಿಆದೊರ್ನೊರ್ಮೆ ಕನಸಿನೊಳ್‌ ಕೋಜಕದೊಡಂ 
ಮನಮಂ ತೊಳೆಯುತ್ತಿರ್ದದು | ಜಿನಚರಣಸ್ಮರಣಮೆಂಬ ತೀರ್ಥೊದಕದಿಂ | (| 


ಇರುಳುಂ ಸಗಲುಂ ಬಹುವಿಧ | ಸರೀಷಹೆಂ ಬಿಡೆ ಪೀಡಿಸುತ್ತಿಕೆ ತಿಂಗ 
ಳ್ವಕನೊಂಡೆ ಮಗ್ಗುಲೊಳ್‌ ಕೇ | ಸರಿ ಕರುನಿಟ್ಟಿಂತಿರಿರ್ಮದಚಳಿತ ಧೈರ್ಯಂ | ೩೨ 


ಅಂಕಿರ್ಪಾಗೆಳ್‌. 


ದೆನಿಗೈಯ್ಯದು ಮಿಸುಕದಿಜೀ | ಕೆನುತುಂ ಮೃಗಥೂರ್ಶನನಿತಿ ಸಾರ್ತಕೆ ಸಂಚಾ 


ನನನಿರ್ದುದು ಸಂಚತ್ವಮ | ನನಾಕುಳು ವೊರ್ದಿದಂತೆ ನಿಸ್ಕಂಪತೆಯಿಂ | ೩೩ 
ಆದಂ ಕಂಡು ಕೌತುಕದಿಂ ನೋಡಲೆಂದು 

ಕುಂಜರಥಟಿ ಸಾರ್ತಂಪೊಡಿ | ನಂಜುಗುಮೆಂದಂಜಿ ಕಣ್ಣಳಂ ತೆಆಯೆ ಸಿಂ 

ಹಂ ಜಾನಿಸುತಿಕೆ ಜಿನಸತಿ | ಯಂ ಜಗುಟಸ್ಟೋಡಿಷುವು ದುರಿತಕುಂಜರಘಟೆಗಳ್‌ | ೩೪ 


ಕಲ್ಲುಬಂಡೆಯ ಮೇಲೆ ಅಲ್ಲಾಡಜೆ ಒಂದೇ ಪಕ್ಕದಲ್ಲಿ ಮುಲಗುನ ವ್ರತವನ್ನು ಕೈಗೊಂಡು ಮುಲಗಿಕೊಂಡಿತು. ॥ 3೯ | 
ಹಾಗೆ ಮಲಗಿ ಸದಾ ಮೃಗಗಳ ಮಾಂಸದ ಆಹಾರದಿಂದ ಕೊಬ್ಬಿಹೋಗಿದ್ದ ಅಮಂಗಳಕ್ಕೂ ಮೈಲಿಗೆಗೂ ನಾತ್ರ 
ವೆನಿಸಿದ ಈ ದೇಹವು ಅನಲಕ್ಷಣಕರವಾದುದು ಎಂದು ಪುನಃ ಪುನಃ ಮನಸ್ಸಿನಲ್ಲಿಯೇ ಹೇಸಿಕೊಳ್ಳುತ್ತಿತ್ತು. llaoll 
ಆಗ ಅದಕ್ಕೆ ನಿಷಯ ಸುಖಡ ಆಸೆಸ್ವಲ್ಪ ಸ್ವಲ್ಪ ಒನ್ಮೊನ್ಮು ಕನಸಿನಂತೆ ಕಾಣಿಸಿಕೊಳ್ಳುತ್ತಿದ್ದರೂ ಅಡು 
ತೀರ್ಥಂಕರನ ಪದಧ್ಯಾಸನೆಂಬ ತೀರ್ಥೋದಕದಿಂದ ಮನಸ್ಸನ್ನು ತೊಳೆಯುತ್ತಿತ್ತು || ೩೧॥ ಹಗಲೂರಾತ್ರಿಯೂ 
ಕೂಡ ಅನೇಕ ಬಗೆಯಾದ ಪರೀಷಹೆಗಳು ಒಂದೇ ಸಮನಾಗಿ ಹಿಂಸಿಸುತ್ತಿದ್ದರೂ ಆ ಸಿಂಹವು ಒಂದು ತಿಂಗಳವರೆಗೆ 
४००४ ಮಗ್ಗುಲಿನಲ್ಲಿ ಸ್ಥಿರವಾದ ಧೈರ್ಯದಿಂದ ನರಕಹೊಯ್ದಹಾಗೆ ಇತ್ತು ॥೩೨॥ ಹಾಗಿದ್ದಾಗ ಶಬ್ದ 
ಮಾಡುತ್ತಿಲ್ಲ, ಅಲುಗಾಡುತ್ತಿಲ್ಲ, ಇಡೇಕೆ? ಎಂಬುದಾಗಿ ಧೂರ್ತವಾದ ನೃುಗಸಮೂಹವು ಹತ್ತಿರಕ್ಕೆ ಬರಲಾಗಿ 
ಹಿಂಹವು ಅಕಾರಣ ಸಾನನ್ನು ಹೊಂದಿದ್ದಂತೆ ಅಲುಗಾಡಿ ಇತ್ತು. ॥೩೩॥ ಅಡನ್ನು ನೋಡಿ ಅಶ್ವರ್ಯದಿಂದ 
ಕಣ್ಣಾಕಿ ನೋಡುವುದಕ್ಕಾಗಿ. ಆನೆಗಳ ಹಿಂಡು ಹತ್ತಿರಕ್ಕೆ ಬರಲಾಗಿ, ಇವು ಕನೆಗೆ ಣೆಡರುತ್ತವೆ ಎಂದು [ಸಿಂಹವು 
ಹೆದರಿಕೊಂಡು] ಕನ್ನ ಕಣ್ಣುಗಳನ್ನು ಕೆರಿಯಡೆ ತೀಧರ೯ಕರನ ಧ್ಯಾನಮಾಡುತ್ತಿರೆಲಾಗಿ ಅದರೆ ವಾಸಗಳೆಂಬ 
ಆನೆಯ ಹಿಂಡುಗಳು ಜಾರಿ ಓಡಿಹೋದುವು, ॥ ೩೪ ॥ ತನ್ನನ್ನು ಹಿಂಸಿಸುತ್ತಿರುವ ತಿಗಣೆ ನೊಣಗಳ ಬಾಣಿಗೆ 
34 


೨೬೬ ವರ್ಧಮಾನ ಪೈರಾಣಂ 


ಉಗಿಬಗಿಮಾಟ್ಟ ಹೆಂಶಮಶಕಂಗಳ ಕೋಳ್ಗೆ ಮಹಾಕ್ಷುಧಾಗ್ನಿಯೇ 

ಟ್‌ ಗೆ 99069, ಪೆರ್ಚುನ ಶಿನಾಸೆಗೆ ಚುಆ್‌ನುತಿರ್ನ ಕಲ್ಲ ಬೆಂ 

ಕೆಗೆ ಬಿಡದೊಂದುಮುಗ್ಗು ಲಿರನಿಂಗಿನಿತಟ್ಟದೆ ತತ್ವಚಿಂತೆ ಕೆ 

ಯ್ಕಿಗೆ ಹೃದಯಂ ಕುಳಿರ್ಕೊಳುತುಮಿರ್ಮದಿಡೇಂ ಧೃತಿಯೋ ಮೃಗೇಂದ್ರನಾ ಖಃ 


ಮತ್ನಮಾ ಭವ್ಯೋತ್ತ ಮನನ್ಪ ಸಿಂಹೆಂ ತನೆ ಸಮ್ಯ ಗ್ರಹೆಣಕಾಲದೊಳರಿಂಜಯ ಮುನೀಂದ್ಲೋನದಿಷ 
ಫೆರೆಮಾಗಮುಯುಕ್ತಿ ವ್ಯಕ್ತಿ ಗಳನೊನೇ ಸೊರ್ಯಾಂಶುಜಾಳದಂತೆ ಕರ್ಣಗವಾಕ್ಷಜಾಳದಿಂ ಪೊಕ್ಕು ಮುನದೋವರಿ 
ಯೊಳಿರ್ದ ಮಿಧ್ಯಾತ್ವತಿಮಿರಮಂ ತೂಳ್ಲಿದಂದು ಮೊದಲ್ಲೊಂಡಹರ್ಸಿಶಂ ತೊಲಗಡೆ ಸಂಶಯೆಲನನೆಂಬ ನಸುಗಲ್ತ 
ೆಯುಮುಂ ತರೆನೋಕರೀಯನೆ ಕೊಳಗಿ ಬೆಳೆಗತ್ತುಂ ಪರಮ ರಸಾಯನಣಂತೆ ಸಮ್ಯಗ್ನರ್ಶನಂ ಸರ್ನಾಂಗಕಕ 
ಯಂ ಕೊರ್ನಿಸುತ್ತಿಕೆ ನ್ಯಾರ್ಗಲಾಭಜನಿತಸೆಂತೋಷಾಮೃತನುಂ ಸೇನಿಸುತ್ತುಂ ನಿರಾಯಾಸನ್ರಾಯೋಪಗೆ 
ಮನನುಂ ನೋಂತು ಫಿಜಾಯುರನಸಾನಸೆನುಯದೊಳ್‌ ಅತ್ಮಸ್ರದೇಶಂಗಳೆಲ್ಲಮುಡಿಗಿ ಬರೆತ್ತಿರ್ಫೈನಂ ಕಂಡು 


ಸಂಚಾಣುನ್ರತನುಂ ಶ್ರೀ | ಸಂಚಸದೆಂಗಳನರಿಂಜಯನ್ರ ತಿಸದನುಂ 
ಸಂಚಳಿಸಡೆ ಭಾನಿಸಿದುದು । ಸಂಚತ್ವಮನೆಯ್ದುನೆಡೆಯೊಳಂ ಪಂಚಾಸ್ಯಂ ॥ ೩೬ 


ಅದೆಲ್ಲನೆಯೆಂ 


ಇಂದಮಕೇಂ್ರವಂದ್ಯನ ಸಭಾಂತರಮಂ ಫುಗುನೆಂ ನಿರಂಜನಾ 
ನಂದನನಾ ಜಿನೇಂದ್ರನನಲಂಹಿನೊಳರ್ಟಿಸುನೆಂ ನಿಶೋಧಿಯಿಂ 


ಹೊಡ್ಡ ಹಸಿನಿನ ಆಧಿಕ್ಯಕ್ಕೆ, ಬಿಸಿಲು ಉಲ್ಬಣಿಸಲಾಗಿ ಹೆಚ್ಚುತ್ತಿರುವ ಬಾಯಾರಿಕೆಗೆ, ಚುಕ್ರಿಂದು ಬರಿಹಾಕುತ್ತಿರುವ 
ಬಂಡೆಯ ಬೆಂಕಿಗೆ, ಒಂದೇ ಸಮನಾಗಿ ಒಂಜೇ ಮಗ್ಗುಲಲ್ಲಿ ಇರುವುದಕ್ಕೆ ಹೆದರಡೆ ತತ್ವಚಿಂತಫೆಯು 

'ಹ್ಲೆಜೆಯೆವು ತಂನನ್ನು ಹೊಂದುತ್ತಿದ್ದಿತು. ७ ಸಿಂಹದ ಗ್ಲೆರ್ಯನು ಇನ್ಲೆಂತಹುಡೊ! ೩೫ | ಇದೂ ಅಲಜಿ 
ಭಕ್ತೋತ್ತಮುನಾದ ಆ ಸಿಂಹವು ತನ್ನ ಸಮ್ಯಕ್ಷ್ಯನನ್ನು ಸ್ವೀಕರಿಸುವಾಗ ಅರಿಂಜಯ ಪುಸಿಕ್ರೀಸ್ಕರು ಉನಡೇಶಿಸಿದ 
08 ७०४ ಆಗನುಯಕ್ತಿಗಳೆಂಬ ವ್ಯಕ್ತಿಗಳು ಅಪೊರ್ನವಾದ ಸೂರ್ಯನ ಕಿರಣಗಳಂತೆ ಆತನ ಕಿನಿಗಳೆಂಬ ಗವಾ 
70 ಮೂಲಕ ಪ್ರವೇಶಿಸಿ ಮನಸ್ಸಿನ ಕೋಣೆಯಲ್ಲಿದ್ದ ಮಿಧ್ಯಾತ್ವನೆಂಬ ಕತ್ತಲೆಯನ್ನು ಓಡಿಸಿದಂದಿನಿಂಡೆ ಪ್ರಾರೆಂಭ 
ವಾಗಿ ಹಗಲೂ ರಾತ್ರಿಯೂ ಬಿಟ್ಟಿ ಹೋಗದೆ, ಅತ್ಯಂತ ಸ್ವಲ್ಪ ಸಂಶಯನೆಂಬ ಸ್ವಲ್ಪ ಕತ್ತರೆಯನ್ನೂ ಕಾಣಿಸಿಕೊಳ್ಳಲು 
ಅನಕಾಶಕೊಡಡೆ, ತೊಳಗಿ ಬೆಳಗುತ್ತಿರಲಾಗಿ, ಸಮ್ಯಕ್‌ ದೆರ್ಶನನ್ರು ಅತ್ಯಂತ ಶ್ರೇಸ್ಕನಾದ ರಸಾಯನದ ಹಾಗೆ 
ಎಲ್ಲ ಅಂಗಗಳ ಶಕ್ತಿಯನ್ನೂ ಪುಸ್ಟಿಗೊಳಿಸುತ್ತಿರಲಾಗಿ ಸನ್ಮಾರ್ಗಲಾಭದಿಂದ ಹುಟ್ಟದ ಸಂತೋಷನನ್ನು 
ಸೇವಿಸುತ್ತಾ ಸ್ವಲ್ಪವೂ ಆಯಾಸನಿಲ್ಲದಂತೆ ವ್ರಾಯೋಸನೇಶವ್ರ ತನನ್ನು ನಡೆಸುತ್ತಾ, ತನ್ನೆ ಆಯುಸ್ಸಿನ ಕೊನೆಯ 
ಹೊತ್ತಿನಲ್ಲಿ ತನ್ನ ಇಂದ್ದಿಯಗಳೆಲ್ಲವೂ ಉಡುಗಿಹೋಗುತ್ತಿರುವುದನ್ನು ನೋಡಿ ಆ ಸಿಂಹವು ನಂಚತ್ನ_ಸಾವು-- 
ನನು ಹೊಂಡುವ ಸಂದಭೆನನಲಿಯೂ ನಂಚ ಅಣುವ್ರತಗಳನ್ನೂ ಮಂಗಳಕರನಾದೆ ಸಂಚ ನದನಿಗಳನ್ನೂ 
80000) ಖಸಿಯ ಪಾದಗಳನ್ನೂ ಸ್ವಲ್ಪವೂ ಚಾಂಚಲ್ಯನಿಲ್ಲದೆ ಧ್ಯಾನಮಾಡುತ್ತಿತ್ತು. ೩೬ ॥ ಅದಲ್ಲನಿ_.. 
ಈ ದಿನ ನಾನು ಡೇನೇಂದ್ರನಿಂದ ಪೂಜಿಸೆಲ್ಪಟ್ಟಿ ತೀಧರಕರನ ಸಭಿಯನ್ನು ಪ್ರವೇಶಿಸುತ್ತೀೆ ಯಾವುದಕ್ಕೂ 
ಅಂಟಿದೆ ಆನಂದ ಸ್ವಶೂಪಿಯಾದೆ ಆ ಜಿನೇಂದ್ರನನ್ನು ಪ್ರೇಮದಿಂದ ಪೂಜಿಸುತ್ತೀನೆ, ಶುಣ್ಧಭಾವದಿಂದ ನಮಸ್ಯರಿಸು 


೧೨ ನಂದನ ಕುಮಾರಕೋದಯಂ है 


ಬಂದಿಫೆನೆನ್ನ ಕಣ್ರಣಿಯೆ ನೋಡುನೋದಿನಮೆನ್ನಭೀಷ್ಟಮಾ ४ 
ಯ್ರೈಂಡೆನುರಾಗನುಂ ತಳೆದುದೇಂ ಮತಿಸಿಶ್ಚಳಮನೋ ಮೃಗೇಂಪ್ರನಾ ॥ ೩೭ 


ಇದು ನೀಚಗತಿಯ ಸೆಂಕ್ಲೇ ಶಡೊಳೆಂದುಂ ಫುಗದುನಾಯನೆನಗೆಂದರ್ಹ 
ಶೃಡಯುಗಮಂ ಫೆಸೆಯುತ್ತುನೆ | ಮುಡದಿಂ ಬಿಟ್ಟುಡು ಶರೀರೆಮಂ ಮೃಗರಾಜಂ | ನಿಲ 


ಅಂತು ದರ್ಶನಾನರಣೇಯಡೊಳ್‌ ಸ್ಥಾನ ಗೃದ್ಧಿತ್ರಯಮುಂ ನೋಹನೀಯದೊಳ್‌ ಮಿಧ್ಯಾತೃತ್ರಯ 
ಮುನುನಂತಾನುಬಂಧಿ ಚತುಸ್ನಯಮುಂ ನಪುಂಸಕ ವೇದನ ಸ್ಟೀನೇದಮುಂ, ಆಯುಸ್ಕದೊಳ್‌ 
ನರೆಕತಿರ್ಯಗಾಯುಷ್ಯಮುಂ, ನಾಮಕರ್ಮದೊಳ್‌' ನರಕದ್ವಿಕಮುಂ ತಿರ್ಯಗ್ಲಿಕಮುಂ, ಮೊದಲೀಂದ್ರಿಯ 
ಚತುಸ್ಫುಮುಂ, ಕಡೆಯೆಯ್ಗುಂ ಸಂಸ್ಥಾನಮುಂ, ಕಡೆಯಯ್ಲೆಂ ಸಂಹನನಮುಂ, ಉದ್ಯೋತಮುಂ, 
७8४४, ನಿಪಾಯೋಗಕಿಯುಂ್ಯಸ್ಥಾನರಮುಂ, ಸೂಕ್ಷ್ಮತ್ರಯಮುಂ ದುರ್ಭಗತ್ತ ಯಮುಂ ಗೋತ,ಕರ್ನುಡೊಳ್‌ 
ನೀಚ್ಛೈರ್ಗೊತ್ತ ಮುಮೆಂಬ ನಾಲ್ಪತ್ತೊಂದು ಪ್ರಕ್ಸಕಿಗಳ ಬಂಧಾಕುಬಂಧನುಸೆಂದಿಂಗಮನೊಲ್ಲೆ ನೆಂದು ಕೊಟಸದು 
ಕಳೆದುಮುಳ್ಳನೆಟ್‌ದೀಡಾಡುಗಂದದಿಂ ಕ್ರೂರಾಕಾಕನುಪ್ಪ ಸಿಂಹನರ್ಯಾಯಮನೀಡಾಡಿ ಕಳೆದು ನರಮೈೆಶ್ನ 0007 
ಭಕ್ತಿಯ ಮೆಯ್ಮೆಯಿಂ, ಪ್ರಥಮಕಲ್ಪನ್ರಾ ಪ್ರಮಾದುದಾ ಡೇನಗತಿಗೆಯ್ದಿದಂಡಮೆಂತಿರ್ದದೆಂದೊಡೆ. 


ಸೆಜಯಿಕ್ಸಿ ನೀಚಯೋನಿಯೊ | ४६३ ದಂಡಿಸುವಶುಭಕರ್ಮರಿಫುಗಳ ಕೋಸೆಂ 


ನಟನಡಿಸಿ ಶುಭಾಸ್ತ್ರವಮೆಂ | ಬಟೀಕೆಯ ಕೀಸಷಾಕ್ಷತಂಗಳಂ ತಳಿಯುತ್ತುಂ || ರ್ಜ 
ಭನಭ್ಞಯಹರನಂ ಕಾಣಿಸ | ಲವಯೆನಡೊಡಗೊಂಡು ಫೋಪ ಜಿನಭಕ್ತಿನುಹೋ 
ತ್ಸವದಿನೆಳಂಕಾರಂ ಸೆ! ಯ್ಯುವೆಡೆಗೆ ಮುನ್ನುಯ್ದುಡೆಂಬ ತೆಅನಂ ಪಫೋಲ್ಕುಂ | ೪೦ 


3,086, ನನ್ನ ಕಣ್ಣುಗಳಿಗೆ ತೃಪ್ತಿಯಾಗುನಂತೆ ನೋಡುತ್ತೀನೆ, ಈ ದಿನ ನನ್ನ ಅನೇಕ್ಷೆಖು ಕೆಸವೇರಿತು ನಿಂಬುದಾಗಿ 
७ ಸಿಂಹವು ಸಂತೋಸಗೊಂಡಿತು. ಅದರ ಬುದ್ಧಿ ಎಷ್ಟು ಸ್ಥಿ ಕನಾದುಡೊ | || ೩೭॥ ಈ ಜೀನನು ನೀಚಗಕಿಯೆ 
ಶುಃಖಕ್ಳೆ ಎಂದಿಗೂ ಪ್ರವೇಶಿಸುವುದಿಲ್ಲ ತೀರ್ಥಂಕರ ನಾದಗಳ ಧ್ಯಾನಮಾಡುವುಜೀ ನನಗೆ ಇರುವ ಉಪಾಯ 
ಎಂದುದಾಗಿ ಆ ಸಿಂಹವು ಸಂತೋಷದಿಂದ ದೇಹವನು ತ್ಯಜಿಸಿತು. ೩೮ || ಹಾಗೆ ದರ್ಶನಾನರಣೀಯದಲ್ಲಿ ಗ 
ಸ್ಯಾನತ್ರಯನನ ನೋಹನೀಯದಲಿ ಮಿಧ್ಯಾತ್ಮ ತ್ರ ಯನಕ್ಕೂ ಅನಂತಾನುಬಂಧಿಯಾದ ಚತುಸ, ಯವನ್ನೂ 
ನವುಂಸಕನೇಡನನೂಸ್ಕೀ ವೇದನನ ಆಯುಷ್ಯದಲ್ಲಿ ನಕಕ ಕಿರ್ಯಕ್‌ ಆಯುಷ್ನನನ್ನೂ , ನಾನು ಕರ್ಮೇದನಿ 
ನರೆಕದ್ವಿಕನನ್ನೂ ಕಿರ್ಯಕ್‌ದ್ವಿಕನನ್ನೂ ಮೊದಲ ಇಂದ್ರಿಯ ಚಕುಷ್ಟಯನನ್ನೂ, ಕಡೆಯ ಐದು ಸಂಸ್ಥಾನನನ್ನೂ 
ಕಡೆಯ ಐದು ಸಂಹನನನನ್ನೂ, ಉಡ್ಯೋತನನ್ನೂ, ಅವ್ರಶಸ್ತ್ರ ನಿಹಾಯೋಗತಿಯನ್ನೂ, ಸ್ಥಾನರನನ್ನೂ, ಸೂಕ್ಷ್ಮ 
ಶ್ರಯನನ್ನೊ, ಮರ್ಥಗತ್ರಯನನ್ನೂ ; ಗೋತ್ರಕರ್ಮಲ್ಲಿ ನೀಚ್ಛಿಗೋತ್ರನೆಂಬ ನಲವತ್ತೊಂದು ಪ್ರಕೃತಿಗಳ ಬಂಧ 
ಅನುಬಂಧವನ್ನೂ ಎಂದೆಂದಿಗೂ ಜೇಡನೆಂದು ಬಿಟ್ಟು ಕಳೆಮ್ಮ ಮುಳ್ಳನ್ನು ಎಸೆದು ಬಿಸಾಡುವಂತೆ ಕ್ರೂರವಾದ 
ಆಕಾಕೆನ್ಸಳ್ಳ ಸಿಂಹ ಜೇಹನನ್ನು ಬಿಟ್ಟು ಕಳೆದು ಅತ್ಯಂತ ಕ್ರೀಷೈನಾದ ಭಕ್ತಿಯ ಮಹಿಮೆಯಿಂದ ಪ್ರಧಮ ಕಲ್ಪವು 
ಪ್ರಾಪ್ತವಾಯಿತು. ಅದು ದೇವಗತಕಿಗೆ ಹೋದ ಅಂಡವು ಹೇಗಿದ್ದ ತೆಂದಕಿ__ನೀೀಚಯೋನಿಯಲ್ಲಿ ಸೆ೭ಯಿಟು [ಜಿನ್ನ 8] 
ಹೊಡೆದು ಶಿಕ್ಷೆ ಮಾಡುನ ಅಮಂಗಳ ಕರ್ಮಗಳೆಂಬ ಶತ್ರುಗಳ ಕೋನನನ್ನು ಹೋಗಲಾಡಿಸಿ ಶುಭ್ಭರ್ಮಗಳೆಂಬ 
ಶ್ರೇಷ್ಠನಾದ ಮಂತ್ರಾಕ್ಷತೆಗಳನ್ನು ಹಾಕುತ್ತಾ ॥ ೩೯ || ಸೆ.ಸಾರೆ ಭಯವನ್ನು ಹೋಗಲಾಡಿಸುವ ಕೀರ್ಥಂಕರನನ್ನು 
ತೋರಿಸುವುದಕ್ಕಾಗಿ ನೇಹಡೊಡಫೆ ಜೊತೆಯಲ್ಲಿ ಕಕೆದುಕೆ£೦3ು ಹೋಗಬೀಕೆಂದ್ಯೂಜಿನ ಭಕ್ತಿಯ ಮಹೋತ್ಸವಕ್ಕೆ 
ಮೊಬೆಲು [3 ಜೀನನನ್ನು] ಅಲಂಕಾರ ಮಾಡುವ ಸ್ಥಳಕ್ಕೆ ಕರೆದುಕೊಂಡು ಹೋ ಗುತ್ತಿದ್ದಾರೆ-ಎಂಬ ರೀಕಿಯಕು 


ಪಿಕ ವರ್ಧನಾನ ಪುರಾಣಂ 


ಫಲವುಂ ರತ್ನಗಹೆಂಗಳಿಂ ಸುರೆಕುಜಾರಾನುಂಗಳಿಂ ನಿತ್ಯನಿ 
ರ್ಮಳಕಕೆತ್ನಾತ್ಮಕ ಜ್ಯ ನಸದ್ಮೆಚಯೆದಿಂದಾಸನ್ನಭವ್ಯಾನುರಾ 
ನಳಿಯಿಂ ಧರ್ಮಕಥಾಪ್ರಸಂಗಢರನಾಗಿರ್ಪಿಂದ್ರನಾಸ್ಲಾ ನದಿಂ 


ಅರಿತೈಶ್ವರ್ಯದ ಜೀನಕೋಟಗಳಿನಾ ಕಲ್ಪಂ 50० ರಂಜಿಕುಂ ॥ ೪೧ 
ದಿನಿಜಸತಿ ನಾಟ್ಟ ಧರ್ಮ | ಶ್ರನಣಂ ಧರ್ನಾನುರಾಗನುರ್ಹತ್ಪೂಜೋ 
ತೃನಮಾಗಳುನುಫನುಂ ತೂ | ಟುವಡಜ್‌ನಾ ಕಲ್ಪಮಕ್ರ ಭವ್ಯಮನೋಜ್ಞರ ॥ ೪೨ 


ಅಂತು ಪೊಗಬ್ಟ್‌ನೆತ್ತ ಸೌಧರ್ಮಕಲ್ಪದ ಸಿಂಹೆಪ್ಸಜಮೆಂಬ ನಿಮಾನದುಸವಾದ ಭನನದೊಳಗೆ ಪುಣ್ಯಪ್ರಭಾ 
'ನದಿಂ ಕಲ್ಪವೃಕ್ಷ ಕುಸುನುಂಗಳ ಸುಗಂಥಸ್ನಿಗ್ಗ ಸುಚ್ಛಾಯ ಮಕರೆಂದ ಸಂಜೋಹನೊಂಜಿಡೆಯೊಳ್‌ ರಾತಿಗೊಂಡು 
ಪಾಸಾದಂತೆ ನುನೋಹಕನಾಗಿರ್ನ ಮೃದುತಳ್ಳಸಂಪುಟಿೊಳಾ ಪುಣ್ಯಜೀನಂ ಬಂದು ನೆಲಸಿ ಸಟ್ಟಿರ್ಯಾಪ್ತಿಗಳ್‌ 
ನೆಟಿನುದುಂ, ವಿಕಸಿಶಮಾದ ಶಯ್ಯಾಸಂಪುಟಿಮೆಂಬ ಶುಕ್ತಿಕಾಸೆಂಪುಟಿಡೊಳಗೆ ಕಾಂಚನೆಚ್ನನಿಯೆನೊಳಕೊಂಡು 
ಕೊಳಗಿ ಬೆಳಗುತ್ತುಮಿರ್ದೆಪೊರ್ನೆ ಮುಕ್ತಾಫಳನಿದೆಂಬಂತೆ ದಿವ್ಯಾಕಾರನುಂ ತಾಳಿ ದಿನ್ಯನ ಭರೆಣಮಾಲ್ಯಾಳಂ 
ಕೃತನಾಗಿ ಕುಳ್ಳಿರ್ಫೆದುಂ- 


ತೆಟಕಿದುವುಸವಾಡ ಭನನದೆ | ಮಿಟುಗುನ ನಾಣಿಕಡ ಸಡಿಗಳೊಡನೊಡನಾಗಳ್‌ 
ಪೋಆಸೊಣ್ಮಿದುದಾಡೇನನ | ಮೆಜಿವಂಗಪ್ರಜೆಯುಮುತನುತನುಸೌರಭಮುಂ ॥ ೪೩ 


ಕನೆಕಾಬ್ದಾಕರೆನುಲರ್ದ | है, है ಚಂಪಕ ಮಲ್ಲಿಕಾ ಕುಸುನುನ್ಯಷ್ಟಿ ಸುರಿ 
ಕ್ರಿಕೆ ಕಂಪಿನ ಫೊಂಪುಟಪೋ | ಪ 890४३ ಮೆಯ್ದೆಳಗೇಂ ಕರಂ ನುನಂಗೊಳಿಸಿಡುನೊ ॥ ೪೪ 


ಹೋಲುತ್ತಿತ್ತು ೪೦ ಅ ಪ್ರಧಮ ಕಲ್ಪವು ಹಲವು ರತ್ನಗಳ ಮನೆಗಳಿಂದಲೂ, ಕಲ್ಬನೃಕ್ಷಗಳ ಉದ್ಧಾನ 
ವೆನೆಗಳಿಂದಲೂ ಸದಾ ಶುಡ್ಮವಾಗಿರುನ ರತ್ನ ನಿರ್ನಿತ ಜಿನಾಲಯಗಳಿಂಡಲೂ, ಮೋಕ್ಷ ಸನ್ನಿಹಿತನಾಗಿರುನ ಜೀವಕೆ 
ಗಳಿಂದೆಲ್ಲೂ ಧರ್ಮ ಕಥೆಯ ಪ್ರಸಂಗನನ್ನು ಕೇಳುತ್ತಿರುನ ಇಂದ್ರನ ಆಸ್ಲಾನದಿಂದಲ್ಲೂ ನುನೋಹೆರನಾದೆ 
ಕೋಟ್ಯಂತರ ಶ್ರೀನುಂತ ದೇವತೆಗಳಿಂದಲೂ ಪ್ರಕಾಶಿಸುತ್ತಿತ್ತು. ॥೪೧॥' ೇನೇಂದ್ರನು ಮಾಡುತ್ತಿರುವ 
ಧರ್ನುಶ್ರವಣವೂ, ಧರ್ಮದ ಮೇಲಿನ ಪ್ರೇಮವೂ ಜಿನನ ಪೊಜೆ-ಉತ್ಸನಗಳೂ ಆ ಕಲ್ಪದ ನಾನವನನ್ನು ನಾಶೆ 
ಮಾಡುತ್ತಿರುವುದರಿಂದ ಆದು ಭನ್ಯರಿಂದ ಕೂಡಿ ನುನೋಹರವಾಗಿತ್ತು, ॥೪೨॥ ಹಾಗೆ ಹೊಗಳಲ್ಪಟ್ಟಿ 
'ಸೌಧರ್ನು ಕಲ್ಪಡ ಸಿಂಹದ್ವಜನೆಂಬ ನಿಮಾನಧಲಿ ಹುಟ್ಟಿದೆ ಅಕಮುನೆಯೊಳಗೆ ಪುಣ್ಯ ಪ್ರಭಾವದಿಂದ ಕಲ್ಪವೃಕ್ಷದ 
ಹೂಗಳ ಸುನಾಸನೆಯಿಂದ ಕೂಡಿ ಸಿ ಗೃವೂ ತಂಪೊ ಆದ ನುಕರೆಂದ ಸನೂಹೆನು ಒಂದು ಕಡೆಯಲಿ ಒಟ್ಟಾ,ಗಿಸೇರಿ 
ಹಾಸಿಗೆಯಾಯಿತೋ ಎನು ನಂತೆ ನುನೋಷೆಕನಾಗಿದ ಮೃದುನಾದೆ ಹಾಸಿಗೆಯ ಡಬ್ಬಿಯಲ್ಲಿ ಆ ಪುಣ್ಯಜೀನವು 
ಬಂಡೆ ನೆಲಸಿ ಆರೆ ನರ್ಯಾಪ್ತಿಗಳು ತುಂಬಿಕೊಳ್ಳಲಾಗಿ ७0९०७ ಹಾಸಿಗೆ ಎನ್ನುನ ಮುತ್ತಿನ ಡಬ್ಬಿಯೊಳಗೆ 
ಬಂಗಾರೆದ ಕಾಂತಿಯನ್ನು ಒಳಗೊಂಡು ತೊಳಗಿ ಬೆಳಗುತ್ತಿರುವ ಅನತೊನನಾದ ಮುತ್ತು ಇದು ಎನ್ನುನಂತೆ 
ದಿವ್ಯವಾದ ಆಕಾರನನ್ನು ತಾಳಿ ದಿವ್ಯವಾದ ವಸ್ತ್ರ ಆಧರಣ ಹೊಮಾರೆಗಳಿಂದ ಅಲಂಕೃತನಾಗಿ ಕುಳಿತಿರುನಾಗ.-. 
ಆ ನೃಷ್ಟಿಯೆ ಆರಮುಫೆಯ ಧಳೆಥಳ ಹೊಳೆಯುವ ಮಾಣಿಕೃದ ಬಾಗಿಲುಗಳು ತೆಕೆಡುವು ; ಒಡನೆಯೇ ಆ ದೇವಕಿಯ 
ಜೇಹಕಾಂತಿಯೊ ನುಕ್ಮಧ ದೇಹದ ಸುನಾಸನೆಯೊ [ನಕಕಾಲದಲ್ಲಿ] ಹೊರಹೊಮ್ಮಿದವು. ॥೪೩॥ ಬಂಗಾ 
ರೆಡೆ ಕಮಲಗಳು ಅರೆಳಿದುವೋ, ಸಂಪಿಗೆ ಮಲ್ಲಿಗೆ. ಈ ಹೊಗಳ ನುಳೆ ಸುರಿಯಿತೋ ಎನ್ನುವಂತೆ ಸುನಾಸಕೆ 


63 ಸೆಂದನ ಕುಮಾರಕೋದಯೆಂ ೨೬೯ 
ಆ ಶುಭ ಮುಹೊರ್ತೆದೊಳ್‌.. 


ಧನಳಾಕ್ಷತಂಗಳರ ತಳಿ | ನಪೊಲೆಸೆದುದು ಫುಣ್ಯಪುದ್ಧಳಾತ್ಮಕನುಂ ಕ 
बू 99 ಶ್ರೀನುಖನುಂ ನೋ | ಡುವ ಜೇನೀಜನದ ಪೊಳೆನಪಾಂಗಪ್ರಭಿಗಳ್‌ ॥ vn 


ಮತ್ತನಾ ಸಮಯನೊಳ್‌.. 


ಪರಿನಾರಾನಕಕೆಲ್ಲಂ | ಫರಸುತ್ತುಂ ಪೊಡೆನಡುತ್ತುಮಿಕೆ ನಭಡೊಳ್‌ ಭೋ 
ರ್ಗಕಿಯುತ್ತಿಕಿ ಸುಕೆದುಂದುಳಿ | ಸರಿಮಳೆಮುಯಮಾಗಿ ತೀಡುತಿಕೆ ಗಂಥವಹೆಂ | ೪೬ 


ನುಗನುಗಿಸ ನಮೇರುನ ಬಾ | ಸಿಗದಿಂ ಪಜ್ಜಳಿಸ ಕತ್ನಭೂಷಣದಿಂ ಚಿ 
ಲ್ವಗಲದ ದಿನ್ಯಾಂಬರೆದಿಂ | ಸೊಗಯಿಸುತಿಕಿ ಕನ್ನೆ ಕೋನಮಳಾಂಗನಿಳಾಸಂ ॥ ೪೭ 


ಅನಿತುನುಂ ಕಂಡು ನಿಸ್ಮಯಂಬಟ್ಟು 


ಫದುಳೆಂ ಕುಳ್ಳಿರ್ದ ನಾನಾರ್‌ ಪೊಡವನಡುನಿನರಾರ್‌ ಆವುದೀ ರೋಕಮಾಸ್ಸಾ 

ನದ ನಾನೋಡ್ಹೀಶನೇನೆಂತೆನಗಿನಿತು ವಿಳಾಸಂ ऋ 2 ರ್ಜೇನಾಯ್ದೆಂ 

ಬುಹನಾರಯ್ವೆನ್ಸೆಗಂ ಪುಟ್ಟದುದಮಳ ಭವಪ್ರತ್ಯಯ ಜ್ಞಾ ನಮಾಜಾ 

ಫದಿನಾಣೇನಂಗೆ ಚೇತೋಗತಮಸಿತುನುಕಿನ್ಯಕ್ತ ಮಾಗಿರ್ದುದಾಗಳ್‌ | ಳಲೆ 


ಎರೆ ಮುನ್ನಾನಿಭನೈರಿ ಚಾರೆಣಮುನೀಂದ್ರರ್‌ ನೇಟ್‌ ಕೈಕೊಂಡೆಸೆ 
ನ್ನೊಲನಿಂ ಧರ್ಮನುನಾಯ್ತು ತತ್ಸಲದಿನೀಜೀನತ್ವನೆನ್ನೊಳ್‌ ಸುನಿ 


ಸೂಕೆಯಾಗುತ್ತಿರುನ ಆ ಜೀವಕೆಯ ದೇಹೆಕಾಂಕಿಯು ನಿನು ಮನೋಹೆಸನಾಗಿತ್ತೊ ! ॥ ೪೪ ಆ ಮುಂಗಳ 
ಸಮಯದಲ್ಲಿ. ಪುಣ್ಯ ಕರ್ಮದಿಂದ ಉದಿಸಿರುನ ಆ ದೇನಕೆಯ ಕಾಂಕಿಯುಕ್ತನಾಡ ಮುಖವನ್ನು ನೋಡುತ್ತಿಹಿವ 
ಜೀನತಾ ಸ್ತ್ರೀಯರ ಹೊಳೆಹೊಳೆನ ಕಡೆಗ್‌ ಕಾಂತಿಗಳು ಬಿಳಿಯ ಅಕ್ಷತೆಗಳನ್ನು ಆತನ ಮೇಲೆ ಎಸೆಯುತ್ತಿರು 
ನಂತೆ ಕಾಣಿಸುತ್ತಿತ್ತು. ॥ ४५ ॥ ಮತ್ತು ಆ ಸಮಯದಲ್ಲಿ-ಆ ದೇವನ 8050३, ಸೇರಿದ ನೀನತೆಗಳೆಲ್ಲರೊ 
ಆತನನ್ನು ಹೆರಸುತ್ತಲೂ ನನುಸ್ಯರಿಸುತ್ತಲೂ ಇರಲಾಗಿ, ಡೇನಕೆಗಳ ನುಂಗಳ ವಾದ್ಯವು ಆಕಾಶದಲ್ಲಿ ಭೋರ್ಗಕಿ 
ಯುತ್ತಿಕೆಲಾಗಿ, ಗಾಳಿಯು ಸುಗಂಧಯುಕ್ತನಾಗಿ ಬೀನುತ್ತಿರೆಲಾಗಿ ಸುವಾಸನೆಯನ್ನು ಜೆಲ್ಲುತ್ತಿರುನ ನಾರಿಜಾತ 
ಪುಷ್ಪದಿಂದ ಮಾಡಿದ ಹೊನಿನ ಕುಚ್ಛಿನಿಂಡಲೂ, ಹೊಳೆಯುನೆ ಕತ್ನದ ಆಭಿರೆಣಗಳಿಂದಲೂ ಸದಾ ಸುಂದರನಾದ 
ಬಟ್ಟೆಯಿಂದಲೂ ತನ್ನ ಕೋಮಲನಾದೆ ದೇಹೆವು ಸುಂಡರನಾಗಿ ಸೊಗಯಿಸುತ್ತಿಕಲಾಗಿ... | ९६ - ४६ | 
ಅದೆಸ್ನನ್ನೊ ನೋಡಿ ಆಶ್ಚರ್ಯನಟ್ಟು ಸುಖವಾಗಿ ಇಲ್ಲಿ ಕುಳಿತಿರುವ ನಾನು ಯಾರಿ? ನನಗೆ ನಮೆಸ್ಕರಿಸುತ್ತ ಕುವೆ 
ಇನರು ಯಾರು? ಈ ಕೋಕ ಯಾನೃುಶು? ಈ ಸ್ಥಳದ ಹೆಸರ, ಉದ್ದೇಶಗಳೇನು ? ನನಗೆ ಇನು, ಸೌಂದರ್ಯೆ 
ಇಶ್ವರ್ಯಗಳು ಹೇಗಾದುವು? ಎಂಬುದನ್ನು ನಿಜಾರಮಾಡುತ್ತಿದ್ದಂತೆ ಆತನಿಗೆ ಶುದ್ಧವಾದ ಜನ್ಮಾಂತರದ ಜ್ಞಾನ 
ಉಂಟಾಯಿತು, ಆಗ ಆ ಜ್ಞಾನದಿಂದ ಆ ದೇವನಿಗೆ ಜೀವನದಲಿ ಇದುಜೆಲಾ ಸ್ಪಷ್ಟವಾಗಿ ವ್ಯಕ್ತನಾಯಿತು 

| ೪ಆ | ಎಲಾ ७४० ಪೂರ್ನದೆ್ಲಿ ನಾನು ಸಿಂಹನಾಗಿದ್ಲೆ. ಚಾಕೆಣ ಪುಷಿಗಳು ಹೇಳಲಾಗಿ ನಂಶೋಷದಿಂದ 


20 ವರ್ಧಮಾನ ಪ್ರರಾಣಂ 


ಶೃಳಮಾರೋಕನಮನುತನ್ಯಲೋಕನಿದು ಬೇನಸ್ತೋಮುನಾಸರ್ನಕೋ 
ಮಳೆಯರ್‌ ಡೇನಿಯರಿಂತಿೆನ್ನಯ ವಿಮಾನಂ ರನ್ಯುಸಿಂಹದ್ವೆಜಂ | ಳ್ಭ 


ಮೂಕಜೊಳೆ ಕೇಳ್ಬು ನಲಿನೆನ | ಗ ರಮ್ಯಮಹರ್ದಿಕತ್ವಮಾಯ್ತೆಂಡೊಥೆ ಕ 
ಸ್ಲಾಕಿ ಜಿನೇಶ್ವರನಂ ಕಂ | ಜಾರಾಧಿಸುಪಿರ್ಪ ಪುಣ್ಯನಿಧಿಗರಿಡುಂಟೀ | 90 


ಎಂದು ಪರಿಭಾವಿಸಿ ದೆಸೆಗಳಂ ನೋಟ್ಟಾಗಳ್‌ 


ಜಿನನುಕಡೊಳ್ಳನೆ ಕಾಂ ಮು | ನಿಕ ಭನಡೊಳ್‌ ಮೆಚ್ಚುಫಿರ್ದ ಫೆಲದಿಂ ದಿನಿಜಾಂ 
ಗನೆಯೆರುನುನಿಮಿಷರುಂ ಕ | छह ನೆಚ್ಚಿ ಕರಂ 800) ನೋಡುತ್ತಿರ್ದರ್‌ ॥ n 


ಇರ್ಷಿಕಂ 


ಎನಗಿಸಿೈಶ್ವರ್ಯೆಂ [ನೆರ] | ಜಿನೇಶ್ವರ ಸ್ಕೃತಿಯಿಸಾಮುನೀಶ್ವರರುಸಡೇ 
४89०४ ಸಮನಿಸಿತ್ತದ | ಆನಿಂಡೆ ತಪ್ಬಪಸಯೋಜನುಂ ಪೂಜಿಸುನೆಂ ॥ ೫೨ 


ನಂದು ಸರಿಭಾವಿಸಿ ಭನ್ಯಜನಕನುಳಮಾರ್ತಾಂಡನಾ ಸಿಂಹದ ಜವೈನಾನಿಕಪ್ರುಕಾಂಡಂ ಸ್ವಕೀಯ ಸಕಳ್ಳ 
ಪುಕಜನಪುಕಸ್ಸರೆಂಸನುಸ್ತ್ಯ ಪ್ರಶಸ್ತಾರ್ಚನಾವಸ್ತುಸಮಿಪಿ ಸಮೇತನಾಗಿ ರಾಗದಿನಲ್ಲಿಂ ತಳರ್ಡು ನಡೆನಾಗಳ- 


ದಿವಿಜಾಂಗನೆಯರ ವಿಳಸಿತ | ಥನಳಾವಾಂಗ ಪ್ರಭಾಲಸಚ್ಛಂದ್ರಿಕೆ ನ 
ರ್ವೆ ನಿಯೆತ್ತಳದೊಳ್‌ ಕಳೆದಂ | ಸುನಿಮಳನಪುಚಂದ್ರಲೀಲೆಯಂ ರುಂದ್ರಯಶಂ | ws. 


ಥೆರ್ನನನ್ನು ಸ್ವೀಕಂಸಿಡೆ. ಅಡಕಿ ಫಲನಾಗಿ ಈ ಡೇವತ್ವವು ನನಗೆ ಬಂದಿನಿ ಈ ಲೋಕವು 
ನಿಜನಾಗಿಯೂ ದೇವಲೋಕ, ಇದು ದೇನಕೆಗಳ ಸಮೂಹ. ಈ ಸರ್ನಸುಂತರಿಯರೂ ಜೀನಕನ್ನೆಯರು. 
ಇದು ಸಿಂಹೆಫ್ವೈಜ ಎಂಬ ಹೆಸರಿನ ನನ್ನ ಸುಂದಸನಾಡ ನಿಮಾನ. ೪೯ ದೊರದಿಂಡೆ ಕೇಳಿ 
ಸಂಶೋಷಿಸುವ ನನೆಗೆ ಈ ಮನೋಹರವಾದ ನುಹಕ್‌ ಪನನಿಯಾಯಿತು, ಎಂಪನೇಲೆ ಜಿನೇಶ್ವರಕನ್ನು 
ಕಣ್ಣಾರಿಕಂಡು ಪೊಜಿಸುನ ಪುಣ್ಯನಿಧಿಗೆ ಯಾನುದು ತಾನೇ ಅಸಾಧ್ಯ } |uoll ನಿಂದು ಆಲೋಚಿಸಿ 
ದಿಕ್ಕುಗಳನ್ನು ನೋಡಿದಾಗ ಜಿನಮತವ ಉತ್ತಮ ಗುಣವನ್ನು ಪೂರ್ನಜನ್ಮದಲ್ಲಿ ಕಾನು ಮೆಚ್ಚು 
ತ್ರಿದ್ದ ಫಲವಾಗಿ ಜನತಾ ಸ್ತ್ರೀಯರೂ ಬೀನ ಪುರ.ಷರೂ ತನ್ನನ್ನು ಈಗ ಮೆಚ್ಚಿ ನುತ್ತೆ ಮುತ್ತೆ ವಿಶೇಷವಾಗಿ 
ನೋಡುತ್ತಿದ್ದಾರೆ. ॥೫೧॥ ಹೀಗಿರುವಾಗ ನನಗೆ ಇಸ್ಟು ನಶ್ವರ್ಯವೂ, ಆ ಖಸಿಗಳು ಉಪಡೇಸಿಸಿಡ- 
ತೀರ್ಥಂಕರನ ಧ್ಯಾನದಿಂದ ಉಂಟಾಯಿತು. ಆದ್ದೆರಿಂದ ಈಗಲೇ ನಾಕು ಆತನ ಪಾದ ಕಮಲಗಳನ್ನು ಪೊಜೆ 
ಮಾಡತುತ್ತೀಸೆ ॥೫೨॥ ಎಂಡು ಆರೋಚಿಸ್ಯಿ ಭಕ್ತ ४0०७ ಕನುಲಗಳಿಗೆ ಸೂರ್ಯನಂತಿರುನ ಸಿಂಹೆದ್ವಜ 
ವಿಮಾನದ ಕ್ರೀಷ್ಕ ದೇವನು ಕನ್ನ ಎಲ್ಲ ಪುರಜನಕೊಡಕೆ ನಿಲ್ಲ ಕ್ರೇಸ್ಸವಾದ ಫೂಜಾನಸ್ತುಗಳೊಡನೆ ಅಲ್ಲಿಂದ 
ಪ್ರೇಮದಿಂದ ಹೊರಟು ಸಡೆಯುನಾಗ.ಬೀನತಾ ಸ್ರ್ರೀಯರ ನಿಲಾಸೆಯುಕ್ತನಾದ ಹೊಳಿಹೊಳೆದ ಕಡೆಗಣ್‌ 
ಕಾಂತಿಯ ಶುಭ್ರ ಬೆಳುದಿಂಗಳು ಆಕಾಶದಲ್ಲಿ ಹಬ್ಬಲಾಗಿ, ಮಹಾಕೀರ್ತಿಶಾರಿಯಾದ ಆಶುದ್ಧ ನೀಹಿಯು ಚಂತ್ರನ 
ಲೀಲೆಯನ್ನು ನಡೆಪನನಾದನು. ॥ ೫೩ ॥ ಆತನು ಧರಿಸಿದ್ದ ರತ್ನ ಖಚಿತನಾದ ಬಗೆಬಗೆಯ ಆಭರಣಗಳ ಕಾಂತಿಯು 
ಆ ಸದ್ಗುಣ ನಿಧಿಯ ಹೃಪಯದಿಂದ ಪಟ್ಟಿವಾಗಿ ಹೊರಹೊರಟಿ ಪ್ರೇಮಕಸನೆನ್ನುವಂತೆ ಆಕಾಕನುಂಡಲನನ್ನೆಲ್ಲಾ 


೧೨ ನಂಜಿನ ಕುಮಾರಕೋದೆಯೆಂ ಪಿ೭ಇ 


ನುಣಿನುಯ ನಾನಾನಿಧ ಭೂ | ಸಣ ದೀಧಿತಿ ಗಗನನಳಯನುಂ ಬಳಸಿದುದಾ 
ಗುಣನಿಧಿಯೆ ಹೈಡಯದಿಂ ತಿಂ | ತಿಣಿಯೆಕೆ ಪೊಅನುಟ್ಟಿ ರಾಗಕಸನೆಂಬಿನೆಗಂ ॥ ೫೪ 


ಅಂಶು ನುಹಾನಿಭನದಿಂ ನಡೆದು ಪರನುರ್ಹೆಂತ್ಯಕಮಳಾಧರರೆನಿಸಿದ ಕಮಳಾಥರಜಿನೇಂದ್ರನೆ ದಿನ್ಯಮಂದಿಕ 
ನುನನ್ಯಗ್ರದಿಂ ಭನ್ಯಾಗ್ರಣಿಪ್ರಖುತನುಂ ಪೊಕ್ಳು-ಕೃತತ್ರಿಪ್ರದಕ್ಷಿಣಂ ಕೇವಲಜ್ಞಾನನೀಕ್ಷಣನ ವಾಡಪೀಕೋ 
ಪಾಂಕನುಂ ಕಾಂಶಾರ್ಚನೆಗಳಿನರ್ಚಿಸಿ ಸರ್ನಾಂಗಾಲಿಂಗಿತೋರ್ನಿೀತಳಪುಳಕಿಕಾಂಗಂ ತದಭಿಮುಖಂ ನಿಂದಿರ್ದ 
ನಿಟಳತೆಟಫಟಿತಕುಟ್ಮಿಳಿತ ಕರಸಕೋಜನಾಗಿ i 


ಜಯಜಯ ನಿರಾನುಯ ಶ್ರೀ | ಪ್ರಿಯೆ ಜಯಜಯ ಸಕಳ ಭುನನನಂದಿತ ಪಾದ ॥ 
ಡ್ವೈಯ ಜಯಜಯ ವರ ಜೋಥೋ | ದಯೆ ಜಯಜಯ ನಿಖಿಳ ಡುರಿತಹೆರೆ ಪರನುಜಿನಾ ॥ ೫೫ 


ಜಯಜಯ ಹನ್ಯಸೇನ್ಯ ಭುನನತ್ರಯನಲ್ಲಭ ಜೇನಣೇನ 8 

ರ್ಭಯ ನಿಕವದ್ಯ ನಿರ್ಮಳ ನಿರಾಮಯ ನಿರ್ಮಡ ನಿರ್ವಿಕಾರ 8 

ರ್ನ್ಯಯಸದ ನಿಶ್ಚಿತಾಖಿಳನದಾರ್ಧ ನಿರಂಜನ ನಿರ್ಜಿಶಾಶ ನಿ 

ನ್ನಯೆ ಪದಸಂಕಜಳ್ಳೈಅಗುನಂಗರಿದುಂಟೆ ಜಗಂಗಳೊಳ್‌ ಜಿನಾ ॥ me 


ಚಿನನಿನತು ಮತಡೊಳೆಸಗಿದ | ಜನತೆಗೆ ಜನಿಯಿಸುಗುನುಖಿಳಮುಭ್ಯುಡಯಂ है 
छूह ಸಶ್ಪ್ರೀಯಸಮದಳಂ | ಜನಹಿತಮಿತನಚನ ನಿನ್ನ ಚರಣಂ ಶರಣಂ nL 


ಎಂಡನೇಕ ಸ್ರೋತ್ರಪನಿತ್ರಂಗಳಿಂ ಸ್ತುತಿಯಿಸಿ 


ತುಂಬಿಕೊಂಡಿತು. ॥೫೪॥ ಹಾಗೆ ಮಹಾ ವೈಭನದಿಂದ ಹೊರಟು ಕ್ರೇಸ್ಕನಾದ ಅರ್ಹಂತ ನಡನಿಯೆಂಬ 
ಕಮಲವನ್ನು ಧೆರಿಸಿದನರು ಎನ್ಸಿಸಿಕೊಂಡಿಶುನ ಕಮಳಾಧರ ಜೀನೇಶ್ವರ೨, ಭವ್ಯ ಶ್ರೀಸ್ಕರು ನಮಸ್ಯರಿಸುವ, ದಿವ್ಯ 
ಮುಂದಿಕನನ್ನು ಶಾಂತ ಮನಸ್ಯನಾಗಿ ಪ್ರನೇಶಿಸಿ, ಮೂರುಸಲ ಪ್ರದಕ್ಷಿಕೆ ಮಾಡಿ, ಕೇನಲ ಜ್ಞಾನವನ್ನು ಕಾಣಿ 
ಕ್ರಿಹಿನ ಆ ಜಿನೇಶ್ವರನೆ ಸಾಡ ಹೀರದೆ ಬಳಿಯಲ್ಲಿ ಸುಂಡಕೆನಾದ ಪೂಜಾನಸ್ತುಗಳಿಂದ ಪೂಜಿಸಿ ಸಾಸ್ಟಾಂಗ 
ನನುಸ್ಕಾರದಿಂಡ ಕೋಮಾಂಚಗೊಂಡ ಜೀಹವುಳ್ಳನನಾಗಿ, ಆತನ ಇದಿರಿಗೆ ನಿಂತು ಹಣೆಯ ಮೇಲಿಟ್ಟಿ ಮುಗಿಡ 
ಫೈಗಳುಳ್ಳನನಾಗಿ ಸಿರಾಮಯ ಲಕ್ಷ್ಮಿಯ ಪ್ರಿಯನಾದ ಜಿನನೆ ನಿನಗೆ ಜಯ ಜಯ, ರೋಕನೆಲ್ಲವೂ ನಮಸ್ಯರಿ 
ಸುವ ಪಾದೆಡ್ವಯನ್ಪಳ್ಳನನೇ 880 ಜಯ ಜಯ, ಸರ್ವಜ್ಞ ತ್ವನನ್ನು ಸಡೆಡವನೇ ನಿನಗೆ ಜಯೆ ಜಯೆ, ಸಕಲ 
ಪಾನಗಳನ್ನೂ ಹೋಗಲಾಡಿಸುವ ನರನು ಜಿನನೇ ಜಯ ಜಯ. ॥೫೫॥ ಭಕ್ತರಿಂದ ಸೇನಿತನಾಗಿ ಮೂರು 
ರೋಕಕ್ಕೂ ಸ್ವಾಮಿಯಾಗಿರುನ ಹೇ ಜೇನ ಜೀನ, ನಿರ್ಭಯೆ, ದೋಷಾತೀತ್ಯ ನಿರ್ಮಲ, ಕೋಗ ದೊರೈ ನಿರ್ಮದ, 
ನಿರ್ನಿಕಾರ, ಸ್ಥಿಕನಾದ ಸದನಿಯುಳ್ಳನನೇ, ಸಮಸ್ತ ಸದೆ-ಅರ್ಧಗಳನ್ನೂ ಫಿಕ್ವಯಿಸುನನನೇ, ಯಾವುನೆಕ್ಕೂ 
ಅಂಟಿದನನೇ, ಆಸೆಗಳನ್ನು ಗೆದ್ದವನ, ಫಿನಗೆ ಜಯಜಯ, ನಿನ್ನ ವಾದಕಮಲಗಳಿಗೆ ನಮಸ್ಕರಿಸುವ ಜನರಿಗೆ 
"ಜಗತ್ತಿನಲ್ಲಿ ಅಸಾಥ್ಯನೆಂಬುದು ಏನಾಷರೂ ಉಂಟ? ॥ ೫೬ ॥ ಹೇ ಶೀರ್ಧಂಕರೆ ನಿನ್ನ ಮತದಲ್ಲಿ ನಡೆದುಕೊಂಡ 
ಜನರಿಗೆ ಎಲ್ಲ ಏಳಿಗೆಯೊ ಉಂಟಾಗುತ್ತೆ, ನೇಕನಾಗಿ ನೋಸ್ಲ ಉಂಬಾಗುತ್ತಡೆ, ಆದ್ದರಿಂದ ಜನರಿಗೆ ಹಿತವಾದ 
ಮಿಶನುಡಿಗಳುಳ್ಳನನೇ, ನಿನ್ನೆ ವಾಡಗಳೇ ನಮಗೆ ದಿಕ್ಕು ॥೫೭॥ ಹೀಗೆಂದು ಪಾವನವಾದ ಅನೇಕ ಸ್ತೋತ್ರ 
ಗಳಿಂದ ಸ್ತೋತ್ರಮಾಡಿ... ಅನೇರೆ ಅಲ್ಲಿಂದ ಹೊರಟು ಉದಾತ್ತಗುಣನೆನಿಸಿದ ಅರಿಂಜಯೆಕೆಂಬ ನಿಶೀಷ ಗುಣ 


೨೭3 ವರ್ಧಮಾನ ಪುರಾಣಂ 


ತದನಂತರನುಲ್ಲಿಂ ತಳ | ರ್ದುದಾಶ್ತಗುಣಕೆನಿಸರಿಂಜಯಾಮಿತಗುಣನಾ 
ಮದಿನೊಪ್ಫಿರ್ನ ಮುನೀಂಪ್ರಕೆ | ಪದಸದ್ಮನುನನುಳಭಕ್ತಿಯಿಂದಾ ವಿವಿಜಂ | ye 


ನಿನಿಧಾರ್ಜಕೆಗಳಿಕರ್ಚಿಸಿ | ಸುನಿಶುದ್ಧ ತಪೋನಿಧಾಸಕೆಂ ಬಂದಿಸಿ 8 
ಮ್ಮ ವಚಕ್ರುತಿಯಿಂಜೆನಗಿನಿ | ತು ವಿಭನಮಾಯ್ರಾಪ್ರವಚನದಿಂದಾಗಪುಣೇಂ ॥ ರ 


ಎಂದು ಮತ್ತನಿಂತೆಂಡ 


ಭನನಾರಿರಾಶಿಯೋಳ್‌ ಕ | ರ್ಮುನಕದಿನಟ್ಟಾರ್ದ ಜಂತುಸಂಶಾಫನುನು 
ತೃವಣಿತ್ತುನ ದಕ್ಷತೆ ನಿನು | ಗೆ ನಲಂ ಫಿಜಮೇನವನ್ಯಸಾಧಾರಣನೇ ॥ ೬೦ 


ಕೇಸರಿ ರೌದ್ರಾತ್ಮಕದಾ | ವಾಸಂ ಚಿಃ ನೇಸು ಪಥದ ಸೆಕೆ ಕಾನಸನೆಂ 


ಜೋಸರಿಸಡೆ 898 ಭವ | ದ್ಹಾಸನನೆನ್ನಂ ಮಹೋನ್ನತಿಯೆಸೆಯ್ದಿಸಿದಿರ್‌ I in 


ಎಂದಾ ಮುನೀೀಂದ್ರೆರೆಂ 32 | ಕಂದಾನಂಜೆದೊಳೆ ಪೊಗಲ್ಸು ತೆಶ್ಚಷಯುಗಮುಂ 
ಬಂದಿಸಿ 8४०३ ४६ | ಯ್ವೈಂದು ಸುಖಾಮೃತಡಿ ತಣಿಯುತಿರ್ದಂ ದಿನಿಜಂ ॥ ೬೨ 


ಅಂತಾಸಿಂಹೆಚೆರೆಸುಸರ್ನ್ವಂ ಸ್ವರ್ಬಹೆಳಸುಖಮನನುಭನಿಸಿ ಜಿಕನುಹಾನಮುಹಿನೆಗಳಿಂ ಫಿಜಾಯುನಂ ತನಿಸಿ, 
ನಿಖಿಳಕೋಭಾಕರೆಂಡದ ಧಾತಕೀಷಂಡದ ವಿಚಿತ್ರ ತ್ನಕಂದರದೆ ಮೂಡಣನಮುಂದರಡೆ ಸಕಳಸೆಂಸತ್ತಿಗೇಹೆಡೆ ಪೂರ್ವ 
ನಿಜೀಹದ ಜಳವಿಹೆಗಕಳಡ್ವನಿಯ ಸಿೀತಾತರಂಗಿಡಿಯ ಸುಕನಿಸಂಸ್ತವಾಧಾರದೆ ಬಡಗಣ ತೀರದ ಸನುಸ್ತನಸ್ತು 
ನಿಷಯೆದ ಕಚ್ಛನುಹಾನಿಸಯದ ಜಿನಭನನಭೊೂಸಿತಮೂರ್ಫ್ಯದ, ನರಾರ್ಧ್ಯನಿಜಯಾರ್ಧದ ವಿದ್ಯಾಢರನಿಳಾಸ್ಷೋ 
ಜೆಯ ತದೀಯನಕ್ಷಿಣಕ್ರೀಡಿಯೆ ಕನೆತ್ಯನೆಕಗೋಪುರದ ಕನಕಪುಕದೀಕ್ವರನುಂ, ವಿಯೆಚ್ಛರನುನುಪ್ಪ 


ನಾಮಗಳಿಂದ ಒಪ್ಬಿರುನ ಸಿ ಶ್ರೇಷ್ಠರ ಪಾಜ ಕಮಲಗಳನ್ನು ಆ ದೇನನು ಭಕ್ತಿಯಿಂದ ಬಗೆ ಬಗೆಯಾಗಿ 
ಪೊಜಿಸಿ, ಶುಷ್ಕವಾದ ತನಸ್ಸಿಗೆ ನಿಧಿಯಂತಿರುನ ಅವರಿಗೆ ನಮಸ್ಯರಿಸಿ "ನಿನ್ಮು ಮಾಕುಗಳೆಂಬ ಆಗಮಗಳಿಂಡ 
ಫಕಗೆ ಇಷ್ಟು ವೈಭವನಾಯಿತು. ಅಪ್ರ ವಚನದಿಂದ ಯಾವುದು ತಾನೇ ಅಸಾಧ್ಯ? ೫೮-೫೯ ಎಂದು 
ಮುತ್ತಿ ಹೀಗೆ ಹೇಳಿಡನು- ಸಂಸಾರೆ ಸಮುದ್ರದಲ್ಲಿ ಕರ್ಮನಶವಿಂಪ ಮುಳುಗಿರುನ ಜೀನ ಸನೂಹನನ್ನು 
ಉತ್ಸಾಹೆದಿಂಡ ಮೇಲಕ್ಕಿತ್ತುನ ಶಕ್ತಿ ನಿನುಗೆ ಮಾತ್ರನೇ ಸಹಜ ; ಉಳಿದವರಿಗೆ ಅದು ಸಾಮಾಸ್ಯನೆ? ॥ ೬೦ 
ಸಿಂಹವು ಕೌದ್ರಾತ್ಮಕಕ್ಕೆ ವಾಸಸ್ಥಾನ, ಧೂ ಹೇಸಿಗೆ! ಅದಕ್ಕೆ ಹೋಗುನ ಹಾದಿ ७0४8 ०७०७ ಕಾರಣಗಳಿಂದ 
ಳೈ ಬಿಡಡೆ ನಿಮ್ಮ ದಾಸನಾನ ನನಗೆ ಬೋಧಿಸಿ ಡೊಡ್ಡ ಸ್ಥಾನಕ್ಕೆ ಸೇರಿಸಿದಿರಿ. ॥ ೬೧ ॥ ಹೀಗೆಂದು ಆ ಖುಸಿ 
ಗಳನ್ನು ಅನನು ಸಂತೋಷದಿಂದ ಹೊಗಳಿ, ७४0 ನಾದಕ್ಕೆ ಫೆನುಸ್ಯರಿಸಿ, ಕನ್ನ ಮನೆಗೆ ಹಿಂದಿರುಗಿ ಸುಖದ 
ಚಮೃತದಿಂದ ಆ ನೇನನು ತೃಷ್ಟಿನಾಗಿದ್ದನು. ೬೨ ಹಾಗೆ ಪೂರ್ನಜನ್ಮವಲ್ಲಿ ಸಿಂಹವಾಗಿದ್ದೆ ಸುಸರ್ನನು ಸ್ವರ್ಗದ 
ಜೊಡ್ಡ ಸುಖವನ್ನು ಅನುಭನಿಸುತ್ತಾ ಜಿನನ ನುಹಾನುಹಿನೆಯಿಂದ ತನ್ನೆ ಆಯುಸ್ಸನ್ನು ಸನೆಸಿ ಎಲ್ಲ 
ಸೌಂದರ್ಯಕ್ಕೂ ಡಬ್ಬಿಯೆಂತಿರುನ ಭಾತಕೀಸಮೂಹೆದ ಸುಂಪರೆ ರೆತ್ನ್ನ ಕಂವರೆದಿಂದೆ ಕೂಡಿದ ಪೂರ್ನನುಂಡರೆನೆ, 
ಸಕಲ ಸಂಸತ್ತುಗಳಿಗೂ ವಾಸಸ್ಕಾನವಾಡ ಪುರ್ವನಿದೇಹದೈ ನೀರುಹಕ್ಕಿಗಳ 50०४०, 8०30४, ಸೀತಾನದಿಯ, 
ಶ್ರೀ್ಕ ಕನಿಗಳ ಸ್ತೋತ್ರಕ್ಕೆ ಆಧಾರವಾದ ಉತ್ತರ ತೀರದ ಎಲ್ಲ ನಸ್ತುಗಳಿಂದ ತುಂಬಿದ ಕಚ್ಛಮಹಾರಾಜ್ಯದ, 
ಜಿನೇಶ್ವರೆ ಭವನದಿಂದ ಅಲಂಕೃತನಾದ 890४, 508, ನಿಜಯಾರ್ಥನರ್ನತದ, ವಿಷ್ಯಾಧರರಭೋಗಭೂನಿ 


೧೨ ನಂದನ ಕುಮಾರೆಕೋದಯಂ 384 


ಕನಕಸ್ರಭಂಗಮೆಸೆವಾ | ತನೆ 59% ಕನಕಮಾರೆಗಂ ತಶ್ಚಂಚಾ 
ನನಜರ ಸುಕನಕನೊಲನಿಂ | ಕನಕಥ್ವೆಜನೆಂಬ ನೆಸರ ನಂಡನನಾದಂ || ೬೩ 


७ ನಂಡನಂಗೆ ನಕಳಜ | ನಾನಂಡಕರೆಂಗೆ ವಿನುತ ರೊಸನಿಳಾನ 
ಶ್ರೀನಂದನಂಗೆ ಮಾನಿನಿ | ಭೂನುತೆ ಕನಕಸ್ರಭಾಖ್ಯೆ ನಲ್ಲಭಿಯಾದಳ್‌ ॥ kv 


७ ಕನಕಥ್ವಜಂಗಮೆಸೆನಾ ಕನಕವ್ರಭಿಗಂ ಜಗಜ್ಜನಾ 

ನೀಕನುತಂ ಸುತಂ ಕಕಕವೂರ್ನಕೆಥಂ ಪೃಧುಪುಣ್ಯನಾದನಂ 

ತಾ ಕಮನೀಯ ಪುತ್ರವರ ಪೌತ್ರಯುಗಂಚಿಕೆಸಾ ಖಗೇಶ್ವಕೆಂ 

ಶ್ರೀಕನಕಪ್ರಭಂ ಸುಖಣಿ ವರ್ತಿಸಿಷಂ ಚೆರೆಮುದ್ವರಾಜ್ಯಡೊಳ್‌ | ಟಃ 


ಒಂದು ದಿನಂ ನುಹೋಜನ ನಿರಾಜಿಸ ಕೆಯ್ದುವಿಹೆಂಬಿನಂ ನುಹಾ 

ನೆಂಡದಿನಾಂತು ನುಂಡಕನುನೀಕ್ಷಿಸುತುಂ ಮುಕುರುಂದಡೊಳ್‌ ನಿಜಾ 

ಸ್ಕೇಂಡುನನಾನಗಂ ನರನಿರಕ್ಷಿ ನಿಯೋಜಿಸೆ ಬಂಡೆ ದೂಕಿಯೆಂ 

ಬಂಡಡ ಶುಕ್ಸ ಕೇಶಲತೆಯಂ ಕನೆಕಪ್ರಭನೊಲ್ಲು ನೋಡಿದಂ | ೬ 


ಅಂತು ನೀಡುಂ ನೋಡಿ. 


ವಿರಸಾನಸಾನಮಾಯಾ | ಸರಚಿತನುಚಿಕೆ ಪ್ರನೈತ್ತಮುನಚಿತ ಬಾಧಾ 
ನರಿಕಕನುಸಾರಭೂತಂ | ನರಿಕಿಸೊಡಿಂದ್ರಿಯಸುಖಂ ವಿಷಾದಾಭಿಮುಖಂ ॥ ೬೭ 


ದೆರೆ ದಕ್ಷಿಣ ಸಾಲಿನ್ನ ಹೊಳೆನ ಬಂಗಾರದ ಗೋಪುಕವುಳ್ಳ ಕನಕಪುರಕ್ಕೆ ಸ್ವಾಮಿಯೂ ಗಂಥರ್ನನೂ ಆದ. 
ಕನಕಪ್ರಭನಿಗೂ ಸುಂದರಿಯಾದ ಹೆಂಡತಿ ಕನಕಮಾರೆಗೂ - ಪೂರ್ನಜಕ್ಕದಲ್ಲಿ ಸಿಂಹವಾಗಿದ್ದ ಆ ಹೀನಶ್ರೀಸ್ಕನು 
ಪ್ರೀತಿಯಿಂದ ಕನಕಥ್ವಜನೆಂಬ ಹೆಸೆರಿನ ಮುಗನಾದನು. ॥ ೬೩. ॥ ಸಕಲರಿಗೂ ಆಸಂದನನ್ನುಂಟುಮಾಡುನೆ, 
ಹೊಗಳಟ್ಟಟ್ಟ ತನ್ನ ರೂನ ನಿಲಾಸೆಗಳಿಂದ ಲಕ್ಷ್ಮಿಗೆ ಅನಂಡನನ್ನುಂಟುಮಾಡುನ ಆ ಮಗನಿಗೆ ರೋಕಡ 
ಸ್ರೋತ್ರಕ್ಳೆ ಪಾಶ್ರಳಾದ ಕನಕವ್ರಭೆಯೆಂಬ ಹೆಸರಿನ ಹೆಣ್ಣು ಹೆಂಡತಿಯಾದಳು. || ೬೪ ॥ ಆ ಕನಕಥ್ವಜನಿಗೂ 
ಸುಂಡರಿಯಾದೆ ಆ ಕನಕಪ್ರಭೆಗೂ ಜಗತ್ತಿನ ಜನರೆಲ್ಲಾ ಹೊಗಳುವ ಮಗನಾಗಿ ಕನಕವೂರ್ವರದನೆಂಬುವನು 
ಡೊಡ್ಡ ಪುಣ್ಯ ಸ್ವರೂಪಿಯಾದನು. ಹಾಗೆ ಆ ಸುಂದರರಾಡ ಮುಗ ಮೊನ್ಮಗಕೊಡಸೆ ಸೇರಿ ಆ ಕನಕಪ್ರಭ 
ಗಂಧರ್ನನು ಬಹುಕಾಲ ಶ್ರೀಸ್ಕವಾಗಿ ರಾಜ್ಯಭಾರವನ್ನು ನಡೆಸಿದನು. ॥ ೬೫ ॥ ಒಂದು ದಿನ ಮನ್ಮಥನ ಸುಂದರ 
ನಾದ ಆಯುಧನಿಡು ಎನ್ನುವಂತೆ ಅತ್ಯಂತ ಆನಂದದಿಂದೆ ಕನ್ನಡಿಯಲ್ಲಿ ಕನ್ನ ಮುಖದ ಅಲಂಕಾರನನ್ನು ನೋಡಿ 
ಕೊಳ್ಳುತ್ತಾ ಇರಲು, ವೈರಾಗ್ಯವು ಅವ್ಪಣೆ ಮಾಡಲಾಗಿ ಬಂದ ದೂತಿಯೊ ಎನ್ನುವಂಕಿರುನ ಬಿಳಿಯ ಕೂದಲನ್ನು 
ಕನಕಸ್ರಭನು ನೋಡಿದರು, ॥೬೬॥ ಹಾಗೆ ದೀರ್ಧೆನಾಗಿ ನೋಡಿ ಇಂದ್ರಿಯ ಸುಖನೆಂಬುಡು ನಿಕಸನಾಗಿ 
ಕೊಳೆಗೊಳ್ಳತಕ್ಕದು, ಆಯಾಸವನ್ನುಂಟುಮಾಡತಕ್ಕುದು, ಕ್ಷಣಿಕ ಸ್ವಭಾವ ९०४०५ ಹಲವು ಬಾಗಿಗಳಿಂದ 
ಕೂಡಿದುದು, ನಿಸ್ನಾರನಾದುದು, ಯೋಚನೆ ಮಾಡಿದರೆ ಇಂದ್ರಿಯ ಸುಖವು ನಿಷಾಡದ ಕಣಿಗೇ ಹೋಗ 


35 


೭೪ ವರ್ಧಮಾನ ಪುರಾಣಂ 


ನಿಂದು ನಿರಾಗಭಾನಮನೆ ಭಾವಿಸಿ ಭಾನಕರೋಕಬಾಂಥನಂ 
ಸಂಡೆ ಖಗೇಶ್ವರಂ ಕನಕಕೇತುಗೆ ರಾಜ್ಯನುನಿತ್ತು ಮೇದಿನೀ 
ನಂದಿತಪಾದನದ್ಮ ಸುನುತಿಬ್ರತಿ ಸನ್ನಿಧಿಯೊಳ್‌ ಜಗತ್ರಯಾ 
ನಿಂದಿತಲಕ್ಷ್ಮಿಯಂ ಜಿಕರೆ ದೀಕ್ಷೆಯನುತ್ಸನದಿಂಜೆ ड०९ ०० ॥ te 


ಇತ್ತ್ವಲಾ ಕನಕಥ್ವಜಂ ನಿತಂಬಿನೀನಿಕರಮಕರೆದ್ವಜನುಂ ರಿಪುನಿಪಿಕೆ ಥೂನು್ವಜನುನೆನಿಸಿ ಖಗೇಶ್ವರನಿಧೂ 
ತಿಯೆಂ ಕಳೆದು ನಿವಿಢನಿನೋಡೆನಕೆಂಸಕೆಗಳಿಂ ಸಫಳೀಕೃತರಾತ್ರಿಂದಿಸನಿನಹೆನಾಗಿ ನರ್ತಿಸುತ್ತುನಿರ್ದೇ-. 


ಮಿಸುನ ವಸಂತೆಡೊಳ್‌ ಕಿಶಲಯೆ ಪ್ರಸನೋದ್ವ ಫಳಂಗಳಿಂ ನಿರಾ 

ಜಿಸುನ ನನಾಂತರಾಳದೊಳಗೊರ್ಮೆ ಸನರ್ಮ ಸುಹೈಜ್ಜನಂ ನಿಹಾ 

ರಿಸುತುನುಡೊಂಡು ಚಾರುಪುಳಿನಸ್ನಳಡಗ್ರದೊಳಿರನಂ ಡಯಾ 

ವಸಧನನೊಲ್ಲು ಸುಬ್ರ ತಮುಮುಕ್ಸುವನೀಕ್ಷಿಸಿ ತಶ್ಸಗೇಶ್ವರಂ ॥ & 


ಕರೆಂ ಸಂಭ್ರಮದಿಂ ಸಮುತ್ಸವಾಂತಃಕರಣಂ ಯನಮಿಕುಳಾಭರಣರಲ್ಲಿಗೆ ಪೋಗಿ ಕೃತೆಪ್ರದಕ್ಷಿಣಂ ತದೀಯ 
ಪದಸದ್ಮೆಂಗಳಂ ದಿವ್ಯಾರ್ಚನೆಗಳಿನರ್ಚಿಸಿ ನಿದಿತನಂಡನೆಂ ತೆದಾಶೀರ್ನಚಃನೀಯೊಸನೊರ್ಣಕರ್ಣಕುಹಕನಾಗಿ 
ಪುಶೋಧರಿತ್ರಿಯೊಳ್‌ ಕುಳ್ಳಿರ್ದು 


ಜ್ಞಾತವ್ಯಂ ತನಗೆನಿಸಿದ | ಭೂತಳನಾಕನುನುಪಾಸಕಾಚಾರನುನಾ 
ಖ್ಯಾತ ಯಶಿಗಳೊಳೆ ತಿಳಿದು ಗೃ | ಹೀತ ಬ್ರತನಾದನಿದು ನಿಜಾರಕ್ಕೆ ಫಲಂ || ೭೦ 


ಅಂತನೆಣುಫಲಾಣುಬ್ರತಧಾರಿಯೊಗಿ ಧಾರಿಜೇಶ್ವರೆಂ ಮುನೀಶ್ವರೆನಂ ಬೀಲ್ಯೊಂಡು ನಿಜನಿವಾಸಕ್ಕೆ 
ಸೋಗಿ. 


ತಕ್ಕುದ್ದು ॥ ६० | ಹೀಗೆಂದು ವೈರಾಗ್ಯ ಭಾನನನ್ನೇ ಮನಸ್ಸಿನಲ್ಲಿ ಯೋಚಿಸಿ, ಭಾವುಕಜನರ ಬಂಧುವಾದ ಆ 
ಗೆಂಥಧರ್ನ ರಾಜನು ಕಕಕಕೇತುನಿಗೆ ರಾಜ್ಯನನ್ನು ಕೊಟ್ಟು ಜಗತ್ತೆಲ್ಲ ನಂದಿಸುನ ಪಾದಸಡ್ಮಗಳುಳ್ಳ ಸುನುತಿಯೆಂಬ 
ಮುನಿಯ ಸಮೀಪದಲ್ಲಿ ಮೂರು ಲೋಕವೂ ಹೊಗಳುವ ಲಕ್ಷ್ಮಿಯಾದ ಜಿನೀಕ್ಷೆಯೆನ್ನು ಉತ್ಸಾಹೆದಿಂದ ಸ್ವೀಕರಿಸಿ 
ನನು. ॥೬೮॥ ಇತ್ತ ಸ್ರ್ರೀಸಮೂಹೆಕ್ಳೇ ನುನ್ಮಧನಂತಿರುವ ಕನಕಥ್ವಜನು ಶತ್ರುನೆಂಬ ಅರಣ್ಯಕ್ಕೆ ಕಾಡು 
88५ ಗಂಧರ್ನ ವೈಭನನನ್ನು ಹೊಂದಿಡನನಾಗಿ, ಬಗೆಬಗೆಯಾದ ನಿನೋಡೆಗಳಿಂದ ಹೆಗಲು ರಾತ್ರಿ ಕೃತಕೃತ್ಯ 
ನಾಗಿ ಇರುತ್ತಾ ಇದ್ದು ಹೊಳೆಯುತ್ತಿರುವ ವಸೆಂತಕಾಲದಲ್ಲಿ ಚಿಗುರು ಹೊ ಹೆಣ್ಣುಗಳಿಂದೆ ಸುಂದರವಾಗಿರುವ 
ವನನುಧ್ಯದಲ್ಲಿ ಒಂದಾನೊಂದು ಸಲ ನರ್ನುಸಚಿನನೇ ನೊದಲಾಡೆ ಸ್ನೇಹಿತರೊಡನೆ ವಿಹಾರ ಮಾಡುತ್ತಾ, 
ಒಂಡು ಸುಂಡರನಾನ ಮರಳಿನ ದಿಬ್ಬದ ಕೊನೆಯಲ್ಲಿ ಇದ್ದೆ ಡೆಯಾಮುಯನಾದ ಸುವ್ರತನೆಂಬ ಖುಷಿಯನ್ನು 
ಪ್ರೇನುದಿಂದ ನೋಡಿ ಆ ಗಂಧರ್ನ ರಾಜನು , . . | ೬೯॥ ನಿಶೇಷ ಸಂಭ್ರಮದಿಂದ ಉತ್ಸಾಹೆಗೊಂಡ ಅಂತರಂಗ 
ವುಳ್ಳನನಾಗಿ ಖುಸಿಸಮೂಹದಲ್ಲಿ ಆಭೆರೆಣನಂತಿದ್ದ ಆತನಲ್ಲಿಗೆ ಹೋಗಿ, ಪ್ರದಕ್ಷಿನೆಮಾಡಿ ದಿವ್ಯಾರ್ಚಕೆಗಳಿಂದ 
ಆತನ ಪಾದಕನುಲಗಳನ್ನು ಪೂಜಿಸಿ, ನಮಸ್ಕರಿಸಿ, ಅತನ ಆಶೀರ್ನಾದನೆಂಬ ಅಮೃತ ತುಂಬಿಡ ಕಿನಿಯ ರಂಧ್ರ 
'ುಳ್ಳವನಾಗಿ ಇದಿರಿಲ್ಲಿ ನೆಲದಮೇಲೆ ಕುಳಿತುಕೊಂಡು ತನಗೆ ಗೊತ್ತಿರುವುದಾದ, ರೋಕಳ್ಳೆಲ್ಲಾ ಸಾರವತ್ತಾದ 
'ಉಪಾಸಕಾಚಾರನನ್ನು ಆ ಸುಪ್ರಸಿದ್ಧ ಯತಿಗಳಿಂಡ ತಿಳಿದುಕೊಂಡು, ತಾನು ವ್ರತವನ್ನು ಧರಿಸಿದನು. ಇದು 
ಫಿಜನಾಗಿಯೂ ನಿಚಾರ-ನಿಮರ್ಶೆಗೆ ತಕ್ಕ ಫಲ. ॥೭೦॥ ಹಾಗೆ ನುಹೆತ್ತಾಜಿ ಫಲನನ್ನು ಕೊಡುವ ಅಣು 


೧3 ನಂದನ ಕುಮಾರಳೋದಯಂ 3 


ಲೀಲೆಯೊಳೆ ಪಾನ ಪೂಜಾ | ಶೀೀಲಾನಶನಂಗಳೆಂಬ ಧರ್ನುಂಗಳೆನಾ 
ಭೂಲಲನಾಸತಿ ಸತತಂ | ಪಾರಿಸಿದೆಂ ಭವ್ಯಭಾನು ನಾಣಿೀಕಾಂತಂ | ೬೧ 


ಒರ್ನೆ ಸೆರ್ಮೆನೆತ್ತ ನಿಜ ಭರ್ಮನಿರ್ಮಿತ ಹೆರ್ಮ್ಯೋಸರಿಮ ಭೂಮಿಕೆಯೊಳಾ ಮಹಾನಿಯೆಚ್ಛರೇಶ್ವರಂ 
ವಿನೋದಾನುಕೂಲ ಮೂಲ ಕತಿಸಯ ಪರಿಜನ ಸರಿವೃತನಾಗಿ, ದಿಗನಳೋಕನಾಕಳಿತ ಕೌತುಕೇಕ್ಷಣನಿರ್ಪದುನಾ 
ಶ್ವಣದೊಳ್‌ 


ಗಗನಾಂತರದೊಳ್‌ ಸರೆ ನೆ | ರ್ಮುಗಿಕೊಂದು ನಿಚಿತ್ರಕೂಟಿ ಕೋಟಕ್ರಮದಿಂ 
ನೆಗೆದುದು ಬಳೆದುದು ಬೇಗಡೆ | ಮುಗಿದುದು ಕರಗಿದುದು ನರರ ಸಿರಿಗನುರೂನಂ ॥ ೭೨ 


ಅಡನೆಮೆಯಿಕ್ಕಿ ಈಕ್ತಿಸಿ | ವಿದಗ್ಮತಾವೃತ್ತಿನಿದಿತ ವಸ್ತ್ರುಸ್ಥಿತಿಕಂ 
ಹೃಡಯಡೊಳೊಡನಿದ ವೈರಾ | ನ್ಯೈದ ಸಂಖತ್ತಿಗೆ ಖಗೇಶ್ವರಂ ಸೆರೆಯೌದಂ ॥ ಚಿ 


ದಂಡಧರನೆಂಬ ಸೊರ್ಕಿಡ | ಶುಂಡಾಳದ ದೆಂತದೆಂತರಾಳಡೊಳಿರ್ಪಿೀ 
ಭಂಡಮೆನಿಪ್ಫೊಡಲಂ ಕೆ | ಯ್ಯೊಂಡುಂ ಗಡ ಜೀನನಾನಗಂ ಮುಯ್ವಾಂಸಂ ॥| ೬೪ 


४०४) ಸಂಸಾರಶರೀರಾಸಾರಕೆಗೆ ಧಾರಾಧರಂ ಕಾರಣಮಾಗೆ ಧಾರಿಣೀಶ್ವರನನಧಾರಿಸಿ 


ಕನಕರಥಂಗೆ ರಾಜ್ಯಭರಮುಂ ಭರದಿಂಸನೆ ಕೊಟ್ಟು ಸುವ್ರತಾ 

ವನಿನುತ ಯೋಗಿನಾಯಕನ ಸಾಡನಯೋರುಹ ಸನ್ನಿಧಾನಡೊಳ್‌ 

ಜಿನಸಕಿದೀಕ್ಷೆಯಂ ನರಮಸಾನನನುಂ ಭುವಸೈಕನಂದ್ಯನುಂ 

ಮನದನುರಾಗದಿಂ ತಳೆದು ಸಂಯಮನುನಾರಿಧಿಯಾದನಾನ್ಯಪಂ ॥ ೭೫ 





ಪ್ರತನನ್ನು ಸ್ವೀಕರಿಸಿ ಭೂಮೀಶ್ವರನಾದ ಕನಕಥ್ವಜನು ುಷೀಶ್ವರನಿಂದ ಅಸ್ಪಣೆ ಸಡೆಡು ತನ್ನೆ ಮನೆಗೆ ಹೋಗಿ 
ಭವ್ಯದ್ಲಿ ಸೂರ್ಯನಂತಿರುವ ಸರಸ್ವತೀ ಪ್ರಿಯನಾದ ಆ ರಾಜನು ಸಂತೋಷದಿಂದ ದಾನ, ಪೂಜೆ ಶೀಲ, 
ಉಸಪನಾಸಗಳೆಿಂಬ ಧರ್ಮಗಳನ್ನು ಸದಾ ನಡೆಸಿನು ॥೭೧॥ ಒಂಡು [ಸಲ ಮಹಿಮಾಯುತನಾದ ತನ್ನ 
ಬಂಗಾರದಿಂದ ಕಟ್ಟಿದ ಅರಮನೆಯ ಮೇಲುಮಾಳಿಗೆಯಲ್ಲಿ ಆ ಗಂಧರ್ನರಾಜನು ನಿನೋದಕ್ಕೆ ಅನುಕೂಲರಾದ 
ಕೆಲವು ಜನ ಸೇನಕರೊಡೆ ಸುತ್ತುವರಿಯಲ್ಪಟ್ಟಿವನಾಗಿ ದಿಕ್ಕುಗಳನ್ನು ನೋಡುನ ಕುತೂಹಲದಲ್ಲಿ ಇರುವಾಗ 
ಒಂದು ಕ್ಷಣದಲ್ಲಿಯೇ ಆಕಾಶಮಥ್ಯದಲ್ಲಿ ದೊಡ್ಡ ಮೋಡವೊಂದು ಆಶ್ಚರ್ಯಕರವಾದ ಹಲವು ಶಿಖರಗಳ ಕೊಪ 
ಬಿಂದ ಹುಟ್ಟಿ ಚೆಳಿದು ಬಹೆಬೇಗೆ ಮುಗಿದುಹೋಗಿ, ಮಾನನರ ಐಶ್ವರ್ಯಕ್ಕೆ ಸೆಮಾನನೆನ್ನುನಂಕಿ ಅದೃಶ್ಯನಾಗಿ 
ಹೋಯಿತು, ॥ ೭3 ॥ ಅದನ್ನು ಕೆನ್ಸೆಹೊಡೆಯಡಿ ನೋಡಿ, ಪಾಂಡಿತ್ಯದಿಂದ ಸೃಷ್ಛನಾಡ ವಸ್ತು ಸ್ಥಿತಿಯುಳ್ಳವ 
ನಾಗಿ ಆ ಗಂಧರ್ನರಾಜನು ತನ್ನ ಹೃಜಯದಲ್ಲಿ ಹುಟ್ಟಿದ ವೈರಾಗ್ಯನೆಂಬ ಸಂಪತ್ತಿಗೆ ನಾಸನ್ನಾ ಕನಾಜನು. | 29 || 
ಯನುಸೆಂಬ ಮದ್ಗಾನೆಯ ದಂತದ ಕೊನೆಯಲ್ಲಿ ಇರುತ್ತಿರುನ ಈ ಭಂಡನೆನಿಸಿದ ಜೇಹನನ್ನು ಥೆರಿಸಿಯೂ ಕೂಡ 
ಈ ಜೀವನು ಯಾನಾಗಲೂ ಅಹಂಕಾರನಡುತ್ತಾನೆ. ॥ 29೪ ಹೀಗೆ ಸೆಂಸಾರಧಾರಿಯಾದ 80600 ಅಸಾರಕೆ 
ಯನ್ನು ತೋರಿಸಲು ಮೋಡನೇ ಕಾರಣನಾಗಲು ರಾಜನು ಚೆನ್ನಾಗಿ ಸರ್ಯಾರೋಟಿಸಿ ರಾಜ್ಯಭಾರನನ್ನು 
ತಕ್ಷಣನೇ ಕನಕರಥನಿಗೆ ಕೊಟ್ಟು, ತನ್ನೆ ಒಳ್ಳಿಯ ಪ್ರತದಿಂದೆ ಜಗತ್ತೆಲ್ಲಾ ಹೊಗಳುತ್ತಿರುನ ಯೋಗೀಶ್ವರನ ವಾದ 
ಕನುಲಗಳ ಸಮೀನದಲ್ಲಿ ಅತ್ಯಂತ ಪನಿತ್ರವೂ, ರೋಕದಲ್ಲೆಲ್ಲಾ ನಂದನೀಯವೂ ಆದ ಕೈನ ದೀಕ್ಷೆಯನ್ನು 


ಪಿಕಿ& ವರ್ಧನಣಾನ ಪುರಾಣಂ 


ಅಂತು ಮರ್ಥರೆ ತಫೋನುಸ್ಮಾನನಿನ್ನೆಯಿಂ ಫಿಜಾಯುಃವಾರಮನೆಯ್ಲಿದೆ ಕನಕಥ್ವಜಮುಸಿನರೆಂ ಕನೆಕ್ಯಾಪಿ 
ತ್ನಕಲ್ಪಡೊಳ್‌ ಜೇನಾನೆಂದಕೆಂಬ ನೃಂಡಾರಕನಾಗಿ ವುಟಿ, 


ಹೆದಿನಾಲ್ಬುಸಾಗರೋನನು !ನಮೆಹು ಸರೆಮಾಯುಃ ಪ್ರಮಾಣನುಶಿತೆಸೆಹೆಸ್ತಾ 


ಬಡೊಳೊರ್ಮೆ ನೆನೆನನುಣಿಸೆಂ | ಮುಡೆಮೊದರವಿಕಿ ಸುಯ್ಬೆನೇಲು ಕಿಂಗಳ್ಲಮರೆಂ ॥ [IS 

ಆಕಾಪಿತ್ಸದ ಸುಖಮನ | ನಾಕುಳನುನನೇಕ ಸಾಗಕೋನನುಯುಕನುಂ 

ನಾಕಜನನುಭನಿಸಿದನೆ | ಸ್ತೋಕಮನಾಸ್ಸಿತಿಯಗತಿಯವಾರಂಬಕೆಗಂ ॥ ೭೩ 
ತಥನಂತರೆಂ 


ಭೂಲಲನಾಲಸಲ್ಲನನನುಂಡಳನೆಂಬಿಗೆನೆಂ ವಿರಾಜಿವಾ 

ಮಾಲನಡೇಶಡೊಳ್‌ ಸೊಗಯಿಪುಜ್ವಯಿಸೀ ವುರಡೊಳ್‌ ನಿನಕ್ಷನಿ 

ರ್ಮೂಲನ ದಕ್ಷನುಜೃಳಯಶೋಕನುಣೀಪತಿ ನಜ್ರನೇನ ಭೂ 

ಪಾಲನರೆಂಗಮಾತಕೆ 30०0, ಸುಶೀಲೆಗಮಾನುರುದ್ವರೆಂ | ೬೮ 


ಹರಿಸೇಣನೆಂಬ ಸೆಸೆರಿಂ | ಕಕನೆಸೆನ ಕನೂಜನಾಗಿ ತತ್ತದಭಿಜ್ಲೊ ९ 
ತೃಕೆಮಂ ಮೆಚ್ಚಿಸಿದಂ ಸ | ಜೈರಿತಂ ಭಾಸುರೆಕಳಾಕಳಾವಜ ಕೆಯಿಂ || ೯ 


ಢಕೆಯಂ ವಾಲಿಸಿ ರಿಪುಭೂ | ನರನಲೆದು ಶುದ್ಭಕೀರ್ತಿಯಂ ವಿಶ್ವದಿಗಂ 
ತರಜೊಳ್‌ ಸಸರಿಸಿದೆಂ ಸುರೆ | ತರುವಾನಂ ನಜ್ರಸೇನನಪ್ರತಿಮಾನಂ ॥ ಆಂ 





ಮನಃ ಸಂತೋಷದಿಂದ ಸ್ವೀಕರಿಸ್ಸಿ ಆ ರಾಜನು ಸಂಯಮದ ಸಮುದ್ರನಾದನು. ॥ ೭೫ ॥ ಹಾಗೆ ಭರಿಸ 
ಲಸಾಥ್ಯನಾಡ ತಸಸ್ನನು ಶ್ರಶ್ಛೆಯಿಂದ ಆಚರಿಸಿ ತನ್ನ ಆಯಸ್ಸಿನ ಕೊನೆಯೆನ್ನು ಮುಟ್ಟದ ಕನಕದ್ವಜ ಖಷಿ 
ಶ್ರೀಷ್ಸನು ಹೊಳೆಯುತ್ತಿರುನ ಕಪಿತ್ಸನೆಂಬ ಕಲ್ಪದಲ್ಲಿ, ಜೀವಾಸಂದಕೆಂಬ ದೇವನಾಗಿ ಹುಟ್ಟಿ ಆತನ ಸರ 
ಮಾಯುಸ್ಸು ಹೆದಿನಾಲ್ಕು ಸಾಗರಗಳನ್ಟು ಅಳತೆಯುಳ್ಳದು; ಅಸ್ಟೇ ಸಹೆಸ್ರ್ರ ಎಂದಕೆ ಹದಿನಾಲ್ಕು ಸಹಸ್ರ ವರ್ಷಗಳಿ 
ಗೊನ್ಮು ಆಕನು ಊಟನನ್ನು ಕೆನೆಸಿಕೊಳ್ಳುತ್ತಾನೆ. ಆ ದೇವನು ಏಳು ತಿಂಗಳಿಗೆ ಒಂದು ಸಲ ಸಂತೋಷದಿಂದ 
ಉಸಿರಾಡುವನು. ॥೭೬॥ ಅನೇಕ ಸಾಗಕೆಗಳನ್ಟು ದೀರ್ಥವಾದೆ ಆ ಕಪಿತ್ನಕಲ್ಪದ ಸುಖನನ್ನು ಯಾವ 
ಕಳನಳವೂ ಇಲ್ಲಜಿ ಆ ಡೇನಗತಿಯ ಸ್ಥಿತಿಯು ಮುಗಿಯುವವರೆಗೆ ಸುಖನಾಗಿ ಅನುಭನಿಸಿದನು. ೭೭ ॥ 
ಆ ಮೇಲೆ. ಭೂಡೀನಿಯ ಹೊಳೆನ ಪುಂಡು ಮುಖನಿದು ಎನ್ನುವಂತೆ ಪ್ರಕಾಶಿಸುತ್ತಿರುನ ಮಾಳನ ಜೇಶದಲ್ಲಿ 
ಇರುನ ಸುಂಡರನಾದ ಉಜ್ಜಯಿನಿ ಸಟ್ಟಣದಲ್ಲಿ ಶತ್ರುಗಳನ್ನು ನಾಶಮಾಡುವುದರೆ್ಲಿ ಶಕ್ತನೂ, ತೊಳಗಿ ಬೆಳಗುವ 
ಕೀರ್ತಿರಮಣಿಯ ಒಡೆಯನೂ ಆದ ನಜ್ರಸೇಕ ರಾಜಕ್ರೀಷ್ಕನಿಗೂ ಆತನ ಮಡದಿ ಸುಶೀಲೆಗೂ ಆ ಡೇವಶ್ರೀಷ್ಕನು 
ಹಂಿಸೇಣನೆಂಬ ಹೆಸರಿನಿಂದ ವಿಕೇಷನಾಗಿ ಪ್ರಕಾಶಿಸುತ್ತಿರುನ ಮಗನಾಗಿ ಸಜ್ಜನನಾಡ ಅತನು ತನ್ನೆ ಶುಚ್ರ-- 
ಥನಳನಾದ ಕಲಾ ಜ್ಞಾನದಿಂದ ತನ್ನ ಶ್ರೇಸ್ನನಾನ ಹೆಸರನ್ನು ಸಾರ್ಥ್ಧಕಗೊಳಿಸಿದೆನು ಗಂಗ 
ಪಾನೆದಲ್ಲಿ ಕಲ್ಪನ್ನಕ್ಷನಂತಿರುವ ಅಸದೃಶನಾದ ನಜ್ರನೇನನು ರಾಜ್ಯವನ್ನು ಆಳುತ್ತಾ ಶತ್ರುರಾಜರನ್ನು ಹೊಡೆ 
ಜೋಡಿಸಿ ಶುದ್ದವಾದ ಕನ್ನ ಕೀರ್ತಿಯೆನ್ನು ಜಗತ್ತಿನ ದಿಕ್ಸುಗಳ ಕೊನೆಗಳಲ್ಲೆಲ್ಲಾ ಪ್ರಸಾರ ಮಾಡಿದನು, ॥ ೮೦ ॥ 


೧೨ ನಂದನ ಕುಮಾರಕೋದಯೆಂ 35६ 


ಆಂತು ನೆಲಕಾಲಂ ನ್ರಾಜ್ಯರಾಜ್ಯಸುಖಡೊಳ್‌ ಕೆರಿಡೊರ್ಮೆ ನೆರ್ನೆನೆತ್ತ ಮುಮುಕ್ಷುಮುಖ್ಯನೆಂ ಶ್ರುತೆಸಾ 
ಗರಾಖ್ಯನೆಂ ಕಂಡು 


ಮನಡೊಲನಿಂ ಬಂದಿಸಿ ತ | ನ್ಕುಸಿಸಕಿಯಂ ಸುಪ್ರುನಂಚಸಂಚನರಾನ 
ರ್ತನನರ್ತನಮಂ ಕೇಳ್ಳಾ | ಜನಸತಿ ವೈರಾಗ್ಯಕಸಮಫನಲಂಬಿಸಿದಂ I ೮೧ 


ಅಂತು ನಿರಕ್ತಿಯುಕ್ತನಾಗಿ ಹೆರಿಸೇಣಯುವರಾಜಂಗೆ ರಾಜಿಸುನ ನಿಜಾಧಿರಾಜನಡನುನಿತ್ತು ತತ್ತನೋನಿ 
ಧಿಯ ಸನಕ್ಷಡೊಳ್‌ ದೀಕ್ಷೆಯೆಂ ತಳೆದು ಸರಮಾಗನುಸ್ರನೀಣನುಂ ಸೆಂಪ್ರಾಪ್ರಸಂಯನುತ್ರಾಣನುನಾದನಿ 
ತ್ತಲಾ ಹೆರಿಷೇಣಕ್ಷೋಣೀವಾಳನುಂ_- 


ಅನತರನೆಟಗಿಸಿ ನಿಜನದ | ನಿನಕಕನನುರಾಗದಿಂಡಿ ಕಕ್ಷಿಸಿ ಜಗಡೊಳ್‌ 
ಘನತರ ಕೀರ್ತಿಯೆನಾಂತಂ | ಜಿನೆತರಣಿನುತೈಕಮಾನಸೆಂ ಮಾನಿ ನೃನಂ || 6.9 


ಒಂದು ह्ैछ३0०80९०७,७0०0, ನುನಮಂದ ಸೌಂಡರ್ಯೆ ನುಂದಿಕಮಾಡ ಬಹಿರುಡ್ಯಾನದೆ ನಿರ್ಜಂತುಕ 
ಸ್ಥಾನಡೊಳ್‌ ಬಿಜಯಂಗೆಯ್ದಿರ್ಹ ಸುಪ್ರತಿಸ್ಕ ಯಶಿಶ್ರೀಷ್ಕನಂ ನರಮುತನೋನರಿಸ್ಕನಂ ಸಂಯೆಮಿಸೆಮುಡಾಯೆಸ 
ನೇತನಂ ಸಮೆಸ್ವಭೂತಳಖ್ಯಾತನೆಂ ವನವಾಳನಿಜ್ಞಾನನದಿನಣಃದು ನರಮತ್ರಮೋದದಿಂ ಪೋಗಿ. 


ಮೊನೆ ಬಲಗೊಂಡು ತನ್ಮುನಿ | ಕೋನುಳ ನಡಕನುಳಯುಗಳಮಂ ಪೂಜಿಸಿ ಸು 
ತ್ರಾನುನಿಭೆಂ ಬಂದಿಸಿಯು | ದ್ಲಾಮಾಶೀರ್ಜ್ಯುಷ್ಯನಾಡನೆಂದುನನಿಷ್ಟಂ ॥ ೮೩ 


ಅನಂಕರೆಂ ಕೃತನರ್ಯನುಯೋಗನಾಭೂಗಧೀಶ್ವರೆಂ ಯೋಗೀಶ್ವಕೋಪಡೇಶದಿಂ ಜೀನಾದಿ ತತ್ವಸ್ಥಿತಿಯು 





ಹಾಗೆ ಬಹುಕಾಲ ಕ್ರೀಸ್ಕವಾದ ರಾಜಸುಖದಲ್ಲಿ ಸಂತೋಷದಿಂದಿದ್ದು ಒಮ್ಮೆ ಮುಹನೀಯನಾಡ ಮುಖ್ಯ ನಸನಸಕ್ಷ; 
ಶ್ರುಕಸಾಗರೆಂಬ ಹೆಸರಿನನನನ್ನು ಕಂಡು ಮನಸ್ಸಿನ ಭಕ್ತಿಯಿಂದ ಆ ಖುಸಿಕ್ರೀಸ್ಕನನ್ನು ನಮಸ್ಕರಿಸಿ, 
ರೋಕಾಕಾರಡ ಸ್ವರೂನನನ್ನು (?) ಕೇಳಿ ಆ ರಾಜನು ವೈರಾಗ್ಯವನ್ನು ಸ್ವೀಕರಿಸಿದನು ॥ ೮೧ ॥ ಹಾಗೆ ವೈರಾಗ್ಯ 
ಪನ್ನು ಸ್ವೀಕರಿಸಿ, ಯುವರಾಜನಾದ ಹೆರಿಷೇಣನಿಗೆ ಮೆಕೆಯುನ ತನ್ನ ರಾಜನಡೆನಿಯನ್ನು ಕೊಟ್ಟು, ಆ ತೋ 
ನಿಢಿಯ ಸಮೀಪದಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿ ಶ್ರೀಷ್ಕವಾಡ ಆಗಮಗಳಲ್ಲಿ ಕುಶಲನೂ ಸಂಯನು ಶಕ್ತಿಯನ್ನು ನಡಿ 
ಡನನೂ ಆದನು. ಇತ್ತ ಆ ಹರಿಷೇಣ ಮಹಾರಾಜನು_ ಇದಿರಾಡನರೆನ್ನು ಬಾಗುನಂತೆ ಮಾಡಿ, ತನ್ನ ವಾದಕ್ಕೆ 
ಶರಣಾಡನರನ್ನು ಫ್ರೇನುದಿಂದ ಕಾವಾಡಿ, ಜಿನನೆಂಬ ಸೂರ್ಯನಲ್ಲಿಯೇ ನೆಟ್ಟಿ ನುನಸ್ಸುಳ್ಳನನಾದ ಆ ಗೌರನ 
ಯುತನಾಡ ರಾಜನು ಜಗತ್ತಿನಲ್ಲಿ ಮಹೆತ್ತಾಡ ಕೀರ್ತಿಯನ್ನು ಗಳಿಸಿದನು. ॥ ೮೨ ಹೀಗಿರಲು ಒಂದು ದಿನಸೆ 
0०४६ (६ ४० ಅತ್ಯಂತ ಸೌಂದಕ್ಯಕ್ಳಿ ನೆರೆಯಾಡ ಹೊರಗಿನ ಉದ್ಯಾನದ ನಿರ್ಜನವಾದ ನ್ನಳದಲ್ಲಿ ಪ್ರಸಿದ್ಧನಾದ 
ಯತಿಶ್ರೇಷೃನೂ ನರನು ತಪೋನಿಸ್ಕನೂ ಜಗತ್ತಿಲ್ಲೆಲ್ಲಾ ಪ್ರಸಿದ್ಧನೂ ಆದೆ ಖುಷಿಶ್ರೇಸ್ಸನು ತನ್ನ ಮುನಿಜನ 
ಗಳೊಡನೆ ಡೆಯಮಾಡಿಸಿರುವುದನ್ನು ಆ ಕಾಡನ್ನು ಕಾಯುನವನಿಂದ__ ತಿಳಿನನನಾಗಿ ಅತ್ಯಂತ ಸಂತೋಷದಿಂದ 
ಅಲ್ಲಿಗೆ ಹೋಗಿ. ಮೂರು ಸಲ ಆತಸ್ಸಿಗೆ ಪ್ರದೆಕ್ಷಿಳೆಮಾಡಿ, ಆತನ ಮೃದುವಾದ ವಾಡೆಕಮಲಗಳನ್ನು ಆ ದೇನೇಂದ್ರ 
ನೆಮಾನನಾದ ರಾಜನು ಪೂಜಿಸಿ, ಸಮಸ್ಯರಿಸಿ, ನುಹಾ ಆಶೀರ್ವಾದಗಳನ್ನು ಧರಿಸಿ, ಅಮೇಲೆ ಕುಳಿತುಕೊಳ್ಳುನನ 
ನಾಡನು. ॥ ೮೩ ||. ಇದಾಡನೇಲೆ ಆ ರಾಜನು ನರ್ಯನುಯೋಗನನ್ನು ಮಾಡಿ ಆ ಖುಸಿಶ್ರೀಷ್ಷರ ಉನಡೀಶ 
ದಿಂದ ಜೀನನೇ ನೊಡಲಾದ ತತ್ಛಸ್ಸಿತಿಯನ್ನೂ ಚತುರ್ಗಕಿಯೆಂಬ ಬಳ್ಳಿಯ ಸ್ವಕೂನನನ್ನೂ है 


ख्श्श ವರ್ಧಮಾನ २००४0 


ನುಂ ಚತುರ್ಗಕಿಲತಾಕೃತಿಯುಮಂ, ಸನಿಸ್ತರನುಜಡು ನಿರಾಗವೃತ್ತಿಯೊಳ್‌ है७०४) ನಿಸಯಾಮಿಸಾಭಿಲಾಸೆ 
ಯೆಂ ತೊಟ್‌ದು ಪೆರಿಗ್ರಹನಾಶನುಂ ಪಟಾಮ ನಿನೂತಜಾತರೊನಕೆಯನಾಂಶು ಮೆದು 


ಮಹಾಬ್ರತವಿಭೂಸಿತಂ ಸಮಿತಿ ಸೆಂಗತಂ ಗುಪ್ತಿ ಸ 

ಪ್ಲೈಹೆಂ ಸದನನಪ್ರಿಯೆಂ ದೃಢಮನಸ್ಟಡಾನಶ್ಯಕಂ 

ಸೆಹಿನ್ಸು ಸಮಯನಪ್ರಕಾಶನ ಸಮಗ್ರನಂಹೆಸ್ತನೋ 

ಫಹಂ ಮಹಿನೆನೆತ್ತನಿಂತು ಹೆರಿಸೇಣಯೋಗೀಶ್ನರೆಂ ೮೪ 


ಆ ಮಹಾನುಭಾನಂ ಭಾನಿತಾತ್ಮನಾಗಿ ನೆಗಟ್ಟು ಸಲ್ಲೇಖನೆಯಿಂ ಸಮಾಧಿನಡೆಡು ನುಹಾಶುಕ್ಷ ಕಲ್ಬದ 
ಸರಮಪ್ರೀತಿನರ್ಥನನುಪ್ಪ ಪ್ರೀತಿವರ್ಧನನಿಮಾನದೊಳ್‌.- 


ಪ್ರೀತಿಂಕರೆನೆಂಬ ಸಮಾ | ಖ್ಯಾತಿಯ ದಿನಿಜೋತ್ತನುಂ ಮಹರ್ದಿಕನಾಡೆಂ 
ಭೂತಳನುತ ಜಿನನಕಿನುತ | ಕೌತುಕಕರೆ ನರನುತಸಕಿದಾವುಜೊ ಗಹನಂ ॥ | 


ಸುಕನಾರೀ ನಯನಾಕಿಕೌತುಕಕರೆ ಶ್ರೀಕೂಸಸೌಂದರ್ಯ ಮಂ 
ದಿರನುದ್ಯತ್ಸಹೆಣಾಂಬರಾಭರಣಮಾಲ್ಯಂ ಲಬ್ಬಿನಾನಾನಿಕೋ 

ಡೆರೆಸಂ ದಿಬ್ಯ ಸನುಸ್ತ್ರ ಭೋಗನಿಯುತೆಂ ತಾನಾಗಿ ಸೆಂಸಾರ ಫಿ 

ರ್ಭರೆನೌಖ್ಯಂ ಬಡೆದಂ ದಶಾರ್ಣವಮಿತಾಯುಸ್ಕಾನಸಾನೆಂ ಬರೆಂ || PS 


ಅಂತಾಡೀನಂ ದೇನರೋಕದನೇಕ ಭೋಗಂಗಳಂ ಭೋಗಿಸಿ ಕುಪಿತ ಕೃತಾಂತಾಕ್ರಾಂತನೆಪ್ಸುದುಂ ನಿಜಾ 
ಯುನಿನೊಡಕೆ ಕನಕಚ್ಯಾಯಕಾಯೆಂ ಭೋಂಕೆಕೆ ಕರೆಗಿ ದಿನದಿನನತರಿಸಿ ಕೌತುಕಾಕಾರಿಯಾದ ಧಾತಕೀಷಂಡದ 





ತಿಳಿದುಕೊಂಡು, ವೈರಾಗ್ಯಹುಟ್ಟಿ, ನಿಷಯಸುಖದ ಅನೇಕ್ಷೆಯೆನ್ನು ಬಿಟ್ಟು, ನರಿಗ್ರಹನೆಂಬ ಹೆಗ್ಗನನ್ನು ಹೆರಿದ್ದು- 
ಹೊಸಡಾದ ನಗ್ನತೆಯನ್ನು ಧರಿಸಿ ಶೋಭಿಸುತ್ತಾ ಮಹಾವ್ರತದಿಂದ ಅಲಂಕೃತನಾದನನೂ, ಐದು ಸಮಿತಿಗಳಿಂದ 
ಫೂಡಿದನನೂ ಮೂಕಿ ಗುಪ್ತಿಗಳಿಗೆ ನಾಸಸ್ಲಾನನೂ ಸದಾ ಪ್ರಕೃತಿ ಪ್ರಿಯನ್ಯೂ ಸ್ಥಿ ರಮುನಸ್ಸುಳ್ಳನನೂ, ಆರು 
ಅನಶ್ಯಕಗಳನ್ನು ಮಾಡುನವನೊ, ಕಷ್ಟಸಹಿಷ್ಟುವೂ, ಜೈನಧರ್ಮನನ್ನು ಜೆಳಗುವುದರೆ್ಲಿ ಸಮರ್ಧನೂ, ಪಾಸ 
ನೆಂಬ ಕತ್ನಲೆಯನು, ಹೋಗಲಾಡಿಸುವನನೂ ಆದ ಹರಿಷೇಣ ಖುಸಿಯು ಹೀಗೆ ನುಹಿಮೆಯೆನ್ನು ನಡೆದನು ॥ ೮೪ || 
ಆ ಮಹಾನುಭಾನನು ಭಗವದ್ಧಕ್ತ ಆತ್ಮನಾಗಿ ಇದ್ದು ಉಪವಾಸ ಪ್ರತದಿಂದ ಸಮಾಧಿಯನ್ನು ಪಡೆದು, ಮುಹಾ ಶುಕ 

ಎಂಬ ಕಲ್ಪದಲ್ಲಿ ನೋಸ್ತಪ್ರೀತಿಯನ್ನು ನೃದ್ಧಿ ಮಾಡುವ ಪ್ರೀಕಿನರ್ಧನ ಎಂಬ ವಿಮಾನದಲ್ಲಿ. ಪ್ರೀತಿಂಕರೆ ಎಂಬ 
ಸುಪ್ರಸಿದ್ಧ ಡೀವೋತ್ತನುನಾಗಿ ನುಹಾಪುರುಸನಾದನು, ಜಗಕ್ತಿಲ್ಲಾ ಹೊಗಳುವ ಜೈನಮುತದ ಆಶ್ರರ್ಯಕರವಾದ 
ಮಹಾಶಸಸ್ಸಿಗೆ ಇದೇನು ಮಹಾಕಷ್ಟವಾದುದು ? ॥ ०9 ದೇನತಾಸ್ಟೀಯೆರ ಕಣ್ಣುಗಳಿಗೆ ಅತ್ಯಂತ ಆಶ್ಷರ್ಯೆ 
ನನ್ನುಂಟುಮಾಡುವ ಕಾಂತಿಯುಕ್ತವಾದ ಕೂಸಸೌಂದರ್ಯಕ್ಕೆ ನಾಸಸ್ಸಾನವೂ, ಹೊಳೆಯುವ ನಹಜ ನಸ್ತ 

ಆಭರಣ ಮಾರೆಗಳುಳ್ಳನನೂ, ಅನೇಕ ಬಗೆಯಾದ ವಿನೋದಗಳನ್ನು ನೆಡೆದಿರುನನೆನೊ ದಿವ್ಯವಾದ ಚಭೋಗಗಳ 
ನ್ನೆಲ್ಲಾ ನಿಯೆಮಿಸುನನನೂ ಆಗಿದ್ದುಕೊಂಡು ಹತ್ತು ಸಾಗರದಸ್ಟು ನಿಸ್ತಾರವಾದೆ ಆಯೆಸ್ಯವು ಕೊನೆಯಾಗುನ 
ವಕಿಗೂ ಸುಖವಾಗಿದ್ದನು. ॥೮೬॥ ಹಾಗೆ ಆ ಜೀವನು ಡೇನರೋಕದೆ ಅನೇಕ ಭೋಗಗಳನ್ನು ಅನುಭನಿಸಿ 
ಕೋಸಗೊೊಂಡ ಯಮನು ಬಂದು ಆಕ್ರಮಿಸಲಾಗಿ, ತನ್ನ ಆಯುಸ್ಸಿಕೊಡಕೆ ಬಂಗಾರದ ಬಣ್ಣದ ಜೀಹವು ಥಟ್ಟಿಸೆ- 


೧೨ ನೆಂದನ ಕುವಾಾರಕೋದೆಯಂ a೬ 


ಕೊಢಿಗೆ ಸಂದೆ ಮೊಡಣ ಮಂದರದ ಸರ್ನಸೆಂಪದ್ನೀಹಮಾದ ಪೂರ್ನ್ವನಿದೀಹದ ನಿಸ್ಫಳಂಕಜನ ನಿಷಯನಾಜ 
ಪುಷ್ಕಲಾನತೀ ವಿಷಯದ ವುಂತ್ರೇಕ್ಷುನಣದಿನೆಸೆನ ಪುಂಡರೀಕಿಹೇವುರದ ಸುಮಿತ್ರ ಥಾತ್ರೀವಾಳಂಗಂ ಆತನ ಚಿತ್ರ 
, ಕೇತ್ರಶ್ರಿಜೆ ಸುಮಿತ್ರೆಗಂ, ಪ್ರಿಯನಿತ್ರನೆಂಬ ಸೆಸಂನೆಸೆನ ಸುವುತ್ರನಾಗ 


ಕರಿತುರಗಾರೋಹೆಣಡೊಳ್‌ | ಶರಾಳಸನಾಡ್ಯಾಯುಧ ಪ್ರನೀಣಕೆಯೊಳ್‌ ಭಾ 
ಸುಕಿ ಶಾಸ್ಟ್ರಾಭ್ಯಾಸೆದೊಳೆ | ನ್ನೆಹುನುಂ ಮೆಚ್ಚಿಸುನನಾಕುಮಾಕನುದಾರಂ ॥ ೮೭ 


ಒಂದು ಡೆನಸೆಂ- 


ಕ್ಷೇಮಂಕರ ಜಿನಸನ ಸು | ತ್ರಾಮಾರ್ಚಿತ ಸಮನಸರಣಮೆಯ್ತರಿ ಪರಮ 
ಫ್ರೇಮಣೆ ಬಂದಿನ ಬಗೆಯಿಂ | ಭೂಮಾಶಂ ಸನಿಭನಂ ಸುಮಿತ್ರಂ ನೆಡೆಡಂ | ೮೮ 


ಅಂತು ನಣೆದು ವಿನಯಜನಕರೆಣನುಂ ಭನಭಯಹರಣಮಂ ಸಮನಸಣನುಂ आह, ಭುನನಕ್ರಯ 
ಸ್ವಾಮಿಯಂ ತ್ರಿಃಪ್ರ ದೆಕ್ಷಿಣಂಗೆಯ್ದು ನವ್ಯದಿವ್ಯಾರ್ಚನೆಗಳಿನರ್ಚಿಸಿ ಕೃತಸ್ತುತಿಕತಂ ನಿತತಗುಣಗಣಧರರೆಂ ಬಂದಿಸಿ 
ನಿಜೋಚಿತ ಕೋಷ್ಕಡೊಳ್‌ ಕುಳ್ಳಿರ್ದ ನಿರ್ದನ್ನ ಶ್ರವ್ಯ ದಿವ್ಯ ಭಾಷಾಕರ್ಣನದಿಂ ತನಗೆ ಹೇಯೋನಾಡೀಯ 
ತತ್ವಮತ್ಯಂತಂ ನಿದಿಕಮಾಗೆ ನಿಸ್ಸಾರ ಸಂಸಾರ ಶರೀರೆ ವೈರಾಗ್ಯಸರಾಯಣನಾಗಿ 


ಪ್ರಿಯಮಿತ್ರಂಗೆ ಸಮಸ್ತ | ರ್ನಿಯ ರಾಜ್ಯನುನಿತ್ತು ಸರನುಪಾನನ ಜಿನದೀ ॥ 
ಕ್ಷೆಯೆನಾಂತಂ ನೈರಾಗ್ಯೊ | ಡಯಕ್ಳೆ ಭಾನಿಸುನನಂಗಮಿಔೆ ಫಲನುಕ್ರ | ರ್ರ್‌ 


ಕರಗಲಾಗಿ, ಸ್ವರ್ಗದಿಂದ ಕೆಳಹಿಲಿದು ಆಕ್ಷರ್ಯಕಕವಾದ ಆಕಾರನ್ಸಳ್ಳ ಧಾತಕೀ ಸನೂಹಡೆ ಕೋಕನ. ಸಿದ್ಧವಾಡ 
ಪೊರ್ನ್ವನುಂಡರೆ ಸರ್ವತದ, ಸಕಲ ಸಂಪತ್ತುಗಳಿಗೂ ತೌರುಮನೆಯಾದ ಪೂರ್ನನಿಡೇಹ ದೇಶದ, ಶುದ್ಧ ಜನರೆ 
ರಾಜ್ಯನಾದ ಫುಸ್ಕಲಾನಕಿ ರಾಜ್ಯದ ಕ್ಲಿ ನಗಣ್ಡೆಗಳಿಂದ ಶೋಟಿಸುತ್ತಿರುನ ಪುಂಡರೀಕಣೀ ಫಟ್ಟಣದ ಸುಮಿತ್ರ 
ರಾಜನಿಗೂ ಅತನ ಕಣ್ಣಿಗೆ ಪ್ರಿಯಳಾಡ ಸುಮಿತ್ರೆಗೂ ಪ್ರಿಯನಿತ್ರನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಮಗನಾಗಿ 
छह ಕುಡುಕಿಗಳ ಸವಾರಿಯಲ್ಲಿಯೂ ಬಿಲ್ಲು ನೊದಲಾಡ ಆಯುಧಗಳ ಕುಶಲಕೆಯಲ್ಲಿಯೂ ಶ್ರೇಷ್ಠನಾದ ಶಾಸ್ತ್ರಗಳ 
ಅಭ್ಯಾಸದನ್ಲಿಯೂ ಉದಾರನಾಡೆ ಆ ಕುಮಾರನು ಎಂತಹೆನಕನ್ನೂ ಮೆಚ್ಚಿಸುತ್ತಾನೆ. | ७७ [| ಒಂಡು ದಿವಸ 
ಜೇನೇಂದ್ರನು ಪೂಜಿಸುವ ಕ್ಷೇಮಂಕರ ತೀಥರ೯ಕರನ ಸಮನಸೆರೆಣ ಮಂಟಸವು ಬರಲಾಗಿ ಅತ್ಯಂತ ಪ್ರೇಮದಿಂದ 
७ 2] ನಮಸ್ಕರಿಸುವ ಮನಸ್ಸುಳ್ಳವನಾಗಿ ರಾಜನಾದ ಸುಮಿತ್ರನು ವೈಭನಯುಕ್ತನಾಗಿ ಅಲ್ಲಿಗೆ ಹೋದನು. 
॥ ७० | ಹಾಗೆ ಹೋಗಿ, ಭಕ್ತಜನರಿಗೆ ಶರಣ್ಯವೂ ಸೆಂಸಾರಭಯನನ್ನು ಹೋಗಲಾಡಿಸುವುದೂ ಆದ ಸಮನಸರಣ 
ನನ್ನು ಪ್ರನೇಶಿಸ್ಸಿ ಮೂರು ರೋಕಕ್ಕೂ ಸ್ವಾಮಿಯಾದ ಕೀರ್ಥಂಕರನನ್ನು ನೂರುಸಲ ಪ್ರದಕ್ಷಿಣೆ ಮಾಡಿ ಹೊಸ 
ಬಗೆಯ ನಿವ್ಯನಾಡೆ ಅರ್ಚನೆಯನ್ನು ಸಲ್ಲಿಸಿ ನೂರು ಬಗೆಯಾಗಿ ಸ್ತೋತ್ರಮಾಡಿ, ಮಹಾಗುಣಗಳಿಂದ ಕೂಡಿದ 
ಗಣಧರೆಕನ್ನು ನಮಸ್ಕರಿಸಿ, ತನಗೆ ಉಚಿತವಾದ ಸ್ಥಾನದಲ್ಲಿ ಫುಳಿತಿದ್ದು ಶುದ್ಧವಾದ ಉಪದೇಶದ ದಿವ್ಯ ಭಾನೆ 
ಯೆಸ್ಸು ಕೇಳಿ, ತನಗೆ ಯೋಗಾ ಹೋಗ್ಯವಾದ ತತ್ನವು ಸ್ಪಷ್ನವಾಗಿ ಗೋಚರಿಸಲಾಗಿ, ನಿಸ್ಟಾರೆನಾದ ಸಂಸಾರ 
ಮತ್ತು ಶರೀರಗಳಲ್ಲಿ ನೆ ರಾಗ್ಯವನ್ನು ನಡೆದು. ಪ್ರಿಯಮಿತ್ರನಿಗೆ ಸಮಸ್ತ ಭೂಮಂಡಲ ರಾಜ್ಯವನ್ನೂ ಕೊಟು 
ಅತ್ಯಂತ ಪವಿತ್ರವಾದ ಜಿನೆದೀಕ್ಷಯನ್ನು ಸ್ವೀಕರಿಸಿದನು. ವೈರಾಗ್ಯಜೇಕೆಂದು ಬಯನುವವನಿಗೆ ಇದೇ ಫಲನಲ್ಲನೆ ? 
॥೮೯॥ ಇತ್ತಕಡೆ -ತಂಡೆಯು ಕೊಟ್ಟಿ ರಜ್ಯಭಾಕೆನನ್ನು ಸ್ವೀಕರಿಸಿ ಆ ಪ್ರಿಯಮಿತ್ರನು ಶರತ್ಯಾಲನ ಬೆಳು 


ಪಿಲೆಂ ನರ್ಧನಮಾನ ಪುರಾಣಂ 
ಇಲ್‌. 


ಗುರಿನಿತ್ತ ರಾಜ್ಯಭರಮುಂ | ಥರಿಯಿಸಿ ನಯೆನಿಕ್ರಮಂಗಳಿಂ ರಂಜಿಸಿವೆಂ 
ಶರೆನನುಳ ಶಶಾಂಕಚ್ಛನಿ | ಗುರುಕೀರ್ತಿನ್ಯಾಪ್ರ, ದಿಕ್ಕಷಾಪ್ರಿಯೆನಿತ್ರಂ ॥ ೯೦ 


ಜನಿಯಿಸೆ ತನ್ನ ವುಣ್ಯಸರಿಷಾಕಣೆ ಭಾನುನ ಬಿಂಬನಿಂಕಿದೆಂ 
ಬಿನಮೆಸೆನಾಯುಧಾಲಯಹೊಳುಫ್ಕಿರಣಂ ನರಚಕ್ರರತ್ನಮಾ 

ಜನಸತಿ ದಿಗ್ವಯೆಕ್ಕೆ ನಜೆದಾಡನೆ ಸಾಧಿಸಿದಂ ಸಡಂಶಭಾ 

ಸುಕಿವುನನುಕ್ರಮಂ ಥರೆಣಿಚಕ್ರಮನಸ್ರತಿಮಾನ ವಿಕ್ರಮಂ ॥ ೯೧ 


ಅಂತಾ ಪ್ರಿಯನಿತ್ರ ಚಕ್ರೀಶ್ವರೆಂ ತನಗೆ ಚತುರ್ನಶೆ ರತ್ನಂಗಳುಂ, ನನನಿಧಿಗಳುಂ ಚತುರತೀಕಿಲಕ್ಷ ಭದ್ರಗ 
ಜಂಗಳುಂ, ತಾನತ್ರಮಿತ ರೆಜಂಗಳುಂ, ಅಷ್ಟಾಡಶಕೋಟ ಫೋಟಿಕಂಗಳುಂ, ಚತುರಶೀತಿಕೋಟಿ ಸದಾಕಿಗಳುಂ, 
ಸಣ್ಣವತಿ ಸಹೆಸ್ರಾಂತಃ ಪುರಕಾಂತೆಯರುಂ, ಪ್ಯಾಕ್ರಿಂತ್ಸಹೆಸ್ರಗಣಬದ್ಧದೇನರುಂ, ತಕ್ಸೈಂಖ್ಯಾಪ್ರಮಿತಮೂರ್ಥ್ಧಾ 
ಭಿಸಿಕ್ತ ಮಕುಟಿಬಪ್ಪರುಂ ಮತ್ತನುನೇಕನರಿಕರಂಗಳುಂ, ಅಳನಟ್ಟಿಸೆಯೆ ದಕಾಂಗಭೋಗಾನಭಾಸಿತನುಂ; 
ಸಂಚಶತಶೆರಾಸನೋತ್ಸೇಥಧನೀಹನುಂ ಪುಬ್ಬ ಕೋಹಟಸಂನತ್ಸರಪ್ರನಿತನರಮಾಯುಸ್ಯನುನೆನಿಸಿ, ನಿರೆಂರನೆಣ್ಸತ್ತು 
ಮೂಲಕ್ಕೆ ಪುರ್ನನುತ್ಯಂತಲೀರೆ ಯಿನರಸುಗೆಯ್ಯುತ್ತು ನಿರ್ದ 


ಒಂಡುದಿಕಂ ನುಣಿನುಯಮುಕು | ರುಂಡೆಡೊಳಾತ್ಮೀಯಕಾಯೆ ಶೈಂಗಾರಮುನಾ 
ನಂದಿ ನೋಡುತ್ತಿಕಿ ಫಕೆ | ಯೊಂಡರಸಂಗಾಯ್ತು ಕಣ್ಣೊಲಂ ನುಸ್ತ್ರಕದೊಳ್‌ ೯೨ 


ಅಂತು ಜರೋಡಯಾಕಳಿತಮುಂ ಕರ್ಣಮೂಳೋಚ್ಛಳಿತಮೆಂ ಅನರನಯೋನಳಿತನುಂ ಬುದ್ಧಿನಿಶುದ್ಧಿಗಳಿ 


ದಿಂಗಳಿಂತೆ ನಿಸ್ತಾಕನಾಗಿ ದಿಕ್ಕುಗಳಿಗೆಲ್ಲಾ ವ್ಯಾಪಿಸಿಷ ಕೀರ್ತಿಯುಳ್ಳವನಾಗಿ, ತನ್ನ ನೃುುಗುಣ-ಸರಾಕ್ರಮ 
ಗಳಿಂದ ಪ್ರಕಾಶಿಸಿದನು.,॥ ೯0೦ | ತನ್ನೆ ಪುಣ್ಯದ ಫರಿಣಾನುದಿಂದ ಹುಟ್ಟಿದ ಸೂರ್ಯೆಬಿಂಬನೇ ಇದು ಎನ್ನುನಂತೆ 
ಆಯುಧಾಗಾರದಲ್ಲಿ ಕಿರಣಗಳನ್ನು ಚೆಲ್ಲುವ ಶ್ರೇಸ ಚಕ್ರರತ್ನವು ಹುಟ್ಟಿಲಾಗಿ ಎಣೆಯಿಲ್ಲನ ಪರಾಕ್ರಮಿಯಾದ 
ಆ ರಾಜನು ದಿಗ್ವಿಜಯಕ್ಕೆ ಹೊರಟು ಸ್ರಸಿದ್ಧನಾಡ ಆರು ಖಂಡಗಳನ್ನೂ ಕ್ರಮವಾಗಿ ಗೆಡ್ಡಕು ॥೯೧॥ ಹಾಗೆ 
ಪ್ರಿಯಮಿತ್ರ ಚಕ್ರವರ್ತಿಯು ತನೆಗೆ ಹದಿನಾಲ್ಕು ರತ್ನಗಳೂ ಒಂಭತ್ತು ನಿಧಿಗಳೂ ಎಂಭತ್ತನಾಲ್ಕು ಲಕ್ಷ ಮುಂಗಳ 
ಕರವಾದ ಆಸೆಗಳೂ ಅಪ್ಟ ಸಂಖ್ಯೆಯ ರಥಗಳೂ ಹದಿನೆಂಟು ಕೋಟ ಕುದಕಿಗಳೂ ಎಂಭತ್ರನಾಲ್ಕುಕೋಟಿ 
ನದಾಕಿಗಳೂ ತೊಂಭತ್ತಾರು ಸಹಸ್ರ ಅಂತಃವುಪ್ರೀಯರೂ ಮುೂನತ್ತಿರಡು ಸಹಸ್ರ ಗಣಬದ್ಧ ಜೇವರೂ ಅನ್ಟೇ 
ಸಂಖ್ಯೆಯ ಅಭಿಸಿಕ್ತರಾಡೆ ರಾಜರುಗಳೂ ಇನ್ನೂ ಅನೇಕ ವಸ್ತು ಸಮೂಹಗಳೂ ಒದಗಿರಲಾಗ್ರಿ, ಹತ್ತು ಅಂಗ 
ಭೋಗಗಳಿಂದ ಪ್ರಕಾಶಿಸುನನನೂ ಒಂದುನೂರ ಐದು ಬಾಣದನ್ಟು ಎತ್ತರನಾವ ಡೇಹನುಳ್ಳವನೂ ಹನ್ನೊಂದು 
ಕೋಟಿ ವರ್ನದಷ್ಟು ನರಮಾಯುಷ್ಯವುಳ್ಳವನೂ ಎನಿಸಿಕೊಂಡು ಒಂಜೇ ಸಮನಾಗಿ ಎಂಭತ್ತಮೂರು ಲಕ್ಷ. 
ವೊರ್ನಗಳ ಕಾಲ ಅತ್ಯಂತ ಸಂತೋಷದಿಂದ ರಾಜ್ಯಭಾರೆ ಮಾಡುತ್ತಿದ್ದು. ಒಂದು ದಿನ ರತ್ನದ ಕನ್ನಡಿಯಲ್ಲಿ 
ತನ್ನ ದೇಹದೆ ಸೌಂದರ್ಯವನ್ನು ಆನಂಡದಿಂದ ನೋಡುತ್ತಾ ಇರಲಾಗಿ, ತಲೆಯಲ್ಲಿದ್ದ ಒಂದು ಕೆಕೆಗೂದಲು ರಾಜನ 
ಕಣ್ಣಿಗೆ ಕಾಣಿಸಿತು. ॥೯೨॥ ಹೀಗೆ ಮುಪ್ಪು ಮೂಡಿದುದನ್ನು ಸೂಚಿಸುವುದೂ ಕಿನಿಯ ಕೊನೆಯಲ್ಲಿ 
ನಿಂತಿಕುವುಹೂ ಅನರ ನಯೆಸ್ಸಾದುಪನ್ನೂ ಶುಶ್ಛಬುದ್ಧಿಯು ಜಾರಿಹೋಮವನ್ನೂ ಅಂಗಗಳ ಶಕ್ತಿ ಚಂಚಲ 


03 ನಂದನ ಕುಮಾರಕೋದಯಂ 366 


ತಮುಂ ಕರೆಣನಾಟಿನಚಳಿತಮುಂ ದೌರ್ವಲ್ಯಫಳಿತಮುಂ ಮೃಣಾಳೋಜಚ್ವಳಿತಮುಮೆಸಿನ ಸಳಿತಂ ನಟ ಕನ್ನೆಂ 
ಪೊರ್ಡಜಿನಿನ ಜನನಶಿಖಾನುಣಿಯ ಕೋಚನಗೋಚಕಮಾಗೆ_- ' 


ನಿಷೆಯಸುಖಂಗಳೊಳ್‌ ಮನಮನಿಟ್ಟು ನಿರಂತರಮಿನ್ನೆಗಂ ಮಹಾ 

ನಿಸಮತಕಂಗಳಪ್ಪ ಕರಣಂಗಳಧೀನಕೆಯಿಂದೆ ಬಂದು ' 

ಲೈಸತಕಿಗಾಜಿನಾನಸಧಮಾ ನಸುಢೇಕತೆ ಕಷ್ಟಮೆಂದು ಸ 

ಡ್ವಿಷಯವಿದಂ ವಿರಾಗಕೆಗೆ ಸಂದನೆನಿಂದಿತನಂದಿಳೇಕಶ್ನ 6० | ೯೩ 


ನುಶ್ತಂ- 


pe | 
ಸಾನ ಪುಟ್ಟುವ ಕುತ್ತನೊತ್ತುನ ಮುಪ್ಪು ಚಪ್ಪರಿಪೀಯವ 
ಸ್ಥಾನಿಕೀಷನೆ ತನ್ನ ಮೆಯ್ಸಿಿಯಾದ ಸಂಸೃತಿವಾರ್ಧಿಯೊಳ್‌ 
ಜೀನಿಸಾನೆ ಥನಾಸೆಯೆಂಬನಗಂಟು ನಚ್ಚಿದ ಕಣ್ಣಿಯಿಂ 
ಜೀವನಂ ಗಡ ಕಟ್ಟ ನೆಟ್ಟೆ ಕರ್ಮನುಟ್ಟುಗುಮೊರ್ನೆಯುಂ || [2 


ನಂದು ಪರನುನೈರಾಗ್ಯರೆಸವಕನರ್ತಿಯಾದ ಚಕ್ರನರ್ಕಿ ಸರ್ನಮಿತ್ರಕೆಂಬ ನಿಜಾಗ್ರಪ್ರಶ್ರಂಗೆ ಧಾಕ್ರೀಶಕಿಯ 
ನಿತ್ತು ನಿರ್ನೇಗನರಾಯಣರಾದ ಸಾಸಿರ್ವರೆರಸುಗಳ್ಳಿರಸು -- 


ಕ್ಷೇಮುಂಕರೆ ತೀರ್ಧಕರನ | ಕೋಮಳೆ ಸಡೆಕಮಳ ಸೆನ್ನಿಧಾನದೊಳಾಂತಂ 
ಶ್ರೀನುಜ್ಜಿನದೀಕ್ಷೆಯನು | ದ್ಲಾಮುಗುಣಕ್ಷೇತ್ರೆನಿಸಿದಾ ಪ್ರಿಯನಿತ್ರಂ || ೯ 


ಅಂತಾ ಜಾತರೂನಾಚಳಸ್ಟೈರ್ಯಂ ಜಾತರೊವಾದಿಗಳೆಲ್ಲವುನುಟಿದು ಜಾತರೂಸಧರನಾಗಿ ಜಾತನಿನೇಕದಿಂ 





ವಾಡದುದೆನೊ ದೌರ್ಬಲ್ಯವು ಮಾಗಿದುದನ್ನೂ ಕಮಲದೆ ದಂಟಿಸಂತೆ ಕಾಂತಿಯುಕ್ತ ಎನಿಸಿಕೊಳ್ಳುವ ಬಿಳಿಯ. 
ಕೂದಲು "ತನ್ನನ್ನು ನಿಂಡೆ ಹೆತ್ತುನುದಿಲ' ಎಸ್ನಿಸಿಕೊಂಡಿರುವ ರಾಜಶ್ರೀಸ್ಕನ ಕಣ್ಣುಗಳಿಗೆ ಕಾಣಿಸಲಾಗಿ. 
ನಿಷಯಸುಖಗಳಲ್ಲಿ ಮನಸ್ಸ ಇಲ್ಲಿಯನಕೆಗೆ ಸದಾ ಬಹು ಭಯೆಂಕರಗಳಾಡ ಪಂಚೇಂದ್ರಿಯಗಳಿಗೆ ಅಧೀನ 
ವಾಗಿ ಬಡುಕಿ ವಾಸಸಮೂಹಕ್ಕೆ ವಾಸಸ್ಸಾನನಾಜಿನು. ಈ ರಾಜಪದನಿಯು ಕಷ್ಟಕರವಾದುದು ನಿಂದು ಸುಜ್ಞಾನ 
ವನ್ನು ತಿಳಿದ, ನಿಂಡೆಗೆ ಗುರಿಯಾಗದ ७ ರಾಜನು ನೈರಾಗ್ಯಸರನಾದಕು. ॥ ೯೩ ॥ ನುತ್ತು- ಸಾಯು, 
ಹುಟ್ಟುನ, ಕೋಗಬಡಿಯುವ, ಮುಪ್ಪು ಗದರಿಸುವ ಈ ಬೇಕಿ ಬೇಕಿ ಅನಸ್ಲೆಗಳೇ ತನ್ನ ಸಂಸತ್ತಾಗಿರುವ ಈ 
ಸಂಸಾರಸಾಗರದಲ್ಲಿ ಬಾಳಬೇಕೆಂಬ ಆಸೆಯು ಮತ್ತು ಹೆಣದ ಆಸೆಯೆಂಬ: ಕಗ್ಗಂಟುಗಳು ಹೆಬ್ಬಿದ ಹಗ್ಗಳ್ಳಿಂತಲೂ 
ಜೀನನವು ಕಡೆಯಾಗಿ ಕುಟ್ಟಿ, ಹುಳು ಹಿಡಿದ ಕಟ್ಟಗೆಗೆ ಸಮಾನನಲನೆ? ನಾನು ಕೆಟ್ಟು ಜೋಡಿ, ನನ್ನನ್ನು 
ಕರ್ಮವು ಒಂಡೀ ಸಲಕ್ಕೆ ನೇರವಾಗಿ ಮುಳುಗಿಸುತ್ತಕೆ, | ೯೪ ॥ ಹೀಗೆಂದು ಸರಮವೈರಾಗ್ಯಕ್ಳೆ ಅಧೀನನಾದ 
ಚಕ್ರವರ್ತಿಯು ಸರ್ನನಿತ್ರನೆಂಬ ಕೆನ್ನ ಹರಿಯೆ ಮಗನಿಗೆ ರುಜಸಡನಿಯೆನು ಕೊಟ್ಟು, ತನ್ನಂತೆಯೇ ವೈರಾಗ್ಗ 
ಪರರಾದ ಒಂಡು ಸಾನಿರಜನ ರಾಜರುಗಳೊಡನೆ_.. ಕ್ಷೇಮಂಕರೆ ಕೀರ್ಧಂಕರನೆ ಮೃುದುನಾದ ವಾಡಕನುಲಗಳ 
ಸಮೀಪದಲ್ಲಿ ಮಹಾ ಗುಣಶಾಲಿಯಾದ ಆ ಪ್ರಿಯನಿತ್ರನು ಜೈನ ದೀಕ್ಷೆಯನ್ನು ಸ್ವೀಕರಿಸಿದನು. ॥ ೯೫ ॥ ಹಾಗೆ 
ದಿಗಂಬರ ರೂಪಿಸಿಂದ ४09 0०४ ಸ್ವಲ್ಪವೂ ಚಲಿಸದ ಸ್ಥೆ ರ್ಯವುಳ್ಳನನೂ ಬಂಗಾರ[ವೇ ನೊದಲಾಣ 9४ 

रा ಲ್ಪ] ಬಿಟ್ಟು ದಿಗಂಬರನಾಗಿ, ನಿನೇಕ ಹುಟ್ಟಿದುದರಿಂದ ಸ್ತೋತ್ರ ್ಳೈ ಪಾತ್ರನಾಗಿ ಅತ್ಯಂತ ಸೆಂಯನುನುಳ್ಳನನೂ 


389 - ವರ್ಧಮಾನ ಪುರಾಣಂ 


ಬಬ್ಬಪ್ರಶೆಂಸನಾಗಿ ನರನುಸಂಯೆನುಧರನುಂ ನಿಶ್ರುತ ಶ್ರುತಥಕನುನೆನಿಸಿ ನೆಗಟ್ಟು ನಿರತೀಚಾರಾಚರೆಣದಿಂ ನಿಜಾ 
ಯುಕಂತನುನೆಯ್ದೆ -- 


ಸುಕೃತಿಸಿಳಯಂ ಸಹೆಸ್ರಾ [0 ಕಲ್ಪದೊಳ” ರುಚಿರಮಾದ ರುಚಕಾಖ್ಯನಿಮಾ 
ನೆಕಡೊಳ್‌ ಸೂರ್ಯಪ್ರಭ ಸೆಂ | ಜ್ಞಿ ಕನನಿಮಿಸಮುಖ್ಯನಾಡನಾ ಮುನಿಮುಖ್ಯಂ || ೯೬ 


ಆ ಸುಮನಂ ಸುಜನೋಜ್ಜಳ | ನಾಸೋನುಣಿಭೂಸಣೋಲ್ಲಸೆನ್ಮಾಲ್ಯಂ ಶೋ _ 
ಭಾಸಂನನ್ನೆಂ ಯೌವನಭಾಸಿತನತಿ ಬಹಳ ಸುಕಭಿಗಂಧೆಸಮೇತಂ ॥ ೯2 


ಮತ್ತಮಾನಿಳಿಂಸಂ ವೃಸಗತಧಾತುಜೋಷನುಂ ಸಿತಸಿಂಥುವಾರೆ ಕುಸುಮಾಕಾರನರ್ಣನಿಕೇಸನುಂ ಚತುಕೆ 
ಕತ್ನಿಸಮುತ್ಸೇಥಕರೀರನುಂ ಶುಭಕರೆರೇಶ್ಯಾಥಾಕನುಂ ಅಸ್ಟಾಡಶಸಾಗಕೋನಮಾಯುಸ್ಯಾಧಿೀನನುಂ ಅನಧಿಜೋಧೆ 
ನಿಧಾನನುಂ ಅಮುರಾಂಗನಾಸರಸೆಮಧಥುರೆಶ್ರ ವ್ಯಶಬ್ದವ್ರವೀಚಾಕಸುಖಸಾಗರನುಂ ಅಸ್ಟ್ರಾಪಶ ಸಂನಕ್ಸರಾಂತಸ್ಮ್ರೈತಾ 
ಮೃತಾಹಾರಾಭ್ಯನಹಾರನುಂ, ನನಮಾಸಾಂತರಿತ ನಿರ್ಯೆತ್ಸುರಭಿನಿಃತ್ವಾಸನುಂ, ಅಣಿಮಾದಿಗುಣನಿವಾಸನು 
ಮಾಗಿ KY 


ಕ್ರಿದಶಪ್ತ್ರೀನಯನೋತ್ಸಕೇಂಡು ಸುಕೆನಾರೀನಕ್ರ್ರನೀಕೇಜ ಷ 

ಟ್ಟನನಸ್ಫನ್ನವಥೂಘನಸ್ತನತಟಿ ಪ್ರೋತ್ತಾಕೆಹಾಂ ನುರಿ 

ತ್ಲುವಕೀ ಪೀನನಿತಂಬಬಿಂಬ ಕಳಕಾಂಚೇಪಾನುನುದ್ದಾನ ಸಂ 
ನಡನಾಕಳ್ಳಜನಿಂತನಲ್ಪಸುಖದೊಳ್‌' ತಾಂ ಮೂಡಿ ಮುಬ್ಳಾಡಿದಂ || ೯೮ 


ಪ್ರಸಿದ್ಧನಾದ ಶ್ರುಶಥರೆನೂ ನಿಂಬುದಾಗಿ ಹೆನಕನ್ನು ಪಡೆದು ನಿರತೀಚಾರವನ್ನು ನಡೆಸುತ್ತಾ ತನ್ನ ಆಯುಸ್ಸು 
ಮುಗಿಯಲು ಪುಣ್ಯಶಾಲಿಯಾದ ಆ ಮುಸಿಶ್ರೀಷ್ಸನು ಸಹೆಸ್ರಾರಕಲ್ಪದಲ್ಲಿ ಮನೋಹರವಾದ ರುಚಕ ಎಂಬ: 
ಹೆಸರಿನ ನಿಮಾನದಲ್ಲಿ ಸೂರ್ಯಪ್ರಭಾ ಎಂಬ ಹೆಸರಿನ ದೇವೇಂದ್ರ ನಾನು. ॥ ೯೬ ॥ ಆ ದೇವನು ಸಜ್ಜನರಿಂದ 
ಕಾಂತಿಯುಕ್ತವಾಗಿರುನ ನುಕ್ಕೆ ರತ್ನದ ಆಭರಣ, ಅರಳಿದ ಹೊಮಾರೆ - ಇನುಗಳಿಂದ ಸೌಂದೆಕ್ಕಸಂನನ್ನನಾಗಿ 
ಅತ್ಯಂತ ಸುಗಂಧದಿಂಡ ಕೂಡಿದ ಯೌನನದಿಂದೆ ಹೊಳೆಯುತ್ತಿದ್ದನು. ೯೩ ॥ ಮುತ್ತು ಆ ಡೀನನು ಕಳೆದು 
ಹೋದೆ ಧಾತು ಡೋಷನೃಳ್ಳನನೂ, ಬಿಳಿಯ ಸಿಂಥುವಾಕ (7) ವುಷ್ಪುಡ ಬಣ್ಣವುಳ್ಳನೆನೊ, ನಾಲ್ಕು ರೆತ್ಸಿಗಳನ್ಟು 
ಎತ್ವರದೆ ಹೇಹೆವುಳ್ಳನನ್ಕೊ ಮಂಗಳಕರನಾದ ಲೇಫ್ಯಿಗಳಿಗೆ ಆಧಾರನಾದನನ್ಫೂಹದಿನೆಂಟು ಸಾಗರದಸು, ಆಯುಸ್ಯ 
ವುಳ್ಳನನೂ, ಅವಧಿ ಜ್ಞಾನಕ್ಕೆ ನಿಧಿಯಂತಿರುವನನೂ, ದೇವತಾಸ್ತ್ರೀಯರೆ ಸರಸವಾಡ ಮಧಥುರಥ್ವನಿಯನ್ನು ಆಲಿ 
ಸುವುಡರಿಂಡ ४७७३४ ಸುಖಸೆನುದೃನ್ಯೂ ಹೆದಿನೆಂಟು ನರ್ಷಗಳಿಗೊನ್ನು ಅಮೃತದ ಆಹಾರನನು, ಸ್ವೀಕರಿಸುವ 
ಜ್ಞಾನಕಹುಟ್ಟುವವನೂ ಒಂಭತ್ತು ಕಿಂಗಳ ಆಂತರೆದಲ್ಲಿ ಹೊರಕ್ಕೆ ಬಿಡುನ ಸುಗಂಥಯುಕ್ತವಾದ ನಿಃಶ್ನಾ ಸೆವುಳ 
ವನೂ ಅಣಿನಾ ನೊದಲಾಡ ಎಂಟು ವಿಭೂತಿಗಳಿಗೆ ನಾಸಸ್ನಾನನೂ ಆಗಿ. ದೇವಶಾಸ್ತ್ರೀಯರೆ ಕಣ್ಣುಗಳೆಂಬ 
ಕನ್ನ್ರೈವಿಕೆಗಳಿಗೆ ಚಂದ್ರನಾಗಿ ಆ ಜೇವರಮಣಿಯರ ಮುಖಕನುಲಕ್ಸೆ ದುಂಬಿಯಾಗಿ, [ಸ್ಫನ್ನನನ್ನೇ ಕಾಣದ] 
ಆ ಜೇನಸ್ತ್ರೀಯಕ ದೊಡ್ಡ ಸ್ರೈಕಗಳ ಕೊನೆಯಲ್ಲಿ ಹೊಳೆಯುತ್ತಿರುವ ಮುತ್ತಿನಹಾರವೂ ಜೀನಶಾಸ್ತ್ರೀಯರ 
ಡೊಡ್ನ ಪೊರೆನಾರುಗಳ ಸುಂದರ ಡಾಬಾಗಿ ಆ ಮಹಾ ಸಂಸತ್ತಿನಿಂದ ಕೂಡಿದ ದೇನನು ಹೀಗೆ ವಿಶೇಷ ಸುಖದಲ್ಲಿ 
ತಾನು ತೇಲಿ ಮುಳುಗಾಡಿವನು. | ६७ || ಹಾಗೆ ಆ ಜೀನನಿಗೆ ಮನ್ಮಧನ ಮಹತ್ತಾದ ಮುತ್ತು ಅದ್ದಿ ತೀಯೆ 


03 ನಂದನ ಕುಮಾರಕೋದಯಂ ತಿಆಷಿ 
ಅಂಶಾಜೀನಂಗೆ ಭಾನಭವಾಯತ್ತ ನಿರತಿಶಯ ಸುಖಸುಧಾಸೇನೆಯಿಂ ಡೇವಾಯುಸ್ಯಾನಸಾನಮಾಗೆ.... 


ನರೆಜಂಬೂದ್ವೀಸಪ ಭಾ | ಸುರ ಭರತದ ಪೂರ್ವನೇಶಮೆಂಬೀ ಸೆಸರಿಂ 
ಕರಷಿಸೆವ ನೇಶಜೊಳ್‌ ಸು |ಸ್ಥಿರದಿಂ ಸಿಶಕಚ್ಛಮೆಂಬ ಪುರಿ ಕಂಜಿಸುಗುಂ ॥ ೯೯ 


ಆ ರಾಜಧಾನಿಯೊಳ್‌ ಸರೆ | ರಾರಾಜಿಸನನನತಾನನೀವತಿಶಕಚೂ 
ಡಾರೆತ್ಲೀಕೃತ ನಿಜಚಕ | ಸಾರುಣಮಜೆ ಸಂದ ನಂದಿನರ್ಧನನೆಂಬಂ || ೧೦೦ 


ವೀಕವಕಿಯೆಂಬಳಂತಾ | ನೀರಾರಿನಿದಾರಿ ಧಾರಿಚೀಕೆನುಣನ ಕಾಂ 
ತಾಕೆತ್ನಂ ಸ್ಮಕಕರತರ | ನಾರಿ ಮನೋಹಾರಿಯಾಕೆಯೊಂದಾಕಾರಂ || ಗಿಂಗಿ 


ಆ ಜಂಸತಿಗಳ್ಗೆ ಕಳಾ | ರಾಜಿಕಮತಿಗಳ್ಗೆ ತತ್ಸಹೆಸ್ರಾರಡ ವಿ 
ಭ್ರಾಜಿತ ಸುರನಕನುರುತರೆ | ಕೇಜಂ ನಂದನಸಮಾಖ್ಯನಂಡನನಾದಂ ॥ ೧೦೨ 


ಫಂದನನನೊಂಜೆನಾಲಗೆ | ಯಿಂಡಂ ಬಂದನುಡಿ ಫೊಗಟಲುಂ ನಾಲಗೆಗಳ್‌ 
ಸಂಡಣಿಸಿದ ನನನಡ ಫಣಿ | ಸಂಜೋಹಾಧೀಶ್ಲೆರಂಗಮರಿಜೆಂಬಿನೆಗಂ ॥ ೧0೩ 


ನಂದನನಾನುದವ ನಂದನನಂತನ್ಸ | 
ನಂಥೆನಂ ಜನಿಕೆ ಕನುಗೆಂದು ಧರೆಯೊಳಾ 
ಸಂದೆದಿಂ ಬಯಸದನರಿಲ್ಲಾ | 00९ 


७३० ನೂತನ ಯೌನನೋದಯನಿರಾಜನ್ಕೂರ್ತಿ ಸಶ್ಟೀರ್ಶಿಸಂ | 
ಜಾತೆ ಶ್ವೇತದಿಶಾತಟಿಂ ನಿದಿತನಾನಾಶಸ್ತ್ರಶಾಸ್ಟ್ರೋತ್ಯರೆಂ ॥ 


ವಾದ ಸುಖದ ಅನ್ಯುತನೇನೆಯಿಂದ ಜೇನಾಯುಷ್ಯದ ಕಡೆಯಕಾಲ ४७०७०)... ಕ್ರೀಷ್ಕವಾದ ಜಂಬೂದ್ವೀಸದ, 
ಕಾಂತಿಯುಕ್ತವಾದ ಭಾರತದ, ಪೂರ್ನಡೇಕನೆಂಬ ಹೆಸರಿನಿಂದ ಶೋಭಿಸುತ್ತಿರುವ ದೇಶದಲ್ಲಿ ಶಾಶ್ವತವಾದ ಸಿತ 
ಕಚ್ಛ ಎಂಬ ಹೆಸರಿನ ಊರು ಪ್ರಕಾಶಿಸುತ್ತದೆ, ॥ ೯೯ ॥ ಆ ರಾಜಧಾನಿಯಲ್ಲಿ ನೂರಾರು ಜನ ರಾಜರೆ ತಲೆಯ 
ಕತ್ಲಾಭಿರಣದಿಂಡೆ ತನ್ನ ನಾದಗಳು ಕೆಂಫುರತ್ನದ ಕಾಂತಿಯಿಂಡ ಮೆರೆಯುತ್ತಿರುವ, ಸಂದಿನರ್ಧೆನ ಎಂಬ ರಾಜನು 
ಪ್ರಕಾಶಿಸುತ್ತಿದ್ದಾಕೆ. | ೧೦೦ ॥ ಶೂರರಾದ ಶತ್ರುಗಳನ್ನುಸೀಳುವ ಆ ರಾಜನ ಮಡದಿಯಾದ ನೀರವತಿಯು ಅನನ 
ರಾಣಿ. ಅಕೆಯ ದೇಹ ಸೌಂಡರ್ಯವು ನುನ್ಮಧನ ಕೈಗತ್ತಿಯೆಂತೆ ಮುನೋಹೆಕನಾದುದು. || ೧೦೧ || ಕರೆಯಿಂಡೆ 
ಬೆಳಗುತ್ತಿರುವ ಬುದ್ಧಿಯುಳ್ಳ ಆ ದಂಪತಿಗಳಿಗೆ ಆ ಸಹಸ್ರಾರ ಕಲ್ಪದಲ್ಲಿ ಹೊಳೆಯುತ್ತಿದ್ದ ದೇನೇಂಡ್ರನು ಅತ್ಯಂತ 
ಕೇಜಸ್ಟಿಯಾದ ನಂಪನ ಎಂಬ ಹೆಸರಿನ ನುಗನಾದನು. ॥ ೧೦೨ ॥ ಆ ನಂನನನ್ನು ಹೊಗಳುವುದಕ್ಳೆ ಅನೇಕ 
ನಾಲಗೆಗಳು ಒಟ್ಟಾಗಿರುವ ಮುಖವುಳ್ಳ, ಹಾವುಗಳಿಗೆ ಒಡೆಯನಾದ ನಾಗರಾಜನಿಗೆ ಕೂಡ ಕಷ ಎಂಡಮೇರ್ರೆ 
ಒಂಡೇೇ ನಾಲಿಗೆಯಿಂದ ಥ್ಯನೆ १ ॥ 008 ॥ ನೆಂದಕನಂಕಿರುನ ನುಗನು ಕನುಗೂ ಜನಿಸಲೆಂದು ಆನಂದದಿಂಡ 
ಬಯೆಸೆಡನರು ಈ ಕೋಕದಲ್ಲಿೇ ಇಲ್ಲ, ॥ ೧೦೪ ॥ ಆತನು ಹೊಸದಾಗಿ ಹುಟ್ಟದ ಯೌನನದಿಂದೆ ಕೊಳಗಿ 
ಬೆಳಗುತ್ತಿರುವ ಆಕಾರವುಳ್ಳನನು, ಆತನ ಕೀರ್ಕಿಯಿಂದ ದಿಕ್ಕುಗಳ ಕೊನೆಯೆನಕಿಗೂ ಕಾಂತಿ ಹುಟ್ಟಿತು ಬಗೆ 
ಬಗೆಯಾದೆ ಶೆಸ್ಸ-ಶಾನ್ಸಗಳ ಜಾಣ್ಮೆಯನ್ನು ತಿಳಿದನು ; ಆತ ಮನ್ಮಧನಿಗೆ ಸಮಾನನಾದನನು , ಶುಭಕ್ಕೆ 


3೮೪ ನರ್ಧನಾನ ಪುರಾಣಂ 


"ಜೇತೋಜಾತಶನಿಭಂ ಶುಭೈಕನಿಳಯೆಂ ಶೈಂಗಾರೆಸಾರಂ ದಯಾ | 
ನ್ವೀತಂ ಭೂತಳದಲ್ಲಿ ನೆಂಪುನಡೆಡಂ ಭನ್ಯಾದಿ ಭಾಳೇಕ್ಷಣಂ ॥ non 


ವನನಿಧಿವೇಸ್ಟಿತಾನನಿಯೊಳಾನನಿನಂಗೆ ನಿಜಾರಿಸಂದು ಮಾಂ | 

ತನದಿನುಡಾರದಿಂ ನಿಭನದಿಂ ನೆಯದಿಂ ಜಯೆದಿಂ ನಿನೇಕದಿಂ || 
' ನಿಕಯದಿನುತ್ತೆಮಾಚಕಣದಿಂ ದೊಕಿಯಪ್ಸನನೆಂದು ಕೂರ್ತು ತ 

देह ಸಲೆ ಭಾತ್ರಿ ಕೀರ್ತಿಸೆ ವಿರಾಜಿಸಿದಂ ನಸುಧ್ಛೈಕಬಾಂಧನಂ ॥ ೧0೬ 


ಇದು ನಿಖಿಳಭುನನಜನನಿನೂತ ಸ್ವೀತನುಹಿಮಾನದಾತ ವೀತರಾಗ ಸರ್ವಜ್ಞತಾ ಸಮೇತ 
ಖ್ಯಾತಜನೆಸಮಯಕನುಳಿನೀಕಳೆಹೊಸಾಯಮಾನಸೆ ಮಾಸಿತ 
ಶ್ರೀ ಕಂದಿಯೋಗೀಂದ್ರಪ್ರಸಾದ ವಾಚಾಮುಹಿತ 
ಕೇಶನರಾಜಾನಂದನೆಂದನ ನಾಣೀವಲ್ಲಭ ನಿಸ್ತಾರಿತನುಪ್ಪ 
ನಸುಥ್ಛೈಕಬಾಂಧನ ಶ್ರೀ ನರ್ಥಮಾನ ಪುರಾಣದೊಳ್‌ 
ನಂದನ ಕುಮಾಕಕೋದೆಯೆ ನರ್ಣನೆಂ 


ಬ್ಯಾದಶಾಶ್ವಾಸಂ 





ಏಕ್ಳಿಕ ಮನೆಯಾದವನು , ಶೃಂಗಾರ ಕೆಸದ ಸಾರದಂತಿರುವನನು ; ನೆಯಾನುಯನಾದನನು; ಭಕ್ತಾದಿಗಳ ಪಕ 
ಏೀಶ್ವರನಾಗಿ ಜಗತ್ತಿನ್ಲಿ ಕೀರ್ತಿಯನ್ನು ಪಡೆದನು. ॥ ೧೦೫ ॥ ಸಮುತ್ರಪರ್ಯೂತನಾಗಿರುನ ಭೂಮಂಡರದಲ್ಲಿ 
ಹುಡುಕ ನೋಡಿದರೆ ಮಹತ್ವದಲ್ಲಿಯೂ ಔದಾರ್ಯದಲ್ಲಿಯೂ ವೈಭವಡಲ್ಲಿಯೂ ರಾಜನೀತಿಯಲ್ಲಿಯೂ 
ದಿಗ್ದಿಜಯದಲ್ಲಿಯೂ ವಿನೇಕದಲ್ಲಿಯೂ ನಿನಯರಲ್ಲಿಯೂ ಉತ್ತಮವಾದ ಆಡರೆಣೆಯಲ್ಲಿಯೂ ಇವನಿಗೆ ಸಮಾನ 
ನಾಡನನು ಯಾನನಿದ್ಧಾನೆ? ಎಂದು ಜಗತ್ತಿಲ್ಲವೊ ತನ್ನನ್ನೇ ನಿಶೇಷವಾಗಿ ಪ್ರೇಮದಿಂದ ಹೊಗಳುತ್ತಿರೆಲು ७ 
ರೋಕೈಕ ಬಾಂಥವನಾದ ಸಂದನನು ಪ್ರಕಾಶಿಸುತ್ತಿದ್ದನು. ॥ ೧೦೬ ॥ 

ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊನಶಾನ ಜೊಡ್ಡ 'ಮಹಿನೆಯೆನ್ನು ನೀಡುವುದೂ, ವೈರಾಗ್ಯ 
ಸರ್ವಜ್ಞ ತೆಗಳೊಡನೆ ಸೇರಿ ಪ್ರಖ್ಯಾತನಾದ ಜಿನಧರ್ಮನೆಂಬ ಕಮಲಕ್ಳೆ ರಾಜಹಂಸಡಂತಿರುವುದ್ಯೂ ಮಾನ್ಯನಾದ 
ಶ್ರೀ ಕಂದಿಯೋಗೀಂದ್ರನಿಂದೆ ಪ್ರಸಾದಕೊನವಾಗಿ ಬಂದ ಶಬ್ದಮುಹಿನೆಯುಳ್ಳುದೂ, ಕೇಶವರಾಜನಿಗೆ ಆನಂದನ 
ಫ್ನುಂಟುಮಾಡುನ ನುಗನಾಗಿ ವಾಣೀನಲ್ಲಭನೆಂಬ ಬಿರುದನ್ನು ನಡೆದ [ಚಣ್ಣ] ನಿಂದ ನಿಸ್ತಾರವಾಗಿ ಹೇಳಲ್ಪ 
ಟ್ಟು ದೂ ಅಡ ಲೋಕೈಕಬಂಧು ಶ್ರೀ ವರ್ಧಮಾನ ಪುರಾಣದಲ್ಲಿ ನಂದನನೆಂಬ ಕುಮಾಕನ ಜನನ ವರ್ಣನೆ ನಿಂಬ 
ಹನ್ನೆರಡನೆಯ ಆಶ್ಕಾಸವು [ಮುಗಿದುಡು.] हैं 


೧೩ ಭೆಗೆನಜ್ಜನ್ಮಾಭಿಸೇಕೆಂ 


ಶ್ರೀಕಮುಣಂ ನಿಜನಿಖಿಳಕ | ಳಾರಸಿಕತೆಯಿಂಡೆ ಭಾನಕರ್ಕಳ ಹೈದಯಾಂ 
ಭೊೋರುಹನುನಲರ್ಚಿದನವ | ದಾರಿತರಿಪು ಸಂಚನಕಮಗುಕುಪದನಿನತೆಂ || 0 


ಆ ನೆಂಡನಂಗೆ 80४ | ಪ್ರಾನಂಡನುನೀಯಲಾರ್ಪ ನಲ್ಲಭೆಯಾದಳ್‌ 
ಮಾನಿನಿ ಮುಡನನತಾಕೆ ಕ | ಳಾನಿಧಿ ತಾನೆನಿಸಿದಾ ಪ್ರಿಯೆಂಕರಿಯೆಂಬಳ್‌ ॥ ೨ 


ಮತ್ತಮಾ ನಂದಿವರ್ಧನಮುಹಾರಾಜಂ ನೀಕಿನಿದನುಂ ನೀತಮದನುಂ, ಕನಚಹಕನುಂ ಸುನಚೋವರನುಂ 
ಆದ ಸುಕನಿನಿಕರಕುಕನಂದನನೊಳ್‌ ನಿಜನಂದನನೊಳ್‌ ನಂದನನೊಳ್‌ ಸೆಕಳರಾಜ್ಯಥುರೆಂಧರತೆಯಂ 
ನಿಯೋಜಿಸಿ 


ನುನಸಿಜಕೇಳೀಸೌಖ್ಯನು | ನನುಭನಿಸಿದನನುನಮಾನ ಶೃಂಗಾರರಸಾ 
ವನಿಯೆನಿಸಿದ ನೀಕವಕೀ | ವನಿಕೆಯೊಳನುದಿನನುನೂನ ನಿಭನನಿಳಾಸಂ ॥ ೩ 


ಆ ಸೃಧಿನೀಶಂ ಪ್ರಾಸಾ | ಜೋಪರಿಮ ಸ್ಥಳಡೊಳೊರ್ಮೆ ಕುಳ್ಳಿರು ಜಗ 
ದ್ರ್ಯಾಸಿ ಯಶೊಳಿಧಿ ನಿಖಿಳ ದಿ | ಶಾಸಟಳ ನಿಳೋಕನ್ಯೈಕರತನಿರ್ಪಿಕೆಗಂ ॥ ; ೪ 


ಗಗನನಯೊಳಿಧಿಯೊಳು ನಿಗೆ | ಸೊಗಯಿನ ಕೊಕಿನಿಂಡಿದೆನಿನ ನಾಂಡುರನರ್ಣಂ 
ಮುಗಿಕೊಗೆಡು ನಿಚಿತ್ರತರಂ | ಜಗದೀಶನ ಬಗೆಗೆ ನಡೆಡುಡೆತಿ ಕೌತುಕನುಂ || » 


ಶತ್ರುಗಳನ್ನು ಓಡಿಸಿಷನನೂ, ಸಂಚನರಮ ಗುರುಗಳ ವಾದಕ್ಕೆ ಶರಣಾಡನನೂ, ಸಂಸತ್ತಿಗೆ ಒಡೆಯನೂ 
[ಆದ ನಂದನನು] ತನ್ನ ಸಮಸ್ತ ನಿದ್ಧ ತ್‌ರಸಿಕೆಯಿಂದ ಭಕ್ತಿಭಾವಭರಿತರಾಡನರ ಹೈದೆಯಕಮಲನನ್ನು ಅರಳಿ 
ಸಿದನು. ॥ ೧ ॥ ಆ ನಂಡನನಿಗೆ ಮಹತ್ತಾದ ಅನೆಂಡನನ್ನು ಕೊಡಬಲ್ಲಂತಹಳ್ಳೂ ಸ್ತ್ರೀಯರಲ್ಲಿ ನುನ್ಮೆಧನ ಬಾವುಟ 
ದಂತೆ ಇರತಕ್ಳವಳೂ, ಸಮಸ್ತ ಕಲೆಗಳಿಗೂ ತಾನು ನಿಧಿ ಎನಿಸಿದನಳೂ ಆದ ಪ್ರಿಯೆಂಕರಿ ಎನ್ನುನನಳು ಪ್ರಾಣ 
ಪ್ರಿಯಳಾದಳು, ॥ 3 | ಅನಂತಕೆ ಆ ನಂದಿನರ್ಥನ ಮಹಾರಾಜನು ರಾಜನಿೀತಿಯನ್ನರಿತನನೂ, ಅಹೆಂಕಾರೆ 
ದೂರೆನೂ, ಶತ್ರುಗಳ ಕನಚನನ್ನು ಕತ್ತರಿಸುವನನೂ, ಸುಜ್ಞಾನವಚನಗಳನ್ನು ಆಡುವುದರಲ್ಲಿ ಕ್ರೀಸ್ಕನೂ ಆಗಿ, 
ಸುಕವಿ ಸಮೂಹನೆಂಬ ಗಿಳಿಗಳ ವನದಲ್ಲಿ ಆನಂಡನಡುವ ತನ್ನೆ ಮಗ ನಂಡನನಲ್ಲಿ ಸಮಸ್ತ್ಯ ರಾಜ್ಯಾಡಳಿತದ ಭಾಕ 
ನನ್ನೂ ಕೊಟ್ಟು. [ಅತನು] ಅಸಶೃಶ ಶೃಂಗಾರ ಕಸಕ್ಕೆ ಭೂಮಿಯೆಸಿಸಿದಂತಹೆ ವೀರನತೀ ರಾಣಿಯಲ್ಲಿ ದಿನ 
ದಿನವೂ ನ್ಯೂನಕೆಯಿಲ್ಲದ ವೈಭನ ನಿಲಾಸೆದಿಂದ ಕೂಡಿ ನುನ್ಮಥಕೇಳೀ ಸುಖನನ್ನು ಅನುಭವಿಸಿದನು ॥ ೩ ॥ 
ಆ ರಾಜನು ಒಂದು ಸಲ ಅಕನುನೆಯ ನೇಲಿಕುನ ಮಾಳಿಗೆಯಲಿ ಕುಳಿತಿದ್ದು, ಜಗತ್ತನ್ನೆಲಾ ವ್ಯಾಪಿಸಿರುನ 
ಕೇರ್ತಿಗೆ ನಿಧಿಯಾದ ಆತನು ಎಲ್ಲ ದಿಕ್ಕುಗಳ ಸನಮೂಹನನ್ನೂ ನೋಡುವುಡರಲಿ ಮೆಗ್ಗನಾಗಿಕಲಾಗಿ, ಆಕಾಶನೆಂಬ 
ಸಮುದ್ರಠಲಿ ಹೊಳೆ ಹೊಳೆಯುತ್ತಿರುನ ನೊಕೆಯ ಸನೂಹನಿದು ಎನ್ನುನಂಕೆ ಬಿಳಿಯೆ ४७ | 998४, ರೀತಿಯೆ 
ಮುಗಿರೊಂದು ಮೂಡಿ, ಆ ರಾಜನ ಮನಸ್ಸಿಗೆ ಬಹು ಅಶ್ಚರ್ಯನನ್ನುಂಟುಮಾಡಿತು ॥ ೫ ನೋಡು ನೋಡು 


82 ನವರ್ಧೆಮಾನ ಪುರಾಣಂ 


ನೋಡೆ ನೋಡೆ ತದೆಂಬುದೆಂ ಕ್ಷಣಮಾತ್ರದೊಳ್‌ ಕರೆಗಿತ್ತದಂ | 

ನೋಡುತಿರ್ದ ವೆಸುಂಥರಾಕಮಣಂಗೆ ಭಾನಜೊಳಾನಗಂ !! 

ಮೂಡಿದತ್ತು ವಫುರ್ನಿಳಾಸವಯೋವಿಭೂತಿಗಳಿನ್ನನೆಂ 

ಬೀಡಿತು ಸಫಳಂ ನಿರಕ್ಷಿನಿಮ್ಮುಕ್ತಿಸಂಗಮಕಾಕಣಂ ॥  , ೬ 


ಆಸನ್ನಭನ್ಯತಾಗುಣಿ | ಭಾಸಿತನೆನಿಸಿದ-ಬುಧಂಗೆ ಸೆಂಸಾರೆಂ ಸೆಂ 
ತಾಸಕರಮೆನಿಸದೆದು ಸುಖ | ವಾಸಂ ತನಗೆಂಬ ಬಗೆಯನೇಂ ಮಾಡುಗುಮೇಃ | ಶ್ರಿ 


ಅಂಶು ವೈರಾಗ್ಯವರ್ಧನನಾದ ನೆಂದಿನರ್ಧನಂ ನಿನಯೆನಚನಾಮ ತಸ್ಯಂದನಂಗೆ ನೆಂದನಂಗೆ ನಿಭನ 
ಪ್ರಾಜ್ಯನುಂ ನಿಜರಾಜ್ಯನುಿತ್ತು ನಿಗತತಂದ್ರನಂ ನಿಹಿತಾಸ್ಸನ ಮುನೀಂದೃನಂ ६987 ಜಗಧ್ಯರ್ಯನುಂ 
ಥೈಗಂಬರ್ಯಮಂ ತಳೆದು. ' 


ಅನಗತ ಬಾಹ್ಯಾಭ್ಯಂತರ | ನಿವುಳ ನರಿಗ್ರಹ ದುರಾಗ್ರಹ ಗ್ರಹನುದ್ಯ 
ತ್ರನಡೊಳ್‌ ನೆಗಟುತ್ತಿರ್ದಂ | ಸ್ವಷರಮತ ನಿಭಾನನಾಪಟು ಪ್ರತಿಭಾನಂ || ಲ 


KS 


ಮುತ್ತಮಿತ್ತಮಾನಂದನಜನೇಶ್ವರಂ ವಿಶ್ವಜನತಾನಂದನನುಂ ಭೋಗೈಶ್ವರ್ಯ ಸಂಕ್ರಂಡನನುಮಾಗಿ ನಂದೆ 
ನೆಂಬ ಪ್ರಿಯನಂದನನಂ ನಡೆದು ಪ್ರಿಯಂಕರೀ ಮಹಾಡೀನಿಯೆಂ ತಾನುಂ ಅನ್ಯೂನ ಭೋಗೋನವಭೋಗಾನು . 
ಭೂತಿಯಿಂ ಪ್ರೀತಿವೆತ್ತು ನಿಜಾಜ್ಞಾನಿಯಮಿಶಾನೇಕ ಮಂಡಳಿಕ ನಿಕಾಯನಾಗಿ ರಾಗದಿಂ ನರ್ತಿಸುತ್ತಿಮಿಕೆ- 


ಅಳಿಶುಕಪಿಕರಾಗರಾನೆಕಾಜದ್ಲಿ ಗಂಶಂ | ಮಳಯಪನನವಾತೋದ್ಯೂತ ನಾನಾಲತಾಂತೆಂ 
ಬಳೆವದತನುಚಕ್ರಾಧೀಶ ವಿಕ್ರಾಂತಕಾಂತಂ | ಬಳೆದುದಿಳೆಗೆ ಲೀಲಾಕಾರಿ ಸೆಂತಂ ನಸಂತಂ॥ ೯ 


ತ್ರಿರುನಂತೆಯೇ ಆ ಮೋಡವು ಕ್ಷಣಮಾತ್ರದಲ್ಲಿ ಕರಗಿಹೋಯಿತು. ಅದನ್ನು ನೋಡುತ್ತಿದ್ದ ನುಹಾರಾಜನ 
ಮನಸ್ಸಿಗೆ "ಜೀಹದ ವಿಲಾಸ್ಕವಯಸ್ಸು, ವೈಭವ, ಇನೆಲ್ಲವೊ"ಇಂತಹೆನೇ (ಕ್ಷಣಿಕವಾದುವೇ) ಸರಿ ಎನ್ನುನಂತಹೆ 
ಹೇಳಿಕೆಯು ವೈರಾಗ್ಯಕ್ಕೂ ಮುಕ್ತಿಗೂ ಸೇರಲು ಕಾರಣವಾದುದರಿಂದ, [ಅದು] ನಫಲನೇ ಸರಿ ಎಂಬ ಯೋಚನೆ 
ಹುಟ್ಟಿತು ॥०॥ ಆಸನ್ನಭನ್ಯತೆ (ಮುಕ್ತಿ ಹೆತ್ತಿರನಾದನನು)ಯಿಂಡ ಪ್ರಕಾಶಿಸುವ ಜ್ಞಾನಿಗೆ ಸಂಸಾರವು 
ಸಂಕಟಿಕರನಾಗುವುದಿಲ್ಲ; ಹಾಗೆಂದು ಅದು ತನಗೆ ಸುಖನಾಡ ವಾಸಸ್ಥಾನನೆಂಬ ಭಾನನೆಯನ್ನೇನಾದರೊ 
ಉಂಟುಮಾಡುತ್ತಡೆಯೆ? ॥೭॥ ಹಾಗೆ ವೈರಾಗ್ಯಬೆಳೆದು ನಿಂತಿದ್ದೆ ನಂದಿನರ್ಧನನು ನಿನಯದಡ ನುಡಿಗಳೆಂಬ 
ಅಮ್ಮ ತದಲ್ಲಿ ನೆನೆದ ನಂದನಸಿಗೆ ವೈಭನದಿಂದ ಕ್ರೀಸ್ನನಾದ ತನ್ನ ರಾಜ್ಯವನ್ನು ಕೊಟ್ಟು ಕರ್ಮಗಳನ್ನು ಕಳೆದು 
ಕೊಂಡ ಪಿಹಿತಾಸ್ರನ ಖುಸಿಯ ಬಳಿಗೆ ಹೋಗಿ, ಜಗತ್ತಿನಲ್ಲೆಲ್ಲಾ ಶ್ರೇಷ್ಠನಾದ ದಿಗಂಬರಕ್ವನನ್ನು ಧರಿಸಿ 
ಬಹಿರೆಂಗ_ಅಂತರೆಂಗಗಳ ಅಸೆಂಖ್ಯಾತ ನರಿಗ್ರಹೆ-ದುರಾಗ್ರಹಗಳೆಂಬ ಗ್ರಹಗಳಿಂದ ಬಿಡಲ್ಬಟ್ಟವನಾಗಿ ತನ್ನ ನುತ್ತು 
ಇಕರರ ಎಂಬ ಅಭಿನ್ರಾಯನನ್ನು ಆರೋಚಿಸುವುದರಲ್ಲಿ ಶಕ್ತವಾದ ನ್ರತಿಭಿಯುಳ್ಳ ಅತನು ತನಸ್ಸನ್ನು ಮಾಡು 
ಕ್ರಿದ್ದನು. ॥०॥ ಅನಂತರ ಇತ್ತಆ ನಂದನರಾಜನು ಸಕಲಜನರಿಗೂ ಆನಂದನನ್ನುಂಟ್ಟುಮಾಡುನನನಾಗಿ 
ಭೋಗೈಶ್ವರ್ಯಗಳಲ್ಲಿ ಡೇವೇಂಡ್ರನಂಕಿರುತ್ತಾ ನಂಡನೆಂಬ ಪ್ರೇಮದ ಮಗನನ್ನು ನಡೆದು, ಪ್ರಿಯೆಂಕರೀ ನುಹಾ 
ಡೇನಿಯೂ ತಾನೂ ನಕಸ್ಪರ ಭೋಗ-ಉನಭೋಗಗಳನ್ನು ಅನುಭನಿಸುತ್ತಾ ತನ್ನ ಅಪ್ಪಣೆಗೆ ಪ್ರೀತಿಯಿಂದ ಶಠೆಬಾಗಿ 
ಕೆಡೆಯುನ ಮಾಂಡಳಿಕರಾಜಸಮೂಹನುಳ್ಳನನಾಗಿ ಸಂತೋಷದಿಂದಿರುತ್ತಿರಲು-- ದುಂಬಿ ಗಿಳಿ ಕೋಗಿಲೆಗಳ 
ಅನುರಾಗದ ಧ್ವನಿಯಿಂದ ಜೆಳಗುತ್ತಿರುನ ದಿಕ್ಕುಗಳ ಕೊನೆಯುಳ್ಳದೂ, ದಕ್ಷಿಣದ ಗಾಳಿಯಿಂದ ಕೆಳಳ್ಳೆ ಬೀಳುವ 


०१ ಭಗನಜ್ಜನ್ಮಾಭಿಷೇಕಂ 0k 


ಆಸುಕೆ ಮುಸುಂಕೆ ಕೆಂಡಳಿರ್ಗಳಿಂ ವಕುಳೆಂ ಮುಕುಳೆಂಗಳಿಂ ವಿರಾ 

ಜಿಸೆ ಫಳನಪ್ರುಮಾನ್ರುತತಿ ಕವ್ರುತೆನೆಕ್ತಿಕಿ ಸುತ್ತಲುಂ ಪ್ರಕಾ 

ಶಿಸೆ ಪೊಸಜೊನ್ನದುನ್ನತಿಗೆ ಕಂತುಗೆ ಸಂತಸಮಾಗೆ ಬೇಗೆ ದ 

ಳ್ಳಸೆ ಪಧಿಕಾಳಿಗಿಂತಿಳೆಗೆ ಪೆತ್ತುದು ಚೈತ್ರಮಕೀವ ಚಿತ್ರಮ ॥ 00 


ಅಂತು ಜಗತ್ಕಾಂತಮೆಂ | 9088,०४४)%0% ನೆಸಂತಸಮುಯಡೊಳ್‌ ಬಹಳ ಶೋಭಾನಿಧಾನಮಾದ 
ಬಹಿರುದ್ಯಾನದಲ್ಲಿ 


ಸನಿರಾಗಂ ಸುಮುನೋನೈೈ | ಭನಂ ಸನಿರ್ಮಳದಿಗಂಬಕೆಂ ಸನಳ ಭನಂ 
ಭುವನೋತ್ತನುಂ ನೆಸಂತೋಃ | ತ್ಸವಸದೃಶಂ ಪ್ರೋಷ್ಠಿಲಂ ಮುನೀಂದ್ರಶ್ರೀಸ್ಕಂ Il ೧ಗಿ 


ಸಕಳ ಸುರಾಸುರ ನಕೆಮಾ | ನಕಂಜಸಂತಾನ ತುಹಿನಕರನಂ ಸ್ಮರನಂ 
ಶ್ರಿಕರಣಶುದ್ದಿ ಸಮೃದ್ಧಿ | ಪ್ರಕಾಶ ನೇಶಲ ತಪೋಗ್ನಿಯಿಂದಳುರ್ದದೆಟಂ | ೧೨ 


ಬಿಜಯಂಗೆಯ್ಸಿಕೆ ನನನಾ | ४७३४ ಬಿನ್ನನದಿಸಾದು ಬಂದಿಸರೆಂದಾ 
ಸುಜನಾಗ್ರಣಿ ನಂದನ ಭೂ | ಭುಜಂ ಮಹಾವಿಭನದಿಂಡಮಂಡಿಯ್ತೆಂದಂ || ೧೩ 


~ 


ಮುತ್ತು ನೇಲಕ್ಸಿ ನಿಳುನ ಬಗೆಬಗೆಯ ಬಳ್ಳಿಯ ಕೊನೆಗಳುಳ್ಳದೂ, ಬಲಶಾಲಿಯಾದ ನುಕ್ಮಧ ಚಕ್ರನರ್ಕಿಯ 
ಸರಾಕ್ರನುಕ್ಳೆ ಕಾಂತಿಯನ್ನು ನೀಡುವುದೂ ಆಡ ನಸೆಂತಕಾಲವು ಸಂತೋಷ ಲೀಲೆಯನ್ನು ಹುಟ್ಟಿಸುವುದಾಗಿ ಭೂನಿ 
ಯಲ್ಲಿ ಕಾಣಿಸಿಕೊಂಡಿತು, ೯ ॥ ಅಶೋಕನೃಕ್ಷವು ಕೆಂಪು ಚಿಗುರುಗಳಿಂದೆ ತುಂಬಿಕೊಳ್ಳಲಾಗಿ, ಬಕುಳ 
ವೃಕ್ಷವು ಮೊಗ್ಗುಗಳಿಂದ ಪ್ರಕಾತಿಸುತ್ತಿರಲಾಗಿ, ಹೆಣ್ಣುಗಳಿಂದ ಬಾಗಿರುವ ಮಾನಿನ ಸಮೂಹವು ಕಂಹಿನಿಂದ 
ತುಂಬಿರಲಾಗಿ, ಹೊಸದಾದ ಬೆಳುದಿಂಗಳ ಏಳಿಗೆಯು ಸುತ್ತಲೂ ಪ್ರಕಾಶಿಸುತ್ತಿರಲಾಗಿ, ನುನ್ಮಧನಿಗೆ ಸೆಂಶೋಷ 
ವಾಗಲಾಗಿ, ಪ್ರಯಾಣಿಕರ ನೂಹಕೈೆ ಬಿಸಿಲು ಸ್ರಖಕವಾಗಿಕಲಾಗಿ, ಚೈತ್ರಮಾ ನು ಅತ್ಯಂತ ವಿಚಿತ್ರವನ್ನು 
ಉಂಟುಮಾಡಿತು. ॥ ೧೦॥ ಹಾಗೆ ಜಗತ್ತಿಗೆ ಆಕರ್ಷಕವೂ ನಿರಹಿಗಳಿಗೆ ಸಂಕಟಿಕರನ್ನೊ ಆದೆ ನಸಂಶ 
ಸಮಯದಲ್ಲಿ ಅತ್ಯಂತ ಸೌಂದರ್ಯದಿಂದ ತುಂಬಿಡ ಹೊರಗಿನ ಉದ್ಯಾನದಲ್ಲಿ. [ನಸಂತಮಾಸ ಮತ್ತು ಖುಿಗೆ 
ಅನ್ವಯಿಸುವಂತೆ ಶ್ಲೇನೆಯಿಂದ 30०80 ಈ ನಡ್ಯ] ವಸಂತೋತ್ಸವದಂತೆ ಸವಿರಾಗನೂ (ನೈರಾಗ್ಯವುಳ್ಯವನು ; 
ಸನಿಯಾದ ಅನುರಾಗವ್ನಳ್ಳುದು), ಸುನುನೋವೈಭನನೂ (ಡೇನತೆಗಳ ವೈಭವವುಳ್ಳವನು , ಹೊಗಳ ವೈಭನ 
ವುಳ್ಳುದು), . ಸೆಫಿರ್ಮಳೆದಿಗಂಬರನೂ (ಶುಡ್ಕವಾದೆ ದಿಗಂಬಕೆರೊಸದಿಂಡ ಕೂಡಿರುನನನು, ದಿಕ್ಕುಗಳೂ 
ಆಕಾಶವೂ ಶುಭ್ರವಾಗಿ ಉಳ್ಳುದು), ಸಫಲಭನನೂ (ಜನ್ಮ ಸಾರ್ಧಕವಾದನನು, ಫಲಗಳಿಂದ ಕೂಡಿ 
ಹುಟ್ಟಿದುದು), ಭುವನೋತ್ತಮನೂ (ಮಾನನಕೆಕ್ಲೆಲ್ಲಾ ಅತ್ಯಂತ ಕ್ರೀಷ್ಕನಾದವನು , ಲೋಕದಲ್ಲಿ ತುಂಬ ಕ್ರೇಸ್ಕ 
ನಾದುದು), ನಸಂತೋತ್ಸವಸೆದೃಶನೂ (ನಸಂತೋತ್ಸವಳ್ಳೆ ಸಮಾನನಾದನನು , ನಸೆಂತದಂಕೆ ಸಂಶೋಸಕರೆ 
ವಾದುದು) ಎಲ್ಲ ಜೇವತೆಗಳು ರಾಕ್ಷಸರು ಮಾಕವರೆ ನುರ್ಯಾಣಿಯೆಂಬ ಕನುಲ ಸಮೂಹಕ್ಕೆ ಚಂದ್ರನಂತಿರುವ 
ನುಕ್ಮಧನನ್ನು ತನ್ನ ತ್ರಿಕರಣ (ದೇಹ, ಮಾತು, ನುಸಸ್ಸು) ಶುದ್ಧಿಯಿಂದ ನುತ್ತು ಸಡಾ ಬೆಳೆಯು 
ತ್ರಿಕುವ ಪ್ರಕಾಶಮಾನನಾದ ತಸಸ್ಸಿನೆ ಬಿಳಿಯ ಬೆಂಕಿಯಿಂದ ನಡುಗಿಸಿಷ ಮಹಾನರಾಕ್ರಮಿಯೂ ಆದ 
ಪ್ಫ್ರೋಸ್ಠಿಲನೆಂಬ ಪುಷಿಶ್ರೇಸ್ಕನು ದಯಮಾಡಸಿರಲಾಗಿ, ವನನಾಲಕರೆ ವಿಜ್ಞಾಪನೆಯಿಂದ ಅದನ್ನು ತಿಳಿದು, 
ಸೆಜ್ಜನಶ್ರೀಸ್ಕನಾಡ ಆ ನೆಂದನಮಹಾರಾಜನು ಅನರಿಗೆ ನಮಸ್ಯರಿಸರೆಂದು ಮಹಾ ವೈಭನದಿಂಡ ಆಗ ನಡೆದು 


ತಿರೆ ನರ್ಧೆನಾನ ಪುರಾಣಂ 
ಆಗಳ್‌. 


ಯತಿಸತಿಸನ್ನಿಧಾನಹೊಳೆ ದೀಕ್ಷೆಯೆನಾಂತಸನಿಂದು ನನ್ಮು ಸ 

ತೃತಿ ಸೊಬಗಂ ಸುರೂನನಿಕವೆಂತುಗೆ ವೇಟ್‌” ನಮಗೆಂದು ತತ್ಪುರೀ ॥ 

ಸತಿಯೊಡನಾ ನುನೋಹರೆ ನನಾಂಗನೆ ನಿಶ್ವಳೆ ಸೆಂಭ್ರನೋಕ್ತಿಯಿಂ | 

ಕತಿಯಿಸುವಂತೆ ಪೊಣ್ಮಿದುಡು ಕೋಕಿಳ ಕೀರ ನುದಾಳಿ ನಿಸ್ವನಂ Il ಗಳ 


ಅಂತು ४४४ ನಿಹೆಗ ವಿರುತಿ ವಾಚಾಳಿತಮುಡ್ಯ ಮಂಡಮಂದ ನಿಹೆಕತ್ಸುರೆಭಿಗಂಧಿಗಂಥನೆಹಾಂದೋಳಿತಮು 
ಮೆಸಿಸಿ ಸೊಗಯಿಸವುಸನನಾನನಿಯನನುನಯೆದಿಂ 89०१ -- 


ತಾರೆಗೆಗಳ ನೆಡುನಿರ್ದಾ | ತಾರಾಸತಿಯೆಂತೆ ಯತಿಜನಂಗಳ ನಡುನಿ 
ರಾ ರಂಜಿತ ಯೆತಿನತಿಯಂ | ಭೂರಿಯ7ರ ನೋಡಿ ನಾಡಿಯುಂ ಮುಯ್ವಾಂತಂ || ೧೫ 
ಆನೆಂತೆರೆಂ ತನ್ಮಹೀಶನುನ್ಮೂಳಿತ ಮುನ್ಮಧ ಮುಹಾಮುಜೀಭದಂತಂನೆಂ ನಿನಯನಿಚಕ್ಷಣಂ ತ್ರಿಪ್ರದಕ್ಷಿಣಂ 
ಗೆಯ 


ಜಳಗಂಧಾಕ್ಷತ ಕುಸುಮಾ | ವಳಿ ನರಚರು ಧೂಪ ದೀಸ ಫಳಕುಳದಿಂದಂ 


ಮಳಕುಳವಿಳಯನ ಯತಿನನ | ಚಳೆನಮನವಿಚಳಿತ ಭಕ್ತಿಯಿಂ ಪೂಜಿಸಿದಂ | ೧೬ 
ಬಟಾಕನುಳಕಂಗಳಳಿಕುಳ | ನಿಳಾಸನುಂ ಯೆನಿಯೆ ಚಳನನಳಿನಯುಗಳದೊಳ್‌ 
ಕಳೆದಿಕೆ ಬಂದಿಸಿ ತದ್ಳೂ | ತಳಪತಿ ತತ್ಸನ್ಸಿಧಾನಡೊಳ್‌ ಕುಳ್ಳಿರ್ದಂ ॥ ೧ಿ೭ 


ಅಂತು ತದೀಯ ವಾವನಮೃುದುನದೆನ್ಸರ್ಶನೆದಿಂ ಸವಿತ್ರಮಾದೆ ಥಾತ್ರೀತಳಮನಳಂಕರಿಸಿ ಕರೆಕಮಳಯುಗ 


ಬಂಡನು, ॥೧೧-೧೨-.೧೩ ॥ ಆಗ "ಯೆತಿಕ್ರೀಷ್ಕನ ಇದಿರನಲ್ಲಿಯೇ ಈ ದಿನ ದೀಕ್ಷೆಯನ್ನು ತಾಳುತ್ತಾನೆ, ನಮ್ಮ 
ಈ ಒಳ್ಳೆಯೆ ನುಹಾರಾಜನ ಸೌಂದೆರ್ಯವ್ರೂ ಒಳ್ಳೆಯ ರೊಪೂ ವಏಿನಾಗಚೇಕು? ನನಗೆ ಹೇಳು' ಎಂಡು 
ಆ ನಟ್ಟಣದ ಅಧಿದೇನತೆಯೊಡನೆ ಆ ಸುಂದರೆನನದೆ ಅಧಿದೇವತೆಯು ಕಳನಳಗೊಂಡು ಭ್ರಾಂತಿಯಿಂಡ ४४०३४ 
ನಾಡುತ್ತಿರುವಂತೆ, ಕೋಗಿರೆ-.ಗಿಳಿ-ದುಂಬಿಗಳ ಧ್ವನಿಯು ಹೊರಹೊನ್ಮಿತು. ॥ ೧೪ ॥ ಹಾಗೆ ಬಗೆಬಗೆಯ ಹಳ್ಳಿ 
ಗಳ ಧ್ವನಿಯಿಂದ ನುಡಿಸಲಟ್ಟುವ್ರೊ ಮುಂದನುಂಡನಾಗಿ ಅರೆಯುತ್ತಿರುನ ಸುನಾಸನಾಯುಕ್ತೆವಾದ ಗಾಳಿಯಿಂದೆ 
ಅಲ್ಲಾ ಡಿಸಲ್ಲಟ್ಟಿವೂ ಎನಿಸಿ ಪ್ರಕಾಶಿಸುತ್ತಿರುವ ಉಪನನದ ಭೂಮಿಯನ್ನು ನಮ್ರತೆಯಿಂದ ಪ್ರವೇಶಿಸಿ ನಕ್ಷತ್ರ 
ಗೆಳ ಮಧ್ಯದಲ್ಲಿರುನ ಚೆಂದೃನ ಹಾಗೆ ಆ ಯೆತಿಗಳ ಮಧ್ಯದಲ್ಲಿ ಹೊಳೆಯುತ್ತಿದ್ದೆ ಯೆತಿಶ್ರೇಷ್ನನನ್ನು ಮಹಾಕೇರ್ತಿ 
ಶಾಲಿಯಾಡೆ ರಾಜನು ದೀರ್ಫನಾಗಿ ನೋಡಿ ಹೆಮ್ಮೆಗೊಂಡನು ॥ ೧೫ ॥ ಅನಂತರ ಆ ರಾಜನು ಮನ್ಕೆಧನೆಂಬ 
ಮದಾನೆಯೆ ದೆಂತನನ್ನು ನಾಶಮಾಡಿ-ಕಿತ್ಸುಹಾಕಿ-ನಿನಯ ವಿಚಕ್ಷಣನಾಗಿರುವ ಆ ಯೆತಿಶ್ರೀಷ್ನನಿಗೆ ಮೂರು 
ಬಾರಿ ಪ್ರದಕ್ಷಿಣೆಮಾಡಿ ಶ್ರೇಷ್ನನಾದ ನೀರು, ಗಂಧ ಅಕ್ಷತೆ, ಹೊವು, ಚಕ್ಕು ಧೊನ, ದೀವ, ಫಲ ಸಮೂಹದಿಂದ 
ಪಾನಸನೂಹಕ್ಸಿ ಯಮುನಂತಿರುನ, ಆ ಖಸಿಕ್ರೀಷ್ಯನ ಪಾಡಗಳನ್ನು ಪೃಢವಾಡ ಭಕ್ತಿಯಿಂದ ಪೂಜಿಮಾಡಿದನು 
೬ ಆಮೇಲೆ ತನ್ನೆ ಮುಂಗುಖಿಳುಗಳು ದುಂಬಿಗಳ ಸೌಂದರ್ಯವನ್ನು ಆ ಖಷಿಯೆ ನಾದೆಗಳೆಂಬ ಎರಡು 
ಕಮಲಗಳಲ್ಲಿ ಹೊಂದಿರಲಾಗಿ, ಆ ರಾಜಸು ಅನರಿಗೆ ನನುಸ್ಯರಿಸ್ಸಿ ಅನರ ಸಮೀಪದಲ್ಲಿ ಕುಳಿತಿದ್ದನು. ೧೭ 
ಹಾಗೆ ಆ ಹುಸಿಗಳ ನನಿತ್ರನಾಡ [ನುತ್ತು] ಕೋಮೆಲನಾದ ಪಾದಸರ್ಶೆದಿಂದ ನನಿತ್ರವಾದ ಭೂಮಿಯಲ್ಲಿ ಕುಳಿತು 


೧೩ ಭೆಗನಜ್ಯನ್ಮಾಭಿಸೇಕಂ 306 


ಳಮಂ ಮುಗಿದು ಕೃತಸ್ರಶ್ನಂ ಗುರುನಿರೂಪಿತ ಚತುರ್ಗಕಿ್ವರೂನಮುನುಂ, ಪುರೂಕನ ಮರೀಚಿ ಮೊದಲಾದ 


ತನ್ನೆ ಮುನ್ನಿನ ಜನ್ಮಕಳಾನಮುನುಂ ಸನಿಸ್ತ್ರರಮಟಾದು -.. 
ಜನನ ಜರಾನುರಣಂಗಳ | ನನುಭನಿಸುತ್ತುಂ ಚತುರ್ಗತಿಗಳೊಳ್‌ ದುಃಖಾ 
ನನಿಯೆನಿಸ ಜೀನನಕಟಾ | ಕನೆಸಿಕೊಳಂ ಸ್ವಾತ್ಮನೌಖ್ಯಮುಂ ನಡೆಡನನೇ | ಗಲ 


ಅನಿನೇಕಮೆಂಬ ಘೋರಾ | ರ್ಣನಡ ನಮುಹಾನರ್ತಗರ್ತಡೊಳ್‌ ४० ಸುಭ್ಯ 
ನ್ನಿವಹಕ್ಕೆ ತಾನಜಿತ್ತಣ | ಜೊ ನಿಚಾರಿಸೆ ನಿರುನಮಾನ ವರಮಸ್ವಾಸ್ಟ್ಯಂ ॥ ೧೯ 


ಭೂಡೇನ ಪ್ರತಿನಾದಿತ | ನೇಜೋಡಯಡಂತೆ ತನ್ನ ಬಸದಾಗರೊಡಂ 
ನೇಡಜೋದಯನುಫೆಕೃತನುಂ | ಜೀಜೊಕಿಯೆನುಮಂ ಕೊಳಲ್ವುಗುಂ ಸೆಂಸೃತಿಯೊಳ್‌ I 30 


ಭಾನಿಸೆ ಸೆಂಸೃತಿಯೊಳ್‌ ಸರೆ | ಜೀನಂ ದುಸ್ಕರ್ಮನಿಕರ ನಿರ್ನಿತಮುಂ ನಾ 
ನಾನಿಧ ಡುಸ್ಸಹಡುಃಖನು | ನಾನಗಮನುಭನಿಕುಮುನಫ ಜಿನಮುತಬಾಹೈಂ I ವಿ೧ 


ಎಂಡಾ ಮಹಾನುಭಾನಂ ತನ್ನೊಳೆ ಸರಿಭಾನಿಸುತ್ತುನುತ್ತಮಾ ಯೋಗ್ಯನೈರಾಗ್ಯಮಾರ್ತಾಂಡನೆಂಡಳ 
ನುಂಡಿತಾಂತರೆಂಗ ಕೋಜೊರೆಂಗನಾಗಿ-- 


ಸಂಪನೆಂಬ ನಾಮದಿಂದನೊಪ್ಪೈಕಿರ್ಸ ತನ್ನ ಸ | ನ್ನಂದನಂಗೆ ಸಂದ ಭೂತಳಾಧಿನತ್ಯಮಂ ನುಹಾ 
ಸಂದದಿಂದನಿತ್ತುತತ್ತನಸ್ಪಿಸನ್ನಿಧಾನದೊಳ್‌ | ನಂದನಾನನೀಶನಾಂತನಂದು ಚೈನದೀಕ್ಷೆಯಂ || ೨೨ 


ತನ್ನ ಕಮಲದಂಕಿರುನ ಕೈಗಳನ್ನು ಮುಗಿದುಕೊಂಡು ಪ್ರಶ್ನೆಯನ್ನು ಕೇಳಿದನನಾಗಿ ಗುರುಗಳು ಹೇಳಿದೆ ಚತುರ್ಗತಿ 
ಗಳೆ ಸ್ವರೊಸನನ್ನೂ, ಪುರೂರವ, ಮರಿೀಟಿ ನೊಡಲಾದ ತನ್ನ ಹಿಂದಿನ ಜನ್ಮಗಳ ನೃತ್ತಾಂತನನ್ನೂ ವಿಸ್ತಾರವಾಗಿ 
ತಿಳಿದೆಕೊಂಡನನಾಗಿ. ಹುಟ್ಟು, ಮುವ್ಪು; ಸಾವುಗಳನ್ನು ಅನುಭನಿಸುತ್ತಾ ನಾಲ್ಕುಗತಿಗಳಲ್ಲಿಯೊ ದುಃಖದ 
ಭೂಮಿಯೆನಿಸಿರುನ ಜೀನನು ಅಯ್ಯೋ ವಾನ! ಕನಸಿನಲ್ಲಾದರೊ ತನ್ನ ಆತ್ಮಸೌಖ್ಯವನ್ನು ಸಡೆಯುತ್ತಾನೆಯೆ? 
೧ ॥ ನಿಚಾರಮಾಡಿನೋಡಿದಕ್ಕಿ ಅನಿವೇಕನೆಂಬ ಭಯೆಂಕರೆ ಸಮುತ್ರದ ಸುಳಿಯ ತಗ್ಗಿನಲ್ಲಿ ಬಿದ್ದ ಭಾರ 
ನನ್ನು ಹೊತ್ತ ಜನ ಸಮೂಹಕ್ಕೆ, ಅನದೃಶವಾದ ಅತ್ಯಂತ ಸುಖ (ನೋಕ್ತ) ನೆಂಬುಡು ಎಲ್ಲಿಯದೊ! ॥ ೧೯ ॥ 
ಬ್ರಾಹ್ಮೆಣನಿಂದೆ ಹೇಳಬ್ಬಟ್ಟಿ ನೇಡಜ್ಞಾ ನವು ಉದಿಸಿದ ಹಾಗೆ ಜ್ಞಾನೋದಯವು ತನ್ನ ಆಸಕ್ತಿಯನ್ನು ನೆಡೆದಿಕಲಾಗಿ, 
ಆಗ ವಾನಕರ್ನುವು ಎಂತಹವರನ್ನೂ ಸಂಸಾರದಲ್ಲಿ ಕೊಳಲಿಸುತ್ತಡೆ || ೨೦ || ಯೋಚಿಸಿಕಿಳಿದಕ್ಕಿ ಸಾನಡೂರನಾಡ 
ಚೈನಮತದಿಂದ ಬಾಹ್ಯವಾದ ಜೀವನವು ಸಂಸಾರದಲ್ಲಿ ಬಿದ್ದು ವಾನಕರ್ನುಗಳಿಂದ ಸೃಷ್ಟಿಯಾದ ಬಗೆಬಗೆಯೆ 
[ನುತ್ತು] ಸಹಿಸಲಸಾಧ್ಯವಾದ ದುಃಖಗಳನ್ನು ಅನುಭನಿಸುತ್ತಿ ॥ ೨೧ ॥ ಹೀಗೆಂಬುವಾಗಿ ಆ ಮಹಾನುಭಾನನು 
ತನ್ನಲ್ಲಿಯೇ ನರ್ಯಾಲೋಚಿಸುತ್ತಾ ತನಗೆ ಉಚಿತವಾದ ನೈರಾಗ್ಯನೆಂಬ ಸೂರ್ಯನುಂಡಲದಿಂಡ ಅಲಂಕೃತವಾಡ 
ಮನೆಸ್ಸೈೆಂಬ ಆಕಾಶರಂಗನ್ನಳವುಳ್ಳನನಾಗಿ-ನಂದ ಎಂಬ ಹೆಸರಿನಿಂದ ಪ್ರಕಾಶಿಸುತ್ತಿದ್ದ ತನ್ನ ಸತ್ಪುತ್ರನಿಗೆ 
ಸುಪ್ರಸಿದ್ಧವಾದ ರಾಜ್ಯಾಧಿಸತ್ಯವನ್ನು ಅತ್ಯಂತ ಸೆಂತೋಸೆದಿಂಡೆ ಕೊಟ್ಟು ಆ ತನಸ್ಪಿಗಳ ಸನ್ನಿಧಾನದಲ್ಲಿ ಆ ನಂಡಳ 
ಮಹಾರಾಜನು ಕೈನ ದೀಕ್ಷೆಯನ್ನು ಸ್ವೀಕರಿಸಿನು. ॥ 39 ॥ ಅಣುವ್ರತಗಳು ಐದೂ ಕನಗೇ ಮೀಸಲು, ಐದು 


37 


೨೯೦ ವರ್ಧಮಾನ ಪುರಾಣಂ 


ಬ್ರತನುಯ್ಲೆಂ ತನೆಗೊಚ್ಚತಂ ಸೆಮಿತಿಯಯ್ದೆಂ ತನ್ನೊಳತ್ಯುನ್ನತಂ 

ಹಿಶಸಂನಾಣನ ಗುಪ್ತಿ ಮೂಖುನುನಿಸಂ ತನ್ನಲ್ಲಿ ಸಂನನ್ನಮ 

ನ್ವಿತಮಾಲುಂ ಕೆಜದಿಂಜೆ ರೊಢಿನಡೆದಿರ್ದಾನಶ್ಯಕಂ ತನ್ನೊಳಾ 

ರ್ಹತೆ ಯೋಗೀಶ್ವೆರೆನಾಂತನಿಂತು ಜಸಮಂ ಚಾರಿತ್ರಚಕ್ಟ್ರೇಶ್ವರೆಂ ॥ ಈ 


ಗತಗೌರವತ್ರಿತಯೆನು | ಜ್ಞಿತನಂಡತ್ರಿತಯನಸ್ತ್ರಕಲ್ಯತ್ರಿತಯಂ 
ಚ್ಯುತಮಿಧ್ಯಾತ್ರಿತಯಂ ನಂ | ಶ್ರಿತರತ್ನತ್ರಿತಯನೆಸೆದನಾ ಮುಸಿಮುಖ್ಯಂ ॥ 39 


ಅಂತು ನಿನಶ್ಚಿನ್ನುತ ದುಶ್ಚರೆಣನರಿಣತಂ ಪ್ರಾಜ್ಞ ಮನೋಜ್ಞ ಗುರೆಜನಾನುಜ್ಞಿಯಿನೇಕನಿಹಾರಿಯುಂ, 
ಉಭಯನಯಾಯತ್ತಚಿತ್ತನುಂ ಕ್ರಿಕರಣಶುದ್ಧನು) ಚತುರ್ನಿಧೆ ಮಂಗಳೋತ್ತಮಚರಣಸ್ಥಕೆಣ ನರಿಣತಾಂತಃ 
ಕರಣನುಂ, ನಂಚಕರಭಯಂಕರನುಂ, ಸಡ್ಡೀನನಿಕಾಯದೆಯಾನಿಯತನುಂ, ಸಪ್ರಭಯನಿಮುಕ್ತನುಂ ಅಷ್ಟಮದೆ 
ರೆಹಿತನುಂ ನನನಿಥಢ ಜೀನನ್ರತಸ್ರಕಿನಾಳಕನುಂ, ದೆಶಕುಶಲಥರ್ಮಹೆರ್ನ್ಯ್ಯುನುಂ, ಏಕಾದಕಾಂಗಶ್ರುತಸಂಗತನುಂ, 
ದ್ವಾದಕತವೋಕನಾರನುಣನುಂ, ಶ್ರಯೋದಶಾಚಾರಚಾರುಭೂಸಣನುಂ, ಚತುರ್ದಶ ಮಳವಿಹೀನನುಂ, ನಂಚದಕೆ 
ಪ್ರಮಾಡವರ್ಜಿತನುಮಾಗಿ, ಸಮುಸಲಬ್ಸಿಕೇನಳದರ್ಶೆನಂ ದರ್ಶನನಿಶುದ್ಧಿಪ್ರಭ್ಯತಿ ಸಮುದಿತಸೋಡಕಭಾವನೆ 
78४० ಭುನನತ್ರಯಾತಿಕೌತುಕ ಸಮರ್ಧತೀರ್ಧಕರಾಗಣ್ಯವುಣ್ಯಹೇತುಭೂತಂಗಳಂ ಭಾನಿತಾತ್ಮನಾನಗಂ ಭಾನಿ 
ಸುತ್ತುಂ ನಾಸುವೂಜ್ಯ ತೀರ್ಧನೆಂತಾನನುಂ ನಿನೆಯೆಜನನಳಿತ ಸಂತಾಫಮಂ ತಾಫೆ ಚೆಳಗಿ ಸಲಕಾಲನುನತಿಶಯೆ 
ಚಾರಿತ್ರ ಡೊಳ್‌ ನರ್ತಿಸಿ 


ಸಮಿತಿಗಳೂ ತನ್ನಲ್ಲಿ ನುಹೋಕ್ನೆತಿಯನ್ನು ನಡೆದಿನೆ, ಹಿತವನ್ನುಂಟುಮಾಡುನ ಮೂರು ಗುಪ್ತಿಗಳೂ ಸದಾ ಕನ್ನಲ್ಲಿ 
ಸಂನಡ್ಯುಕ್ತವಾಗಿವ, ಸುನ್ರಸಿದ್ಕವಾಗಿದ್ದ ಆರು ಆನಶ್ಯಕಗಳೂ ತನ್ನಲ್ಲಿ ಆರು ರೀತಿಯಲ್ಲಿ ಹೊಂದಿಕೊಂಡಿನೆ. ಹೀಗೆ 
ಆ ಜಿನೆಯೋಗೀಶ್ವರನಾಗಿ ಕೀರ್ತಿಯನ್ನು ನಡೆದನು. ॥ 35 ॥ ಮೂರು ಗೌರನಗಳನ್ನು ದಾಟಿದವನು, ಮೂರು 
ದೆಂಡಗಳನ್ನು ದಾಟಡನನು, ಮೂರು ಶೆಟ್ಕಗಳನ್ನು ಮುಳುಗಿಸಿರುವನನು, ಮೂರು ಮಿಧ್ಯಗಳನ್ನು ಜಾರಿಸಿರುವವನು 
ಮೂರು ರತ್ನಗಳಿಗೆ ಆಶ್ರಯನಾಗಿರುನವನು, ಎಂಬುದಾಗಿ ಆ ಖುಸಿಕ್ರೀಷ್ಸನು ಪ್ರಸಿದ್ಧನಾನನು ॥ ೨೪ ॥ ಹೀಗೆ 
ನಿದ್ವಾಂಸರಿಂದ ಸ್ತೋತ್ರ ಮಾಡಲ್ಪಟ್ಟ [ನುತ್ತು] ಕಷ್ಟಕರವಾದ ಕಾರ್ಯಗಳಲ್ಲಿ ನಿಪುಣನಾದ ಆ ಖುಷಿಯು 
ಸರ್ವಜ್ಞರಾಗಿ ಮನೋಹರವಾದ ಗುರುಜನಗಳ ಅಪ್ಪಣೆಯಂತೆ ವಿಶೇಷ ಸಂಚಾರ ಮಾಡುನನನೂ, ಎರೆಡು ಬಗೆ 
ಯಾದ ನಯೆಗಳಲ್ಲಿಯೊ ಹೊಂದಿಕೊಂಡ ಮನಸ್ಸುಳ್ಳನನೂ, ಮೂರು ಕರೆಣಗಳಲ್ಲಿಯೂ ಶುದ್ಭನಾಗಿರುನನನೂ, 
ಫಾಲ್ಕುಬಗೆಯಾದ ಮಂಗಳಗಳನ್ನುಂಟುಮಾಡುವ ಜಿನವಾದ--ಶ್ರೀಸ್ಕವಾಡ-ಗಳನ್ನು ಸ್ಮರಿಸುವುದರೆಲ್ಲಿ ಕುಶಲನಾಡ 
ಮನಸ್ಸುಳ್ಳವನೂ, ಮನ್ಮಧನಿಗೆ ಭಯಂಕರನಾವನೂ, ಆರು ಬಗೆಯ ಜೀವ ಸಮೂಹದಲ್ಲಿಯೂ, ದಯೆಯುಳ್ಳ 
ವನೊ ಏಳು ಬಗೆಯ ಭಯೆಗಳಿಂದ ಮುಕ್ತನಾದನನೂ ಎಂಟು ಬಗೆಯಾನ ಮದಣೆಗಳನ್ನು ಬಿಟ್ಟಿನನೂ, 
ಒಂಭತ್ತು ಬಗೆಯಾದ ಡೇವತಾನ್ರತಗಳನ್ನು ನಡೆಸುವನನೂ ಹತ್ತು ಬಗೆಯಾದ ಸೂಕ್ಸ್ಯಾರ್ಥಗಳಿಗೆ ವಾಸಸ್ನಾಕ 
ದೆಂತಿರುವನನೂ,ಹೆನ್ನೊಂಡುಅಂಗಗಳೆಂಬಶ್ರು ತಗಳಿಂದ ಕೂಡಿದನನ್ಮೊಹನ್ನೆರಡು ಬಗೆಯ ತನಸ್ಸುಗಳೊಡನೆ ಅನಂದ 
ನಡುನನನೂ, ಹದಿಮೂರು ಬಗೆಯೆ ಆಚಾರಗಳೆಂಬ ಸುಂದರೆ ಅಭರೆಣಗಳುಳ್ಳವನೂ ಹದಿನಾಲ್ಕು ಬಗೆಯೆ ಮಲ 
ಗಳನ್ನು ಬಿಟ್ಟಿವನ್ಮೂ ಹೆದಿಸೈದು ಪ್ರಮಾದಗಳನ್ನು ತ್ಯಜಿಸಿನನ್ಯೂಕೇನಲ ದರ್ಶನನನ್ನು ಮತ್ತು ದರ್ಶನಕುದ್ಧಿಯೇ 
ಮೊದಲಾಗಿ ಅಗತ್ಯವಾದ ಹೆದಿನಾರು ಭಾವನೆಗಳನ್ನು ನಡೆದವನೂಮೂರು ರೋಕಗಳಿಗೊ ಅಶ್ವರ್ಯಕರನಾಗಿರುವ 


೧೩ ಭಗನಜ್ಞನ್ಮಾಭಿಸೇಕಂ Kl) 


ತನ್ನಾಯುನಿನನಸಾನದೊ | ಳುನ್ನೆತ ನಿಂಧ್ಯಾಚಳಾಗ್ರಗತನತಿಮುವದಿಂ 
ಸನ್ನುತಮಂ ಮುಕ್ತಿಸದಾ | ಸನ್ನೆಂ ಪ್ರಾಯೋಪಗನುನನಿಧಿಯುಂ ತಳದ | US 


ಉದಿತಕ್ಷುತ್ತೃಸ್‌ಶೀತೋ | ಸ್ಲಡಂಶಮಶಕಾದಿ ಬಹುನರೀಷಹನಂ ಥೈ 
ರ್ಯೆಡನೇರು ಸೈರಿಸಿಷಸೊಡ | ನಿಡ ಭಾವನೆಯಿಂದಮೊಂದು ಕಿಂಗಳ್ಟಕೆಗಂ | ೬ 


. ಅಂತಾ ಶಾಂತಾತ್ಮನಂತರಾಯೆಮಿಲ್ಲಿ ನೊಂಶು ನರಿತ್ಯಕ್ಷಶರೀರಭಾರೆನಾಗಿ 


ನೋಡಶಕಲ್ಪಜೊಳಾಡಂ | ಕೊಢಿಯ ತಾನೀಕನೆಸೆನ ಪುಸ್ಫೋತ್ತರನೆಂ 
ಬೀಡಿತ ನಿಮಾಕದೊಳ್‌ ವಿಭ | ನಾಡಂಬಕನಿಂಪ್ರನಾನನಾಯೋಗೀಂತ್ರಂ ॥ ಪಿ 


ಹಿಮಕರೆಬಿಂಬನುಂ ವಿಗತಲಾಂಛನನುಂ ಕಡೆದಬ್ಬಸಂಭವಂ 

ಪ್ರಮಡಣಿ ಮಾಡಿದಂ ಸುರನ ಸುಂಡಕೆರೊಸಮನೆಂಬಿನಂ ಸುಕಾಂ 

ಕಿಮಯನಿಕಾನು ಕೋಮಳತರೆಂ ಸೆಹೆಜಾಂಬರೆ ರತ್ನಭೂಷಣೋ 

ದ್ಲಮನುನುರಾಗ್ರ ಗಣ್ಯನಕನೊಡಯಮಾದುದು ಕೌತುಕನ್ರದಂ ॥ ಚಿಲ್‌ 


ಅಂತಾ ನಿರ್ನಳಸ್ವಾಂತನೆಚ್ಚುತಕಲ್ಪನೊಳನಲ್ಪರಿೀಲಾರಿಂತ್ರಮೆಫಿಪಿಂದ್ರನನನಿಯಂ ನಡೆದು 39,0008,०४ 
ಸಾಮಾರಿಕಾದಿ ವಿನಿಫಚೇದನುಕಸರಿಸತ್ಟರಿವೃತನುಂ, ಕ್ರಿಷಸ್ತೋತ್ಸೇಥಕನುನೀಯಕಾಯನುಂ, ದ್ವಾನಿಂಶತಿಸಹೆಸ್ರ 


ಮಹಾಕೆಕ್ಷಿಯುಳ್ಳ ತೀರ್ಥಂಕರನ ಅಸದೃಶವುಣ್ಯಗಳಿಗೆ ಕಾರೆಣನಾದುನುಗಳನ್ನೂ ಆ ಭಕ್ತಾತ್ಮನು ಯಾವಾಗಲೂ 
ನರ್ಯಾಲೋಟಿಸುತ್ತಾ, ಭಕ್ತಜನರ ಫಲವೃಕ್ಷದಂತಿರುವ ನಾಸುಪೊಚ್ಯ ನೊಡಲಾದ ತೀರ್ಧಂಕರೆಸನೂಹನನ್ನು 
ತಾನೇ ಕೊಳಗಿಸುತ್ತಾ ಹಲವುಕಾಲ ಅಕಿಶಯನಾದ [ಶುದ್ಧ] ಜಾರಿತ್ರ್ಯದಲ್ಲಿ ನಡೆದುಕೊಂಡು-.ಕನ್ನ್ಮ ಆಯುಸ್ಸಿನ 
ಕೊನೆಯಲ್ಲಿ ಅತ್ಯಂತ ಎತ್ತರವಾದ ನಿಂಧ್ಯನರ್ವತಡ ತುನಿಯನ್ನು ಸೇರಿದನನಾಗಿ, ಸ್ತೋತ್ರವಾತ್ರವಾದ ಮುಕ್ತಿ 
ಪದನಿಗೆ ಸನೀನದಲ್ಲಿರುನ ಆತನು ಬಹಳ ಸಂತೋಷದಿಂದ ವ್ರಾಯೋನಗನುನಡ ನಿಯನುನನ್ನು ಧರಿಸಿದನು 
| ೨೫ ॥ [ಆಗೆ] ಕಾಣಿಸಿಕೊಂಡ ಹಸಿವು ಬಾಯಾರಿಕೆ, ಶೀತ ಉಪ್ನ, ಉಕ್ಣೆ, ಸೊಳ್ಳಿ, ಇತ್ಯಾದಿಗಳ ಬಹು 
ಬಗೆಯಾದ ನರೀಷಹನನ್ನು, ಧೈರ್ಯದಲ್ಲಿ ಮೇರುನರ್ನತಡೆಂತಹೆ ಆ ಖುಷಿಯು, ಕನ್ನ ಹೈದೆಯವಲ್ಲಿ ತೋರಿದ್ದ 
ಭಕ್ತಿಭಾವನೆಯಿಂದ ಒಂದು ಕಿಂಗಳವಕೆಗೆ ಥೈರ್ಯದಿಂಡ ಸಹಿಸಿಡನು. ॥ 3೬ ॥ ಹಾಗೆ ७ ಕಾಂತಾತ್ಮನು ಬಿಡು 
ನಿಲ್ಲಡೆ ಪ್ರತನನ್ನು ನಡೆಸ್ಕಿಜೇಹೆಡ ಭಾರನನ್ನು ತೈಜಿಸಿ-ಈ ಜಗತ್ತಿನ ರಾಜ ನಾಗಿದ್ದ ಆ ಕನಸ್ಥಿಯು ಸೋಡಶಕಲ್ಪ 
ದಲ್ಲಿ ಪ್ರಕಾಶಿಸುತ್ತಿರುವ ವುಸ್ಟೋತ್ತಕೆ ಎನ್ನುವ ಸ್ತೋತ್ರನಾತ್ರನಾದ ನಿಮಾಕದಲ್ಲಿ ಅತ್ಯಂತ ವೈಭನೆದಿಂದ ಕೂಡಿದ 
ಇಂದ್ರ ನಾದನು | ೨೨೭ || ಬ್ರಹ್ಮನು ಚಂದ್ರನಲ್ಲಿರುನೆ ಕಳಂಕನನ್ನು ತೆಗೆದುಹಾಕಿ ಶುದ್ಧವಾದ ಚಂದ್ರಬಿಂಬನನ್ನು 
ಕಡೆದು, से ದೇನನ ಸುಂದರನಾದ ರೊನನನ್ನು ಹೆಮ್ಮೆಯಿಂದ ಮಾಡಿನನೋ ಎನ್ನುವಂತೆ, ಅತ್ಯಂತ ಕಾಂತಿಯುಕ್ತ 
ವಾದ್ಯ ನುನೋಹೆಕನಾದ್ಯಕೋಮಲನಾದ,ನುತ್ತು ಸಹಜವಾಗಿಯೇ ಇದ್ದ ವಸ್ತ್ರರತ್ನಾಭರಣಗಳುಳ್ಳ ದೇನೇಂದ್ರನು 
ಆಶ್ಚರ್ಯೆನಾಗುನಂತೆ ಅಯೋನಿಜನಾಗಿ ಹುಟ್ಟಿನ. ೨೫ ಹಾಗೆ ಶುದ್ಧಮನಸ್ಸುಳ್ಳವನಾದ [e 
ದೇನೇಂತ್ರನು] ಅಚ್ಚುತಕಲ್ಪದಲ್ಲಿ ಅತ್ಯಂತನಿಸ್ತಾರನಾಡ ಲೀರೆಯನ್ನುಳ್ಳ ಇಂಪ್ರವಡವಿಯನ್ನು ನಡೆದು, 
ಮೂನತ್ತಮೂರು ಸಾಮಾನಿಕರೇ ನೊಡಲಾಡ ಬಗೆ ಬಗೆಯೆ ಡೇನತಾ ಸಮೂಹೆದಿಂಪ ಸತ್ತುನೆರಿಯಲ್ಪಟ್ಟಿನನೂ, 
ಮೂರು ಹಸ್ತಗಳನ್ಟು ಎತ್ತಕನಾಡ ಶರೀಕವುಳ್ಳನನೂ ಇಪ್ಪತ್ತೆರಡು ಸಹಸ್ರನಂನಕ್ನರಕ್ಕೆ ४४५, ಜ್ಞಾಪಿಸಿ 


3೯೨ ವರ್ಧಮಾನ ಫುರಾಜಂ 


ಸಂನತ್ಸರಾನಧಿಸ್ಕೃತಾಮೃತಾಹಾರನುಂ ವಿಕಾಡಕಮಾಸಾನಸಾನ ನಿರ್ಯತ್ಸುಕೆಭಿನಿಃಶ್ವಾಸನುಂ,ದಿನ್ಯಕಾಂತಾಸಂ 
ತತಿಸಂತಕಕಂತುಕ್ರೀಡಾಕ್ರಾಂತಸ್ವಾಂತನುನಾಗಿ- 


ಅನಿಕಸದ್ದಿವಿಜೇಶನ | ನಾನಿಳಮೆನಿಸಿದ ನುನಃಪ್ರವೀಜಾತಸುಖ 
ಕ್ಯಾನಗಮಾನ್ಸಡಮಾದು | ದ್ಯಾನಿಂಕತಿ ಸಾಗರೋನಮಾಯುಸ್ಯಯುತಂ ॥ 3೯ 


ನುರೂನಸುರಸುಂಪರೀಜನ ಮನಸ್ಸಕೋಜಾಕಕ್ಕಿ 
ಕರಮ್ಯನನಿಶೆಂ ಜಿನೇಂಪ್ರಸನನದ್ಮಸೇನಾರೆತಂ Il 


ನಿರಾಮಯೆಭಯಂ ಪ್ರಭಾನ್ವನವಧಿ ಪ್ರಬೋಥೋದೆಯೆಂ | 
ವಿರಾಜಿಸುತುಮಿಂದ್ರ ನಿಂತು ನಡೆದಿರ್ದನಿರ್ನನ್ನೆಗಂ ॥ 80 


ಇತ್ತಲ್‌. 


ಜಂಬೂದ್ವೀನನಿರಾಜನಾನ ಭರೆತಾರ್ಯಾಖಂಡಡೊಳ್‌ ಸಂತತಂ | 

ಜಂಬೂ ६४०४४ ಜೂತೆ ಮುಖ್ಯ ತರುಜಾತೋಡದ್ಯಾನ ಸೆಂತಾನದಿಂ ॥ 

ಬಿಂಬೋಷ್ಟೀ ನಿಕುರೆಂಬದಿಂ ವುರುಸಕತ್ನಾನೀಕದಿಂ ಗೋಮಿನೀ | 

ಸಂಬಂಥಂಬಡೆದಿರ್ವುಮುಂಟು 8९7५ १४० ನಿದೇಹಾಹ್ವಯಂ ॥ ೩೧ 


ಅಂತು ಸೆಕಳಸಂನತ್ತಿನಡನೆನಿನ ಜನನದ, ಖಳನೃತ್ತಿ ಕೇದಾರೆಂಗಳೊಳ್‌, ಕುಟಿಲಭಾನಂ ಭಾಮಿನಿ! 
ಸುಂತಳಂಗಳೊಳ್‌, ನುಥುವ್ರಳಾನಂ ಜಳಜಾಕರೆಡೊಳ, ಪಂಕಸ್ಥಿತಿ ಕಳಮುಶಾಳಿನನಂಗಳೊಳ್‌, ಕರಾಭಿಫಾತೆಂ 


ಕೊಂಡು ಅನ್ಮುತನನ್ನು ಸೇವಿಸುನನನೂ, ಹೆನ್ನೊಂದು ತಿಂಗಳ ಕೊನೆಯಲ್ಲಿ ಹೊರಕ್ಕೆ ಬಿಡುನ ಸುಗಂಧನೊರಿತ 
ನಿಶ್ವಾಸವುಳ್ಳನನೂ, ಜೇನತಾ ರನುಣಿಯಕೆ ಸಮೂಹದಲ್ಲಿ ಸದಾ ಮನ್ಮಥ ಕ್ರೀಡೆಯಲ್ಲಿ ತುಂಬಿರುವ ಮನಸ್ಸುಳ್ಳ 
ವನೂ ಆಗಿ ಅ ३९४ ७०० ಡೀವೇಂದ್ರನು ಇನ್ಸತ್ತೆರಡು ಸಾಗರದಷ್ಟು ಆಯುಸ್ಯದಿಂದ ಕೂಡಿವವನಾಗಿ, 
ಶುಠೈನಾಡೆ डंह, ಮನಸ್ಸಿನಲ್ಲಿ ಹೆ್ಟಿದ ಸುಖಕ್ಳೆ ಯಾನಾಗಲೂ ಪಾತ್ರನಾಗಿದ್ದನು ॥ ೨೯ ॥ ರೂನನತಿ 
ಯೆರಾಡ ಹೇನತಾಕನುಣಿಯರೆ ಮನಸ್ಸೆಂಬ ಕನುಲ ಸೆಕೋವರದಲ್ಲಿ ಏಕೈಕನಾಗಿ ರೆನಿಸುನನನೂ ಸದಾ 
ತೀರ್ಥಂಕರನ ನಾದನಡ್ಮಗಳನ್ನು ಸೇಮಿಸವುಡರಲ್ಲಿ ಅಸಕ್ತನೂ ನೋಹೆದ ಭಯನಿಲ್ಲದನನೂ, ಅನಧಿ 
ಜ್ಞಾನವು ಹೊಳೆಯುತ್ತಿರುವನನೂ, ಆಡ ಜೇವೇಂದ್ರನು ತೊಳೆಗಿ ಬೆಳಗುತ್ತಾ ಸುಖವಾಗಿದ್ದನು ಹಾಗಿರು 
ನಾಗೆ..॥೩೦॥ ಇತ್ತಕಡೆ--ಜಂಬೂದ್ವೀನಡಲ್ಲಿ ಹೊಳೆಯುತ್ತಿರುವ ಭರತಾರ್ಯಖಂಡದಲ್ಲಿ ಸದಾ ನೇರಿಲು, 
ಸಂಪಿಗೆ, ಮಾವು ಮೊದಲಾದ ಮುಖ್ಯನೃಕ್ಷಗಳ ಉಪ್ಯಾಕಸೆಮೂಹೆದಿಂದೆಲೂ ತೊಂಡೆಯ ಹೆಣ್ಣಿನಂತಹೆ 
ತುಟಿಗಳುಳ್ಳ ಸುಂದರಿಯರೆ ಸಮೂಹೆದಿಂದಲ್ಲೂ, ಕತ್ನವ್ರಾಯರಾದ ಪುರುಷರ ಸಮೂಹೆದಿಂನಲೂ ಕೂಡಿ ಲಕ್ಷ್ಮಿಗೆ 
ಸಂಬಂಧವನ್ನು ನಡೆದಿದ್ದ ನಿನೀಹೆನೆಂಬ ಹೆಸರಿನ ರಮ್ಯ ದೇಶವೊಂದು ಇನೆ. ॥೩೧॥ ಹಾಗೆ ಸಕಲಸಂಸತ್ತಿಗೆ 
ನಡನಿಯೆನಿಸಿಕೊಂಡ ಆ ರಾಜ್ಯದಲ್ಲಿ ಖಳನೃತ್ತಿ (ನೀಚತನ) ಯು ಕೇವಲ ಹೊಲಗಳಲ್ಲಿ ಮಾತ್ರವೇ, ಕುಟಿಲ 
ಭಾನ [ನೋಸಬುದ್ದಿ, ಬಾಗಿರುವುದು] ರೆನುಣಿಯರ ಮುಂಗುರೆಳುಗಳಲ್ಲಿ ಮಾತ್ರವೇ, ಮಥುವ್ರಲಾನ [ಹೆಂಡ 
ಕುಡಿದರೆ ಕೊಗಾಟಿ, ಮಂಬಿಗಳ ಕಂಕಾರ]ವು ಸಕೋವರಗಳಲ್ಲಿ ಮಾತ್ರನೇ 3०88 [ಕೆಸರ ನಾನಗಳು] 
ಯೆ ಭತ್ತದ ಗಣ್ಡಿಗಳಲ್ಲಿ ಮಾತ್ರವೇ ಕರಾಭಿ ಫಾತವು [ಹೊಡ್ಡವಾದ್ಯ, ಫೈಯಿಂದೆ ಬಾರಿಸುವುದು] ಮದ್ದಲೆಗಳಲ್ಲಿ 


೧೩ ಭಗನಜ್ಞನ್ಯಾಭಿಷೇಕಂ जद 


'ಮುರೆಜಂಗಳೊಳ್‌, ನಿಪ್ರುಮು ಲಕ್ಷ್ಮಿ ನಧೂಮಸುರಾಥರಂಗಕೊಳಲ್ಲನಿ ತನ್ನೊಳ್‌ ಮುತ್ತೆನ್ಲಿಯುಬಲ್ಲೆ ನಿಸ 
ನುಯ್ಮೆಯಂ ತಳೆಡುದೆಂತುಮಲ್ಲೆಯಂ.-. 


ಅನನೇತ ಸಡ್ಮೆಮಾಶ್ರಿತ | ಫನತೃಷ್ಣಾಚ್ಛೀದಿ ನಿಮಳಿನದ್ವಿಜಸೇವ್ಯಂ 
ಜನಿತ ಪ್ರಸಕ್ತಿ ಸರೆ ಸ | ಜೃನನುಂ ನೆನೆಯಿಸುವುದಡಟ ಸಕೆಸೀನಿಕರಂ ॥ ೩ 


ಅಂತು ನಿಶಾಂತಮೆಂತು ನೋಟಸ್ಟೊಡಂ ಕಾಂತಮೆನಿನ ತಜ್ಜನನದಡೊಳ್‌.. 


ಅಸದೈಶ ४०४ ಮುಹತ್ವದಿ | ಸೆಸೆವುಡು ಭಾಸ್ಟತ್ಯಳಾಥರೆಂ ಬುಧಯೆತವೂ 
है ನಿಖಿಳನಸ್ತುೃತನಾ । ಗಸಕ್ಕೆ ಜೊಕಿಯೆನಿಸಿ ಕುಂಡಪುಕಮೆಂಬಪುರಂ ॥ ೩೩ 


ಪರಿಧಿಯ ಶಿಖರಂಗಳ ನ | ಹ್ಮರಾಗರುಚಿ ವುದಿದ ತತ್ಪುರೀನರದ ನಯಃ 
ನರಿಖಾನಳಯಂ ಮಿಗೆ ಬಿ | ಶ್ವರಿಪುದು ನಗಲೊಳನುದಭ್ರ ಸಂಧ್ಯಾಭ್ರಮನುಂ || ೩೪ 


ಅವಿಕಳ ಮೌಕ್ತಿಕಾಭರಣಭೂಸಣಕಾಂತಿಗಳಿಂ ದಿಗಂತಮಂ 

ಥವಳಿಸುತಂತುಮಿಂತುನುತಿಸಮ್ಮದದಿಂ ನುವೆದಿಂ ಸಮಂಥಕೊ 

ದೃನಗತಿಯಿಂ ಸಮಂತು ಸುಬ್‌ವುಜ್ಜಳ ನೂರ್ಣಕತಾಂಕನಕ್ರೈಯರ್‌ 

ಸುನಿನುಳ ಚಂದ್ರಿಕಾಪ್ರಸರೆಮುಂ ದಿನದಲ್ಲಿಯುವುಲ್ಲಿ ಬೀಟುವರ್‌ || ೩೫ 





ಮಾತ್ರನೇ, ವಿಪ್ರುಮ ७३ ५ [ಮರೆಗಳಿಲ್ಲದ ದುಃಸ್ತಿಕಿ, ಹನಳದೆ ಕಾಂಕಿ]ಯು ಹೆಣ್ಣುಗಳ ಮುಥುಕವಾದ ತುಟಿಗಳಲ್ಲಿ 
ಮಾತ್ರವೇ ಅಲ್ಲದೆ ಆ ದೇಶದಲ್ಲಿ ಇನ್ನೆಲ್ಲಿಯೂ ಇಲ್ಲ-ಎನ್ನುವಂತಹೆ ನುಹಿಮೆಯೆನ್ನು ಧರಿಸಿದ್ದಿತು. ಅದೂ ಅಲ್ಲಿ 
ಆ ಜೇಶಡ ಸಹೋವರಗಳ ಸಮೂಹವು ಹೊರಹಾಕದ लंड, [ಕನುಲ, ಲಕ್ಷ್ಮಿ ] ನುಳ್ಳುದ್ಕೂ ತನ್ನನ್ನು ಆಶ್ರಯಿಸಿ 
ದನರ ಘನತೃಕ್ಷೆ [ನೀರೆಡಕೆ, ಅತ್ಯಾಸಿ] ಯನ್ನು ಫಿನಾರಿಸತಕ್ಳುದೂ, ಶುದ್ಧವಾದ ದ್ವಿಜ [ಹಳ್ಳಿ, ಬ್ರಾಹ್ಮಣ] ರನ್ನು 
ಸೇವಿಸತಕ್ಕುದೊ, ಪ್ರಸಕ್ಟೀಖತು ಅನುಸಾರಿಯಾದ ಆಸಕ್ಷಿ)ಯಿಂಡ ಹುಟ್ಟಿದುದೂಹೀಗಾಗಿ ಅನು 
ಸಜ್ಜನರನ್ನು ಜ್ಞಾಸಿಸುತ್ತನೆ. ॥೩೨॥ ಹಾಗೆ ಸದಾ ಹೇಗೆ ನೋಡಿಕರೂ ಕಾಂಕಿಯುಕ್ತವಾಗಿರುವ 
ಆ ರಾಜ್ಯದಲ್ಲಿ--ಕುಂಡಲವುರನೆಂಬ ನಟ್ಟಿಣ ತನ್ನೆ ಅಸದೃಶವಾದ ವಿಶದ ನುಹೆತ್ವದಿಂದಲೂ (ಅದು ಬಹೆಳ ನಿಶಾಲ 
ನಾಗಿದ್ದುದೆರಿಂದಲ್ಲೂ ನಿಸ್ತಾರನಾಗಿರುವುನೇ ಅದಕೆ ನುಹತ್ತಾಗಿರುನು, ಭಾನ್ವತ್‌ ಕಳಾಧರದಿಂಡಲೂ (ಕೇಜಃ 
ಫುಂಜರಾದ ಕಲಾನಿಡೆರಿಂದೆಲ್ಲೂ ಹೊಳೆಯುನ ಚಂದ್ರನಿಂಡಲೂ),ಬುಧ್ಮನಿದ್ವಾಂಸ್ಕ್ಯ ಬುಧಗ್ರಹೆ)ನಿಂದ ಕೂಡಿಕುವು 
ರಿಂಡಲ್ಯೂನಮಸ್ತ್ಯ ನಸ್ತುಧೃತ್ಗಸಮಸ್ತ್ರ ವಸ್ತುಗಳೂ ಹೊರೆಯು, ಸಮಸ್ತ ಜಗತ್ತನ್ನೂ ತನ್ನೆ್ಲಿ ಒಳಕೊಂಡಿರುವ) 
ವಾಗಿ ಆಕಾಶಕ್ಕೆ ಸೆಮಾನನೆಸಿಸಿ ಪ್ರಕಾಶಿಸುತ್ತೆ.8೩೩॥ಕೋಟಯ ಸಿಖರಗಳ ಸಡ್ಮೆರಾಗ ರತ್ನದ ಕಾಕಿತಿಯು ತುಂಬಿ 
ಕೊಂಡು ಪೆಟ್ಟಿಣದ ನೀರಿಸಿಂಡ ತುಂಬಿದ ಕಂದಕವು ಹೆಗಲಿನಲ್ಲಿಯೇ ಆಕಾಶದಲ್ಲಿ ಸಂಧ್ಯಾಕಾಲದ ಭ್ರಾಂತಿಯನ್ನು 
ಹುಟ್ಟಿಸುತ್ತದೆ. ೩೪ ॥ ಶುದ್ಧನಾ ಮುತ್ತಿನ ಆಭರಣಗಳ ಕಾಂತಿಯಿಂದ ದಿಕ್ಕುಗಳನ್ನೆಲ್ಲಾ ಬೆಳಗಿಸುತ್ತಾ,ಅತ್ತ - 
ಇತ್ತ ಬಹು ಸಂತೋಸದಿಂದಲೂ ಹೆಮ್ಮೆಯಿಂದಲೂ ಸೊಮಾರಿತನದಿಂದಲೂ ಹುಟ್ಟಿದ [ನುಂಡನಾದ] ನಡಿಗೆ 
0000, ಸದಾ ಗೋಚರಿಸುಕ್ತಿಕುನ ಕಾಂತಿಯುಕ್ತನಾದ ಪೂರ್ಣ ४४०७, 6० ಮುಖನೃಳ್ಳ ಹೆಣ್ಣುಗಳು ಹಗಲಿ 
ಲ್ಲಿಯೇ ಅಲ್ಲಿ ಶುಡ್ಕನಾದ ಬೆಳುದಿಂಗಳನ್ನು ಜಿಲ್ಲುತ್ತಾಕಿ. ॥ ೩೫ ॥ ರಾತ್ರಿಯ ಹೊತ್ತು ಮನೆಗೆ ಬಂದು ಸೇರಿ 


पु 


3೯೪ ವರ್ಧಮಾನ ಪುರಾಣಂ 


ಇರುಳೊಳ್‌ ಕಟ್ಟಲೆಯೆಂ ನಿವಾಸಗತಮುಂ ಕಾಂತಾಜನಾನೂನ ಭಾ 

ಸುಕರತ್ನಾಭರೆಣಾಂಕುಗಳ್‌ ಬಿಡಡಿ ತೂಳ್ಳುತ್ತಿರ್ಫುವಂ ಕಂಡು ತ 

ತ್ರುರಥೊಳ್‌ ದೀಪ್ತಿಗಳಂಥಕಾರಹೆರಣವ್ಯಾಪಾರನುಂ ಬಿಟ್ಟು ಬಿ 

ತ್ವರಿಸುತ್ತಿರ್ವುವು ನೇತ್ರನಧ್ಯಮೆಸಿಸಿನೆರೊಂದಂಜನೋತ್ಸತ್ತಿಯಂ || ೩೬ 


ವಿನತಾನೇಕನ್ಸವಾಳಮೌಳಿ ನಿಳಸನ್ಮಾಣಿಕ್ಕಭಾಭಾಕೆ ವಾ 

ನನ ಬಾಳಾತನಚುಂಬಿತಾಂ್ರಕಮಳಂ ಧೀವಿಕ್ರಮಾಕ್ರಾಂತ ಶ 

ಶ್ರುಫಿಕಾಯಂ ನಿಕೆನೆದ್ಯಚಾರುಚರಿತಂ ಸಿದ್ಭಾರ್ಥನೆಂಬಂ ಮಹಾ 

ಜನನಂ ತನ್ನಗರೀನರಕ್ಕಧಿನನಾದೆಂ ಪುಣ್ಯಸಂಪಾದಕಂ ॥ ೩೭ 


ಆತನ ಮುತಿಪ್ರಕಾಶಂ | ನೀತಿಯನಾ ನೀೀತಿ ಢಕೆಯನಾ ಧರೆ ಕನಕ 
ಬ್ರಾತನುನಾ ಕನಕೌಫೆಂ | ಪ್ಯಾತ ಸುಕೀರ್ಧಂಗಳೆಂ ಪ್ರನರ್ಥಿಸುತಿರ್ಕುಂ Il ನಿಲ್‌ 


ಸಾರ್ಥಿನಚೂಡಾರೆತ್ನಂ | ತೀರ್ದಕರೇಂದೂದಯಾಚಳಂ ಪ್ರಾಸ್ತಾನೇ 
ಕಾರ್ಥಂ ಫರಿಪಾಳಿತ ಬುಧ | ಸಾರ್ಧಂ ಸಿದ್ಧಾರ್ಥನಿಳೆಯೊಳಕ್ತೆ, ಕೃತಾರ್ಧಂ | ೩೯ 


ಆರಿನಂಶನಂಶದಾನಂ | ಸುರುಚಿಕೆನಿಜಕುಲಕುಲಾದ್ರಿಮುಣಿಶಿಖರೆಂ ಭೀ 
ಕರತರ ಕರನಾರಿ ನುನೋ | ಹೆರೆ ಹರಹಾಸ ಪ್ರ ಕೀರ್ತಿಯೆನಿನಂ ಜನನಂ ॥ ೪೦: 


ಪ್ರಿಯಕಾರಿಣೆಯೆಂಬಳ್‌ ಸ್ಕರೆ | ಜಯೆಕಾರಿಣಿ ವುಣ್ಯವುಂಜಚಾರಿಣಿ ವಿದ್ವ 
ಚ್ಛಯ ಚೀತೋಹಾರಿಣಿ ಶೋ | ಭಿಯಥಾರಿಣಿ ಚಾರುಚರತೆ ತಪ್ಟಿಯೆಯಾಡಳ್‌ ॥ ೪೧ 





ಕೊಂಡ ಕತ್ತಲೆಯನ್ನು ಸುಂದರಿಯರ ಕೆತ್ನಾಭರೆಣಗಳ ಕಿರಣಗಳು ಹೊಡೆಡೋಡಿಸುತ್ತಿರಿವುದನ್ನು ನೋಡಿ, ಆ 
ಊರಿನ ದೀಪಗಳೆಲ್ಲಾ ಕತ್ತಲನ್ನು ಹೋಗಲಾಡಿಸುವ ತನ್ಮು ಕರ್ತವ್ಯನನ್ನು ಬಿಟ್ಟು, ಕಣ್ಣುಗಳಿಗೆ ಪಧ್ಯ ಎನಿಸಿ 
ಕೊಂಡಿರುವ ಕಾಡಿಗೆಯನ್ನು ಉತ್ಪತ್ತಿಮಾಡುನ ಕಾರ್ಯನನ್ನು ಕೈಗೊಂಡಿವೆ, | at ॥ ನಮಸ್ಕರಿಸಿದ ಅನೇಕ 
ರಾಜರುಗಳ ತರೆಗಳಲ್ಲಿನ ಮಾಣಿಕ್ಕಗಳ ಕಾಂತಿಯೆಂಬ ಸನಿತ್ರವಾದ ಎಳೆಬಿಸಿಲು ಮತ್ತಿಡುತ್ತಿರುನ ನಾದಕಮಲ 
ಗಳುಳ್ಳವನೂ, ಬುದ್ಧಿ ನರಾಕ್ರಮಗಳಿಂದ ಹೊಡೆದೋಡಿಸಲ್ಪಟ್ಟ ಶತ್ರು ಸಮೂಹವುಳ್ಳನನೂ, ಪುಣ್ಯನನ್ನು 
ಸಂಪಾದಿಸಿದನನೂ ಆದ ಸಿದ್ಯಾರ್ಥನೆಂಬ ಮಹಾರಾಜನು ७ ನಟ್ಟಣಕ್ಕೆ ಒಡೆಯನಾಗಿದ್ದನು. ॥ ೩೭ ॥ ಆತನ 
ಬುದ್ಧಿಯ ಜಾಣ್ಮೆಯು ನೀತಿಯನ್ನೊ ನೀತಿಯು ಭೂಮಿಯನ್ನೂ ಭೂಮಿಯು ಬಂಗಾರನನೊಹೆನನ್ನೂ, ಆ 
ಬಂಗಾರೆ ಸಮೂಹವು ಕ್ರೀನ್ಸನಾದ ತೀರ್ಥಸ್ಥಳೆಗಳನ್ನೂ ಅಭಿವೃದ್ಧಿ ಗೊಳಿಸುತ್ತಿನೆ. ೩೮ ॥ ಕ್ಷತ್ರಿಯರಲ್ಲಿ ಕಲೆ 
ಮಣಿಯಂತಿರತಕ್ಳವನೂ ತೀರ್ಥಂಕರನೆಂಬ ಚಂದ್ರನು ಹುಟ್ಟುವ ಉದೆಯಸರ್ನತನೂ ಅನೇಕ ಇಷ್ಟಾರ್ಥಗಳನ್ನು 
ನಡೆದನಕೂ ವಿದ್ವಾಂಸರನ್ನು ಕಕ್ಷಿಸುವುದೆರಿಂದ ಸಾರ್ಧಕತೆಯುಳ್ಳನನೂ ಅದ ಆ ಸಿದ್ಧಾರ್ಥನು ಈ ಜಗತ್ತಿನಲ್ಲಿ 
ಕೃತಕೃತ್ಯನೇ ನೆರಿ ॥೩೯॥ ಶತ್ರುವಂಶನೆಂಬ ಬಿದಿರಿಗೆ ಕಾಡುಕಿಚ್ಚಿನೆಂತಿರುನನನೂ, ಮನೋಹಕನಾದ ತನ್ನ 
ನೆಂಶನೆಂಬ ಕುಲಸರ್ನತದ ರತ್ನಶಿಖರದಂತಿರುವನನೂ, ಭಯಂಕರನಾದ ಕತ್ತಿಯಂಕಿರುನನನೂ ಮನೋಹರ 
ವಾದ ಈಶ್ವರನ ಅಟ್ಟಹಾಸವುಳ್ಳವನೂ ಆದ ಆ ರಾಜನು ಮಹಾಕೀರ್ತಿಶಾರಿಯಾಗಿದ್ದನು. ಮನ್ಮಥಧಜಯನನ್ನುಂಟು 
ಮಾಡುನನಳೂ ವುಣ್ಯರಾಶಿಯಲ್ಲಿನಡೆಯುವನಳ್ಯೂವಿದ್ವಾಂಸನಮೂಹದ ಚಿತ್ತಾಕರ್ನಕಳೂ ಸೌಂದರ್ಯ ಬಿಳಡಾದ 


೧೩ ಭಗನಜ್ವನ್ಮಾಭಿಸೇಕಂ ೨೯೫ 


ಮಿಸುಗುನ ಜೊನ್ನಮಿಂತು ನನಿತಾಕೃತಿನೆತ್ತು ದೊ ಪೇಟ್‌ ನಗಲ್‌ ವಿರಾ 

ಜಿಸುಗುನೆ ಸೆಗ್ಗದಗ್ಗವೆ ಸತೀನುತರೊಸನುದಿಲ್ಲಿ ಬಂಡು ವ 

ರ್ಕಿಸುವೊಡೆ ನಕ್ಷ ನಾತಮಿದು ತೋರ್ಕುಮೆ ನೇಟ್‌ನುತುಂ ಅತಾಂಗಿಯೆಂ 

ಪೊಸತು ಜನಂ ನಿರೀಕ್ಷಿಸಿ ನಿರೀಕ್ಷಿಸಿ ನಿಸ್ಮಯದಂತಮೆಯ್ದುಗುಂ | ೪೨ 


ಆಕೆಯಕಂಗಜನಿಜಯನ | ತಾಕೆಯೆನಭಿನಾನ ದಾನಶೀಲ ಗುಣಾನಿ 
ಕೌಕೆಯನನನಧಿ ಪುಣ್ಯ | ಶ್ಲೋಕೆಯನುಪ್ಯದ್ದಿನೇಕೆಯಂ ಪೊಗಟಪರಾರ್‌ ॥ ೪೩ 


ನರನಿಭನಂ ಧರ್ಮಾರ್ಥಾ | ನಿಶೋಢಮಂ ಕಾಮಸುಖನುನಾ ಕಾಮಿನಿಯೊಳ್‌ 
ಥರೆಣೇಶಂ ಸಿದ್ಬಾರ್ಧಂ | ನರಿಭೋಗಿಸುಕಿರ್ದನಿರ್ವುಡುಂ ನುತ್ತತ್ವಲ್‌ || ೪೪ 


ಮುಂ ನೇಟ್ದ ವುತ್ಪೋತ್ತಕ ವಿನೂಸನತಿಯ್ಸಚ್ಯುತೇಂಪ್ರನಾಯುಸ್ಯಂ ಸಣ್ಕಾನಾನಕೇಸಮಾದು 
ನೆಂಬುಡುಂ 


ಕೆಂಹಿಸಿದುಡು ಸೌಧರ್ಮನಿ | ಳಿಂವಾಧೀಶ್ವಕನ ಕತ್ನರಮ್ಯಾಸನಮೇ 
ಕಂ ನೇಟ್ಟುನೊ ತೀರ್ಧಕರೆ ಶು | ಭೆಂ ನೆಜ್ಜಳಿನಲ್ಲಿ ಫೊಣ್ಮುನತಿಕೌತುಕಮಂ | ೪ 


ಆಿಗಳಾಸ್ನಾಸನಾಸಿ ವಾಸನೆಂ ನಿಜಾಸನಕಂನನುಂ ಸಂನಾದಿಸುನೆ ಚತನುನರನುವುಕುಸಂ ಕೆರಪಿದೆಸನರ್ಧ 
ತೀರ್ಥಕರೆನಾನು ಕರ್ನುದ ಸೆರ್ನೆಯಂ ನಿರ್ನುಳಾನಧಿಬೋಧ ನೀಕ್ಷಣದಿನೀಕ್ಷಿಸಿ 





करे, ನುನೋಹಕನಾದ ಜಾರಿತ್ರ 43४ ४४४ ಆಡ ಪ್ರಿಯಕಾರಿಣಿ ಎಂಬುನಳು ಆತನ ಮುಡದಿಯಾದಳು, 
೪೧ ॥ ಹೊಳೆಯುನ ಬೆಳುದಿಂಗಳು ಸ್ರ್ರೀಕೂನನನ್ನು ತಾಳಿಕೊ, ಹೇಳು. [ಇಲ್ಲ ; ಹಾಗಿದ್ದರೆ] ಹೆಗಲು ಹೊತ್ತಿ 
ನಲ್ಲಿ ಪ್ರಕಾಶಿಸುತ್ತಿತ್ತಿ ? ಸ್ವರ್ಗಸುಂಡರಿಯಕ ಮುನೋಹಕನಾದ ರೂವು ಇಲ್ಲಿಗೆ ಬಂದು ನಡೆದಾಡುತ್ತಿನಿಯೊ? 
[ಇಲ್ಲ, ಹಾಗಿದ್ದಕಿ] ಕೆನ್ಸೆಗಳು ಬಡಿದುಕೊಳ್ಳುವುದು ಕಾಣುತ್ತಿದ್ದಿತೆ? ಹೇಳು ಎಂಬುದಾಗಿ ಜನರು ಆ ಸುಂಪರಿ 
0008) ४०४, ಮತ್ತೆ ನೋಡಿ ಆಶ್ಚರ್ಯದ ಮೇಕೆಯನ್ನು ಮುಟ್ಟುತ್ತಾರೆ. ೪೨ ॥ ಮುಕ್ಕೆಢನ ಗೆಲುನಿನ 
ಬಾವುಟಿನಾಗಿರುನ (ಆಕೆ) ಅಭಿಮಾನ ದಾನ ಶೀಲ ಇತ್ಯಾದಿ ಗುಣಗಳಿಂದ ಕೂಡಿ, ಅಗೆಣ್ಯಪುಣ್ಯಕೆಂದು ಸ್ತೋತುಕ್ಯ 
ಪಾತ್ರಳಾಗಿದ್ದಾಳೆ, ಮಹಾನಿನೇಕಶಾಲಿಯಾದ ಆಕೆಯನ್ನು ಹೊಗಳದನರಾರು ? ॥ ೪೩ ॥ ಫೈಭನದಿಂಡ 
ಕೂಡಿದ ಸಿದ್ಧಾರ್ಥ ಮಹಾರಾಜನು ಆ ಸುಂಪರಿಯೆಲ್ಲಿ ಥರ್ಮ ಅರ್ಥಗಳಿಗೆ ವಿರೋಧನಾಗದಂತೆ ಕಾನು ಸುಖ 
ನನ್ನು ಅನುಭವಿಸುತ್ತಿದ್ದು. ಹಾಗಿರಲಾಗಿ ಅತ್ವ .... ೪೪ ಈ ಪೂರ್ವದಲ್ಲಿ ಹೇಳಿರುನ ವುಸ್ಟೊತ್ತೇರ 
ಸಿಮಾನಕ್ಳೆ ಒಡೆಯನಾದ ಅಚ್ಚುತೇಂದ್ರನ ಆಯುಷ್ಯವು ಇನ್ನು ಆರುತಿಂಗಳು ಮಾತ್ರ ಉಳಿದಿನಿ ಎನ್ನುನಾಗ. 
ನೇನತೆಗಳ ರಾಜನಾದ ಸೌಥಢನೇಂ್ಣದ್ರನ ರತ್ನ ಖಚಿತವಾದ ಸಿಂಹಾಸನವು ನಡುಗಿತು, ತೀಧಂ೯ಕರನ ಮಂಗಳನು 
ಹೊಳೆಯುವ ಕಡೆ ಹೊರಹೊಮ್ಮುನ ಆಶ್ಚರ್ಯಗಳನ್ನು ನಿನು ಹೇಳೋಣ! ೪೫ ಆಗಆ ಸ್ಥಾನೆದಲಿ 
ವಾಸಮಾಡುತ್ತಿದ್ದ ದೇವೇಂದ್ರನು ತನ್ನ ಆಸನವು ಕಂಪಿಸುವಂತೆ ಮಾಡುವ, ಕಡೆಯ ಜನ್ಮದ ನುಹಾನುಭಾನನು 
(ಜಿನಸು) ಸಂಪಾದನೆ ಮಾಡಿದ ತೀರ್ಥಂಕರ ಎಂಬ ಹೆಸರಿನ ಮಹಾ (ಪುಣ್ಯ) ಕರ್ನೆಪ ಹಿರಿಮೆಯನ್ನು, ಶುಠ್ಧ 
ನಾದ ಅನಧಿ ಜನ್ಲನದಿಂಡ ನೋಡಿ ತಿಳಿದು [ಎಂದಕಿ, ತೀರ್ಥಂಕರನು ಹುಟ್ಟುವುಣನ್ನು ತನ್ನ ಅನಧಿಜ್ಞಾನನಿಂದ 2 


30६ हए7६:008 ಪುರಾಣಂ 


ಭಾನಿ ಜಿನೇಶಂಗಾಗಳೆ | ಭಾಷೋಷ್ನತ ಭಕ್ತಿಭಾರದಿಂಜೆಜಗೆ ಸಿರೆಂ 


೧ 


ಡೇವೇಂದ್ರಂ 8870 ಗ | ರ್ಭಾನತರಣನುಂಗಳೋಡ್ಯತಾರಯನಾದಂ I ೪೬ 
uA 


ಿನಿಜೇಂದ್ರೆಂ ಮಸಪಟ್ಟಿಟಂ ಬರಿಸೆ ಬಂದಾನನ್ನುನಾಡಂಗೆ ನೈ 
ಶ್ರನಣಂಗೀ ವಿನಮಾದಿಯಾಗಿ ಸತತಂ ಸಾರ್ಥಶ್ರಿಕೋಟ २१० 
ಪ್ಹನಿಣಾನೀಕಣ ವೃಷ್ಟಿಯಂ ನಿಯೆನುದಿಂ ನೀಂ ಸೋಗಿ ಸಿದ್ಧಾರ್ಥನಾ 


ರ್ಧಿವನಿರ್ಸಾಪುರದೊಳ್‌ ತ್ರಿಸಂಥ್ಯಮೆಸೆಗೆಂಡಾಜ್ಞಾಸನಂ ಮಾಡಿದ || ೪೭ 


ಅಂತು ನಿಯೋಜಿಸೆ ಸುರತಿ | ಯೆಂತುಂ ನಿಜಭಕ್ತನೆನಿಸ ಧನಸಕಿ ಮುಪದಿಂ 
ಸಂತತ (९४०४३ | ಭ್ಯಂತರದೊಳ್‌ ಮಾಡುತಿರ್ದನಾಪ್ರಕನರದೊಳ್‌ | ೪೮ 


ವಿನಿಧಾನೇಕ ಸುರತ್ನದೀಧಿಕಿಚಯೆಂ ತಾರಾಧ್ವದೂಳ್‌ ತ್ತ ವಾ 

ಸನಚಾಪಾಳಿಯ ಲೀಲೆಯಂ ತಳೆಯೆ ಹೇನೋಡ್ದಾನುಷಾನುಂ ದಿಶಾ 

88४७३ (030 ತಟಿಲ್ಲತಾತಕಿಯೆ ನಿತ್ಯಾಲಿಂಗನಾಶೆಂಕೆಯೆಂ 

ಸನಿಶಾಳೆಂ ವಸುವೃಷ್ಟಿ ಕುಂಡವುಕೆದೊಳ್‌ ಮಾಡಿತ್ತು ನೈಚಿತ್ರ್ಯಮಂ ॥ ೪೯ 


ಪಸುನೃಷ್ಟಿ ನೆಗಟೌ್‌ ಜಗಕಿಗೆ | ನಸುಫಿ ನಸುಂಧರೆ ಪಸುನುಕಿಯೆನದನ್ವರ್ಧಂ 
ಪೆಸಕಿಸಿದುವು ಸುರುಚಿಕೆ 8 | ರಿಸಿದುಡು ತತ್ಪುಕಡ ಸಿರಿಯ ಸಿರಿ ನುನೆಮನೆಯೊಳ್‌ || 9० 


ತಿಳಿಮುಕೊಂಡು] ಮುಂಜಿ ಕೀರ್ವಂಕರನಾಗುವನನಿಗೆ ಅತ್ಯಂತ ಭಾನಪೂರಿತನಾಪ ನುಹೆದೃಕ್ಷಿಯಿಂದ ಆ ಕ್ಷಣ 
ದಲ್ಲಿಯೇ ತನ್ನ ಕರೆಯು ಬಾಗಲು ದೇವೇಂದ್ರನು ಮಹತ್ತಾದ ಗರ್ಭಾನತಕಣ ಮಂಗಳವನ್ನು ನಡೆಸಲು ಆಸೇಕ್ಷಿ 
ಸಿಡನನಾಡನು. ॥ ೪೬ ॥ ಹಾಗಾಗಿ. ದೇವೇಂದ್ರನು ಅಕ್ಕರೆಯಿಂದ , ಹೇಳಿ ಕಳುಹಿಸಲಾಗಿ ಸಂತೋಷದಿಂದ 
ಬಂದು ನಮಸ್ಕರಿಸಿದ ಕುಬೇರನನ್ನು ಕುರಿತು, "ನೀನು ಹೋಗಿ ಸಿದಾರ್ಧರಾಜನಿರುವ ಪಟ್ಟಣದಲ್ಲಿ ಈ ದಿನದಿಂಪೆ 
ಮೂರೂನರಿ ಕೋಟಿ ಹೊಳೆಯುವ ಬಂಗಾರದ ಮಳೆಯನ್ನು ನಿಯನುಬದ್ಧನಾಗಿ ಮೂರು ಸಂಧೈಗಳಲ್ಲಿಯಸ 
ಸುರಿಸುನನನಾಗು' ಎಂಡು ಅಪ್ಪಣೆಯನ್ನು ನಾಡಿದನು, ॥ ೪೭ ॥ ಹಾಗೆ ಜೇನೇಂದ್ರನು ಅಫ್ಫಣಿ ಮಾಡಲಾಗಿ 
ಅನನ ಭಕ್ತನೆನಿಸಿಕೊಂಡಿರುವ ಕುಬೇರನು ಸಂತೋಷದಿಂದ ಆ ಶ್ರೇಸ್ಥ ಸಟ್ಟಿಣನೊಳಗಡೆ ಬಂಗಾರದ ಮಳೆಯನ್ನು 
ಸಡಾ ಕರೆಯುತ್ತಿದ್ದನು. ॥ ೪೮ ॥ ಬಗೆಬಗೆಯಾದ ತ್ನ್ನ ಕಾಂತಿಯ ಸಮೂಹವು ಆಕಾಶಮಾರ್ಗದಲ್ಲಿ ಮೂಡಿನ 
ಕಾನುಫ ಬಿಲ್ಲಿನ ಸೌಂದರ್ಯನನ್ನು ನಡೆಯೆಲಾಗಿ, ಬಂಗಾರಡೆ ನೊಡ್ಡ ಧಾಕೆಯು ದಿಕ್ಕುಗಳಿಗೆಲ್ಲಾ ನುಂಚಿನ 
ಗೊಂಚಲು ಸದಾ ಅಪ್ಪಿಕೊಂಡಿರುನ ಸಂಡೀಹನನ್ನುಂಟುನಾಡಲಾಗಿ, ಕುಂಡಪುರದಲ್ಲಿ ನಿಸ್ತಾಕನಾಡ ಬಂಗಾರದ 
ಮಳೆಯು ನಿಚಿತ್ರವನ್ನು ಉಂಟುಮಾಡಿತು, ॥ ೪೯ ॥ ಬಂಗಾರದ ಮಳೆ ಸುರಿಯಲಾಗಿ ಈ ಜಗತ್ತಿಗೆ 
ವಸುಣ್ಣಿ ನಸುಂಧೆ, ನಸುನುತಿ ಎಂಬ ಹೆಸರುಗಳು ಅನ್ಫರ್ಧನಾಮಗಳಾಗಿ ಪ್ರಕಾಶಿಸಿಷುವು. ಆ ಊರಿನ ಹಿರಿಯ 
ಸಿರಿ ಮಕೆನುನೆಯಲ್ಲಿಯೂ ನುನೋಹಕನಾಗಿ ವ್ಯಾಪಿಸಿತು. ೫೦ ॥ ಹಾಗೆ ಉತ್ತರ ದಿಕ್ಕಿನ ಅಧಿನೆತಿಯಾಷ 
ಕುಬೇರನು ಶಚೀಸತಿಯಾದ ನೇನೇಂಪ್ರನ ಅಪ್ಪಣೆಯಂತೆ ಕುಂಡಪುರದಲ್ಲಿ ಹೊಚ್ಚ ಹೊಸತಾದ ಕಣ್ಣಿಗೆ ಹರ್ಷ 


०९ ಭಗನಜ್ಞನ್ಮಾಭಿಷೇಕಂ _ 30६ 


ಅಂತು ಸಂತತಮುತ್ತರಾಶಾನತಿ 29(00300 ಜೆಸೆನಂ ಕೆಯ್ಯೊಂಡು ಕುಂಡಪುಕದೊಳ್‌ ನೂತ್ಸ ऐंड, 
ವರ್ಷನುಂ ನಯನಹರ್ನಾಕರ್ನನುಂ ಕಟ್‌ಯುತ್ತುಮಿಕಿ ಮತ್ತಮುಮರ್ತ್ಯರಾಜಂ ಕಾಗರೆಸ ವಿಕಸಿತ-ಮನಃಸಕೋ 
ಜನಾಗಿ ಭೂನಳಯ ನಿಳಸಿತೆಯಸ್ಸ ಭಾವಿ ಜಿನಜಕನಿಯೆ ಗರ್ಭಶೋಥನಾದಿ ಸನುಸ್ತ್ರ ನರ್ಯುನಾಸ್ತಿ ಪ್ರವೀಣೆಯ 
ऐड, ಹಿಮನಡಾದಿ ಮೇದಿನೀಥರ ಶಿಖರ ಕೇಖರಾಯಮಾಣ ಪದ್ಮಾದಿಸರಸ್ಸಡ್ಕವಾಸಿನಿಯೆರಾಗಿರ್ಷ ಶ್ರಿ, ಪ್ರೀ, 
ಶೃತಿ ಕೀರ್ತಿ, ಬುದ್ದಿ, ಲಕ್ಷ್ಮಿಗಳೆಂಬ ಮೆಜಕಿನಆೆಯಲುವರ್‌ ದೇವಕಾಂತೆಯರುನುಂ, ಮಶ್ತಂ ವಿಚಿಕ್ರಕೂಟಿ 
ನೇಟಿಕನುಣಿಗಣನುಯೂಖ ಲೇಖಾಕುಚಿರಮೆನಿವ ರುಚಕಾಚಳದ ವೂರ್ನಾದಿ ನಿಗ್ವಿಭಾಗಭಾಸಿತೋತ್ತುಂಗ ಶೈಂಗ 
ಸಂಗತೆಯಕೆಪ್ಸ ನಿಜಯೆ, ನೈಜಯಂತಿ, ಜಯಂತಿ, ಅಸರಾಜಿಕೆ, ಸಂಜೆ, ನಂದೋಶ್ವಕೆ, ७४०४, ನಂದಿನರ್ಥನೆ, 
ಸುವ್ರಕಿಸ್ಸೆ, ಸುಪ್ರಣಿಧಿ, ಸುಪ್ರಬುಡ್ಯೆ, ಯಶೋಥಕೆ, ಲಕ್ಷ್ಮೀಮತಿ, ಕೀರ್ಶಿಮತಿ, ವಸುಂಧಕ್ಕಿ, ಚಿತ್ರೆ, ಇಳಾದೀನಿ, 
ಸುರಾಜೀನಿ,ಸೃದ್ವಿ, ನಡ್ಮಾನತಿ, ಕಾಂಚನೆ, ಸವನಿಕೆಸಿತ್ತೆಭತ್ರಿ,ಅಲಂಬೂನೆಗ' ಷೆ १ ४४,0९0, ಪುಂಡರೀಕಿಣಿ, 
9०000, ७७४४, ಶ್ರೀ, ಪ್ರೀ, छू, ಚಿತ್ರಿ, ಕನಕಚತ್ರಿ, ಕ್ರಿಶಿಕಿ ಸೂತ್ರಾಮಣಿ, ನಿಜಯೆ, ವೈಜಯಂತಿ, ಜಯಂಕೆ 
ಅಸರಾಜಿಕೆಯಕೆಂಬ ಚಶ್ವಾರಿಂಶನನಕರಮಣಿಯರುಮಂ, ನುತ್ತಂ ನಕ್ಟಾಕೋಷ್ಟ್ರಾಕಾರ ಕುಂಡಳಾದ್ಯನ್ಯನಗನಿನಾಸಿ 
ನಿಯರಪ್ಪ, ಮಾಳಿಕೆ, ಮಾಳಿಸಿ, ಕನಕಡೇನಿ, उड़, ७४७४, ಚೂಳಾವತಿ, ಸುರಾದೇನಿ ತ್ರಿಸಕಿ ನೊಸಲಾದ ಸಲರು 
ನುನಿಮಿಸನನಿತೆಯರುನುಂ ಬರಿಸಿ ತತ್ತಮಚಿತ ನಿಯೋಗಯೋಜಿಕೆಯರಂ ಬೆಸಸಿ ಕಳಿನಿದಾಗಳ್‌-. 


ಆ ವೈಶ್ರನಣಂ ನಿರ್ಮಿನ | ಕೈಿವೃಷ್ಟಿಯೊಳಾದ ನೆರ್ನೆಯಂ ನೂರ್ಮಡಿಸಂ 
ತಾನೆ ದಿನಿಜಸ್ರೀಕೆ | ತ್ಲಾನಳಿ ದಿನದಿಂಡಮಿಟಾಡುದಿಳೆಗುಜ್ಯಳಿತಂ I “೧ 


ನನ್ನುಂಟುಮಾಡುವ ರೆತ್ನದೆ ಮಳೆಯನ್ನು ಕರೆಯುತ್ತಿರಲಾಗಿ, ಅತ್ತ ಆ ಡೇನರಾಜನು ತನ್ನ ಅನುರಾಗರಸದಿಂಡ 
ಹೆರೆಡಿದ ಮಸಃಕನುಲನ್ಪಳ್ಳವೆನಾಗಿ, ಭೂಮಂಡಲದಲ್ಲೆ ಲ್ಲಾ ಪ್ರಸಿದ್ಧಳಾದ್ಯ ಮುಂಜಿ ಜಿನನಿಗೆ ತಾಯಿಯಾಗುನನಳ 
ಗರ್ಭವನ್ನು ಶೋಧಿಸುವುದೀ ನೊಡಲಾದ ಸನುಸ್ತಸೇನಾಕಾರ್ಯಗಲಲ್ಲಿ ಪ್ರವೀಣೆಯೆರಾಡ ಹಿಮನಶ್‌ ನೊಡಲಾದ 
ಸರ್ನತಗಳ ಶಿಖರಗಳಲ್ಲಿ ಶೇಖರಿಸಿದ ಸದ್ಮನೇ ನೊಡಲಾದ ಸರೋವರಗಳಲ್ಲಿ ನುನೆನಾಡಿಕೊಂಡು ವಾಸವಾಗಿರುನ 
3७९५५ ५,०१७ ಬುದ್ದಿ,ಲಕ್ಷ್ಮಿಯಕೆಂಬ ಸುಪ್ರಸಿಷರಾದ ಆರು ಜನ ಜೇನತಾಸ್ಟ್ರೀಯಕನ್ನೂ ನುತ್ತು ವಿಚಿತ್ರ 
ವಾದ ಕೋಡುಗಲ್ಲುಗಳನ್ನೂ ರತ್ನಗಳ ಸಮೂಹದ ಕಾಂತಿಯಿಂದ ಸುಂಡರವಾದ ಕೇಖಾಕಾರನನ್ನೂ ಪಡಿದುದಾನ 
ರುಚಕ ಫರ್ನತದ ಪೂರ್ವೇ ಮೊಡಲಾಡ ದಿಗ್ಯಾಗಗಳಲ್ಲಿ ಹೊಳೆಯುವ ಎತ್ತರವಾದ ಶಿಖರಗಳಲ್ಲಿ ವಾಸಿಸುನೆ 
ನಿಜಯೆ, ವೈಜಯಂತಿ, ಜಯಂತಿ, ಅನರಾಜಿಕೆ, ನಂಜಿ,ನಂಡೋತ್ತಕಿ,ಆನಂಡಿ,ನಂದಿರ್ಧನೆಸುವ್ರತಿಸ್ಸೆ, ಸುವ್ರಣಿಥಿ 
ಸುಪ್ರಬುದ್ಧೆ, ಯಶೋಧರೆ, ಲಕ್ಷ್ಮೀಮತಿ, ಕೀರ್ತಿನುತಿ, ವಸುಂಥಕಿ, ಚಿತ್ರಿ, ಇಳಾಜೀನಿ, ಸುರಾಜೀನಿ, ನೃದ್ವಿಸದ್ಮಾ 
ವಕಿ, ಕಾಂಚನೆ, ಕನಮಿಕೆ, ಸಿಕ್ಕೆ ಭಡ್ರಿ,ಅಲಂಬೂನೆ (?ಅಲಂಬುಸೆ?)ಚಿತ್ರಕೀಖ್ಸೆ ವುಂಡರೀಕಿಣಿ, ವಾರುಣಿ, ಆದರ್ಶ, 
ಶ್ರೀಃ ಶ್ರೀಃ ಶೃತಿ ಚಿತ್ರಿ, ಕನಕಚಿತ್ರೆ, 3,80, ಸೂತ್ರಾಮಣಿ, ನಿಜಯೆ, ವೈಜಯಂತಿ, ಜಯಂತ ಅನರಾಜಿಕೆಯು 
ಕೆಂಬ ನಲವತ್ತು ಜನ ಡೇವತಾಸ್ತ್ರೀಯರನ್ನೂ ಮುತ್ತು ನಕ್ಷಾರಉ್ಟ್ರಾಕಾರ, ಕುಂಡಳ ಇತ್ಯಾದಿ ಬೇಕಿ ಬೇಕೆ ಬೆಟ್ಟ 
ಗಳಲ್ಲಿ ನಾಸಿಸುನ ಮಾಳಿಕೆ, ಮಾಳಿನಿ, ಕನಕದೇನಿ, ಕಕಕನೃದ್ಧಿ, ಪುಪ್ಪಚೂಳೆ, ಚೂಳಾವತಿ, ಸುರಾಜೀವ್ಮಿ 
ಕ್ರಿಸಕಿ ಮೊದಲಾದ ಹಲನರು ಜೀನತಾಸ್ತ್ರೀಯಕನ್ನೂ ಕಕೆಸಿ, ಅನಕನರಿಗೆ ಉಚಿತನಾಡ ಕಾರ್ಯಗಳನ್ನು 
ನೇನಿಸಿ ಅಪ್ಪಣೆಮಾಡಿ ಕಳುಹಿಸಲಾಗಿ- ಕುಬೇರನು ಮಾಡಿದ ಬಂಗಾರದ ಮಳೆಯ ಹಿರಿಮೆಯನ್ನು ನೂರು 
ಮಡಿ ಹೆಚ್ಚಿಸುವಂತೆ ಶ್ರೀಷ್ಕರಾದ ಆ ಜೇನತಾಸ್ಟ್ರೀಯೆಕೆಂಬ ರೆತ್ನಸಮೂಹವು ಕೊಳಗಿ ಜೆಳಗುತ್ತಾ ಆಕಾಶ 
ದಿಂದ ಭೂಮಿಗೆ ಇಳಿಯಿತು. ॥ ೫೧ ॥ ಆಲೋಚಿಸಿ ನೋಡಿದರೆ, ವಿಶೇಷ ಫುಣ್ಯದಿಂಡ ಮಾತ್ರನೇ ಹುಟ್ಟು 


38 


ರಲ ವರ್ಧೆನಾನ ಪುರಾಣಂ 


ಭಾನಿಜಿನೆಜನನಿಗನುನಯೆಜೆ ४0808 0300 | ಭಾವಿಪೊಡೆ ಬಹುತರಂ ಸುಕ ತೈಕ ಶೃಷ್ಟಿಯೆಂ | 
ಮಾಡಲಾಯ್ತೆನುಗೆಂಬ ಸೆಂತೋಷಭಾರೆದಿಂ | ಕೂಡಿ ಸುರೆಯುನತಿಸಂತತಿ ನುಂದಜಾರದಿಂ ॥ 
ಕುಂಡನೃಕವರಕೆ ಬಂದಮುಳಿನ ಸ್ನಾಂತೆಯೆಂ | ಕಂಡು ಸಿದ್ದಾರ್ಥನ ನುನೋನಯನಕಾಂತೆಯೆಂ || 
ಬಲವಂದು ಪೊಡವಟ್ಟು ನಿಂಡು ನೃತ್ವಾಂತನುಂ | ಸುಲಲಿತೆಗೆ ಬಿನ್ನನಂಗೆಯ್ದಾನಿತಾಂತಮಂ ॥ 
ಬೇಗದಿನಳಂಕರಿಸಿ ತಂತಮ್ಮ ಕೃತ್ಯಡೊಳ್‌ | ರಾಗದಿಂ ವರ್ತಿಸಿದೆರಿಂತತಿಸ್ಪುತ್ಯದೊಳ್‌ il 
ಜಿನಜನನಿಗೆಸೆವ ಬೆಳ್ಳೊ ಡೆನಿಡಿದು ಕೆಲಕೆಲರ್‌ | ಜನನುತೆಗೆ ಚಾಮರೆಂಗಳನಿಕ್ಸಿ ಕೆಲಕೆಲರ್‌ ॥ 
ನೈಪನನಿತೆಗಂಗರಾಗಂಬೂಸಿ ಕೆಲಕೆಲರ್‌ | ನಿವುಳಗುಣೆಯೆಂ ನುಜ್ವನೆಂಬುಗಿಸಿ ಕೆಲಕೆಲರ್‌ || 
ಭುನನದೀಪಿಕೆಗಾರತಿಯನೆತ್ತಿ ಕೆಲಕೆಲರ್‌ | ಕನಿಕುತೆಗೆ ಬದ್ದೆನಣನುಂ ಮೊಟಗಿ ಕೆಲಕೆಲರ್‌ || 
ಸೆಕಿಗೆ ಮುಣಿನಾಡುಕೆಗಳಂ ನಾರಿ ಕೆಲಕೆಲರ್‌ | ಕ ತವುಣೈಗಾದೆರದಿ ಕ್ಲೆಗೊಟ್ಟು ಕೆಲಕೆಲರ್‌ || 
ನಿರುಸಮೆಯ ಮುಂಜಿ ಕೆಲನುಗೃಡಿಸಿ ಸೆಲಕೆಲರ್‌ | ನರನುತಿಗೆ ದಿವ್ಯಾಂಬರನುನುಡಿಸಿ ಕೆಲಕೆಲರ್‌ || 
ತರುಣಿಗೆ ಸುರಾಭರೆಣಮಂ 3089 ಕೆಅಕೆಲರ್‌ | ಸುರುಚಿಕೆಗೆ ಪೂಮಾಲೆಯೆಂ ಮುಡಿಸಿ ಕೆಲಕೆಲರ್‌ || 
ವಿನಯನತಿಗನಫ ಪೂಜೆಯನೆಸಗಿ ಕೆಲಕೆಲರ್‌ | ಮುಫಿಸಂಸ್ತುತೆಗೆ ಜೋನಮಂ ಸನೆಡು ಕೆಲಕೆಲರ್‌ || 
ಕೋನುಳೆಗೆ ಶಂಖನುಂ ಫೂಕೈಿಸಿ ಕೆಲಕೆಲರ್‌ | ಭೂನುಹಿತೆಗಾಕೋಗಿಸಲ್ಕಿಫ್ಸಿ ಕೆಲಕೆಲರ್‌ ॥ 
ಕಾಮಿನಿಗೆ ಕೈಫಟ್ಟ ಯೆಂ ಕೊಟ್ಟು ಕೆಲಕೆಲರ್‌ | ಕಾಮಾಕ್ತಿಗಿತ್ತು ತಾಂಬೂಲಮುಂ ಕೆಲಕೆಲರ್‌ || 
ವಿಧುವಡೆಗಾಂತು ನುಣಿಮುಕುರನುಂ ಕೆಲಳೆಲರ್‌ | ಬುಢನುತೆಗೆ 3०0 ಸಜಿಡಡನನುಂ ಕೆಲಳೆಲರ್‌ 
ಕಮಳನನೆಗೆ ನೀಡಿ ಡನಕೆಯೆಂ ಕೆಲಕೆಲರ್‌ | ಕುಮುದಡಳನಯನಯುಗೆಗಡಿಗುಟಿ ಕೆಲಕೆಲರ್‌ || 


ವಂತಹ ಭವಿಷ್ಯತ್‌ ಜಿನನ ತಾಯಿಗೆ, ಭಕ್ತಿಯಿಂದ ತೃಪ್ತಿಯನ್ನು ಉಂಟುನಾಡುನ ಕಾಕ್ಯಿನನ್ನು ವಹಿಸಿ 
ಕೊಟ್ಟಂತಾಯಿತು. ಎಂಬ ನಿಶೇಷ ಸಂತೋಷದಿಂದ ಕೂಡಿದೆ ಡೇನತಾಸ್ತ್ರೀಯರ ಸನೂಹವು ನುಂದಗನುನ 
900 ಕುಂಡವರಕ್ಳೆ ಬಂದು ಸಿದ್ಧಾರ್ಥನ ನಮುನನ್ಸು-ಕಣ್ಣುಗಳಿಗೆ ಸೆಂತೋಷನನ್ನು ನೀಡುನ ಆ ಶುದ್ಧ ಮನಸ್ಯ 
ಳನ್ನು ಪ್ರದಕ್ಷಿಣೆನಾಡಿ ನಮಸ್ಕರಿಸಿ, ನಿಂತುಕೊಂಡು, ತಾವು ४०४ ನೃತ್ತಾಂತನನ್ನು ಆ ಸುಂದರಿಗೆ ವಿಜ್ಞಾಸಿಸಿ 
ಕೊಂಡು, ಆ ಬೆಳಗು ಬೇಗದಿಂದ ಅಲಂಕಾರಮಾಡಿಕೊಂಡ್ಯು ತಮ್ಮ ತಮ್ಮ ಸ್ತುತ್ಯವಾಡೆ ಕಾರ್ಯದಲ್ಲಿ ಅನುರಾಗ 
ದಿಂಡ ಉಡ್ಯುಕ್ತರಾಡರು, ಅವರಲ್ಲಿ ಕೆಲಕೆಲರು ಜಿನನೆ ತಾಯಿಗೆ ಬಿಳಿಯ ಕೊಡೆಯನ್ನು ಹಿಡಿದರು, ಮತ್ತೆ ಕೆಲವರು 
ಜನನಿಂದ ಸ್ತೋತ್ರ ಮಾಡಬಲ್ಬಡುನನಳಿಗೆ ಚಾಮರವನ್ನು ಬೀಸಿದರು, ನುತ್ತೆ ಕೆಲನರು ಆ ರಾಣಿಗೆ ಮೈಬಣ್ಣ 
ನನ್ನು ಹೆಚ್ಚಿದರು, ಮತ್ತೆ ಕೆಲನಕು ಆ ಬಹುಗುಣಿಗೆ ಸ್ನಾನಮಾಡಿಸಿದರು, ಕೆಲವರು ಆ ಲೋಕದ ದೀಸದಂತಿದ್ದವ 
ಳಿಗೆ ಆರತಿಯನ್ನೆ 3,४00, शाह) ಸ್ತೋತ್ರ ಮಾಡುನ ಆಕೆಗೆ ಮಂಗಳಕರನಾಡ ನಗಾರಿಯನ್ನು ಬಾರಿಸಿದರು, ಕೆಲರು 
ಆ ನಕಿಪ್ರಕೆಗೆ ರತ್ನದ ಸಾದುಕೆಗಳನ್ನು ಕೊಡಿಸಿದರು, ಮತ್ತೆ ಕೆಲರು ಆ ಪುಣ್ಯನಂತಳನ್ನು ಕೈಗೊಟ್ಟು ನಡೆಸಿದರು 
ಅಸೆದೃಶಳಾಡ ಆಕೆಯ ಮುಂಜಿ ಕೆಲರು ಬಿರುದುಬಾವಲಿಗಳನ್ನು ಘೋಷಿಸಿದರು, ಮುತ್ತಿ ಕೆಲವರು ಶ್ರೇಸ್ಕಬುದ್ಧಿಯ 
ಆಕೆಗೆ ದಿನೃವಾದ ४8 ಗಳನ್ನು ಕೊಡಿಸಿದರು, ಕೆಲವರು ७ ಯುವತಿಗೆ ಸ್ಪರ್ಗಷ ಆಭರೆಣಗಳನ್ನು ತೊಡಿಸಿದರು, 
ಮತ್ತೆ ಕೆನರು ಆ ಸುಂದರಿಗೆ ಹೊ ಮಾಲೆಯನ್ನು ನುಡಿಸಿದರು, ಕೆಲರು ಆ ನಿನಯಶೀಲಳಿಗೆ ನಾನಹೆರವಾಜಿ 
ಫೊಣಿಯನ್ನು ನಾಡಿದರು, ನುತ್ತೆ ಮುನಿಗಳು ಸ್ತುತಿಸುವ ಆಕೆಗೆ ಕೆಲವರು ಊಟನನ್ನು ಮಾಡಿಸಿದರು, ಕೆಲವರು ಆ 
ಕೋನುಲೆಯ ಮುಂಜಿ ಶಂಖನನ್ನು ಊದಿದರು, ಕೆಲರು ಆ ಮಹಿಳೆಗೆ ಊಟಳ್ಳಿಟ್ಟಿರು, ಕೆಲನರು ಆಕೆಗೆ ಗಂಥೆ 
ನನ್ನು ಕೊಟ್ಟಿರು, ಮುತ್ತೆ ಕೆಲವರು ಆ ಕಾಮಾಕ್ಷಿಗೆ ತಂಬುಲನನ್ನು ಕೊಟ್ಟಿರು, ಕೆಲನರು ಆ ಚಂದ್ರಮುಖಿಗೆ 
ರತ್ನದ ಕನ್ನಡಿಯನ್ನು ತೋರಿಸಿಡರ್ಯ, ನುತ್ತಿ ಕೆಲನರು ಆ ನಿದ್ವಚ್ಚನಪೊಜಿತಿಗೆ ತಾಂಬೂಲಕರೆಂಡನನ್ನು ಜಾಚಿ 


[i 


೧೩ ಭಗನಜ್ಯನ್ಮಾಭಿಷೇಕಂ ತ್ರೀ 


ಪಿಕರನೆಗೆ ಮೃದುತಳ್ಳನುಂ ಪಾಸಿ ಕೆಲಕೆಲರ್‌ | ಸುಕುಮಾಕಿಗಾಚರಿಸಿ ಬೇಟ್ಬುದಂ ಕೆಲಕೆಲರ್‌ | 
ಲರಿತಾಂಗಿಗೆಸೆನ ಗಡ್ಡುಗೆಯಿಳ್ಳಿ ಫೆಲಕೆಲರ್‌ | ಕುಲವಧ್ಗುಗೆ ಮೆಜ್‌ದು ಗಾನಂಗಳಂ ಕೆಲಕೆಲರ್‌ || 
ಶ್ರೀನಿಭೆಯ ಮುಂಡೆ ವಾದ್ಯಮನೆಸಗಿ ಕೆಲಕೆಲರ್‌ | ಮಾನಿಸಿಯೆ ಮುಂಜಿ ನೃತ್ಯಮನಾಡಿ ಕೆಲಕೆಲರ್‌॥ 
ಡೇನಿಗೆ ನಿನೋಡಂಗಳಂ ತೋಟ ಕೆಲಕೆಲರ್‌ | ನಾನಕೆಗೆ ಬೆಸಗೆಯ್ದರಿಂತಮರಿಯಲ್‌ ಕೆಲರ್‌ ॥ ೫೨ 


ಅನಿಮಿಷ ಭುವನದ ಕುಸುಮುನ | ಸನ ಮುಣಿಗಣ ಭೂಷಣಾನುರೇನನಗಳೆ ಮ 
ಶ್ರನುಭನಿಷ ವಸ್ತು ತನಗೆಸೆ | ಜಿನಜನನಿಗೆ ಡೊಕೆಯೆನಿವ್ದು ಜನನಿಯರೊಳಕೇ ॥ na 


ನಿಯೆತಂ ಪಡಿಯಅ ಬೆಸನಾ | ದಿಯಾಗೆ ಬೆಸೆನೆನಿತನಿತ್ತುಮುಂ ಸರೆ ಸುರಕಾಂ 
30000 ತನಗೆನನಕಿಫಿ ತ | ಕ್ರಿಯಕಾರಿಣಿಯಂತೆ ಕಾಂತೆಯೆರ್ನೊಂತನರಾರ್‌ || uv 


ಸುಡಕಿಗೆ ಗರ್ಭಶೋಡಢನೆಯನುತ್ತಮನಸ್ತುಗಳಿಂಜೆ ಮಾಡೆ ತ 

ಕ್ರಿಡಶನಥೂಜನಂ ಮಿಗೆ ನಿರಾಜಿಸಿದತ್ತು ತದಂಗಯಸ್ಟಿ ವು 

ಣದ ಫೊಸಪುಂಜನೊಳ್ಳಿನ ತವರ್ಮನೆ 080 6 ಜನ್ಮಭೂಮಿಯ 

ಭ್ಯುದಯಪಗಾರಮುತ್ಸವದ ನಾಕಮನಂಗನ ನುಂಗಳಾಲಯಂ | un 


ನಳಿಕಿಂದ ಸಮೆಡ ಪೊಸವು | ತ್ಲಳಿಯೆಂ ಪೀಯೊಸಜಳಡೆ ತೊಳೆದಂತೆ ನುನಂ 
ಗೊಳಿಸಿರ್ದಮಳಿನ ಗರ್ಛೆಯ | ಕೊಳಕೊಳಕೊಳಗುನ ಲ್ಲಶಾಂಗಮಂಗಜನಿಭವಂ | ೫೬ 








ನರು ಕೆಲನರು ಕಮಲದಂಕೆ ಮುಖವುಳ್ಳ [ಸುಂಡರಿಗೆ] ಹೀಕದಾನಿಯನ್ನು ಹಿಡಿದರು ಮತ್ತೆ ಕೆಲರು 
ಫೈದಿಕೆಯ ದಳದಂತೆ ಕಣ್ಣುಗಳುನ್ನುಳ್ಳ ಆಕೆಯ ವಾಡಗಳೆನ್ನೊತ್ತಿದರು, ಕೋಗಿಕೆಯೆಂಕೆ ದನಿಮಾಡುನ 
ಆಕೆಗಾಗಿ ಕೆಲವರು ಮೃುನಾದ ಹಾಸಿಗೆಯನ್ನು ಹಾಸಿದರು, ಮುತ್ತ ಕೆಲನರು ಆಕೆಗೆ ಬೇಕಾದುನನ್ನು ಮಾಡಿದರು, 
ಆ ಕೋನುಲೆಗೆ ಕೆಲನರು ಸಿಂಹಾಸನವನ್ನು ಇಟ್ಟಿಕು, ಮುತ್ತೆ ಕೆಲವರು ಶ್ರೀಸ್ಕಳಾದ ಆ ಯುನಕಿಗೆ ಸಂಭ್ರನುದಿಂಡ 
ಸಂಗೀತವನ್ನು ಹಾಡಿದರು, ಲಕ್ಷ್ಮಿಯಂತಿರುವ ಆಕೆಯ ಮುಂಜಿ ನಾದ್ಯಗಳನ್ನೂ ನುಡಿಸಿದರು, ನುತ್ತಿ ಕೆಲರು 
ಆಕೆಯ ಮುಂಜಿ ಸೈತ್ಯವನ್ನಾಡಿದರು, ಕೆಲವರು ಆಕೆಗೆ ನಿನೋದನನ್ನು ಮಾಡಿ ಕೋರಿಸಿದರು-- ಹೀಗೆ ಆ 
ಹೇನತಾಸ್ತ್ರೀಯಕು ವಾವನ ಮೂರ್ತಿಯಾದ ಆ ರಾಣಿಗೆ ಬೇಕಾದುನಿಲ್ಲ ಕೆಲಸವನ್ನೂ ಮಾಡಿದರು. || ೫೨ || 
ಸ್ಫರ್ಗರೋಕದ ಹೊ, ವಸ್ತ್ರ, ರತ್ನಗಳ ಆಭರಣ ಲೇನನ-ಇನವುಗಳೇ ಇಲ್ಲಿ ಜಿನನ ತಾಯಿಗೆ ಬಳಸುವ ವಸ್ತುಗಳು 
ಎಂದ ಮೇಲೆ ಅಕೆಗೆ ಸಮಾನರಾದ ಶಾಯಿಯರು ಬೇಕಿ ಯಾರಾದರೂ ಇದ್ದಾಕಿಯೆ? ॥ ೫೩ ॥ ನಿಯಮ 
ಬಡ್ಗವಾಗಿ ಬಾಗಿಲು ಕಾಯುನ ಕೆಲಸದಿಂದ ಹಿಡಿದು ಎಲ್ಲ ಕೆಲಸನನ್ನೂ ಜೇನತಾಸ್ತ್ರೀಯಕೇ ತನಗೆ ಮಾಡು 
ತ್ರಿದ್ನಾಕಿ ಎಂದ ಮೇರೆ ಆ ಪ್ರಿಯಕಾರಿಣೆಯಂತೆ ಪುಣ್ಯಮಾಡಿದ ಸ್ತ್ರೀಯರು ಯಾರಿದ್ದಾಕಿ? ॥ ೫೪॥ ಡೀನತಾ 
ಸ್ತ್ರೀಯರು ಶ್ರೇಷ್ಠವಾದ ನಸ್ತುಗಳಿಂದ ಆ ಸುಂದರಿಯ ಗರ್ಭವನ್ನು ಶೋಧಿಸುವ ಕಾರ್ಯನನ್ನು ಮಾಡಲಾಗಿ 
ಆಕೆಯ ಲತಾಂಗವು ಪುಣ್ಯದ ಹೊಸದೊಂದು ಉಂಡೆ, ಒಳ್ಳೆಯತನದ ತೌರುನುನೆ, ಸೌಂದರ್ಯದ ವಾಸಸ್ಥಾನ, 
ನಿಳಿಗೆಯೆ ನುಕ್ಕೆ, ಉತ್ಸವದ ಸಾರ, ಮನ್ಮಥನ ಮುಂಗಳ ಗೃಹೆ-ಎನ್ನುವಂತಿ ಹೊಳೆಯುತ್ತಿತ್ತು. ॥ 2೫ | ಸ್ಫಟಿಕ 
ಬಿಂದ ಮಾಡಿದ ಹೊಸೆ ಬೊಂಬೆಯನ್ನು ಅಮೃತಜಲದಿಂದ ಕೊಳೆದ ಹಾಗೆ, ಮನೋಷಹೆವಾಗಿದ್ದ ಆ ಶುದ್ಧ 
ಗರ್ಭವುಳ್ಳವಳ ಧಳೆಧಳ ಹೊಳೆಯುನ ಮೃದು ದೇಹವು ಮನ್ಮಧನ ವೈಭವದಂತೆ ಇತ್ತು. ೫೬ ॥ ಹೀಗೆ 


4०० ನರ್ಥಮಾನ ಫುರಾಣಂ- 


ಅಂತು ನಿಖಿಳ ಭುನನಾಶ್ವರ್ಯಮಾದ ಸುರೆಯುವತಿಕೃತ ನರಿಚರ್ಯೆಯಿಂಪನಿಂದೀನರಾಕ್ಷಿಗೊಂದು ದಿಕೆ 
ದೆಂಸೆದಿಂಡನುಟುದಿಂಗಳ್‌ 6०503)... 


ಸವಸರಸ ಫಳೋಡಯನಿ | ನ್ನವಿಳಂಬಿತಮೆಸಿಸಿ ೋರ್ಷ ಕಳ್ಳಲತಿಕೆ ಪು 
ಪೃವತಿ ದಲವ್ಬಂಡಣೆ ನೃನ | 03083 ಜಗಚ್ಚನನಿ ಪುಪ್ಪುವತಿ ತಾನಾದಳ್‌ || 4 ಬ೭ 


ಅನೆಂತರೆಂ ಚತುರ್ಥದಿನದೊಳನಿನಿಸನನಿಶಾಜನಾನುರಾಗಾನೀತಸ್ಪೀತಶಾತಕುಂಭ ಕುಂಭಸೆಂಭ್ಯೃತ ಸಮಸ್ತ 
ತೀರ್ಥವಾಫೀಯಸ್ನಾನ ಸವಿತ್ರಗಾತ್ರಿಯಾಗ 


ಸುರಭೊಜಾತ ವಿಕೀರ್ಣನುವ್ಪ ಥವಳಂ ದಿವ್ಯಾಂಬರಂ ಮುತ್ತಿನಾ 

ಭರಣಂ ಚಂದನದಣ್ಣು ಕಂಸಲರ್ದ ಮಲ್ಲೀದಾಮುಮೆಂಬೀ ನುನೋ 

ಹಕ ವಸ್ತೂತ್ಕರದಿಂಣಿ ಬೆಳ್ಬಸಡನಂಗೊಂಡೊಪ್ಪಿದಳ್‌' ದೇವಿ ಬಿ 

ತ್ವಕೆದಿಂ ಮೂರ್ತಿಯೆನಾಂತ ಕಂತುನಿನ ಚಂಚಫ್ಟೀರ್ತಿಯೆಂಬಂದದಿಂ Il we 


ಅಂತು ಕುಸುಮುಕೋದೆಂಡನ ಮಿಸುನ ಸಾಮ್ರೌಜ್ಯಲಕ್ಷ್ಮೀನಿಷಂಬನನೆನಿಸ ಶೃಂಗಾರೆಸಾಕನುನವ್ಬುಕೆಯ್ದೆ 
ನಿಚಿತ್ರರತ್ನನಿಚಯರಚಿತನಮುಂ, ವಿಶಾಳಕಾಳಾಗುರುಧೂನಧೂನಾನೋದಿತಾಂತರ್ಭಾಗಮುಂ, ಶೋಣಮಾಚಿಕ್ಯ 
ದೀಪಕಳಿಕಾಕಳಾನನಿನಾರಿತಾಂಥಕಾರಮುಂ, ಮಂಜುಗುಂಜನ್ಮಥುಕರನಟಿಳಮಿಳಿತ ಸುರಭಿಕುಸುವು ನುಳಯರುಹ 


09१४6 ७३ ಆಶ್ಚರ್ಯವಾಗುವಂತೆ ದೇನತಾಸ್ತ್ರೀಯೆರ ಸೇವೆಯಿಂದ ಆ ಸುಂದರಿಗೆ ಒಂದು ದಿನ ಮುಚ್ಚಟಿಯಿಂಡ 
ಆರು ತಿಂಗಳು ತುಂಬಲಾಗಿ-. ನೂತನ ರಸದಿಂದ ತುಂಬಿದ ಫಲ ಹುಟ್ಟುವುದು ಇನ್ನು ತಡನಿಲ್ಲ ಎಂಬಂತೆ ತೋರುನ 
ಕಲ್ಪಲತೆಯು ಹೊ ಬಿಟ್ಟಿಂತೆ, ಲೋಕದ ತಾಯಿಯಾಪ ಅ ರಾಣಿಯು ಪುಪ್ಪ್ರನತಿಯಾದಳು. ॥ ೫೭ ॥ ಅನಂತರೆ . 
ನಾಲ್ಕನೆಯ ದಿನಸ ಡೇನತಾಸ್ತ್ರೀಯರು ಪ್ರೇಮನಿಂದ ತಂದ ದೊಡ್ಡಬಂಗಾರೆದೆ ಕೊಡ ತುಂಬಿರುವ ಎಲ್ಲ 
ತೀರ್ಥೋಡಕದಿಂದ ಸ್ನಾನಮಾಡಿ, ನನಿತ್ರನಾದ ಡೀಹವುಳ್ಳವಳಾಗಿ. ಕಲ್ಪವೃಕ್ಷವು ಬಿಟ್ಟಿ ಬಿಳಿಯ ದಿವ್ಯ ವಸ್ತ್ರ, 
ಮುತ್ತಿನ ಆಭರಣ್ಯ ಶ್ರೀಗಂಥದೆ ಲೇನನ, ಸುನಾಸನಾಯುಕ್ತವಾದ ಮಲ್ಲಿಗೆಯ ಮಾಲೆ-ಈ ಮುನೋಹರನಾದ 
ಶ್ರೀನ್ಕವಸ್ತುಗಳಿಂದ ಅಲಂಕಾರೆಗೊಂಡು ಆ ರಾಣಿಯು ಮನ್ಮಥನ ಹೊಳೆ ಹೊಳೆನ ಕೀರ್ತಿಯೇ ನಿಸ್ತಾರ 
ನಾದ ಆಕಾರನನ್ನು ತಾಳಿದಳೋ ಎನ್ನುನಂತೆ ಪ್ರಕಾಶಿಸುತ್ತಿದ್ದಳು. ॥ ೫೮ ॥ ಹಾಗೆ ಮನ್ಮಥನ ಹೊಳೆನ 
ಸಾಮ್ರಾಜ್ಯ ಲಕ್ಷ್ಮಿಯನ್ನು ಹೀಯಾಳಿಸುನಳೋ ಎನ್ನುವಂತಿರುವ ಸಾರನತ್ತಾದ ಶೃಂಗಾರವನ್ನು ಮಾಡಿ 
500०8) ಬಗೆಬಗೆಯ ರತ್ನಗಳ ಸಮೂಹೆದಿಂದ ಮಾಡಿದುದೂಗುಗ್ಗುಳ, ಅಗೆರು - ಈ ಥೊನಗಳ ಧೂನು 
800 ಸುವಾಸಿತನಾದ ಒಳ್ಳೆಯೆ ಮನೆಯೆಳ್ಳುದೂ, ಕೆಂವಾದೆ ಮಾಣಿಕ್ಯದೀಪದ ಕುಡಿಗಳ ಸಮೊಹೆದಿಂದ 05०0 
ಸಲ್ಪಟ್ಟಿ ಕತ್ತಲನ್ನುಳ್ಳುವೂ ಮನೋಹರನಾದ ಧ್ವನಿಯಿಂದ ಕೂಡಿದ ದುಂಬಿಗಳ ಸೆಮೂಹೆದಿಂದ ಸೇರಿ 
ಕೊಂಡ ಸ್ಫರ್ಗದೆ ಹೂಗಳು, ಗಂಥ, ಕಸ್ತೂರಿ ಗುಗ್ಗುಳ, ಅಗರು ಇವುಗಳಿಂದ ಮನೋಷಹೆಕನಾದುಷೂ, ಹಾಲಿನ 
ಸಮುಪ್ರೆದೆ ಜೊಡ್ಡ ನೊರೆಯ ಉಂಡೆಯಂತಿ ನ್ಯೂಕತೆಯಿಲ್ಲದ ಕೇಷ್ಮಿಯ ಸೆರಗಿನಿಂದ ಸೇರಿದ ನುನೋಹಕನಾದ 
ಜೌಕಟ್ಟುಳ್ಳುದ್ಳೂ ಅತ್ಯಂತ ಬಿಳುನಾಗಿಯೊ ನೃುದುನಾಗಿಯೊ ಹೊಗಳಿಂಡ ತುಂಬಿದುದಾಗಿಯೊ ಇರುನ 
'ಹೆಂಸದ ಅರಳೆಯಿಂದ ನಾಡಿ ಶೋಭಿಸುತ್ತಿರುವ ऐंड ಖಚಿತನಾಷ ಸುಂಡರೆ ನುಂಚವುಳ್ಳದೂ, ಸಚ್ಚಕರ್ಪೂರೆ 
ದಿಂದ ತುಂಬಿ ಅಡಕೆಯಿಂದೆ ಕೂಡಿ ಸುಂಪಕೆನಾಡ ತಾಂಬೂಲನ ದಳಗಳಿಂದ ಸೇರಿಕುನ ಹೊಳೆಯುನೆ ಬಂಗಾರದೆ 
ವಾಕ್ರಿಯಲ್ಲಿ ಸುಂದರನೆನಿಸಿ ರಮ್ಯವಾಗಿರುನ ಮಲಗುವ ಮನೆಗೆ ಸಮಸ್ತ ಲೋಕಗಳ ಸಕನು ಮಂಗಳೆದ ಸಾರೆ 


೧೩ ಭಗನಜ್ಯನ್ಯಾಭಿಸೇಕಂ ೩೦೧ 


ಕಸ್ತೂರಿಕಾಮಸೃಣಫುನೃಣಾಭಿರಾಮಮುಂ ಕ್ಷೀಕನೀಕಾಕಕೋಡಾರೆ ಡಿಂಡೀಕೆಪಿಂಡನಾಂಡುರಾನೂಕ ಚೇನೆಚೇಳಾ 
ಇಳಿತ ನಿಳೆಸದ್ವಿತಾನಮೂಢನಳಾತಿಕೋನುಳಪ್ರಚ್ಛದಾಚ್ಛಾದಿತ ಸೆಪ್ರಶಂಸೆ ಹೆಂಸತಳ್ಳಾನಳ್ಳಕೋಭಾನಿಬದ್ಧ ಮಹಿ 
ಮೆಯೆ ನುಂಚಕಾಂಚಿಕನುಂ, ಕರ್ಪೂರೆಪೂಕೆ ಪೊಗೀಭಾಗಧೆನಳಶಾಂಬೂಳಿಕಾ ದಳಾವಳೀಕಳಿತಕನೆತ್ಳನಕ ಭಾಜ 
ನಭ್ರಾಜಿಕಮುನೆನಿಸಿ ರೆಮ್ಯಮಾದ ಶಯ್ಯಾಸದನಕ್ಕೆ ಸಕಳಲೋಕ ಸರನುಮಾಂಗಳ್ಯಸಾರೆಸರ್ವಸ್ವೆಂ ಬರ್ನಂಕೆ ಸುರೆ 
ಸುಂದರೀ ಕರಸಕೋರುಹಾಳಂಬನೆಯಾಗಿ ಭುವನಾಂಬಿಕೆ ಮಂಡಮರಾಳಯಾನದಿಂ ಬಿಜಯಂಗೆಯ್ದು ಭೋಗೈಶ್ವ 
ರ್ಯಸಹೆಸ್ಟೇಕ್ಷಣನುಂ ನಿಖಿಳಕಳಾಭೀಕ್ಷಣನುಮೆಸಿಸ ನಿಜಜೀವಿಕೇಶ್ವರನ ಕೂಡೆ ನಿರನಧಿ ಸುಖಾನುಭೂತಿ ಪ್ರೀತ 
ಚಿಕ್ತಿಯಾಗಿ ನನಡಿಸಿರ್ದ ಬೆಳಗಸ್ಸಜಾನದೊಳ್‌ 


ಮದಗಜಗತಿ ಮುದಗಜನುಂ । ಸದಮಳನೃಷೆ ಸದನಮುಳೋರು ನೃಷನಂ ಮೃಗನೇ 


डै, ४०800 ನುಗವೈರಿಯ | ಕುಡಾತ್ರ ಸೌಭಾಗ್ಯಲಸ್ಷ್ಮಿ ಲಕ್ಷ್ಮೀನಧುವಂ ॥ ೫೯ 
ಸುಮುಕೋದಾನು ಸುಕೋನಮಳೆ | ಸುನುನೋವಾನುದ್ವಯೆಂಗಳಂ ನಿಧುಮುಖಿಯು 

ತ್ರಮ ವಿಥುನಂ ಕನುಳಾನಣೆ | ಕಮುಳಪ್ರಿಯೆನಂ ರುಸಾಕ್ಷಿ ರುಸನರೆಯುಗನುಂ ॥ ೬ 
ನರಘಟಕುಚಿ ಘಟಿಯುಗನುಂ | ಸರಸೀರಿಹಾನೋಡಿ ಸರಸಿಯಂ ಗುಣರಶ್ವಾ 

हुए 089 50000 ಸು | ಸ್ಥಿರಸಿಂಹಾಸನೆ ತೊಳವ್ಪ ಸಿಂಹಾಸೆನಮುಂ ॥ ೬೧ 


ಮಾನನಿಧಾನೆ ನಿಳಿಂನ 9 | ಮಾಕಕನುನಹೀನನುತಿಯೆಹೀನಾಲಯನುಂ 
ಜೈನನುತ ರೆತ್ನದೀಸಿಕೆ | ನಾನಾನಿಧ ರೆತ್ನರಾಶಿಯೆಂ ನೇಶಲಮಂ || ೬೨ 


ಮಳಕಾನನ ರಿಖಿಪಿಖೆ ४3 ಜೃಳಿಸುವ ತಿಖಿಶಿಸಿಯೆನಿಂತು ತರೆದಿಂ ಸ್ವಷ್ನೆಂ 
ಗಳನಿೀರೆಂಟಿಂ ನೈಪಕುಳ | ತಿಳಕಕೆ ಸಿದ್ಧಾರ್ಥನರೆಸ ಕಂಡಳ್‌ ನಲನಿಂ | ೬ 


ಸರ್ನಸ್ಕನೇ ಬರುವ ಹಾಗೆ ಜೀನ ಕನುಣಿಯ ಕೈಮೇಲೆ ಒರೆಗಿಕೊಂಡು ರೋಕಡ ತಾಯಿಯಾದ ಆ ರಾಣಿಯು 
ಹಂಸದಂತೆ ಮುಂಡಗನುನೆದಿಂದ ನಯೆನಾಡಿಸಿ, ಭೋಗೈಶ್ಚಕ್ಯದಕ್ಲಿ ಸಾಕ್ಟಾತ್‌ ದೇನೇಂದ್ರನೂ, ಸಕಲ ಕಲೆಗಳಲ್ಲಿ 
ನರಿಣತನೂ ಎನಿಸಿಕೊಂಡಿರುವ ಕನ್ನೆ ಗಂಡನ ಜೊಕೆಯೆಲ್ಲಿ ಬಹುಕಾಲ ಸುಖಾನುಭನದಿಂದ ಸಂತೋಷಚಿತ್ವಳಾಗಿ 
ನುಲಗಿದ್ದು ಬೆಳಗಿನ ಜಾವದಲ್ಲಿ-- ಮದೆಗಜದಂತೆ ನಡಿಗೆಯೆಳ್ಳ ಆಕೆಯು ಮದಗಜನನ್ನೂ, ಶುತೈಕೆಯೆನ್ಸೆ 
ಸುರಿಸುವ ಆಕೆ ಕುಠ್ಳವಾಡ ಕ್ರೀಷ್ಸ ನೃಷಭನನ್ನೂ, ಮೃಗನೇಕ್ರಿಯಾಡ ಆಕೆ ನಿರ್ಭಯನಾಗಿ ಮೃಗನೈರಿಯಾದ 
-ಿಂಹನನ್ನೂ ಭಾಗ್ಯಲಕ್ಷ್ಮಿಯಾಡೆ ಆಕೆ ಲಕ್ಷ್ಮಿಯೆನ್ನೂ; ಹೂನಿನ ಹಾರೆದೆಂತೆ ಕೋಮಲಳಾದಡ ಆಕೆ ಎರಡು ಹೊ 
ಹಾರೆಗಳನ್ನೂ ಚಂದ್ರಮುಖಿಯಾದ ಆಕೆ ಚಂ್ರನನ್ನೂ ಕನುಲಡೆಂಕೆ ಮುಖವುಳ್ಳ ಆಕೆ ಕಮಲಪ್ರಿಯನಾದ 
ಸೂರ್ಯನನ್ನೂ ನಮೀನಾಕ್ಷಿಯಾೆ ಆಕೆ ಶ್ರೀಸ್ಕನಾದ ಬರೆಡು ಮೀನುಗಳನ್ನೂ ಕೊಡದಂತೆ ಕುಚವುಳ್ಳ ಆಕೆ ಎರಡು 
ಕೊಡಗಳನ್ನೊ ಕಮಲದಿಂದ ಸಂತೋಷಸಡುವ ಆಕೆ ಕಮಲಗಳುಳ್ಳ ಸರೋನಕನನ್ನೂ ಗುಣಸಮುದ್ರಳಾದ ಅಕೆ 
ಸಮುದ್ರನನ್ನೂ, ಸಿಂಹಾಸನದಲ್ಲಿ ಸ್ಲಿಕವಾಗಿ ಕುಳಿತುಕೊಳ್ಳುವ ಆಕೆ ಹೊಳೆಯುನ ಸಿಂಹಾಸನನನ್ನೂ, ನಾನನಿಥಿ 
ಯಾದೆ ಆಕೆ ಜೀನಕೆಗಳ ನಿಮಾನನನ್ನೂ ಶ್ರೀಷ್ಕಬುದ್ಧಿಯ ಆಕೆ ಶ್ರೀಷ್ಕವಾಡ ನಾಗಲೋಕನನ್ನೂ, ಜೈನಮತಕ್ಕೆ 
ಕತ್ನಡ ದೀಷಡಂತಿರುನ ಆಕೆಯು ಬಗೆಬಗೆಯಾಡ ಸುಂದರ ಕತ್ನರಾತಿಯೆನ್ನೂ, ಮಲೆನಾಡಿನ ಅರಣ್ಯದ ನನಿಲಿಕಂತೆ 
ಶಿಖಿಯನ್ನುಳ್ಳ ಆಕೆಯು ಉಜ್ವಲವಾಗಿ ಹೊಳೆಯುನ ಬೆಂಕಿಯ ಶಿಖೆ [५०७] ಯನ್ನೊ-ಹೀಗೆ ಈ ರೀತಿಯಾಗಿ 
ಹೆದಿನಾರು ಸೃಷ್ನಗಳನ್ನು ಸಿದ್ಧಾರ್ಥ ರಾಜಕ ರಾಣಿಯು ಸಂತೋಷದಿಂದ ಕಂಡಳು. ॥ ೫೯-೬೦-೬೧.೬೨೬೫ || 


4०03 ವರ್ಧಮಾನ 20090 


ಅನಂತರನಮಾ ಲರಿತಾಂಗಿ ಲಲಿತ ಲಲಿಶಾದಿ ರಾಗಾರಾನರಂಜಿತಗ್ರೀನರನ್ಸ ಮಂಗಳವಾರಕರ್‌ ಬೆಡಂಗುವಡೆಡ 
ಕಾಜಾಂಗಸಾಲಯೆಡೊಳ್‌ ನಲಿಡು ನಲಕೆಜದೆ ನೆರಿಯಿನ ಜಗನ್ಕಂಗಳ ಜಿನೇಂದ್ರನ ಗುಣಸ್ತನ ಪ್ರಶಸ್ತಾೇಕ 
ಹೈದ್ಯಗದ್ಯನಡ್ಯಿಂಗಳಿನನಗತನಿದ್ರೆಯಾಗಿ ನೊಡೆದ ಪೊಸದುಗುಲಂ ಕೆಲಕ್ಕೆ ಕೊಲಗೆ ಶಾರೆದರನೀರೆದೆನಿಕರೆದಿನಗಲ್ಲ 
ಪೂರ್ಣಚಂದ್ರ ಬಿಂಬದ ಭಂಗಿಯನಂಗೀಕರಿಸಿ ಭೋಂಕೆನೆ ನಜ್ಜಳಿನ ತನ್ನೆ ಸನ್ನುತ ವದನಸುಥಾಕರಬಿಂಬದಿನೊಸೆನ 
ಚಂದ್ರಿಕಾವಿಸ್ತಾರಡಂತೆ ತೋರ್ನ್ಷಧಿಕ ಸಿತಥವಳ ರೋಳಲೋಚನಂಗಳ ಬೆಳಗಿನ ಬಳಗದಿಂ "ನಿಳಯಲಕ್ಷ್ಮಿಗೆ ಬೆಳ್ಳ 
ಸದನದ ನೊಡಬಕಿಯನಿತ್ತು ತತ್ತನೂದೆರಿಯಾದರದಿಂ ವೈಭಾತಿಕ ವಿಧಿಗೆಕಂ ನಿಧಿಯಿಸಿ ಸುರವಿತಂಬಿನೀ ನಿಕಕಸಮು 
ಚಿತ ಶೃಂಗಾರಸಂಗತೆಯಾಗಿ ಭರ್ಮನಿರ್ಮಿತ ಸಭಾಸದನಮಥ್ಯದ ನುಣಿಮಯಾಸನಮನಳಂಕರಿಸಿರ್ದ ಸಿದ್ಯಾರ್ಥ 
ಪಾರ್ಥಿನ ಚೂಡಾನುಣಿಯಂ ಸೋಂಕಿ ಕುಳ್ಳಿರ್ದು ಜೀನಿತೇಶ್ವರಂಗೆ ಶನ್ನ್ನ ಕಂಡ ಕನಸುಗಳನನುಕ್ರಮದಿಂ ನಿನೇದಿಸೆ 
ಕೇಳ್ತು ನೃಪಾಳತಿಳಕಂ ವುಳಕಕಳಿಕಾನಳೀಲುಳಿತ ತನುಲತಾಲಲಿತನಾಗಿ- 


ತೊಡಳೇನೀಸೃನ್ನಸಂಡೋಹನುನತಿಮುದದಿಂ ಡೇವಿ ನೀನಾನಗಂ ಕಂ 

ಡುದಟಾಂ ಶ್ರೀಮಜ್ಞಿನಾಧೀಶ್ವರನಖಿಳಜಗನ್ಮಂಗಳಂ ಕೇನಲಜ್ಞಾ 

ನದೆಯಾಂಭೋರಾಶಿ ನಿಶ್ವಾಮುರನತಿನುತ ಪಾಡಾರನಿಂದದ್ವಯಂ ವ್ರ 

ಟ್ವದನಂ ನಿನ್ನೀಪ್ರಸನ್ನೋದರದೊಳನುನಮಾನಂದ ದಾಮಾಭಿರಾಮಂ ॥ ೬೪ 


ಎಂದಾ ನಕೇಂದ್ರಚಂದ್ರಮಂ ಜಗದೀಡಿಕೆ ಕಂಡ ಷೋಡಶಪ್ರಶಸ್ತ್ಯ ಸ್ವನ್ನಸನಿತಿಗೆ ಸಕಲ ಕೋಕಿಕನಾಧನು 
ತೃತ್ತಿಯನೆ ಫಲಮಾಗಿ ನೇಟ್ಲು ಭುನಕತ್ರಯೆಗುರುಗೆ ಗುರುಗಳಾಗಕ್ಟೇಡಿರ್ದೆ ತಮ್ಮುತಿರ್ಬರೆ ಜನ್ಮನುಂ ನಫಳಮಾಗೆ 
ಬಗೆಡೆನನ್ನೆಗಂ 





ಆಮೇಲೆ ಆ ಕೋಮುಲಾಂಗಿಯು ಅತ್ಯಂತ ಮೃಡುನಾಡೆ ಲಲಿತ ಇತ್ಯಾದಿ ರಾಗಗಳ ಧೃನಿಯಿಂದ ಸುಂಡೆಕನಾಥ 
ಕಂರವ್ಪಳ್ಳ ಮಂಗಳ ಪಾರಕರು, ಸುಂದರವಾದ ರಾಜನ.ಅಂಗಣದಲ್ಲಿ, ಸಂತೋಷದಿಂದ ಹಲವು ರೀತಿ ಹಾಡುತ್ತಿರುವ, 
ಲೋಕನುಂಗಳಕರೆನಾದ ತೀರ್ಥಂಕರನ ಗುಣಸ್ತೋತ್ರದಿಂದ [ತುಂಬಿದ] ಶ್ರೀಸ್ಕವಾದ ಅನೇಕ ಹೃಡೆಯಂಗನುವಾದ 
ಗದ್ಯ-ನಡ್ಯೆಗಳಿಂದ [ಕೂಡಿದ ಹಾಡನ್ನು ಕೇಳಿ] ನಿಶ್ರಿಯಿಂದ ಎದ್ದ ವಳಾಗಿ, ತಾನು ಹೊಡೆದಿದ್ದ ಹೊಸ ವಸ್ತ್ರವು ಪಕ್ಕಕ್ಕೆ 
ಸರಿಯಲಾಗಿ, ಶೆರತ್ಯಾಲಡ ಮೋಡದ ಸಮೂಹದಿಂದ ಹೊರಗೆ ಬಂದ ಪೂರ್ಣಚಂದ್ರ ಬಿಂಬದ ಲಕ್ಷಣವನ್ನು ನಡೆವ 
ಳಾಗಿ ಧಟ್ಟಿಸೆ ಹೊಳೆಯುವ ತನ್ನ ಸುಂದರ ಮುಖಚಂದ್ರ ಬಿಂಬದಿಂದ ಹೊರೆಬರೆನ ನಿಶೀಷನಾದ ಜೆಳುದಿಂಗಳೆಂಬಂತೆ 
ಕಾಣಿಸುವ ಅತ್ಯಂತ ಶುಭ್ರಥನಳನಾದ ಚಂಚಲ ಕಣ್ಣುಗಳೆ ಕಾಂತಿ ಸಮೂಹದಿಂದ ಆಗ ಗೃಹಲಕ್ಷ್ಮಿಗೆ ಕಾಂತಿ 
ಯುಕ್ತನಾದ ಅಲಂಕಾರನಾದ ಹೊದಿಕೆಯನ್ನು ಕೊಟ್ಟು, ಆ ಸುಂಡರಿಯು ಸಂತೋಷದಿಂದ ಪ್ರಾತಃಕಾಲಡೆ 
ನಿಯನುಗಳನ್ನು ಆಚರಿಸಿ, ದೇನತಾಸ್ತ್ರೀಯರ ಸಮೂಹೆವು ಉಚಿತ ರೀತಿಯಲ್ಲಿ ಮಾಡಿದ ಶೃಂಗಾರೆವುಳ್ಳನಳಾಗಿ- 
ಬಂಗಾರದಿಂದ ಮಾಡಿರುವ ಸಭಾಭನನದ ಮಧ್ಯದಲ್ಲಿ ರತ್ನ ಖಚಿತನಾದೆ ಸಿಂಹಾಸಫನನ್ನ ಲಂಕರಿಸಿದ್ದ ಕ್ಷತ್ರಿಯ 
ಶ್ರೇಸ್ಸ ಸಿದ್ಧಾರ್ಧನನ್ನು ಸೋಕಿಕೊಳ್ಳುತ್ತಿದ್ದು ಆ ತನ್ನ ಪ್ರಾಣನಲ್ಲಭನಿಗೆ ತಾನು ಕಂಡ ಕನನುಗಳನ್ನು_ 
ಒಂದೊಂದಾಗಿ ವಿಜ್ಞಾ ಪಿಸಿಕೊಳ್ಳಲು, [ಅದನ್ನು] ಕೇಳಿ ಆ ರಾಜಕ್ರೀಷ್ಕನು ಫುಲಕನನೂಹೆದಿಂದ ಬಾಗಿದ ಸುಂದರೆ 
ತನುಲತೆಯುಳ್ಳನನಾಗಿ "ಎಲ್ಯ ರಾಜಿಯೆ, ಈ हद, ಸಮೂಹನನ್ನು ನೀನು ಸಂತೋಷದಿಂದ ಕಂಡುದರಿಂದೆ - 
ಲೋಕಕ್ಕಿಲ್ಲಾ ಮಂಗಳಕರನಾದನನೂ, ಕೇವಲಜ್ಞಾನ, ಡಯೆಗಳ ಸಮುಪ್ರವಾಗಿರುನವನೂ, ಸಮಸ್ತ ಹೇನೇಂದ್ರ 
000 ಸ್ರೋತ್ರಮಾಡಲ್ಪಟ್ಟಿ ನಾಡಕನುಲಗಳೆರೆಡನ್ನು ಉಳ್ಳವನ್ಕೊ, ಅತ್ಯಂತ ಆನಂಡನೆಂಬ ಹಾರದಿಂಡೆ ಶೋಭಿತನೂ 
ಅದ ಶ್ರೀ ಕೀರ್ಥಂಕರ ಮಹಾಸ್ವಾಮಿಯು ನಿನ್ನ ಈ ಶುಠ್ಳವಾದ ಗರ್ಭದಲ್ಲಿ ಹುಟ್ಟುತ್ತಾನೆ. ಇದರಲ್ಲಿ ಸಂಜೇಹೆ 


೧೩ ಭೆಗನಜ್ನನ್ಮಾಭಿಸೇಕಂ 4०य 


ಮುಂ ನೇಟ್ವಚ್ಯುತದಿನಿಜೇಂ | ಪ್ರಂ ಪುಪ್ಫೋತ್ತರ ವಿಮಾಸವಾಸಿ ನಿಜಾಯು 
ಸ್ಯಂ ಸಿಂಗೆ ಬಂದು ನೊಕ್ಕನೆ | ७०४० ಪ್ರಿಯಕಾರಿಣೇ ನಧೂದರವರೆಡೊಳ್‌ ॥ uy 


ಅಂಶು ನಿತಾಂತಕಾನ್ರ್ಯಮೆನಿಸ ಶುಕ್ತಿಕಾವುಟಿದೊಳನರ್ಫ್ಯ ಮುಕ್ತಾಫಳಂ ನೆಲಸುನಂತೆ ತನ್ಮಹಾತಿಕೆಯೆ 
ನಿಶುದ್ಧ ಗರ್ಭಾನಾಸದೊಳಾ ಸಮಸ್ತ ಗುಣನಿವಾಸಂ ನೆಲಸಿ ಬಳೆಯೆನಳೆಯೆ..- 


ಜಗದಬಳಾಜನಕ್ಯೆ ಮಿಗೆ 8378 ಗರ್ಭದ ಚಿಹ್ನಚಾಳಡೊಳ್‌ 

ಬಗೆನಡೆಡೊಂಡುಮಾಸಕಿಯ ಭಾಸುಕಮಸ್ಪಲತಾಂಗದಲ್ಲಿ ಫೊ 

ರ್ಮಗೆನಡೆದಿರ್ದದಿಲ್ಲ ವಿಕೃತಿ ವ್ಯತಿರಿಕ್ತ ಮಹಾನುಭಾನನಿ 

ರ್ಕೆಗೆ ನೆರೆಯಾದ ಭಾಗ್ಯನಕಿಗೆತ್ತಣದೆಯ್ಯ ನಿಕಾಕೆಸಂಭನೆಂ ॥ LL 


ನೋಹೆಲತಾನನಿತ್ರನಿಕೆ ಗರ್ಭಡೊಳೀನಧುನಿಂಗೆ ತೋರ್ಕುಮೇ 
ಡೋಹಲತಾಸ್ರವೃತ್ತಿ ತೊಪಳೇನಯಶೋಧರಭಾರ ದೂರನಂ 
ದೇಹಜೊಳಾಂತೆ ಕಾಂಕೆಗೆ ಕೃಹೋಡರೆಭಾರಮುಜಿಂತೆನುತ್ತುಮುಂ 


ದಾ ಹರಿಣಾಕ್ಷಿಯೆಂ ಫೊಗಟ್ಟುದೀಕ್ಷಿಸಿ ತನ್ಮೊಳನುರ್ತ್ಯೂಯೌನನಂ ॥ AL 
ಸಳಿಕಿನ ಕಳಕಡೊಳಿರಿಸಿದ | ನಿಳಸನ್ಮಣಿದೀನಕಳಿಕೆಯಂತೆ ಜಗನ್ಮೆಂ 
ಗೆಳನಿಳೆಯಂ ಗತವಿಳಯೆಂ | ಜೆಳಗಿಡನಾ ಕನುಳಮುಖಿಯ ನಿಮಳೋಡರಔೊಳ' || ೬೮ 


ನೇನು? ೬೪! ಎಂಡು ಆ ರಾಜನು ಜಗತ್ತಿಲ್ಲ ಹೊಗಳುನ ನ್ನ್ನ ರಾಣಿ ಕಂಡ ಹದಿನಾರು ಶ್ರೀಸ್ಕವಾದ 
ಸೃಪ್ನ ಸಮೂಹಕ್ಕೆ ಸಕಲ ರೋಕಕ್ಕೂ ಸ್ವಾಮಿಯಾದನನು ಹುಟ್ಟುವುಣೀ ಫಲ ಎಂಬುದಾಗಿ ಹೇಳಿ ಮೂರು 
ರೋಕಕ್ಕೂ ಗುರುನಾಡನನಿಗೆ ತಾವು ಗುರುನಾಗುವಂತಹುದು ತಮ್ಮಿಬ್ಬರ ಜನ್ಮ ಸೆಫಲನಾದಂತೆ ಎಂದು 
ಯೋಚಿಸಿದನು. ಅಷ್ಟರಲ್ಲಿ... ಹಿಂಡೆ ಹೇಳಿದ ಪುಷ್ಫೋತ್ತಕ ವಿಮಾನದಲ್ಲಿ ನಾಸಮಾಡುತ್ತಿದ್ದ-- ಅಚ್ಯುತೇಂದ್ರನು 
ತನ್ನ ಆಯುಸ್ಯವು ಮುಗಿಯಲಾಗಿ ಪ್ರಿಯಕಾರಿಣೀ ದೇನಿಯ ಶ್ರೀಷ್ಕನಾದ ಗರ್ಭಕ್ಕೆ ಬಂದು ಆನಂದದಿಂಜೆ 
ಪ್ರವೇಶಿಸಿದನು. ॥ ೬೫ ಹಾಗೆ ಅತ್ಯಂತ ಕಾಂಕಿಯುಕ್ತನೆನಿಸಿದ ಮುತ್ತಿನ ಚಿಬ್ಬಿನಲ್ಲಿ ಅತ್ಯಂತ ಬೆರೆಬಾಳುವ 
ಮುತ್ತು ಸೇಕುನಂತೆ, ಆ ಅತ್ಯಂತ 308 5०४ ಗರ್ಭೆದಲ್ಲಿ ಎಲ್ಲ ಸದ್ಗುಣಗಳ ನಾಸನಾ ನನಾದೆ ಆತನು ನೆಲಸಿ 
ಚೆಳೆ ಬೆಳೆಯುತ್ತಿಕಲಾಗಿ-- ಲೋಕಡ ಸ್ತ್ರೀಯರಿಗೆ ವಿಶೇಷವಾಗಿ ಕಾಣಿಸಿಕೊಳ್ಳುವ ಗರ್ಭಚಿಸ್ನೆಗಳ ಸಮೂಹದಲ್ಲಿ 
ಒಂದು ಕೂಡ ಆ ದೇನಿಯ ಸುಂದರೆ ಕೋಮಲ ದೇಹದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ವಿಕಾರಕ್ಳೆ ನಿಶೋಧನಾಗಿರುನ 
ಮುಹಾನುಭಾನಕ ನಾಸಸ್ನಾನಳಾಗಿರನ ಆ ಫುಣ್ಯಾತ್ಮಳಿಗೆ ನಿಕಾರೆ ಹುಟ್ಟುವುದು ಹೇಗೆ ಸಂಭವ? ॥ ೬೬ ॥ 
ನೋಷಹೆದ ಬಳ್ಳಿಯೆನ್ನು ಕೂಡ ಪವಿತ್ರವನ್ನಾಗಿ ಮಾಡುವ ಮಹಾನುಭಾನನು ಗರ್ಭದಲ್ಷಿರುನಾಗ ಈ ರಾಣಿಗೆ 
ಬಯಕೆಯ ಬಳ್ಳಿಯ ಸ್ವಭಾವವು ಕಾಣಿಸಿಕೊಳ್ಳುತ್ತ 0030 ನಂದೇಹನೇನು? ಆಕೀರ್ತಿಯೆಂಬ ಜೆಟ ನನ್ನು 
ದೂರೆಮಾಡುವಂತಹೆ ನುಹಾನುಭಾವನನ್ನು ಜೇಹೆದಲ್ಲಿ ಢರಿಸಿರುವ ७ ಸುಂದರಿಗೆ ಈ ತೆಳುನಾದ ಹೊಟ್ಟಿಯ ಜಾರೆ 
ಇನ್ನೆಲ್ಲಿಯದು ಎಂಬುದಾಗಿ ಆ ಸುಂಪರಿಯನ್ನು ದೇನತಾಯುನತಿಯರು ತಮ್ಮ ತಮ್ಮಲ್ಲಿಯೇ ನೋಡಿ ಹೊಗಳು 
ತ್ತಿದ್ದರು ೬೭ ಸ್ಫಟಿಕದ ಕಲಶದಲ್ಲಿಟ್ಟಿರುವ ಹೊಳೆ ಹೊಳೆನ ಕತ್ಸದೀನದ ಕುಡಿಯೆಂತೆ ಜಗತ್ತಿನ 
ಮಂಗಳಕ್ಳೆಲ್ಲಾ ಮನೆಯಂತಿರುವು ನಿಲಯನನ್ನು ಹೋಗಲಾಡಿಸುನ ತೀರ್ಧಂಕರೆನು ಆ ಸುಂದರಿಯ ಶುದ್ಭಗರ್ಭ 
ದಲ್ಲಿ ಕೊಳಗಿಬೆಳಗುತ್ತಿದ್ದನು. ॥ ೬೮ ॥ ಮಹಾಕೀರ್ತಿಶಾಲಿಯಾದ ದೇವೇಂದ್ರನು ಶಚೆಯೊಡನೆಯೂ ಜೀನಶಾ 


4:०९ ವರ್ಧಮಾನ ०9980 


ಇಂದ್ರಾಣಿ ಸಹಿತಂ ಬಂ | ದಿಂದ್ರಂ ಸುಕೆಸೆಮಿತಿಸಂಯುತಂ ತದ್ಳೂವಾ 
ಳೇಂದ್ರನುಮಂ ರಾಜ್ಞಿಯುಮಂ | 00०७8, 00१४० ಕ್ರಿಃಪುದಕ್ಷಿಣಿಂಗೆಯ್ಡೊಲನಿಂ | Ve 


ಸುರಲೋಕಂಗಳೊಳುತ್ತಮಂಗಳಿನಟಂ. ಬೇಟಾಲ್ಲೆ ३७ ०४५७० 

ಭರೆಹಾದಿ ಪ್ರಿಯನಸ್ತುಸೆಂತತಿಗಳಿಂ ತೆತ್ಟೂಜೆಯೆಂ ಮಾಡಿ ನಿ 

ರ್ಭಕವಾಃ[ಕ್‌]ಕೋಟಿಗಳಿಂ ಪ್ರಶಂಸಿಸಿ ನಿನಮ್ರಂ ಕಮ್ರ ಕಲ್ಯಾಣನುಂ 

ಭರೆದಿಂದಾದ್ಯಮನಿಂತು ಬಿತ್ತರಿಸಿದಂ ಸ್ಯಾಪ್ಟಾದನಿದ್ಯಾಪ್ರಿಯೆಂ || ೭೦ 


ಅಂತಾಪುರುಹೊತಂ ಪ್ರೀತಿಯಿಂ ಪ್ರಥಧಮಕಲ್ಯಾಣನಿಭೂತಿಯಂ ಭೂತಳಕ್ಳೆ ಕೌತುಕಮಾಗೆ ನಿಧಿಯಿಸಿ ನಿಜ 
ಫಿನಾಸಕ್ಕೆ ವೋಪುದುಮಿತ್ತಲ್‌- 


ಆ ಜನನಿಗೆ ಜನಿಯಿಸಿದುದು | ವೈಜನಂ ಸಕಳಭುನನಭನನೋತ್ಸವ 
ಸ್ಲೀಜನನಂ ನಿಬುಢಶ್ರೀ | ಯೋಜನನಂ ಜೈನಸಮಯಲೀಲಾಜನನಂ | ೩೧ 


ಅಂತು ಸರಿವೂರ್ಣನ್ರಸನಸನುಯಂ ಸಮುಯನಿಸ್ತಾರಿಕೆಗೆ ಸಮನಿಸುವುದುಂ. 


ಚೈತ್ರಸಿತತ್ರಯೋದಶಿಯೊಳುತ್ತಕೆ ಸಾರ್ತಿ ಸನ್ಮುಹೂರ್ತದೊಳ್‌ 

ವುತ್ರಕನಟ್ರಾಯಿಂ ಪಡೆನಳಾಪ್ರಿಯಕಾರಿಣಿ ಚಾರುಗಾತ್ರನಂ 

ಗೋತ್ರನನಿತ್ರನಂ ಭುವನನಿತ್ರನಕನಾತತಕರ್ನು ಕಂದಳೀ 

ದಾತ್ರಕನುದ್ಭಬೋಧ ಸುಖನಾತ್ರನನೆಂಬುಜಸತ್ರನೇತ್ರನೆಂ ॥ ೭೨ 


ಸಮಿತಿಯ ಜೊತೆಯಲ್ಲಿಯೂ ४०७) ಆ ರಾಜನನ್ನೂ ರಾಣಿಯನ್ನೂ ಮೂರು ಸೆಲ ಭಕ್ತಿಯಿಂದ ಪ್ರದಕ್ಷಿಣೆ 
ಮಾಡಿದನು. ॥ ೬೯ ದೇನರೋಕದಲ್ಲಿ ಇನುಗಳಿಗಿಂತಲೂ ಉತ್ತಮುಾದುವುಗಳಿಲ್ಲ ಎನ್ನುನಂತಹೆ ನಸ್ತ್ಯ 
ಅಭರೆಣಗಳೇ ಮೊದಲಾದ ಪ್ರಿಯ ನಸ್ತುಗಳ ಸಮೂಹದಿಂದ ಅವರನ್ನು ಪೂಜಿಸಿ, ಎಣೆಯಿಲ್ಲದ ಕೋಟಿನಾಕ್ಯ 
ಗೆಳಿಂದ ಸ್ರುತಿಸಿ, ಸ್ಯಾದ್ವಾದನಿದ್ಯೆಯಲ್ಲಿ ಪ್ರಿಯನಾಜೆ ದೇವೇಂದ್ರನು ನನ್ರುಕೆಯಿಂದಲೂ, ನ್ರೆೇನುದಿಂಪಲೂ 
ಮೊದಲ ಕಲ್ಯಾಣ (ಗರ್ಭಾನತರಣ)ನನ್ನು ಹೀಗೆ ನೆರವೇರಿಸಿಷನು. ॥೭೦॥ ಹೀಗೆ ಆ ಡೇನೇಂಪ್ರನು 
ಪ್ರೀತಿಯಿಂದ ಮೊದಲ ಕಲ್ಯಾಣದ ನುಹತ್ತನ್ನು ಲೋಕಕ್ಕೆಲ್ಲಾ ಆಶ್ಚಕ್ಯವಾಗುನಂತೆ ಆಚರಿಸಿ ತನ್ನ ವನೆಗಿ 
ಹಿಂದಿರೆಗಲಾಗಿ- ಸಮಸ್ತ್ರಲೋಕಗಳ ನುನೆಗಳಿಗೂ ಉತ್ಸವಲಕ್ಷ್ಮೀಜನನನಾದಂಕೆ, ७७३ ०४० ಶ್ರೀಯಸ್ಸು ಜನನ 
ವಾಗುವಂತೆ, ಜೈನಧರ್ಮದ ಲೀಲೆಯು ಜನನನಾದಂತೆ ಆ ಜಿನನ ತಾಯಿಗೆ ಗರ್ಭದ ಕಡೆಯೆ ಕಿಂಗಳು ಜನಿಸಿತು. 
೭೧ ॥ ಹೀಗೆ ಒಂಭತ್ತು ತಿಂಗಳು ತುಂಬಿ ಹೆರಿಗೆಯಾಗುವ ಸಮಯವು ಆ ಧರ್ಮಸ್ರನಾರಿಕೆಗೆ ವ್ರಾಪ್ತ್ರವಾಗಲಾಗಿ- 
ಚೈತ್ರ ಶುದ್ಧ ತ್ರಯೋದಶಿಯಂದು ಉತ್ತರಾ ನಕ್ಷತ್ರವು ಬಂದಿರಲಾಗಿ ಒಳ್ಳೆಯ ಮುಹೊರ್ತದಲ್ಲಿ ७ ಪ್ರಿಯಕಾರಿಣೇ 
ಜೇನಿಯು ಅತ್ಯಂತ ಸುಂದರ ಜೀಹೆವುಳ್ಳನನೂ, ಗೋತ್ರವನ್ನು ನನಿತ್ರನನ್ನಾಗಿ ಮಾಡುನನನೂ, ರೋಕಳೈಲ್ಲಾ 
ಮಿತ್ರನಾಗಿರುವನನೂ, ನಿಸ್ತಾಕವಾಪ ಕರ್ಮದ ನೂಲನ್ನು ನಾಶಮಾಡುನನನೂ ಮುಹತ್ತಾದ ಬೋಥಿಯಿಂಡ 
ಸುಖಕ್ಕೆ ಪಾಶ್ರನೂ, ಕನುಲದಳದಂತೆ ಕಣ್ಣುಳ್ಳವನೂ ಆದ ಮಗನನ್ನು ಅಕ್ಕರೆಯಿಂದ ಹಡೆದಳು. ॥ ೭೨ ॥ ಆಗೆ 


೧ಕಿ ಭಗನಜ್ಯನ್ಮಾಭಿಸೇಕಂ ಕ್ಲಿಂಜ 


ಆಗಳುಡಯಿಸಿದೆ ಬಾಳಕಂ ರಜೋರಹಿತನೆಂದು ಸೊಚಿಸಂದದಿಂ ಸಕಳವನಸುಧಾತಳಂ ಕಜೋರೆಹಿಕಮಾದುದು, 
ಆ ಕುಮಾರಕಕಂ ಪ್ರಸನ್ನಕರಹೃದೆಯನೆಂಬುವಂ ನೇಟ್ವಿಂತೆ ನಿಖಿಳ ದಿಶಾನಳಯಂ ಪ್ರಸನ್ನಕರೆಮಾಡುದು. ಆ ಭಾಸ್ವ್ರ 
ದರ್ಭಕಂ ವೃನಗತಕಾಲುಸ್ಯನೆಂಬುದಂ ನಿನೇದಿಸುನಂತೆ ಸಮಸ್ತ ಜಲಾಶಯನಿಕಾಯೆಂ ವ್ಯನಗತಕಾಲುಷ್ಯಮಾ 
ಮಡು. ಆ ಸ್ವನಂಥಢಯಂ ನಿಶಪಸ್ವಭಾನನೆಂಬುದಂ ಪ್ರಕಾಶಿಸುವಂತೆ ಗಗಫನಳಯೆಂ ನಿಶದಸ್ವಭಾನಮಾದುಡು. ಆ 
ನೂತನಜಾತಕಂ ನಕೆಮಾತಿಶಯ ಶೀತಳಗುನೋನೇತನೆಂಬುದಂ ७७५३ ७०४ ಸುರಭಿವಾತಂ ಶೀತಳಗುಜೋನೇಕ 
ಮಾದಡುಡು, ಆ ಶಿಶುಶಕಾಂಕಂ ಭುನನತ್ರಯೆದೊಳ್‌ ಸಚ್ಜಳಿನನೆಂಬುದಂ ಪ್ರಕಟಿಸಂದದಿಂ ನಿಶ್ವವೈಶ್ವಾನರೆಂ ದೆಕ್ಷಿಹಾ 
ರ್ಚಿಯಿಂ ಪಜ್ಜಳಿಸಿದುದು. ಅಂತುಮಲ್ಲಡೆಯುಂ.- 


ನಿಜನಿಜನೈರನುಂ ಸಕಳಸತ್ವಕದಂಬಕಮೆತ್ತನೋಟ್ಟೊಡಂ 
ತ್ಯಜಿಯಿಸಿ ಲೀಲೆಯಿಂಡಿ ಫಲಿದಾಡಿದುನಾಪುರದಲ್ಲಿ ಸುತ್ತಲುಂ 
ಥ್ವೈಜನಿನಹೆಂಗಳುಂ ನಿನಿಢನಂದಕಮಾರೆಗಳಿಂ ಪೊಪಟ್ಟುವಾ 
ತ್ರಿಜಗದಧೀಶನುವೃವಿಸೆ ಸಮ್ಮದವಾಯ್ತು ಜನಕ್ಕೆ ನಿಕ್ಕುವಂ ॥ 2 


ಫುಸ್ಕಣರಸೆಂಗಳಿಂ ಮೃಗಮುಡತ್ರವದಿಂ ನವಚೆಂದನಾಂಬುನಿಂ 

ಜೆಸೆನ ಗೃಹಾಂಗಣಾವಳಿಗಳೊಳ್‌ ಚಳಯಂಗುಡುತಿರ್ವ ಮೌಕ್ತಿಕ 

ಪ್ರಸರಜಿ ಕೂಡೆ ಕಂಗವರಿಯಂ ನರಿದಿಕ್ಟುತುಮಿರ್ಸ ಸುತ್ತಲುಂ 

ಕುಸುಮುಚಯೆಂಗಳಂ ಕೆದೆಲುಕಿರ್ನಬಳಾಳಿಯ ಲೀರೆ ಕೌತುಕಂ || ೬೪ 





ಹುಟ್ಟಿದ ಬಾಲಕನು ರೆಜೋಗುಣನಿಲ್ಲವನನೆಂದು ಸೂಚಿಸುನ ರೀತಿಯಲ್ಲಿ ಭೂನುಂಡಳನೆಲ್ಲಾ ಥೂಳಿಲ್ಲಡು 
ಪಾಯಿತು. ಆ ಮಗುವು ನಿಶೀನಸ್ರಸನ್ನಹೈದಯನೆಂಬುದನ್ನು ಹೇಳುನಂತೆ ಎಲ್ಲ ದಿಕ್ಕುಗಳೂ ಶುಭ್ಚ್ರವಾದುವು. 
ಆ ಹೊಳೆಯುನ ನುಗುವು ಸಾನಗಳನ್ನು ದಾಟಿಡನಕೆಂಬುದನ್ನು ತಿಳಿಸುನಂತೆ ಎಲ್ಲ ನೀರಿನ ಪ್ರಜೀಶಗಳೂ ಕೆನ 
ಕನ್ನು ಕಳೆದುಕೊಂಡು ತಿಳಿಯಾದುನು, ನೊರೆಕುಡಿಯುನ ಆ ಕೂಸು ಸುನ್ನಷ್ಟ ಸ್ವೈಭಾನದನನೆಂಬುಡನ್ನು ಪ್ರಕಾಶ 
ನಡಿಸುನಹಾಗೆ ಆಕಾಶಮಂಡಲನು ಶುಭ್ರನಾಯೆತು, ಹೊಸದಾಗಿ ಹುಟ್ಟಿಡ ಆ ಕೂಸು ಆತ್ಯಂತ ಅತಿಶಯನಾಡ 
ಕಂಪುಗುಣವುಳ್ಳನನು ಎಂಬುದನ್ನು ತಿಳಿಸುವಂತೆ ಸುಗಂಧವಾದ ಗಾಳಿಯು ಶೀತಗುಣಯುಕ್ತವಾಯಿತು, ಆ ಶಿಶು 
ಚಂದ್ರನು ಮೂರು ಲೋಕಗಳಲ್ಲಿಯೂ ಬೆಳಗುತ್ತಾನೆಂಬುದನ್ನು ಪ್ರಕಟಿಮಾಡುನಂತೆ ನಿಶ್ವಾಗ್ಗಿಯು ದಕ್ಷಿಣಾಗ್ನಿಯೆ 
“ಉರಿಯಿಂದ ಪ್ರಜ್ಟರಿಸಿತು. ಅದೂ ಅಲ್ಲಿ ಪ್ರಾಣಿಗಳೆಲ್ಲವೂ ಪರಸ್ಫರ ದ್ವೇಷವನ್ನು ಬಿಟ್ಟು ಎಲ್ಲೆಲ್ಲಿ ನೋಡಿದರೂ 
ಸಂತೋಷದಿಂದ ಲೀಲೆಯಿಂದ ಪರಸ್ಪಕ ನಲಿದಾಡುತ್ತಿದ್ದವು, ಆ ನಟ್ಟಿಣದಲ್ಲಿ ಸುತ್ತಲೂ ಬಾವುಟಿಗಳೂ ಬಗೆಬಗೆಯ 
ನಂದನ ಮಾರೆಗಳೂ ತುಂಬಿಕೊಂಡವು, ಮೂರು ರೋಕಕ್ಕೂ ಒಡೆಯನಾದ ಆತನು ಹುಟ್ಟಿಲಾಗಿ ಜನರಿಗೆ ನಿಜಕ್ಕೂ 
ಆಅನಂದನಾಯಿತು. || ೭೩ ॥ ಅಗರುನಿನ ಕನದಿಂದಲೂ ಕಸ್ತೂರಿಯ ಕಸೆದಿಂದೆಲೂ ಹೊನ ಶ್ರೀಗಂಥೆಡ ನೀರಿ 
ನಿಂದಲೂ ಮನೆ ಮುಸೆಗಳ ಅಂಗಳಗಳಲ್ಲಿಯೂ ಚಿಮುಕೆಸುಕ್ತಿರುವ ಸಂಶೋಷದಿಂಡ ಮುತ್ತುಗಳ ಸಮೂಹದಿಂದ 
ರಂಗನಲ್ಲಿಯನ್ನು ಸಂತೋಷದಿಂದ ಇಡುತ್ತಿರುವ ಸುತ್ತಲೂ ಹೂಗಳನ್ನು ಸೊಂಚೆ ಗೊಂಡೆಯಾಗಿ ಎಕೆಚುತ್ತಿಕುವ 
ಪ್ರೀಯರ ಅಟಿ ಆಶ್ಚರ್ಯಕರವಾಗಿತ್ತು. ॥ ೭೪ ॥ ತೀರ್ಧಂಕರನ ಜನನದಲ್ಲಿ ಆಶ್ಚರ್ಯಕರನಾಗುನಂಕೆ, ನುಹಾ 


39 


ಕೆಂ ನೆರ್ಧವಹಾನ ಪುರಾಣಂ 


ಜಿನನಾಥಧೋದಯದಲ್ಲಿ ನಲ್ಲನಿಸಿತ್ತಾಶ್ಚರ್ಯಮಪ್ಪನ್ನೆಗಂ 

ಜನನಾಧಾನಸಥಾಜಿರೆ ಕ್ಷಿತಿತೆಳಂ ಸದ್ರಾಗದಿಂಡೆಂಬಿನೆಂ 

ಫನೆಕಾಕ್ಮೀರದ ನೀರಿಸಿಂಡೆ ಚಳಯಂಜೆಕ್ತಿತ್ತಲುಂ ಲೋಕರೋ 

ಚೆನಕಂ ತನ್ಮೆನೆಕಂ ಪ್ರಸಕ್ತಿಜನಕಂ ಮಾಡಿತ್ತು ಸಂತೋಷಮಂ || ೭ 


ಅರನುಸೆಯಲ್ಲಿ ಫೊ್ಮೆದುದು ನುಂಗಳತೂರ್ಯೆ ಸಮುತ್ನಿತಂ ದಿಶಾ 
ಕರಿನರೆಕರ್ಣಕೋಟಿರೆ ಮಹಾಭರಿತಂ ಸ್ಬುರಿತಂ ಘನಸ್ವನಂ 
ಸರಭಸನಂದಿನೃಂಡಜಯಜೀಯನಿನಾದ ನಿನರ್ಧಿಕಂ ನುಕೋ 


ಹೆರಸುಕೆಗಾಯಿನೀ ನುಧುರೆಗಾನ ಕನಾನುಗಕಂ ಜಗನ್ನುತಂ I ೩೩ 
ಸನುಯೋಚಿತ ಸರಿಚರ್ಯೆಯೆ | ನಮುಳಿನಜಿನಜನಕಿಗೆಸಗುನುಮರಪ್ರಮಡಾ 
ಸಮಿತಿಯ ಸೆಂಭ್ರನುಗನುನಂ | ಕಮನೆಂ ತಾನಾದುದಂದು ಕೃಪಮುಂದಿರದೊಳ್‌ Il ೭೭ 
ತಜಿಯಹಜೆ ಸಿದ್ಧಾರ್ಥನೈಪಂ | ನಡೆತಂಡು ಸುತಾನನೇಂದುನಂ ನೋಡಿ ಸುಖಂ 
ಬಡೆದಂ ತನ್ನಯ ನುನಡೊಳ್‌ | ಬಡನಂ ನಿಧಿಗಂಡಮಾಟಕ್ಕಿಯಿಂ ವಿಶೆಡೆಯಶಂ | ೩೮ 


ನರನು ಜಿನೇಂದ್ರಮಂದಿರಚಯಂಗಳೊಳೊಪ್ಬುನನೇಕ ಫೂಜೆಯೆಂ 

ಪಿರಿದನುರಾಗದಿಂ ಮೊಡಲೊಳಾಗಿಸಿ ವಾಂಛಿತನಸ್ತುನೃಂದೆನುಂ 

ಫೆಕೆದ ಸಮಸ್ತ ಸದ್ವಿಬುಢನಂದಿಜನಾನಳಿಗಿತ್ತು ಬಂಥುಗ 

ಕೈಸು ಜಿನಾರ್ಭಕಂಗೆ ವಿಭು ಮಾಡಿದನೀಡಿತ ಜಾತಕರ್ಮನುಂ ॥ ೯ 


ರಾಜನ ಅಕನುಕೆಯೆ ಮುಂದಿಕೆ ಭೂನಿಯೆ ಒಳ್ಳೆಯೆ ಕೆಫು ಬಣ್ಣನನ್ನು ಚಿಗುಕೊಡೆಯಿಕೋ ಎಂಬಂತೆ 
ಶ್ರೇಷ್ಠವಾದ ಕಸ್ತೂರಿಯ ನೀರಿನಿಂದ ಚಳೆಯ..-ಚೆಮುಕಿಸುನಿಕೆ-ವನ್ನು ನಡೆದು ಎಲ್ಲೆ ್ಲಿಯೂ ಜನರೆ ಕಣ್ಣಿಗೂ 
ಮುನಸ್ಸಿಗೂ ಆಕನುಕೆಯೆ ಜನರಿಗೂ ಸೆಂತೋಷವನ್ನುಂಟುಮಾಡಿತು. ೩೫ | ಅರಮನೆಯೆಲಿ ಹುಟ್ಟಿ ಹೊರೆ 
'ಹೊನ್ನಿಡ ಮಂಗಳ ನಿಯು ದಿಗ್ಗಜಗಳ ಕಿನಿಗಳ ವೊಟಿಕಿಯಲ್ಲಿ ತುಂಬ ತುಂಬಿತು ; ನಂದಿಗಳ ಸಮೂಹವು 
ಕೆಜೆಸೆದಿಂದೆ "ಜಯ ಜಯ್‌ ಎಂಬ ಥ್ವನಿಯಿಂದ ಡೊಡ್ಡ ಗುಡುಗಿನ ಥೈನಿಯನ್ನು ಬೆಳೆಸುತ್ತಿತ್ತು ; ನುನೋಹೆರ 
ವಾಡ ಜೀನಕನ್ನೆಯರು ಮಥುರನಾಗಿ ಹಾಡಿದೆ ಫೈನಿಯೆನ್ನು ಹಿಂಬಾಲಿಸಿ ಕೋಕನೆಲ್ಲಾ ಸ್ತೋತ್ರಮಾಡಿತು. 
॥ 23 | ಆಸನುಯಕ್ಕೆ ತಕ್ಕಂತೆ ನರಿಶುದ್ಧಳಾಡೆ ಜಿನನ ತಾಯಿಗೆ ಸೇನೆಮಾಡುನುದಕ್ಕಾಗಿ ಬಂದ ನೇನಶಾ 
ಸ್ವೀಯೆರೆ ಸೆಂಭ್ರನುಷ ಆಗನುನವು ರಾಜಮಂದಿರದಲ್ಲಿ ಅತ್ಯಂತ ನುನೋಹಕನಾದುದಾಯಿತು,. | 2०. || 
ಸಿದ್ದಾರ್ಥ ಮಹಾರಾಜನು ಸೃಲ್ಪವೂ ತಡಮಾಡಣೆ ಬಂದು ನುಗನ ನುಖಕನುಲನನ್ನು ನೋಡಿ, ಬಡನನು ನಿಧಿ 
ಯನ್ನು ಕಂಡ ರೀತಿಯಿಂದ ಆ ವಿಸ್ತಾರ ಕೀರ್ತಿಯು ತನ್ನ ಮನಸ್ಸಿನಲ್ಲಿಯೆ! ಸಂತೋಷನಟ್ಟಿನು. ॥ ೭೮ ॥ 
ತೇನ್ನನಾದ ಜಿನಮೆಂದಿರಗಳ ಸಮೂಹೆದಲ್ಲಿ ಆ ಸಂಪರ್ಭಕ್ಯೆ ಒಪ್ಪೈವಂತೆ ಸಂತೋಷದಿಂದ ಅನೇಕ ವೂಜೆ 
ಗಳನ್ನು ನೊಡಲು ಸಲ್ಲಿಸಿ, ಅಮೇಲೆ ಅಲ್ಲಿ ಕೆಕೆದಿದ್ದ ಎಲ್ಲ ಶ್ರೇಸ್ಕ ವಿದ್ವಾಂಸರಿಗೂ ನೆಂದಿಜನಗಳಿಗೂ ಬೇಡಿದ ನಸ್ತು 
ಗಳನ್ನು ಕೊಟ್ಟು ಅನಂತರ ಬಂಧುಗಳೊಡನೆ ಸೇರಿಕೊಂಡು ಜಿನಕುಮಾರೆಿಗೆ ರಾಜನು ನುಂಗಳಕರನಾಡೆ ಜಾತ 
ಕರ್ಮಗಳನ್ನು ಮಾಡಿದನು ॥ ೩೭೯ || ७ ಸಮಯೆದಲ್ಲಿ.- ಯಾರೂ ಬಾರಿಸಡಿ ಇದ್ದೆರೊ ದೇನತಿಗಳ ಮೆಂದುಭಿಗಳು 


೧4 ಭೆಗನಜ್ಞನ್ಮಾಭಿಸೇಕಂ ೩೦೭ 
ಆ ಸಮಯೆಜೊಳ್‌- 


ನಾದನಮಿಲ್ಲಗಿಯುಂ ಮಿಗೆ | ನಾದಂಗೆಯ್ದುವು ಸುರಾನಕಾನೀಕಂಗಳ್‌ 
ಬಾದೇಂ ಸುರನಿಷ್ಟರೆತತಿ | ಗಾಡುದು ಕಂಸನಮಕಾರಣಂ ಭೂರಿತರಂ ॥ 60 


ಸೆಕಳನಿಳಿಂಸನಿಕಾಯದ | ನುಕುಟಿಂಗಳ್‌ ನಿನಮಿಶಂಗಳಾಡುವು ಸುಕೆಭೂ 
ಜಕುಳಂಗಳ್‌' ಸುರಿದುವು ಸುಕ | ಭಿಕುಸುನುದಾಸಾರೆಸಾರನುಂ ಧಾರಿಣಿಯೊಳ್‌ || ೮೧ 


ಇಂತಿವು ನೊಡಲಾದ ಸಲವುಮಾಶ್ಚರ್ಯಂಗಳ್‌ ನೆಗಟ್‌, ಸೌಥಮೇಂದ್ರಂ ನಿಜಾನಧಿಬೋಧಸ್ರಯೋಗದಿಂ 
ಯೋಗಿನೃಂಡಾರೆಕನ್ಫಂದನಂದ್ಯ ಪಾದಾರೆನಿಂದದ್ದಂದ್ವೆ ಭಗನಜ್ಜಿ ನೇಂಪ್ರಚಂದ್ರನುನಯನುನೆಅದು ಹೆರ್ನೋತ್ಸರ್ಷ 
ಸುಭಾರಸನರುತ್ತರಂಗಿಣೇತರೆಂಗಿತಾಂತರೆಂಗಂ ಸಮುಲ್ಲಸಿತ ಕಲ್ಯಾಣಸರಂಸರಾನರಿವ್ರಾಪಣೇಚ್ಛೆ ಯಿಂ ನಿರತಿಶಯ 
ನಿಖಿಳ ಕಲ್ಯಾಣನಿಳಯಂಗೆ ನಿರ್ಭರಭಕ್ತಿಯಿಂ & ತೀಯಕಲ್ಯಾಣನುಹೋತ್ಸನ ನಿಧ್ಯುತ್ಸುರತೆಯಿನುತ್ಸುಕಾತಿಶ 
ಯೆನಾಗಿರ್ಸುದುಂ. 


ಭನನೇಂದ್ರರ್ಗೆ ಪೊದಲ್ಲ ಶಂಖನಿನದಂ ತದ್ಭ್ಯಂತರೇಂದ್ರರ್ಗೆ ನೊ 

ಜ್ಯುವ ಭೇರೀನಿನಡೆಂ ಗಜಾರಿನಿನದಂ ಜ್ಯೋತಿಕುಲೇಂದ್ರರ್ಗೆ ತ 

ದ್ದಿನಿಜೇಂದ್ರರ್ಗೆ ನಿಕಾಂತಮುಣ್ಮುನ ನುಹಾಫಂಬಾನಿನಾದಂ ಕ್ರಿಳೋ 

ಕನಿಭೂತ್ಪತ್ತಿ ನಿಭೂತಿನಾದನಿಡು ಚೇತಃಪ್ರೀತಿಯೆಂಡೆಂಬಿನಂ || ಆತಿ 


ನೆಕೆದು ಚತುರ್ಸಿಕಾಯ ಸುರರಾತ್ಮನಥಧೂಜನ ನಾಹನಾಯುಧಾ 
ಭರಣ ನರಿಗ್ರಹೆಸ್ರಕರೆಸಂಯುತರಾಗಿ ಜಿನಾಭಿಸೇಕಸಂ 


ನುಹತ್ತಾದಿ ಧ್ವನಿಯನ್ನು ಮಾಡಿದುವು. ಹೆಚ್ಚು ಮಾತೇನು? ಜೀವತೆಗಳ ಅಸನಗಳಿಗೆಲ್ಲಾ ಅಕಾರೆಣವಾಗಿಯೇ 
ಡೊಡ್ಡ ಕಂಪಕನಾಯಿತ್ತು, ॥ ೮೦ ॥ ಎಲ್ಲ ದೇವತೆಗಳ ಸಮೂಹೆದ ಕರೀಟಿಗಳೂ ಕೆಳಗೆ ಬಾಗಿದುವು; ಕಲ್ಪ 
ವೈಕ್ಷಗಳು ಅತ್ಯಂತ ಸುನಾಸನಾಯುಕ್ತನಾಪ ಹೊಗಳ ಸಾರನತ್ತಾದ ಬಂಡನ್ನು ಭೂಮಿಯಲ್ಲಿ ಸುರಿಸಿದುವು.॥ ೮೧ ॥ 
ಇನೇ ಮೊದಲಾದ ಹಲನು ಆಶ್ಚರ್ಯಗಳು ಕಾಣಿಸಲಾಗಿ ಸೌಧರ್ಮೇಂದ್ರನು ಕನ್ನ ಅನಧಿಜ್ಞಾನದೆ 
ಪ್ರಯೋಗದಿಂದ ಯೋಗೀಂದ್ರರ ಸಮೂಹದಿಂದ ನಂದಿಸಲ್ಪಟ್ಟಿ ನಾಡಕನುಲಗಳುಳ್ಳ ಭಗವಾನ್‌ ತೀರ್ಧಂಕರೆನೆಂಬ 
ಚಂದ್ರನು ಉಡೆಯನಾದುದೆನ್ನು ತಿಳಿದು, ಮಹತ್ತಾದ ಹರ್ನಾಮೃತದ ಪ್ರವಾಹದಿಂದ ತರೆಂಗಗೊಂಡ ಅಂತೆರೆಂಗ 
ವುಳ್ಳನನಾಗಿ ಸಂತೋಷದಿಂದ ಕಲ್ಯಾಣ ನರಂನಕಿಯನ್ನು ನೆರನೇರಿಸಬೇಕೆಂಬ ಅನೇಕ್ಷೆಯಿಂದ ಸನುಸ್ತ್ರ ಮಂಗಳ 
ಗಳಿಗೂ ನಾಸಸ್ಥಾನನಾದ ಜಿನನಿಗೆ ತುಂಬು ಭಕ್ತಿಯಿಂದ ಎರಡನೇ ಕಲ್ಯಾಣ (ಜ ನ್ಮಾ ಭಿ ಷೇ ಕ) ಮಹೋತ್ಸ 
ನನನ್ನು ನಿಯಮಾನುಸಾರ ನಡೆಸಲು ಅತ್ಯಂತ ಉತ್ಸಾಹಿತನಾಗಿರೆಲು-. ಮೂರು ರೋಕಗಳ ಸ್ನಾಮಿಯಾದ 
ತೀರ್ಥಂಕರನ ಜನನನಾದಾಗ ಭನನ ದೇವತೆಗಳಿಗೆ ದೊಡ ಶಂಖದ್ವೆ ಹಿ ನ್ಯಂತರೆ ರಾಜರಿಗೆ ನಗಾರಿಯೆ ಥೈನಿ, 
ಜ್ಯೋತಕಿಕುಲನ ರಾಜರಿಗೆ ಸಿಂಹನಾದ ದೇವತೆಗಳಿಗೆ ಒಂದೇ ಸಮನಾಗಿ ಕೇಳಿ ಬರುವ ದೊಡ್ಡ ಫಂಟಿಯ ಧ್ಲನಿ- 
ಇದು ಅಂತರಂಗಕ್ಕೆ ಪ್ರೀತಿ ಎನ್ನುನಂತೆ ಬರುವ ಮಹೆಕ್ತಿನ ಶ್ವಫಿ ॥ಆ೨॥ ಜತುರ್ಥಿಕಾಯೆದ ಜೇವಕಿಗಳು 


4०४ ವರ್ಧಮಾನ ಸ್ರರಾಜಂ 


ಸುರಿತ ಮಹೋತ್ಸನಕ್ಕೆ 0098, ನಿಭೂತಿಯಿನೆಂದು ನಿಂಡರೆಂ 


ಬರತಳದಲ್ಲಿ ಬಂದು ಬರನಾರುತುಮಾಶಚಿಜೀನಿತೇಶನಾ ॥ ७६ 
ಮತ್ತಮಾಗಳ್‌.- 

ಸ್ಕರಿಯಿಸಿದಂ ತನ್ನೆ ನುಖೋ | ४). 0 ಬಂಥುರೆ ಗಂಧ ಸಿಂಧುರಾಮರನರನಂ 

ಸುರುಚಿರೆ ವೈಕುರ್ನಣ ಜಾ | ತುರೀಕನೆಂ ನರೆನಿರೋಕನೆಂ ಸುರೆರಾಜಂ || ಆಳ 


ಅಂತು ನೆನೆದ ನದಡೊಳಸಗತಾಭ್ರನಿಭ್ರ 2089४ ४४०४ ಸುನ್ಯಕ್ತಹೆಸ್ತನೂಲನುಂ, ಹೆರಿಕುರುನಂಶ ಕಧಾ 
ನತಾರದಂಕೆ ಮಹಾಕರ್ಣಾರ್ಜುನನಿಗ್ರಹಮುಂ ವಿವಾಹನೇದಿಕಾಗ್ರಡಂತೆ ಸಾಳಂಕೃತ ಶೆಂಭತ್ಕುಂಭಮುಂ, 
ಮಹೋಡದಾರಗುಣಪ್ರಣಯ ಪುರುಷನಂತೆ ನಿರಂತರಭೂರಿದಾನ ಪ್ರವರ್ಕನಮುಂ, ಮಹಾರೆಣ್ಯಪ್ರಜೇಕದಂತೆ ಸಮು 
ಶುಂಗ ನಂಶನಿಭ್ರಾಜಿತಮುಂ, ಕೆಸಕನಿಫಿಬದ್ಧ ಕಾವ್ಯದಂತೆ ಸೆನೆನ್ನತ್ತ ನದಾಕಿರಮ್ಯಮುಂ, ನರ್ನಾಕಾಲನ್ರಾಕೆಂಭ 
ದಂತೆ ನೃಧುಳಪುಸ್ವರಬಿಂದುಜಾಳಮುಂ, ಸರನುನಾನನತಪೋನಕದಂಕೆ ಸದ್ವೈತ್ತನುಹಾಭನಂತಮುಂ, ನಿಪಾಫೆ 
ಸಮುಯಮನಾಫಾಟಿದಂತೆ ಸದಾನಗ್ರ ಹಲಕ್ಷಿತಮುನೆಸಿಸಿದಭ್ರಶುಭನಿಭ್ರಮಾಭ್ರಮೂ [? ನಾ] ನಲ್ಲಭೆಂಬಂದು 


ಒಂಡೊಂದಲಸೊಳೆಂಟಿಂಟು 0 | ದೆಂ ದೃಷ್ಟಮೆನಿಪ್ಪ ಕನ್ಯುನದನಂಗಳನಾ 
ಸಂದಣಿ ನೂನಕ್ತಿರಡನ | ನಿಂದಿತನುಕಿತಾಳ್ತು ನಿಂದುದಿಂದ್ರಗಜೇಂದ್ರಂ | on 


ತಮ್ಮ ಮಡದಿಯರು, ನಾಹೆನ, ಆಯುಧ, ಆಭರಣ, ಸರಿನಾರಪನರಿ. ಇನರಿಗಳಿಂಡ ಕೂಡಿಕೊಂಡು ಬಂದ್ಳು, 
ಶಚೀಸತಿಯಾದ ಡೇವೇಂದ್ರನ ಆಗನುಸನನ್ನು ನಿರೀಕ್ಷಿಸುತ್ತಾ ಜಿನನ ಅಭಿನೇಕದಿಂದ ಹುಟ್ಟುವ ನುಹೋತ್ಸನಕ್ಕೆ 
ಡೊಡ್ಡ ಸಡಗರೆದಿಂತೆ ಆಕಾಶದಲ್ಲಿ ಬಂದು ನಿಂತರು. ॥ ೮೩ | ಮಕ್ತು ಅಗ-ದೇವೇಂದ್ರನು ತನ್ನೆ ನುದಿಸಿದ 
ನುನೋಷೆಕನಾದ ವಾಸೆನೆಯೆಳ್ಳುದೂ, ವೈಕುರ್ನಣ ಕಕ್ಷಿಯಿಂಡೆ ಕೂಡಿದುವೂ, ಸುಂಡರನಾದೆ ಕಣ್ಣುಳ್ಳುದೊ ಆದೆ 
ಜೀನಗಜ ಶ್ರೀಷ ನನ್ನು ಜಾ ಪಿಸಿಕೊಂಡನು.॥ ೮೪ ॥ ಹಾಗೆ ಸ್ಮರಣೆಮಾಡಿಕೊಂಡ ಂಡರ್ಭದಲಿ ಮೇಘ ಚಲನೆ 
ಕಳೆದು ಹೋದ ಆಕಾಶದಂತೆ ಸುನ್ಪುಷ್ಛವಾದ ಮೂಲ (ಸೊಂಡಿಲಿನ ಮೊಡಲಭಾಗ, ಹೆಸ್ತ ನುತ್ತು ಮೂಲಾ 
ಸಕ್ಷತ್ರಗಳು)ವೂ, ಹೆರಿನಂಶ ಕುರುವಂಶೆಗಳ ಕಥಾಭಾಗನಂತೆ ಮಹಾ ಕರ್ಣಾರ್ಜುಕನಿಗ್ರಹೆ (ಕರ್ಣ ಮತ್ತು 
ಅರ್ಜುನರೆ ಯುದ್ಧ, ಮಹಾ ಕಿನಿಯೆಲ್ಲಿ ಹುಲ್ಲು ಹೆಚ್ಚಾಗಿ ಸೇರಿಕೊಂಡಿರುವುದು)ವ್ರೂ ನುದುನೆಯೆ ಹಸೆಜಗಲಿ 
ಯಂತೆ ಅಲಂಕೃತನಾಡ ಡೊಡ್ಡ ಕುಂಭ (ಕೊಡ, ಕುಂಭಸ್ನಳ)ವೂೂ ನುಹಾ ಉದಾರಗುಣವುಳ್ಳ ಪ್ರಣಯ 
ಫುರುಷಕ ಹಾಗೆ ಸೆದಾ ಡೊಡ್ಡ ದಾನದಲ್ಲಿ (ಕೊಡುವುದು, ಸನುಜೋದಕ) ನಣೆದುಕೊಳ್ಳುತ್ತಿರುವುದೂ, ಹೊಡ್ಡ 
ಅರಣ್ಯ ಪ್ರಜೀಶಡ ಹಾಗೆ ಅತ್ಯಂತ ಎತ್ತರನಾದ ವಂಶದಿಂಡ (ಬಿದಿರೆ, ಶ್ರೇಷಜಾತಿ) ಹೊಳೆಯುತ್ತಿರುವುವೂ 
ರೆಸಜ್ಞನಾದ ಕನಿಯು ಕಟ್ಟಿದೆ ಕಾವ್ಯದಂತೆ ಸಮನೃತ್ತ ನವಾತಿಯಿಂದ (ಒಂದೇ ಸಮನಾಗಿರುನ ವೃತ್ತ ಮತ್ತು 
ಸದಸಮೂಹೆಗಳಿಂದೆ ಸಮನಾಗಿ ನಡೆಯುನ ಪಾದಗಳಿಂದ) ಅತ್ಯಂತ ರಮ್ಯವೂ, ಮಳೆಗಾಲದ ಪ್ರಾಕಂಭಡಂತೆ 
ದೊಡ್ಡದಾದ ಪುಷ್ಯರಬಿಂದು (ಮಳೆಯ ಹನಿ, ಸೊಂಡಿಲಿನ ಕೊನೆಯಿಂದ ಬರುವ ತುಂತುರು) ಸಮೂಹವೂ, 
ಅತ್ಯಂತ ವನಿತ್ರನಾದ ತನೋನನದ ಹಾಗೆ ಸಧ್ವೃತ್ತ ಮೆಹಾಭದಂತ (ಒಳ್ಳಿಯೆ ನಡವಳಿಕೆಯಿಂದ 
ಮಹಕ್ತಿಸ ಕೊನೆಯೆನ್ನುಳ್ಳುಡು, ಸೊಗಸಾಗಿ ದುಂಡಗಿರುನ ದೊಡ್ಡ ಕಾಂತಿಯುಳ್ಳ ನಂತ)ವ್ರೂ, ಬೇಸಿಗೆ ಕಾಲನ 
ಎಲ್ಲೆಯಂತೆ ಯಾನಾಗಲೂ ಅನಗ್ರಹ (ಅಡ್ಡಿ, ಆನೆಯ ಹಣೆನಿಂದ ಗುರುತು ಮಾಡಲ್ಪಟ್ಟುದೊ ಎನಿಸಿದಂತಹೆ 
ನೋಡವು ಸಂಚರಿಸುನಂತೆ ಮೂರು ಕಡೆಯಲ್ಲಿಯೊ ಸಂಚರಿಸುವ ಶ್ರೀಷ್ಸವಾಪ ಆನೆಯು ಬಂಡು-- ಒಂಪೊಂದ 
ಕಲ್ಲಿಯೊ ಎಂಟಿಂಟು ಡಂತಗಳು ಕಾಣಿಸಿಕೊಳ್ಳುನಂತಹ ಸುಂದರನಾದ ಮೂನತ್ತಿರೆಡು ಮುಖಗಳನ್ನು ಸಂತೊ(ಷ್ಟ 


pe 


೧೩ ಭಗನಜ್ಞನ್ಮಾಭಿಸೇಕಂ ೬೦೯ 


ಒಂದೊಂದೆ ಕೊಂಬಿನೊಳ್‌' ನು | ಫ್ರೊಂಜೊಂಜಿ ಕೊಳಂ ಕೊಳಂಗಳೊಂಡೊಂಡಟಸೊಳಂ 
ಸುಂದರತರ ಬಿಸಿನೀಲತೆ | ಯೊಂಡೊಂಡಾನಂದ ಬಿಸಿನಿಯೊಂಡೊಂದಲಸೊಳಂ || ೮೬ 


ಮೂನಶ್ತಿಕಡೆಸೆದಿರ್ದವು | ಪೂಪೊಂಜೊಂದಲರ್ದ ವೂಗೆ ನಿಸುನ ಪಳಂಗಳ್‌ 
ಭಾವಿಸೆ ಮೂನತ್ತೆರಡಂ | ತಾನಿಳಸಿತನಡ್ಮದಳಗಳೊಂದೊಂದಟಸೊಳಂ || ೮೭ 


ಉತ್ತಮನರ್ತಕಿಯರ್‌ ಮೂ | ನತ್ತಿರ್ಬರ್‌ ಗೀತವಾಡ್ಯದನುಗತಿಯಿಂದಂ 
ಚಿತ್ತಭನ ನಿಭನಲೀಲಾ | ಯತ್ತೆಯರತ್ಯಂತ ರಾಗದಿಂ ನರ್ಕಿಸುನರ್‌ ॥ ೮೮ 


ಇಂತಗುರ್ವವಡೆದ ನಿಕ್ರಿಯಾನಿಡಂಬನದಿಂ ವಿಚಿತ್ರಗಾತ್ರನುಸಪ್ಪುಕೆಯ್ನೊಪ್ಪಂಬೆತ್ತ ನಿಜಗಣೀಂದ್ರ ಬಂಧುಕೆ 
ಸೈಂಭವ್ರಜೀಶನುಂ ಸೌಳೋನಮಾಸನೇತಂ ಪುರೂಹಕಕಳಂಕಂಸಿ 


ಸಟುಪಟಿಹೆರೆಟನಮಾಶಾ | ಕಟಿನುಂ ತರ್ಳೈಸೆ ಸೆಗ್ಗದಿಂ ಪೊಅಮಟ್ಲಾ 
ಚಟುಳಚತುರನುರೆಸನಿತಿಯ | ಕಟೆಕಮುನಾನಂೆದಿಂಡೆ ತಾಂ ವುಗುಶಂದೆಂ || ೮೯ 


ಸುಕನಕೆಕಾಮಿನಸೀನಯನದೀಧಿತಿ ದೇನನಿಕಾಯನಾಯಕಾ 

ಭರೆಣಮುರೀಚೆ ತದ್ಭಹುನಿಧಾಯುಧಕೋಟಿ ನಿಮಾನನಾಹೆನೋ 

ತೃರೆ ಲಸವಪಂಶುನೆಂಬಿನನಿತುಂ ಹೆರಿನಂಬರೆಬಿಂಬವುಂ ಪ್ರಭಾ 

ಸುರೆ ಸುರಚಾಸನೂನರಿಸಿತೆಂಬಭ್ಳಿೆಂಕೆಯನಿತ್ತುನೆತ್ವಲುಂ ॥ ೯0 


ನಾಡನಮುಯೆಂ ನಿರತಿಶೆಯಾ | ನೋದನುಯೆಂ ನಿರನಧಿಪ್ರಕಾಶಮುಯಂ ಶಾ 
ನಾದುಡು ಭಾನಿಸಿ ನೋಡೆ ಸ | ಯೋದನಧಂ ಪ್ರಧಿತಮಾದ ಡೇನಾಗನುದೊಳ್‌ || ೯೧ 


ದಿಂಡ ಹೊಂದಿ ಸ್ತೋಶ್ರನಾತ್ರೆನಾನ ಆ ಡೇನೇಂದ್ರಕ ಆನೆಯು ನಿಂತುಕೊಂಡಿತು. || ೮ | ಒಂದೊಂದೆ 
ದೆಂತದಲ್ಲಿಯೂ ಒಂದೊಂದು ಕೊಳ ಆ ಒಂದೊಂದು ಕೊಳದಲ್ಲಿ ಅತ್ಯಂತ ಸುಂಪರನಾಡ ಕನುಲ ಬಳ್ಳಿ, ಆ 
ಒಂದೊಂದು ಕನುಲಡ ಬಳ್ಳಿಯೆಲ್ಲಿಯೂ ನೂವತ್ತಿರಡು ಹೊಗಳು ಅರಳಿದ್ದುವು, ಹಾಗೆ ಅರಳಿರುವ ಒಂದೊಂದು 
ಹೂನಿನಲ್ಲಿಯೂ ಕಣ್ಣಿಟ್ಟು ನೋಡಿದಾಗ--ಹೊಳೆಯುನ ಮೂನಕ್ತಿರಹು ದಳಗಳು, ಹಾಗೆ ಅರಳಿದೆ ಕನುಲದ 
ಒಂಡೊಂದು ದಳದಲ್ಲಿಯೂ ಕ್ರೀಸ್ಕರಾದ ಮೂನಕ್ತಿರಡು ಜನ ಶ್ರೀಸ್ಥ ನರ್ತಕಿಯರು, ಅನರು ನುನ್ಮಥಕ ನೈಭವ 
ಲೀರೆಗಳಿಂದ ಕೂಡಿವನರಾಗಿ ಗೀತ್ಯ ನಾದ್ಯಗಳ ಹನ್ಲೆಲೆಯಲ್ಲಿ ಸಂತೋಷದಿಂದ ನರ್ಕಿಸುತ್ತಾಕೆ. ॥ ೮೮ || 
hei ಅಥ್ಭುತವಾದ ವಿಕ್ರಿಯಾಶಕ್ಷಿಯಿಂದ ನಿಚಿತ್ರವಾದ ಜೀಹನನ್ನು ಸ್ವೀಕರಿಸಿ, ಮುನೋಹೆರನಾಗಿದ್ದ ಆ ಆನೆಯ 
ಸುಂಚಿರವಾದ ಹೆಗಲಿನ ಮೇರೆ ಶಚೇ ಡೇನಿಯೊಡನೆ ಜೇನೇಂದ್ರನು ಅಲಂಕಾರವಾಗುನಂತೆ ಕುಳಿತು ಬರಿಸ್ಕ 
ನಾಡೆ ನಗಾರಿಗಳ ಧ್ವನಿಯು ದಿಕ್ಕುಗಳ ಕೊನೆಯನ್ನು ಹೋಗಿ ಆರಿಂಗಿಸಲು, [ಆ ದೇನೇಂದ್ರನು ಸ್ವರ್ಗವನ್ನು] 
ಬಿಟ್ಟು ಹೊರಟುಚುರುಕಾಡ ನಾಲ್ಕು ಬಗೆಯಾದ ಜೇವತೆಗಳ ಸಮೂಹದ ಸೈನ್ಯವನ್ನು ಅನೆಂದದಿಂದೆ ಬಂದು 
ಪ್ರವೇಶಿಸಿದನು. ॥ ೮೯ ॥ ಸ್ವರ್ಗಲೋಕದ ಕಮಣಿಯರ ಕಣ್ಣಿನ ಕಾಂತಿ ದೇನತಿಗಳ ಸಮೂಹದ ಮು 

ಆಭರೆಣಗಳರಶ್ಮಿಗಳು, ಅನರ ಬಗೆಬಗೆಯಾದ ಆಯುಥಗಳ ಕಾಂತಿ, ನಿಮಾನವಾಹನಗಳ ನುಹೆತ್ತಾದ ಶುಭ್ರ ಕಾಂತಿ 
ಇನಿಷ್ಟೂ ಸೇರಿ "ಆಕಾಶ ಮಂಡಳನನ್ನು ಕಾಂತಿಯುಕ್ತವಾದ ಕಾಮುನ ಬಿಲ್ಲು ತುಂಬಿಕೊಂಡಿದೆ' ಎಂಬ ಸಂಜೇಹೆ 
ನನ್ನು बढ ಲ್ಲಿಯೂ ಹುಟ್ಟಿಸಿತು, ॥ ೯೦ ॥ ಸುಪ್ರಸಿ್ಕವಾಡ ಜೇನಕೆಗಳ ಆಗಮನದಿಂದ ಆಕಾಶಮಾರ್ಗನೆಲ್ಲವೂ 


450 ವರ್ಧಮಾನ ಪುರಾಜಂ 


ಅಂತು ನುಹಾನಿಭೂತಿಯಿನಾಖಂಡಳನೆಖಂಡಿತ ಕೋಭಾಕರಂಡನಾದೆ ಕುಂಡಪುರಕ್ಕೆ ನಂದು ಪುಂಡರೀಕ 
ಷಂಡನುಂಡಿತಮಾದ ಬಹಿರುದ್ಯಾನಡಗ್ರಭಾಗಡೊಳಿರ್ದು 


ಬಿಜಯಂಗೆಯ್ಸಿತರಲ್ಳೆಂ | ದು ಜಗದ್ಗುರುನಂ ಪ್ರಯತ್ನದಿಂದಂ ಶಕ್ರಂ 
ನಿಜಸೆಕಿಯಂ ಕಳಿಪಿದನಂ | ಬುಜನುಖಿಯಂ ಪರ್ಶನೈಕರುಚಿಯೆಂ 80803) || ೯೨ 


ಅಂತು ಕಳಿಪುವುದುನುಳನಿಗಳಿದ ಹೆರ್ಷರಸಮನೊಳಕೊಂಡು ಸುರೆಸೆರೆಣಿೆಯಿಂ ಥೆರೆಣೆಗನಶರಿಸಿ ಭೂಲೋಕ 
ಲಕ್ಷ್ಮಿಗೆ ನುಂಡನಮಾದ ಕುಂಡಪುಕನ ಸಕೆನುಶೋಚಿಯಂ ಫೀಡುಂ ನೋಡಿ ನಾಡೆಯುಂ ಮನಣೆಗೊಂಡು ಕೊಂಡು 
ಕೊನೆಯುತುಂ ಬಂಡು ಮಂಡರಮಹೀಧೆರದಂದದಿಂ ನಾಂಡುಕಭಡ್ರ ಶಾಳಾಭಿರಾಮಮಪ್ಪ ಭೂಮಿಸಾಳಧಾನುನುಂ 
ಫೊಕ್ಕು ಸಮುಚಿತ ಪ್ರಶಸ್ತ್ರವಸ್ತುನಿಸ್ತಾರದಿಂ ವಿವಿಧಮಾಂಗಲ್ಯಸಂಪತ್ತಿನೆತ್ತವಿನೂತ ಸೂತಿಕಾಸನನನುಂ ಕ್ರಿಪ್ರಡಕ 
ಇಂಗೆಯ್ಲೊಳಗಂಪೊಕ್ಳು ಸಕಳಸಾರಸೌಂಡರ್ಯಸನಾಧಂ ನಾಢನಂಶಜಾತಂ ತನಗೆ ಭೋಂಕೆನೆ ಪ್ರ ತ್ಯಕ್ಷನಾಗೆ- 


ಇಂದ್ರಾಜಿಯ ನಯನೋತ್ಪಳ | ಕಂ ಫೈತಮಾಸಂದನಾರ್ಥಿಗಂ ನೆಗಟ್ನರ್ಹ 
४०8६४ ತನುಹಿಚಿ ಚಂಚ | ಚೃಂದ್ರಿಕ ಷಜಿದೆತ್ತಲರ್ಕೆಯಂ ನೆರ್ಚುಗೆಯೆಂ ॥ ೯೩ 


ಪ್ರಾಚಿಯ ನಕ್ಕದ ಶೀತಮ | ರೀಚಿಯನೋಲ್‌ ತಾಯ ಸಕ್ಕಡೊಳ್‌ ಸಟ್ಟಿರ್ದಾ 
ಕೋಚಿರ್ನ್ಮಯಕ ನಿನೂತ | ಶ್ರೀಚರಣಾಂಬುಜಕೆ ನಿನೆಯನಿನಮಿತೆಯಾದಳ್‌ | ೯೪ 





ನೋಡು ನೋಡುತ್ತಿದ್ದಂತೆ ಥ್ವನಿಯಿಂದ ತುಂಬಿತು; ಅಸೆದೃಶನಾದೆ ಸುನಾಸನೆಯಿಂದ ತುಂಬಿತ್ತು ಕೊನೆಯಿಲ್ಲದ 
ಕಾಂತಿಯಿಂದ ತುಂಬಿತು. ೯೧ ಹಾಗೆ ಜೇನೇಂದ್ರಕು ನುಹಾವೈಭನದಿಂಡ ಸಂಪೂರ್ಣ ಸೌಂದರ್ಯದ 
ನೆಟ್ಟಿಗೆಯೆಂತಿರುವ ಕುಂಡವುಕಕ್ಳೆ ಬಂಡು, ಸಕೋನರಗಳ ಸಮೂಹದಿಂದ ಅಲಂಕೃತವಾಡೆ ಹೊರಗಿ ಉದ್ಯಾನ 
ನನದ ಕಡೆಯ ಭಾಗದಲ್ಲಿ ಫಿಂತನನಾಗಿ- ರೋಕಗುರುನಾದೆ ತೀರ್ಥಂಕರನೆನ್ನು ಬಿಜಯೆಮಾಡಿಸಿ ಕಕೆತರುವುದೆ 
ಕ್ಕಾಗಿ ಜೇವೇಂದ್ರನು ಕಮುಲನುಖಿಯೂ ಜಿನಪರ್ಕನೆದಲ್ಲಿಯೆ ಅಭಿರುಚಿಯುಳ್ಳನಳೂ ತನ್ನ ಮಡದಿಯೂ ಆದ 
ಶಚಿಯನ್ನು ಕಳುಹಿಸಿದನು. ॥ ೯೨ ॥ ಹಾಗೆ ಕಳುಹಿಸಲಾಗಿ [ಅನಳು] ಅಸಾರನಾದ ಸಂತೋಷದಿಂದ ಕೂಡಿ 
ದವಳಾಗಿ, ದೇವಕೆಗಳ ಮಾರ್ಗದಿಂದ (ಆಕಾಶದಿಂದ) ಭೂಮಿಗೆ ಇಳಿದು ಭೂಲೋಕಲಕ್ಷ್ಮಿಗೆ ಆಭರಣದಂತಿರುವ 
ಕುಂಡಪುಕದೆ ಮಹಾ ಸೌಂದರ್ಯವನ್ನು ದೀರ್ಫೆನಾಗಿ ನೋಡಿ,ನಿಶೇಷನಾಗಿ ಸಂತಸಗೊಂಡು, ಹಾಡಿ ಹೊಗಳುತ್ತಾ 
ಬಂದು, ಮುಂದಕೆ ನರ್ನತದಂತೆ ನಾಂಡುಕ ಭತ್ರಶಾಲಿಯಿಂದ (ವಾಂಡುಕನನದ ಮುಂಗಳಕರನಾದ ಶಾಲೆಯಂತೆ 
ಬಿಳಿದಾಡ ಮತ್ತು ಸುಭದ್ರನಾದ ಕೋಟಿಯಿಂದ ಕೂಡಿ) ನುನೋಹೆಕನಾದಡ್ಯ ಮಹಾರಾಜನ ಅರನುನೆಯನ್ನು 
ಪ್ರವೇಶಿಸಿ, ಆ ಕಾಲಕ್ಕೆ ತಕ್ಕ ಶ್ರೇಷ ನಾಡ ನಸ್ಸುಗಳ ಸಮೂಹದಿಂದ ಬಗೆಬಗೆಯಾದ ನುಂಗಳನಸ್ಮುಗಳ ಶ್ರೀಮಂತಿ 
ಕೆಯೆನ್ನು ನಡೆದಿದ್ದ ಹೊಸ ಹೆರಿಗೆಯ ನುನೆಯನ್ನು ಮೂರು ಸಲ ಪ್ರದಕ್ಷಿಕೆ ಮಾಡಿ, ಒಳಕ್ಳೆ ಪ್ರವೇಶಿಸಿ ಸಾಕ 
ನತ್ತಾಡ ಸಕಲ ಸೌಂದರ್ಯವನ್ನೂ ಸಾರ್ಧಕಗೊಳಿಸಿರುವ ನಾಥರಾಜನಂಶದಲ್ಲಿ ಹುಟ್ಟಿದ [ಆ ತೀರ್ಧಂಕರನು] ತನಗೆ 
ತಕ್ಷಣವೇ ಪ್ರತ್ಯಕ್ಷನಾಗಲಾಗಿ- ಶಚೀದೇನಿಯ ಕಣ್ಣುಗಳೆಬ ಕನ್ನೈದಿರೆಗೂ ಆಕೆ ಫರಿಸಿಷ ಆನಂದನೆಂಬ 
ಸಮುದ್ರಕ್ಕೂ ಸುಪ್ರಸಿದ್ಧನಾದ ಅರ್ಹಂತನೆಂಬ ಚಂದ್ರನ ದೇಹಕಾಂತಿಯಿಂದ ಬಂದ ಸುಂಡರೆ ಬೆಳುದಿಂಗಳು 
ಕ್ರಮವಾಗಿ ಅರಳುನಿಕೆಯನ್ನೂ ಉತ್ಕುವಿಕೆಯೆನ್ನೂ ನಡೆಯಿತು. || ೯೩ | ಪೂರ್ನದಿಕಿನ ಮಗ್ಗುಲಲ್ಲಿರುನ 
ಚಂದ್ರನ ಹಾಗೆ ತಾಯಿಯೆ ಸಮೀನದಲ್ಲಿ ನುಲಿ ಕಾಂತಿಯುಕ್ತನಾದ [ತೀರ್ಥಂಕರನ] ಹೊಚ್ಚ ಹೊನ ಕ್ರೀಪಾಸ 
ಫದ್ಮಗಳಿಗೆ [ಕ] ಭಕ್ತಿಯಿಂದ ಬಾಗಿದನಳಾದಳು. ೯೪ ॥ ಹಾಗೆ ತನ್ನ ಕೊಂಕಾದ ಮುಂಗುರುಳಿನ ಮಂಬಿ 


पद ಭಗನಜ್ಞನ್ಮಾಭಿಷೇಕಂ 400 
ಅಂತು ನಿಜನಿಲುಳಿತಾಳಕಮುದಾಳಿಮಾಳೆಯಿಂ ಸರಮನ ಚರಣಸರಸಿರುಹೆನುನಳಂಕರಿಸಿ ತದನಂತರೆಂ.... 


ಆ ಶಚಿ ಮಾಯಾನಿದ್ರೆಯ | ನಾ ಶಶಥರನದನೆಗಿತ್ತು ಬಲಗೆಲಡೊಳ್‌ ಮಾ 
ಯಾಶಿಶುನನಿರಿಸಿ ಸಾಣಿಕು | ಶೇಶಯಯುಗದಿಂದೆ ನೆಗನಿದೆಳ್‌ ಜಿನೆಶಿಶುನಂ || ™ 


ಆಂತಾಕಾಂತೆ ನುಂದಾರಮುಸೃಣ ಕಿಸಲಯೆನಿಕಾನು ಕೋಮಳ ಕರಸ್ರನಾಳದಿಂಜಿಕ್ತಿಕೊಂಡು ದೇನಾಂಗನಾ 
ವದನನಿನಿರ್ಗತ ಜಯಜೀಯನಂಡನರ್ಥಸ್ವಾದಿನಾಡಂಗಳೊಡನೆ ಪೊಣ್ಮುನನೇಕಸುರಸಟಹನೇಟಿಕಾರವಂಗಳಿಂ ಡೆಸೆ 
ಗಳೆಲ್ಲಂ ಪೂರಿತಂಗಳಾಗೆ ಮೆಲ್ಲನಲ್ಲಿಂ ತಳರ್ಡು: 


ನಿಳಸಿತ ಸಳಮಂಜರಿಯೆಂ | ತಳೆದೊಫ್ಬುನ ಕಲ್ಪಲತೆಗೆ ವಾಸಟಿಯಾದಳ್‌ 
ನಳನಳಿಸುವ ಜಿನತಿಶುವಂ | ಕಳೆದು ತಳತ್ತಳಿನ ಹೆರಿಯೆ ನಕೆನಥುನಾಗಳ್‌ ॥ ೬ 


ಅಂತು ಫೆಳಿತಜಂಗನುಲಕೆಯೆನನುಕರಿಸಿ ಮಹಾನಿಭೂಶಿಯಿಂ ಸೋಗಿ ರಾಗದಿಂ ನಿಜಜೇನಿತೇಶ್ವರಂಗೆ ನಾನಾ 
ಜನ್ಮಾಚರಿತ ನಿರತಿಶಯ ತಸೋಥನಾದಿ ಸಂಚಿಶಾಗಣ್ಯವುಣ್ಯಪುಂಜನುಂ ನೀಡುನಂತೆ ಜಗದಾರಾಧ್ಯನೆಂ ನೆಲ್ಲನೆ 
ನೀಡೆ 


ತಳೆಂ ನಿಜಸುರುಟಿರಕರೆ | ತಳಜಳಜಡೊಳನಫೆಸೆಂ ಕನತ್ತನುಲತೆಯೊಳ್‌ 
ತಳೆದೆಂ ಪುಳಕಾವಳಿಯಂ | ತಳೆದಂ ಹೃಡಯೆದೊಳುಡಾರನದನುಂ ಮುನನುಂ ॥ ೯೭ 


ಎಸೆನ ಜಿನೇಂಶ್ರಚಂದ್ರನ ಸದಶ್ಛತನುಚ್ಛನಿ ಸಾಂದ್ರ ಚಂದ್ರಿಕಾ 
ಪ್ರಸಕಮದೀಕ್ಷಣೋತ್ಸಳಕಮುತ್ಸುನವಾರ್ಥಿಗನುಂಥಮಂದನುಂ 


ಗಳೆ ಸನೂಹೆದಿಂದ ನರಮೇಶ್ವರನ ನಾದ ಕಮಲಗಳನ್ನು ಸಿಂಗರಗೊಳಿಸಿ ಆಮೇಲೆ ४४09) ಆ ಚಂದ್ರೆ 
ಮುಖಿಯಾದ ರಾಣಿಗೆ ಮಾಯಾಸಿಶ್ರಿಯನ್ನು ಬರಿಸಿ, ಬಲದ ನಕ್ಕದಲ್ಲಿ ಮಾಯೆಯ ಮುಗುನನ್ನಿಟ್ಟು, ಕನ್ನ ಎರಡು 
ಕರೆಕನುಲಗಳಿಂದೆ ಜಿನಶಿಶುನನ್ನು ಎತ್ತಿಕೊಂಡಳು. | ೯೫ ॥ ಹಾಗೆ ಆ ಶಚಿಯು ನುಂದಾರೆದಂಕೆ ಮೈದುನಾದ 
ನುತ್ತು ಚಿಗುರಿನೆಂತೆ ಕೋಮುಲನಾಡೆ ತನ್ನ ಹನಳದೆ ಕೈಗಳಲ್ಲಿ [ಜಿನಶಿಶುನನ್ನು] ಎತ್ತಿ ಕೊಂಡು ದೇನಕಾ 
ಯರ ಬಾಯಿಂಡ ಹೊರೆಹೊರಡುತ್ತಿಕುನ ಜಯ, ಸ್ನಾಮಿ, ಆನಂದರೂನನೆ, ವರ್ಧಿಸುನನನಾಗು' ನಿಂಬ ಕಬ್ಬ 

ಗಳೊಡನೆ, ಹೊರಹೊನ್ಮುತ್ತಿರುನ ಅನೇಕ ದೇನಭೇರಿಗಳ ಶಬ್ದಗಳಿಂದ ದಿಕ್ಕುಗಳೆಲ್ಲಾ ತುಂಬುತ್ತಿರಲಾಗಿ ಮೆಲ್ಲಗೆ 
88०0 ಹೊರಟು ಕೋಮಲವಾಗಿರುನ ಜಿನಶಿಶುನನ್ನು ಕೈಯಲ್ಲಿ ಹಿಡಿದು ಧಳಧಳಿಸುತ್ತಿರುವ ದೇವೆಂದ್ರ ಸತ್ಲಿ 
ಯಾದೆ ಶಚೆಯು ನುನೋಷಕೆನಾದ ಹೆಣ್ಣಿನ ಗೊಂಚಲನ್ನು ಧರಿಸಿ ಪ್ರಕಾಶಿಸುತ್ತಿರುವ ಕಲ್ಪಲತಿಗೆ ಸಮಾನಳಾದಳು 

ಗಳ೬॥ ಹಾಗೆ ಫಲಬಿಟ್ಟಿ ಜಂಗನುಲಕೆಯಂತೆ ನುಹಾನೈಭನದಿಂದ ಹೋಗಿ ತನ್ನ ಪ್ರಾಣನಲ್ಲಭನಿಗೆ ನಾನಾ 
ಜನ್ಮಗಳಲ್ಲಿ ಮಾಡಿದ ಅತಿಶಯವಾದ ತನೋಥನನೇ ಮೊದಲಾಗಿ ಅಡುನರೆಗೆ ಸಂನಾದಿಸಿರುನೆ ಅಸೆಂ 

ಪುಣ್ಯ ಸಮೂಹವನ್ನು ಕೊಡುವಂತೆ ರೋಕವೆ ಪೊಜ್ಯನಸ್ತುನನ್ನು ನೃುದುನಾಗಿ ಕೊಡಲಾಗಿ- [ದೇವೇಂದ್ರನು] 
ತನ್ನ ನುನೋಹರನಾದೆ ಅಂಗೈಗಳೆಂಬ ಕಮಲಗಳಲ್ಲಿ ನಾನಮೂರನಾದ ಕೀರ್ಧಂಕರನನ್ನು ಧರಿಸಿದನು, ಅದರ ಜೊತೆ 
ಯಲ್ಲಿಯೇ ತನ್ನೆ ಹೊಳೆಯುನ ಗೇಹದಲ್ಲಿ ಕೋಮಾಂಚಗಳನ್ನು ಹೊಂದಿದನು ; ಮನಸ್ಸಿನಲ್ಲಿ ನುಹೆಕ್ತಾದ ಸದನಿ 
ಯನ್ನೂ ಸಂತೋಷವನ್ನೂ ಧರಿಸಿದನು, ॥ ೯೭ ॥ ಪ್ರಕಾಶಿಸುತ್ತಿರುನ ಜಿನೇಂದ್ರನೆಂಬ ಚಂದ್ರನ ಶುಭ್ರ ದೀಹ 


zs 


405 ವರ್ಧಮಾನ ಪುರಾಣಂ 


ಫೊಸಯಿಸೆ ಹರ್ಷಸಂನದನುಕೇಂ ಪರಿತೋಷವಿಶೀಸದಿಂ ಪ್ರಪೋ 
ಸಿಸಿದೆನೊ ಚಿಕ್ತಮಂ ವಿಬುಸನಿಶ್ರುತನಾನಸುಫ್ಯಕಬಾಂಥನಂ ॥ Tk 


ಇದು ನಿಖಿಳಭುನಕಜನನಿಸೂತಸ್ಪೀತಮುಹಿನಾನಡಾತ ನೀತರಾಗ ಸರ್ವಜ್ಞ ತಾಸಮೇತ 
ಖ್ಯಾತಜಿನಸಮಯಕನಳಿನೀಕಳೆಹೆಂಸಾಯೆಮಾನ ಮಾನಿತ 
ಶ್ರೀ ಕಂದಿಯೋಗೀಂತ್ರಪ್ರಸಾಡ ನಾಜಾನುಿತ 
ಕೇಶವರಾಜಾನಂಡೆನಂಪಕೆ ನಾಣಿಃನಲ್ಲಭ ನಿಸ್ತಾ ರಿತನುಪ್ಪ 
ವಸುಥೈಕಬಾಂಥನ ಶ್ರೀ ನರ್ಧಮಾಕ ಪುರಾಣದೊಳ್‌ 
ಭಗನಜ್ಜನ್ಯಾಭಿಸೇಕೋದ್ಯೊಗ ನರ್ಣನೆಂ 


ಕ್ರಯೋಡಕಾಶ್ವಾಸಂ 





ಕಾಂತಿಯೆಂಬ ದಟ್ಟವಾದ ಬೆಳುದಿಂಗಳು ಹಬ್ಬಿಕಣ್ಣೆಂಬ ಕಕ್ಷೆ ಕಿದಿರೆಗೊ ಉತ್ಸಾಹೆನೆಂಬ ಸಮುದ್ರಕ್ಕೂ ದೆಟ್ಟಿನಾಡ 
ಸಂತೋಷ ಸಂಪತ್ತನ್ನು ಹೊಸದಾಗಿ ಉಂಟು ಮಾಡಲಾಗಿ ಆ ವಿಶೇಷಸೆಂತಶೋಸದಿಂಡೆ ಜೇವೆಕೆಗಳಿಗೆಲ್ಲಾ ४0४0 
ಚಿತೆನಾದ ಆ ಕೋಳ್ಳಕಬಾಂಥನ (ಹೇವೇಂ )ಕು ತನ್ನ ನುನಸ್ಸನ್ನು ಎಸ್ಲು ಪೋಷಣೆ ಮಾಡಿಕೊ! ಗ 

ಇದು ಸಕಲ ಜಗಕ್ಕಿಕ ಜನರಿಗೆ ಹೊಚ್ನ ಹೊಸತಾದ ದೊಡ್ಡ ಮಹಿನೆಯೆನ್ನು ನೀಡುವುದೂ, ಫೈರಾಗ್ಗ 
ಸರ್ನಜ್ಞ ತೆಗಳೊಡಕೆ ಸೇರ ಖ್ಯಾತವಾದ ಜಿನಧರ್ಮನೆಂಬ ಕನುಲಕ್ಸೆ ರಾಜಹಂಸಡಂತಿರುವುಣೊ, ಮಾನ್ಯನಾಪ 
ಶ್ರೀ ನಂದಿಯೋಗೀಂಡ್ರನಿಂದೆ ಪ್ರಸಾಡರೂಪವಾಗಿ ಬಂಡೆ ಶಬ್ಬಮುಹಿಮೆಯುಳ್ಳುದೂ ಕೇಶನರಾಜನಿಗೆ ७६०४४ 
ನ್ನಂಟುಮಾಡುವ ಮೆಗನಾಗಿ ನಾಣೀನಲ್ಲಭನೆಂಬ ಬಿರುದನ್ನು ನಡೆದ [ಚಣ್ಣ] ನಿಂದೆ ನಿಸ್ತಾ ಕೆನಾಗಿ ಹೇಳೆಲ 
90 ७8 ಆದ ರೋಫೈಕಬಂಧು ಶ್ರೀ ವರ್ಧಮಾನ ಪುರಾಣದಲ್ಲಿ ಭಗನಂತನ ಜನ್ಮಾಭಿನೇಕ ವರ್ಣನೆ ಎಂಬ- 
ಹೆನಿಮೂರನೆಯ ಆಶ್ವಾಸವು [ಮುಗಿದೆಡು.] 


೧೪ ಪರನುನ ಪರಿನಿಸ್ಟ್ರಮಣಂ 


ಪ್ರೀಮಡನುರಾಧಿನಕಿ ಸಕ | ಅಾನುಳಬೋಧಾದಿಪಕಿಯೆ ತನುಸಂಗಕಿಯಿಂ 
ದೇಮಾಕೊ ಫೊತನಾದಂ । ಭೂನಿಸುತಂ ನಂಚನರನುಗುರುಸದನಿನತಂ ॥ [) 


ಆ ಕೃತಿಯ ಕೋಮಳಾನಯ | ವಾಕೃತಿಯ ವಿಳಾಸಡೇಟ್‌ ಯಂ ನೋಡಿದನಾ 
ನಾಕೇಶಂ ಸುರೆಚಿರನಾ | ನಾ ಕೇಕಂ ಕೆದಟ ತೂಗುತಂ ನುಸ್ತಕಮಂ ॥ ಪಿ 


ಅಂತಾ ವುರಂದರೆಂ ಸರನುನ ನಿಕತಿಕಯರೂನಸೌಂದರ್ಯಸಂಸಕ್ತಿಯೆಂ ಸೆಹೆಸ್ತಲೋಜನೆಂಗಳಿಂ ನೀಡುಂ 
ಸೋಡಿ ನಿರನಧಿಪ್ರೀಕಿಕೌತುಕಾನದಾತಚೀತೋನಿಕೇತನನಾಗಿ, ಹಳಕಳಕಕುಳಿಶಜಳಜನ್ವಸ್ತಿಕಾದಿ ಪ್ರಶೆಸ್ತಲಕ್ಷಣ 
ಲಕ್ಷಿತಂಗಳಪ್ಪ ತದೀಯ ನದಸದ್ಮಯುಗಳ ನಡ್ಮರಾಗಮಣಿಗಳಿಂಡಮೋಶೊರ್ಮೆ ನಿಜಮೌಳಿಮಂಡನಮಾಂಗಳ್ಯಮು 
ನಮುನೋರೊರ್ನೇ ನಿಶಾಳಭಾಳಭೂಸಣನಿಶೇಷಮುನುನೋಕೊರ್ನೆ ಹೃದೆಯಸಡೆಕನದನಿಯುನುನೊದನಿಸುತ್ತು 
ಮಿಂಶು ನಾಡೆಯುಂ ನಲಿದು 


ಡೇವಾಂಗಸ್ಪರ್ಶೋಚಿತ | ಜೇನಾಂಗಾಮೂಲ್ಯನಸೆನದಿಂ ಭಾದಿಸಿದ್ಯೆ 
ರಾವಣನಾರಣರನುಣ ಮ | ಹಾನಿಫುಳ ಸ್ಫಂಢನೇಶಡೊಳ್‌ ದಿವಿಡೇಶಂ | ೩ 


ಜಗತ್ತಯ ನನಿತ್ರನೆಂ ಪ್ರಿಯಕಾರಿಣೇಪುತ್ರನೆಂ ಕುಂಕುಮನಂಕೆಳ ನಿಜಾಂಕನಂಕಜಾಸನಡೊಳಿರಿಸಿ ತನ್ನ 
ಬೆನ್ನಂ ಸನ್ನುತ ಸಮುನ್ನೆತ ಘನಸ್ತನಭೆರೆಂಗಳವುಂಕ ಸೋಂಕುವಿಸಮಿಂದ್ರಾಚಿಯುಮುಂ ಕುಳ್ಳಿರಿಸಿದಾಗಳ್‌- 


- वन + >> 


ವರಿಶುದ್ಧವಾಪ ಜ್ಞಾನಕ್ಕೆ ಒಡೆಯನಾಗಿರುನ ತೀರ್ಥಂಕರನ ಜೇಹೆನ್ಬರ್ಶದಿಂದೆ ಏನು ಹೇಳೋಣ! 
ರೋಕನೆಲ್ಲಾ ಸ್ತೋತ್ರಮಾಡುತ್ತಿರುನ ನಂಚ ನರನುಗುರುಗಳ ಸಾಡನನ್ನು ನಮಸ್ಕರಿಸುವ ಆ ಜೀನೇಂದ್ರನು 
ನನಿತ್ರನಾಗಿಜೋದನು. ॥ ೧ ಸ್ವರ್ಗಕ್ಕಿ ಅಧಿನತಿಯಾಡ ಆ ಸುಂದರನಾದ ಡೇನೇಂದ್ರನು ಕೃತಕೃತ್ಯನಾಡ 
ಆ ಸ್ವಾಮಿಯ ಕೋನುಲನಾದ ಅಂಗಗಳನ್ನೂ, ಆತನ ದೇಹಾಕೃತಿಯ ನುಹಾ ಸೌಂದರ್ಯವನ್ನ ಕೂನಲು 
ಕೆದರುನಂತಿ ತರೆಯನ್ನು ತೂಗುತ್ತಾ ನೋಡಿದನು. ॥.೨॥ ಹಾಗೆಆ ಡೀನೇಂದ್ರನು ನರಮುಸ್ಥಾಮಿಯಾಡ 
ಜಿನ ಅಸದೃಶವಾದ ರೂವು ಸೌಂದರ್ಯಗಳ ಸಂಪತ್ತನ್ನು ಸಾನಿರ ಕಣ್ಣುಗಳಿಂದೆ ದೀರ್ಫೆನಾಗಿ ನೋಡಿ, ಕೊನೆ 
ಯಿಲ್ಲದ ಪ್ರೀತಿ-ಆಶ್ಚರ್ಯಗಳಿಂಡ ತುಂಬಿದೆ ಮನಸ್ಸುಳ್ಳವನಾಗಿ, ನೇಗಿಲು, ಕಲಶ, ವಜ್ರಾಯುಧ, ಕನುಲ, ಸ್ವಸ್ತಿಕ 
ಇತ್ಯಾದಿ ಶ್ರೀಷ್ಸವಾದ ಲಕ್ಷಣಗಳಿಂದ ಗುಕಿತಾಗಿರುನ ಆತನ ಎರಡು ವಾಜನದ್ಮೆಗಳೆಂಬ ನದ್ಮರಾಗ ರತ್ನಗಳಿಂದ 
ಒನ್ಮೊಮ್ಮೆ ತನ್ನ ತಲೆಗೆ ಅಲಂಕಾರಪ ನುಂಗಳನನ್ನೂ ಒಂದೊಂದು ಸಲ ನಿಸ್ತಾರನಾಡ ಹಣೆಗೆ ನಿಶೇಷವಾದ 
ಅಭರಣನನ್ನೂ, ಒಂದೊಂಡು ಸಲ ಹೃಡಯಕ್ಳೆ ಪದಕಡ ನಡನಿಯನ್ನೂ ಹುಟ್ಟಿಸುತ್ತಾ ಹೀಗೆ ನಿಶೀಷನಾಗಿ 
ಸಂತೋಷಿಸಿ- ಡೇನತೆಗಳ ನೀಹಕ್ಳೆ ಸೋಕಿಸಲು ಯೋಗ್ಯವಾದ ಕೀಫ್ಮೆಯ ಅಮೂಲ್ಯನಸ್ವ್ರದಿಂದ ಹೊದ್ದಿಸಿರುವ 
ಭಿರಾನಣ ಎಂಬ ಆನೆಯ ನುನೋಹೆರನಾಡ ಮುತ್ತು ವಿಸ್ತಾರವಾದ ಹೆಗಲಿನ ನೇಲೆ ದೇವೇಂದ್ರನು . . | 8. 
ಮೂರು ಕೋಕಗಳಿಗೂ ಫವಿತ್ರನಾಗಿರುನ ಪ್ರಿಯಕಾರಿಣಿಯ ಮಗ (ತೀರ್ಧಂಕರೆ)ನನ್ನು ಕುಂಕುಮ ಕೇಸರಿಯ 
ಗಂಧದಿಂದ ಕೂಡಿರುನ ತನ್ನ ತೊಡೆಯೆಂಬ ಕಮಲಪ ಆಸನದಲ್ಲಿ ಇಟ್ಟು ಆತನ ಬೆನ್ನು ಸ್ರೋತ್ರನಾತ್ರವಾದ 
[ತನ್ನ] ಡೊಡ್ಡತ್ತನಗಳನ್ನು ಒರಗಿಕೊಂಡು ಇರುವ ಹಾಗೆ ಶಚಿಯೆನ್ನು ಕುಳ್ಳಿರಿಸಿರಲಾಗಿ ಸುವುಸಿದ್ಧನಾದ 
40 


ತಿಗಳ ವರ್ಧಮಾನ ಪುರಾಣಂ 


ಆನಂದದಿಂಜೆ ನೆಗಟ್ನೀ | ಶಾನೇಂದ್ರಂ ರೆಶ್ನಡಂಡನುಂಡಿತಮಂ ಮು 
ಕ್ವಾನಿರ್ಮಿತಲಂಬೂಷಮ | ನಾನಿಖಿಳಾಧಿಸತಿಗೆಕ್ತಿದಂ ಸತ್ತಿಗೆಯೆಂ || ೪ 


ಚನುರರುಹಂಗಳನಧಿಕ | ಪ್ರಮೋದಭರೆದಿಂಡಮಿಕ್ಸಿದರ್‌ ಕೀರ್ಥಕರೆಂ 
ಗಮಳಂಗಳನೆಸೆನ ಸನ | ತ್ಯುಮಾರೆ ಮಾಹೇಂಶ್ರಕಲ್ಪದಿಂದ್ರರತಂದ್ರರ್‌ ॥ भें 


ಸಾಮಾನಿಕಾನುರರ್‌ ಸ | है. (80४ ನಿವಿಧಾಯುಧಂಗಳೆಂ ४४४७ ಜಗ 
ड2, ,000308४०४०॥ए0) | ತ್ಸಾನೋದ್ಸನನಕಿಯ ಸುತ್ತಲುಂ ಕರನೆಸೆಡರ್‌ ॥ ೬ 


ಶ್ರೀಕರಮಂ ಭೈಂಗಾರಾ | ಸೀಕನುಕುತ್ಸವಡಿ ನೈಜಯಂತೀಪ್ರಮುಖಾ 
ಶಾಕನ್ಯಕೆಯರ್‌ ಪೊತ್ತರ್‌ | ಲೋಕಶ್ರಯಸತಿಯ ಮುಂಜಿ ನಿಭ್ರನುನಕಿಯೆ್‌ ॥ ೭ 


ಪಾಳಿಕೇತನಕುಳಂಗಳಂ ನುರು | 39.9 ಚಾರು ಕರಸಲ್ಲವಂಗಳಿಂ 
ಲೀಳೆಯಿಂ ತಳಿದು ರಂಜಿಸಿತ್ತು ತ | ಡ್ಯಾಳಕೋತ್ತನುನ ಮುಂಡೆ ಸುತ್ತಲು | कष 


ಭಂಗಿವಡೆವಿನೆಗನೋದಿಕೆ | ಪಾಂಗೆಸೆನಾರಭಟಿಯಲ್ಲಿ ತತ್ಸಕಳ ಜಗ 
ನೈಂಗಳನೆ ಮುಂಡೆ ಮುಡದಿಂ | ಮಂಗಳಪಾರಕಕೆನೆತ್ತರಕೆಬರಮರ್ಕ್ಯರ್‌ ॥ ೯ 


ಅಂತು ಕರನೆ ಕೌತುಕನೊದನೆ ನಕಮಗುರು ಭುಜಿಸ್ಯಭಾವಚತುರಮೆಕೆಸಮಿಶಿ ಶತಮಖಸನುಸ್ವಿತಂ ಗಗನ 
'ನಳಯನುಂ ವ್ಯಾಹಿಸಿನಡೆದು ಸುಜಿರ್ಶೆನಂಸುಡೆರ್ಕನೆಸಗೇಂದ್ರಮುನೆಯ್ದಿದಾಗಳ್‌... 


ಕಣಾನೇಂದ್ರನು ರತ್ನದ ०४७०४ ಅಲಂಕೃತವಾಗಿರುನ ಮುತ್ತಿನ ಜಾಲರಿಯಿಂದ ಕೂಡಿರುನ ಛತ್ರಿಯನ್ನು 
छ ರೊಣೇಶ್ವರನಿಗೆ ಆನಂದದಿಂದ ಎತ್ತಿ ಹಿಡಿನನು. ॥೪॥ ಪ್ರಕಾಶಮಾನರಾಡೆ ಸನತ್ತುಮಾರ ಮುತ್ತು 
ಮಾಹೇಂದ್ರಕಲ್ಪಗಳ ಇಂದ್ರರು ಆಶ್ರಾಂತರಾಗಿ ನರಿಶುದ್ಧನಾಪ ಜಾನುರಗಳಿಂಡ ಅತ್ಯಂತ ಸಂತೋಷದಿಂದ 
ತೀರ್ಧಂಕರನಿಗೆ ನೇಗನಾಗಿ ಬೀಸಿದರು ॥ ೫ ॥ ಸಾನಾನಿಕ ದೇವಕೆಗಳು ಅತ್ಯಂತ ಪ್ರೇನುದಿಂದೆ ಅನೇಕ 
ಆಯುಧಗಳನ್ನು ಧರಿಸಿನರಾಗಿ, ರೋಕಸ್ವಾಮಿಯಾದ ತೀರ್ಧಂಕರನನ್ನು ಅಲಂಕರಿಸಿ, ಶ್ರೀ್ಕವಾದ ಶಾಂತಿ 
ಮಿಂಡ ಹುಟಿ,ಬಂದಿರುನ ಆ ಸ್ಪಾಮಿಯೆ ಸುತ್ತಲೂ ವಿಶೇಷನಾಗಿ ಕಾಣಿಸಿಕೊಂಡರು. ॥೬॥ ಆಗೆ ನುಂಗಳಕರೆ 
ವಾದ ಬಂಗಾರದ ಕಳಶಗಳ ಸಮೂಹವನ್ನು ಮೂರುರೋಕಕ್ಕೂ ಸ್ವಾಮಿಯಾದ ಕೀರ್ಧಂಕರನೆ ಮುಂದೆ ಬೆಡಗು 
ಗಾತಿಯೆರಾದೆ ವೈಜಯಂತಿಯೇ ಮೊದಲಾದ ದಿಕ್‌ ಕನ್ನಿಕೆಯರು ಉತ್ಸಾಹೆದಿಂದ ಹೊತ್ತುಕೊಂಡು ಹೋದರು 
॥ 2 | ७ ಶ್ರೀಷ್ಕ 38008 ಮುಂಡೆಯೂ ಸುತ್ತುಮುತ್ತಲೂ ದೇವತೆಗಳು ಸಾಲುಸಾಲಾಡ ಬಾವುಟಗಳನ್ನು ತಮ್ಮ 
ಚಿಗುರಿನಂತಹೆ ಕೈಗಳಲ್ಲಿ ಲೀಲೆಯಿಂದ ಹಿಡಿದುಕೊಂಡು ಪ್ರಕಾಶಿಸುತ್ತಿದ್ದರು ॥ ಆ ॥ ಹಾಡುವ ರೀತಿಯು ತರಂಗ 
ತಕೆಂಗನಾಗುನಂತೆಹೆ ಅದ್ಭುತಪ್ರದರ್ಶನಡ ರೀತಿಯನ್ನು ಫೆಕೆಯೆಖನಂತೆ, ಹೆಲನರು ನೇವಕೆಗಳು ಆ ರೋಕ 
ಮಂಗಳನೂರ್ತ್ಕಿಯ ಇದಿರಿನಲ್ಲಿ ಸಂತೋಷದಿಂದ ಮಂಗಳನಾರಗಳನ್ನು ಹಾಡಿದರು ೯! ಹಾಗೆನಿಶೇಷ 
ನಾಗಿ ಆಶರ್ಯೆನಾಗುನಂತಿ ನಕೆನು ಸ್ಲಾನಿಯಲ್ಲಿ ಸೇನಕಭಾವನನ್ನು ತಾಳಿರುನ ನಾಲ್ಕು ವೇನತಿಗಳ ಸಮೂಹೆವೊ 
ಜೀನೇಂದ, ಕೊಡೆ ಆಕಾಶಮಂಡಲನನ್ಸೆ ಲ್ಲಾ ತುಂಬಿಕೊಂಡು ನಡೆದ್ಯ ನುನೋಹರನಾಡ ಸುಡರ್ಕನ ವರ್ನತ 
ನನ್ನು ಸಮೀಪಿಸಿದಾಗ ७0७, ७ ಸಕೋನರೆದಲ್ಲಿ ನಿಹಾಕಮಾಡುವುದರಲ್ಲಿ ಜಾಣನೂ, ಎಲ್ಲ ದಿಕ್ಕುಗಳ ಕೊನೆ 


೧೪ ಪರೆನುನ ಪರಿನಿಷ್ಕ)ನುಣಂ ೩ಿಂ೫ 


ಪನಸರಸೀನಿಹಾರಚತುರೆಂ ಸುರಭೀಕೃತಸರ್ನದಿಕ್ತಟಿಂ 
ಘನನಧನರ್ಕಿ ಮುಂದಗನುನಂ ಭ್ರಮರೋತ್ಸನಕಾರಿ ತಾಸಲೋ 


ನನಗುಣಧಾರಿ ತದ್ದೆನ ಸೆಮಾರಣನುಂದಿದಿರ್ನಂದು ತೀಡಿತಂ 
ಪನಿಮಿಸರಂ ಮನಂಗೊಳಿಸಿದತ್ತು ಸುಕೀಂದ್ರಗಜೇಂದ್ರಸನ್ನಿಭಂ ॥ 00 


७8४० ನಾಲ್ಲೆಸೆಯಲ್ಲಿ ನಾಲೈಸೆವುನರ್ಹಥ್ಮಂದಿರಂ ಬೇಟಕಿವೇ 

ಆಕೆ ವಿಭ್ರಾಜಿಸ ಭವ್ರಶಾಳಸಮಭಿಖ್ಯಂ ನೆಂಡನಂ ಸಂದ ಸೌ 

ಮನಸಂ ಪಾಂಡುಕನೆಂಬ ರೊಢಿವಡೆದಾ ನಾಲ್ಕುಂ ಬನಂ ಸುತ್ತೆ ಜಿ 

ಲ್ವನಣೇೇಂ ತಾಳ್ಗಿದುಡೋ ನಿಳಿಂಸಗಜರಾಜತ್ಯಂದರಂ ಮಂದರ || ೧೧ 


ಯೋಜಕಲಕ್ಷೇನ್ನ ತಿ ತಾ | ರಾಜಾಳ ಸದಾ ಪ್ರದಕ್ಷಿಣೀಕೃತಿ ಜೀವೋ 
ರ್ನೀಜಸ್ಥಿತಿ ತನ್ನೂಳ್‌ ನಿ | ಭ್ರಾಜಿಸೆ ಸುರಸಮಿತಿಗಿತ್ತುದದು ಸಮ್ಮಥಮಂ ॥ ೧೪ 


ಅಂತು ಕಣ್ನೆನಂದ ಮಂಡರಾಚಳೇಂದ್ರಮಂ ನೈಂದಾರಕನೃಂಡನುನುಂದಾನಂಡದಿಂದಮೆಯ್ದೆ-. 


ನಾಂಡುಕನನನುಂ ಶಿಖಿಕೃತ | ತಾಂಡವಮಂ ಕಂಡು ಕೀರ್ಥಕರನಕಸನನೋ 
ನ್ಮಂಡಿತನುಂ ಬಲನಂಡುನ | ಖಂಡಿಕ ಶೋಭಾನವೆಡ್ಯನುಂ ತದ್ದನನುಂ ॥ (8, 


ತಡನಂತರಂ ನಾನನಮನಾನನನುನೊಳನೊಕ್ಕ್ಳುಪೂರ್ನೋತ್ತ ರಡಿಗ್ಗಾಗಥೊಳ್‌ ಕೊಳಗಿಕೋರ್ಸ್ಷ ನಾಂಡುಕ 
ತಿಳಾಕಳದ ಸನ್ನಿಧಿಗೆ ತನ್ನಿಳಿಂಷನಾಯಕಂ ನಡೆದು - 





ಯನ್ನೂ ಸುನಾಸನಾಯುಕ್ತವಾಗಿ ಮಾಡುನನನೂ, ಘನನಧ(ಆಕಾಕನಾರ್ಗ, ದೊಡ್ಡದಾರಿ)ದಲ್ಲಿ ಸಂಚರಿ 
ಸುನನನೂ, ಮಂದಗನುನವುಳ್ಳನನೂ, ಮುಂಬಿಗಳಿಗೆ ಉತ್ಸಾಹನನ್ನುಂಟುಮಾಡುನನನೂ (ಸಂಚರಿಸುವುವರಲ್ಲಿ , 
ಉತ್ಸಾಹೆಕಾಲಿಯಾದನನ್ನು, ಆಸೆ ತಾನನನ್ನು ಹೋಗಲಾಡಿಸುವ ಗುಣವುಳ್ಳವನೂ ಆದ ಗಾಳಿಯು ಡೇನೇಂದ್ರನ 

ಆನೆಗೆ ಸಮಾನನಾದುದಾಗಿ ಆಗ ಇದಿರಿನಲ್ಲಿ ಬೀಸಿ ಜೇನತೆಗಳಿಗೆ ಸಂತೋಷನನ್ನುಂಟುಮಾಡಿತು. ॥ ೧೦ || 
ಸದಾ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಜಿನನುಂದಿರೆಗಳು ಪ್ರಕಾಶಿಸುತ್ತಿನೆ, ಬೇಕಿ ಬೇಕಿಯೆಂಬಂತೆ ಹೊಳೆಯು 
ತ್ತಿರುವ ಸುಪ್ರಸಿದ್ಧವಾದ ಭದ್ರಶಾಲ, ನಂದನ, ಸೌಮುನಸ್ಯ, ನಾಂಡುಕ ಎಂಬ ಹೆಸರಿನಿಂದ ಜನಜನಿತನಾಗಿರುನ 
ನಾಲ್ಕು ನನಗಳು ಸುತ್ತಲೂ ಇಕಲಾಗಿ ಡೇನತೆಗಳ ಆನೆಯು ಕಾಣಿಸಿಕೊಳ್ಳುವ ಕಂದರವ್ರಾಂತವುಳ್ಳ ಮಂದರೆ 
ಸರ್ನಕವು ಅಡೀನು ಸುಂಡರನಾಗಿಡೆಯೋ? ॥ ೧೧ ॥ ಒಂದು ಲಕ್ಷಯೋಜನ ಎತ್ತರನಾಗಿಯ ನಕ್ಷತ್ರಗಳ 
ಸಮೂಹವು ಸದಾ ಪ್ರದಕ್ಷಿಣೆ ಮಾಡುತ್ತಿರುವುದಾಗಿಯೂ ಸ್ಫರ್ಗಪೆ ಸ್ಥಿತಿಯು ತನ್ನಲ್ಲಿ ವ್ರಕಾಶಿಸುತ್ತಿರುವು 
ಡಾಗಿಯೂ ಇರುವ ಅಡು (ನುಂಪರ ಸರ್ವತವು) ಜೀನಸಮೂಹಳ್ಳ್ಯಿ ಸಂಶೋಷನನ್ನುಂಟುಮಾಡಿತು. 
sl ಹಾಗೆ ಕಾಣಿಸಿಷ ನುಂಡರಾಚಲ ವರ್ನತನನ್ನು ದೇನತೆಗಳ ಸಮೂಹವು ಮಹಾಸಂತೋಷದಿಂಡ 
ಸಮೀಪಿಸಲಾಗಿ.. ನವಿಲುಗಳ ನರ್ತನನುಳ್ಳ ವಾಂಡುಕನನವನ್ನು ನೋಡಿ ತೀರ್ಥಂಕರನ ಶ್ರೇಷ್ಕವಾದೆ 
ಅಭಿಷೇಕ ಕಲ್ಯಾಣದಿಂದ ಕೂಡಿ ಅಖಂಡನಾದ್ಯ ಸೌಂದರ್ಯೆಭರಿತನಾಡ್ರ ಡೋಷರಹಿತನಾದ್ಯ ಆ 
ನನನನ್ನು [ಆ ಡೀವನೃಂಡವು] ಪ್ರದಕ್ಷಿನೆಮಾಡಿತು. ॥೧೩॥ ಆಮೇಲೆ ಆ ಡೇನೇಂದ್ರನು ನನಿತ್ರವಾದ 
ಆ ನನನನ್ನು ಪ್ರವೇಶಿಸಿ, ಈಶಾನ್ಯ ದಿಕ್ಕಿನಲ್ಲಿ ಧಳಥಳಬೆಳಗುತ್ತಿರುನ ವಾಂಡುಕ ಬಂಡೆಯ ಸಮೀಸಕ್ಕೆ 


30७ ನರ್ಥನಾನ ಪುರಾಣಂ 


ಅವಣಗ್ರ ಭಾಗಡೊಳ್‌ ಜಿ | ಕ್ರೊಡನಿದ ಗಜನೈರಿ ಪೀರನಿಕೆ ನೋಡಿ ತಡ 
ಗ್ರಡೊಳಾಹರಿ ಬಿಜಂಯೆಂಗೆ | ಯ್ಲಿದನಿಕನಂ ನೆಗಟ್‌ ಜಯಜಯ ಪ್ರಢ್ವಾನಂ ॥ ೧೪ 


ಪೂರ್ನಾಭಿಮುಖಂ ಜಿನಶಿಕು | ಕರ್ಪುರ ನಿಜನೇಹೆದೀಧಿತಿನ್ಯಾನ್ವದಿಶಂ 
ಸರ್ನಸ್ತುತನಾಗಳ್‌ ಕನ | ಕೋರ್ನೀಧರಶಿಖರದೆಂಕೆ ಮಿಗೆ ಸೊಗಯಿಸಿದೆಂ |! a 


ಸುಕಸತಿರಾಗದಿಂ ಬೆಸಸೆ ನಾಯುಕುಮಾರಕನಲ್ಲಿ ಮೆಲ್ಲನೋ 

ಸರಿಸಡೆ ಬಂದು ಬೀಸಿ ಕಸವಂ ಕಳೆದಂ ಮೊದಲೊಳ್‌ ಬಟ್‌ಕೃವಾ 
-ಡೆರೆಜೆ ಅಸದ್ಸಳಾಹೆಕಕುಮಾರಕ ಜಾಳಕಮೋಳಿಯಿಂದೆ ಭೋ 

ರ್ಗಕಿಡಮೃತಾಂಬುನಂ ನರಿಮಳಾಸ್ವಿತಮಂ ತಳಿದತ್ತು ಸುತ್ತಲುಂ || ೧k 


ಮತ್ತನುತ್ಯಂತಭಕಿಭಾವದಿಂ 7०82, 3, ಸದ್ಸರ್ಮಕಥಾಶ್ರವಣಂ ವೈಶ್ರನಣಂ ಮುನ್ನಮೆ ತನ್ನಾಕಿನಾಯಕಂ 
ಬೆಸೆಸೆ ಮಿಸುವ ತುಚ್ಛ ತಚ್ಛಿಳಾವಟ್ಟಮೆ ಸುಟ್ಟಿಮಮಾಗೆ ಶೋಣಮಾಣಿಕ್ಕನ್ನೂಣಕ್ರೀಜಿಶೋಭಿತಮುಂ ಹೆರಿಕ್ಕಣಿ 
ಶಿಳಾ ಕಳಿತೆ ತುಲಾಡಂಡನುಂಡಿತಮುಂಅಕಿವ್ಯಕ್ತಮುಕ್ತಾನೀಕ ಸೌಕ್ಸುಮಾರ್ಯಚ್ಛಾದ್ಯಹೈದೈಮುಂ, ನಾನಾನೂಕೆ 
ನೂತ್ಸರತ್ನರಾಜಿತಭ್ರಾಜಿತ ವಿಚಿತ್ರಭಿತ್ತಿಭಾಗಮುಂ, ನಿಜಶಿಕಲಿಖಿತ ರೇಖರೊಕಾನೇಕನಿಧ ಧ್ವಜನ್ರಜ 
ವಿರಾಜ ಮಾನನುಂ, ನಯನಾನಂದೆಸ್ಯಂದಿ ವೆಂಡನಮಾಳಾನಳೀವಿಳಸಿತಕಮುಂ, ನುಣಿಭರ್ಮನಿರ್ನಿತೋತ್ತುಂಗ 
ಂಗಾರಾದ್ಯಷ್ಠೆ ಮಂಗಳ ಸೆಂಗತಮು,) ನನೀನ ನೆೇನಾಂಗದುಕೂಲಾದಿ ದಿವ್ಯವಸಕ ಸರೆರೆಚಿತ ಕುಚಿಕೆನಿತತ 
ನಿತಾನೆಮುೂ ಪರಮಗುರು ಸನನಸೆಮುಚಿತವಿನಿಧೋನಕರಣ ಪ್ರಶಸ್ತ್ಯವಸ್ತು ವಿಸ್ತೀರ್ಣಮುನೆನಿಸಿ ಫಿಸದಮೆಸಿಯೆ 
ವಿಕಚಿಸಿದೆ ಭುನನತ್ರೆಯ ಮಂಡನಾಭಿಷೇಕ ಮುಂಡಸವಲ್ಲಿ- 


ಹೋಗಿ ಅದರೆ 89000 ಸುಂದರನಾಡೆ ಸಿಂಹಾಸನನಿಕೆಲ್ಮುಅವನ್ನು ನೋಡಿ, ಅದರ ಕೊಣೆಯಲ್ಲಿ ನೇನೇಂದ್ರನೆ 
ಜಯೆ ಜಯೆ ಧ್ಲೆನಿಯು ಹುಟ್ಟುತ್ತಿರಲಾಗಿ ಸೂರ್ಯಸೆದೈಶೆನಾದ ತೀರ್ಧಕರಶಿಶುನನ್ನು [ಆ ಸಿಂಹಾಸನಕ್ಕೆ] 
ಬಿಜಯ ಮಾಡಿಸಿದನು. ॥ ೧೪ ॥ ಪೂರ್ವದಿಕ್ಕಿಗೆ ಮುಖಮಾಡಿಕೊಂಡು ಇರುವೆ ಜಿನಶಿಶುನಿಕ ಕರ್ನೂಕೆಡಂತಹೆ 
ಜೇಹೆಡೆ ಕಾಂತಿಯು ದಿಕ್ಕುಗಳನ್ನೆಲ್ಲಾ ವ್ಯಾಪಿಸಿಕಲಾಗಿ, ಸೆಕಲಜನರೆ ಸ್ತೋತ ಳ್ಳ ವಾಶ್ರನಾದ ಆ ಜಿನನು ಆಗ 
ಫರ್ನತಡ ಬಂಗಾರದ ಶಿಖರದಂತೆ ನಿಶೇಷನಾಗಿ ಹೊಳೆಯುತ್ತಿದ್ಲೆನು. ॥ ೧೫ ॥ ದೇನೇಂತ್ರಕು ಅನುಕಾಗದಿಂಡೆ 
'ಅವ್ಪಜೆಮಾಡಲಾಗಿ ನಾಯುಕುಮಾರನು ತಡಮಾಡದೆ ಬಂದು ಅಲ್ಲಿ ಬೀಸಿ ನೊಡಲು ಕಸವನ್ನು ಹೋಗಲಾಡಿಸಿ 
ಜನು ಅಮೇಲೆ ಮೇಫೆಕುಮಾರಸೆಮೂಹೆವು ಆಡಕೆದಿಂದೆ ಬಂದು ಸಾಲಾಗಿ ಭೋರ್ಗಕಿನ ಅಮೃತದ ನೀರನ್ನು 
ಚಿಲ್ಲಿ ಸುತ್ತಲೂ ಸುವಾಸನೆಯಾಗುನಂತೆ ಮಾಡಿತು. ॥ ೧೬ ॥ ಮತ್ತು ಅತ್ಯಂತ ಭಕ್ತಿಭಾನದಿಂದ ಬಂದು 
ಧರ್ಮದ ಕಥೆಯನ್ನು ಕೇಳಿದನನಾದ ನೈಶ್ರನಣನು, ಜೇನೇಂದ್ರನು ಆನೊಡರೇ ७8७ ಮಾಡಿರಲಾಗಿ, ಹೊಳೆ 
ಯುತಿಕೆನ ತಗ್ಗಾದ ಆ ಬಂಡಿಯೇ ಜಗುಲಿಯಾಗಲಾಗಿ ಕೆಂಪಾಡ ಮಾಣಿಕ್ಕದ ಕಂಭಗಳೆ ಸಮೂಹದಿಂದ 
ಅಲಂಕೃತವಾಮೆದ್ಯೂ ನಜಿಯೆ ಕಲಿನಿಂಡ ತುಂಬಿದ ತುಲಾಡಂಡದಿಂದೆ ७७०६, ತವಾದುದ್ಯೊ ಎದ್ದು ಕಾಣಿಸುವ 
ಮುತ್ತುಗಳ ಸೆಮೂಹೆದಿಂದ ಮೃದುನಾನ ಹೊದಿಕೆಯನು ನೆಡಿದು ನುನೋಹಕೆನಾಡುದೂ, ಬಗೆಬಗೆಯಾದೆ 
ಹೊಸೆಹೊನ ಕತ್ನಗಳಿಂದ ಕೊಳಗಿ ಬೆಳಗುತ್ತಿರುವ ನಿಚಿತ್ರನಾಡ ಗೋಡೆಗಳುಳುದೂ ಮೇಲುಗಡೆ ಬಕೆದಿಕುನ 
0063 ಕಾಣುನೆಂತಹ ಅನೇಕ ಬಗೆಯಾದ ಬಾವುಟಗಳ ಸಮೂಹದಿಂದ ಹೊಳೆಯುತ್ತಿರುವುದೂ, ಕಣ್ಣೆ f 
ಸೆಂತೋಷನನ್ಸುಂಟುಮಾಡುನಂತಹ ನಂದನಮಾರೆಗಳ ಸೆಮೂಹೆದಿಂದ ಸುಂಪರನಾಡುದ್ಯೂ, ऐड, ಖಚಿತನಾದ 
ಬಂಗಾರದಿಂದ ನಿರ್ನಿಸಲ್ಪಟ್ಟಿರುನ ಔೊಡ್ನ ಕಲಕಷೇ ನೊಡಲಾದೆ ಎಂಟು ಮಂಗಲನನ್ನುಗಳಿಂದ ಕೂಡಿದುದೂ 





೧೪ ಪರನುನ ४08, 8090 ತಿ೧೭ 


ಹೆರಿ ಹೆರಿಸದಸದನಂ ಭಾ | ಸುಕೆ ಸುರಸಜ್ಜೆ ಮೆಚ್ಚಿ ಜಿನನ ಜನನಾಭಿಸನಾ 
ಚರೆಣೋಚಿತ ನಿಚಿಪಾಳಂ | ಕರೆಣನುನಾಂತಂ ಸನುಸ್ತ ವಿಬುಧಾಭರಣಂ || ೧೭ 


ಹೆರಿಚೆಂಡನೆ ಘನೆಚರ್ಚಾ | ವರಿಷ್ಯೃತಾಂಗಂ ಶನಾಂಕನಾಂಗಕರೆಂಗೋ 
ತೃರಥನಳ ಥೌತದಿವ್ಯಾಂ | ಬರಾಂತರೀಯೆಂ ಪ್ರನೋಡಪುಳಕಿತಕಾಯೆಂ || ೧೮ 


ತಕಳತರಮೌಕ್ಷಿಕೋತ್ಯರೆ | ನಿರಾಜಿಕ ಬ್ರಹ್ಮೆಸೂತ್ರನುದ್ದತಭಾ ಭಾ 
ಸುಕರತ್ನರುಕ್ಕ್ಮ ವಿರಚಿತ | ಸುರುಚಿರ ಕಟೆಕಾಂಗುಳೀಯ ಕರೆಕರಕಾಖಂ || ೧೯ 


ಅಶಿಬಹೆಳನರಿನುಳಾನೋ | ದಿತ ಸಕಳದಿಗಂತರಾಳಕಳ್ಳಕುಜಾತ 
ಸ್ರತಿ ನವನಿಕಸಿತಸುಮುನ | ಸ್ವತಿರಚನಾರುಚಿರಕೇಖರಂ ಕರಮೆಸೆದಂ ॥ 30 


ಅನಂತರೆನಾಫೆಕನಾಹೆನೆಂ ಫಘನನಾಹೆನಾಯುಢ ನಥೂಸನೇತರುಂ ಸಮಯಸಮುಚಿತಾಳಂಕರಣೋನೇ 
ಕರುಂ ನರನುಪ್ರನೋಪರೆಸನತೀಕೃತಚಜೇತರುಂ ಅಪ್ಪ ಸುಕೇಶ್ಯ ಹೆತಾಶ್ಯ ಕೀನಾಶ, ನಿರುತಿ, ನರುಣ್ಯ ಸಮಾರಣ, 
ವೈಕ್ರನಣ, ಫಣಿಭೂಸಣ, ಫಣಿಕಮಣ, ತಾರಾರನುಣಕಿಂಬ ದಿಶಾಕನುಣರೆಂ ಬೇಗದಿಂ ಬರಿಸಿ ದಕದಿಶೆಯೊಳಮಿರಿಸಿ 
ಬಟುಯನೊಳಗಣ ಚತುರ್ದಿಕೆಗಳೊಳ್‌ ನಾರೆಣಾಚ್ಚು ತೇಂಪ್ರಪ್ರಮುಖರವ್ಪ ಕಳ್ಳಾನರರುನುಂ, ಚನರನೈರೋಚ 
ನಪ್ರಮುಖರಪ್ಪ ಭನನಾನುರರುನುಂ, ಚಂದ್ರಾದಿತ್ಯ ಪ್ರಮುಖಕನ್ಸ ಜ್ಯೋತಿಷ್ಯಾನುರರುಮುಂ, ಸೆತ್ಪುಕುಸಮಹಾವು 
ರುಸ ನ್ರಮುಖರಸ್ಸ ನೃಂತರಾಮರರುನುನಿರಿಸಿ ತಾಸುಮಾಶಾನೇಂದ್ರನುಂ ದಕ್ಷಿೋತ್ತರಾಭಿಮುಖರಾಗಿ 


ಹೊನೆಡಾನೆ ಕೇವ್ಮಿಯ ಬಟ್ಟೆಗಳೇ ಮೊಡಲಾವ ದಿನ್ಯವಸ್ತ್ರಗಳ ಸಮೂಹದಿಂದ ಮಾಡಿರುವ ಮುನೋಷಹಕನಾಡೆ 
ನುತ್ತು ನಿಸ್ತಾಕೆನಾದ ಜೌಕಟ್ಟುಳ್ಳುದೂ ಪಕನುಸ್ವಾಮಿಯಾದ ಜಿನನ ಅಭಿಷೇಕಕ್ಕೆ ಅಗತ್ಯವಾದ ಬಗೆಬಗೆಯೆ 
ಸಾಧನಗಳು ನುತ್ತು ಶ್ರೀಷ್ಸನಾಪ ನಸ್ತುಗಳು ಸಮೃಶ್ಥವಾಗಿಕತಕ್ಕುನೆಂದಿಸಿಸಿ, ಸದಾ ಪ್ರಕಾಶಿಸುನಂತೆ ರೆಚಿಸಿದೆಂತಹೆ 
ಮೂರು ಲೋಕಗಳ ಆಭರಣಡಂತಿರುವುದೂ ಆದ ಜಿನನ ಅಭಿಷೇಕ ಮುಂಟಿನದಲ್ಲಿ- ಆಕಾಶ [ಸ್ವರ್ಗ]ನೇ ನುನೆ 
ಯಾಗಿಹಿನನನೂ ಸಮಸ್ತ ಡೇವತೆಗಳಿಗೂ ಅಲಂಕಾರಪ್ರಾಯನೂ ಆಡ ನೇವೇಂದ್ರನು ನುನೋಹರನಾದ ಜೀವ 
ಸಭಳಿಯು ಮೆಚ್ಚುನಂತೆ ಜಿನನ ಜನ್ಮಾಭಿಸೇಕವನ್ನು ಆಚರಿಸುವುದಕ್ಕಾಗಿ ಅಗತ್ಯವಾದ ಅಲಂಕಾರನನ್ನು ಧರಿಸಿ 
ಕನು. ॥೧೭॥ ಶ್ರೀಗಂಧದ ಲೇನನನನ್ನು ಹಚ್ಚಿಕೊಂಡ ನೇಹವುಳ್ಳನನೂ, ಚಂದ್ರನ ದೇಹನ ಅಲೆಗಳನ್ಟು 
ಶ್ರೇಸೃವಾಡ ಬಿಳುಪಿನಂತೆ ಶುಭ್ರವಾದ ದಿವ್ಯ ವಸ್ತ್ರವನ್ನು ಉಟ್ಟಿನನೂ. ಸಂತೋಷದಿಂದ ಕೋಮಾಂಚಗೊಂಡ 
ದೇಹನುಳ್ಳನನ್ನೂ ಹೊಳೆ ಹೊಳೆಯುನ ಕ್ರೀಸ್ಸವಾದ ಮುತ್ತುಗಳಿಂಡ ಕಳಕಳಿಸುವ ಬ್ರಹ್ಮಸೂತ್ರವುಳ್ಳನನ್ಕೂ 
ನಿಶೇಷನಾಡ ಕಾಂತಿಯಿಂದ ಹೊಳೆಯುತ್ತಿರುವ ರತ್ನಗಳ ಕಿರಣಗಳಿಂದ ಮಾಡಿದ ನುನೋಹೆರವಾನ ಕಡಗ ಉಂಗುರೆ 
ಗೆಳೆಳ್ಳಿ ಳ್ಳ ಮತ್ತುಬೆರೆಳುಗಳುಳ್ಳವನ್ಳೂ ಅತ್ಯಂತ ನಿತೇಷನಾಗಿ ಸುನಾಸನೆಯಿಂದ ಸಕಲ ದಿಕ್ಕುಗಳನ್ನೂ ಸುವಾಸಿತ 
ನಾಗಿ ಮಾಡಿರುವ ಕಬ್ಬವೃಕ್ಷದಲ್ಲಿ ಹೆಟ್ಟಿ ಆಗತಾನೇ ಅಕಳಿರುನೆ ಹೂಗಳ ಸಮೂಹದಿಂದ ಕಚಿಸಿರುನೆ ಸುಂಡರನಾದೆ 
ಕರೆಯುಳ್ಳನನೂ ಅಗಿ ಚೆನ್ನಾಗಿ ಪ್ರಕಾಶಿಸಿದನು ॥೧೮-೧೯-3೦॥ ಆಮೇರೆ ಆ ದೇವೇಂದ್ರನು ಕ್ರೀಷ್ಸನಾದ ವಾಹನ, 
ಆಯುದ್ದ ಮುಡದಿಯರು-ಇನಕೊಡನೆಯೂ, ಆ ಮಂಗಳಸಮಯಕ್ಳೆ ತಕ್ಕ ಅಲಂಕಾರದಿಂದ ಕೂಡಿವನರ್ಕೊ 
ಅತ್ಯಂತ ಸಂತೋಷ ರಸಕ್ಕೆ ನಶನಾದ ಜೇತನವುಳ್ಳವರೂ, ಆದ ಸುರೇಶ ಹುತಾಶ, ಕೇನಾಶ, 800७, ನರುಣ, 
ಸಮೀರಣ, ನೈಶ್ರವಣ, ನಣಿಭಾಸಣ,್ಯ ನಣಿರಮಣ, ತಾರಾರಮುಣರೆಂ ದಿಕ್ಸಾಅಕರನ್ನು ಜೇಗದಿಂದ ಕರೆಸಿ 
ಹತ್ತುದಿಕ್ಕುಗಳಲ್ಲಿಯೂ ७808) 88४ ಆಮೇಲೆ ಒಳಗಿನ ಹದಿನಾಲ್ಯುದಿಕ್ತುಗಳಲ್ಲಿಯೂ ವಾರಣೇಂದ್ರೆ 


406 ವರ್ಧಮಾನೆ ಪುರಾಣಂ 


ತುಂಗತರೆಂಗಳನುತ್ತಿೀ | ಕೆಂಗಳನಾಸಂನದಿಂದಳೆಂಕರಿಸಿದರಿ * 
ತ್ರುಂಗಗುಣಂಗಭಿಸನ ಸ | ಕ್ಮಂಗಳನುಂ ಸಂಗಳಿಪ್ಪು ಸಂಭ್ರಮದಿಂಡೆಂ ॥ ೨೧ 


ಪ್ರಣನೋಚ್ಛಾರಣ ಪೂರ್ನ | ಪ್ರಚೇತ ನಾಂದೀಸ್ರನಂಗಳಂ ವೃಥ್ಯಕೃತ ಸ 
ತ್ರಣನನಕತಿ ಗಂಭೀರ | ಪ್ರಹಾದದಿಂದೋದಿದರ್‌ ಮಕುತ್ನಣಕನುಣರ್‌ ॥ 33 


ಘೆಸನಟಿಳದ ನಿನಡಮುನುಂ | ನನಧಿಯ ನಿನನಮುನುನೊಂದು ಮಾಡಿದತಿಅದಿಂ 
ದನನಧಿ ಸುಕೆಡುಂದುಭಿರನ | ನುನುಗತ ಜಯೆಜಯೆ ನಿನಾನನೊದನಿದುದಾಗಳ್‌ ॥ ಪಿರಿ 


ಸುರತರು ನಲ್ಲವಂ ಸುಕಕುಜಪ್ರಸವಂ ಸುರಭೂಜಚರ್ಜಿ ಭಾ 

ಸುಕ ಬಿಸೆಸೂತ್ರಮೆಂಬಿನಜೀನೊಪ್ಪಿ ನಿನಿರ್ಮಳ ತೀರ್ಥವಾರಿ ಸ 

ಡ್ಲರಿತನೆನಿಪ್ಪ ಹೇಮಮಯಕುಂಭಚತುಷ್ಯಯಮಂ ಪ್ರನೋದದಿಂ 

ದಿರಿಸಿದನಂದು ಕಣ್ಣೆಸೆಯೆ ಕೋಣಚತುಸ್ವಯದಲ್ಲಿ ನಾಸವಂ ॥ 59 


ಭೂರಿತಕೆ ಕಾಂತಿಸೆಂತತಿ | ರಾರಾಜಿಕ ವಿಕತದೀನಕಳಿಕಾಕುಳದಿಂ 
ನಿರಾಜಿಸಿದಂ ಹೆರಿ ಜಿನ | ದಾರಕನಂ ಭವ್ಯನಿಕರನಿಸ್ತಾಕೆಕನಂ ॥ 3೫ 


ಮಿಗೆ ಭವ್ಯ ಸೆಸ್ಯಸಂಪ | ತ್ರಿಗೆ ಕಾಕಣಮೆಸಿನ ಮುಗಿಲ ಬಳಗನಿನೆಂಬಂ 
ಕೊಗೆದುವು ಹೆರಿತಾಂ ನಿರವಿಸೆ | ನೆಗಬ್ಬಗುರ ಮಗನುಗಿಸಿ ಸೊಗಯಿನ ಕರ್ನೊಗೆಗಳ್‌ ॥ CY 


ಅಚ್ಚುಕೇಂದ್ರ ಇತ್ಯಾದಿ ಮುಖ್ಯರಾದ ಕಲ್ಪಗಳ ದೇನತೆಗಳನ್ನೂ, ಚಮರ ವೈಕೋಚನ ಮುಖ್ಯರಾದ ಭವನದೀನತೆ 
ಗಳೆನ್ನೂ ಚಂದ್ರ,ಆದಿತ್ಯಮುಖ್ಯರಾದಜ್ಯೋತಿಸ್ಯ ಜೀನಕೆಗಳನ್ನೂಸತ್ಸುರುಷ ಮೆಹಾಪುರುಸಕೆ ಮುಖ್ಯರಾದ ವ್ಯಂತ 
ರಣೇವಕೆಗಳನ್ನೂನಿಲ್ಲಿಸಿತಾನೂ ಈಶಾನ ಇಂದ್ರನೂ ಕ್ರಮವಾಗಿ ದಕಣ ಉತ್ತರಗಳಿಗೆ ಮುಖನಾಡಿಕೊಂಡು-. 
ಅತ್ಯಂತ ದೊಡ್ಡದಾದ ಗುಣಗಳುಳ್ಳ ಜಿನೆನಿಗೆ ಮಂಗಳಕರವಾದ ಅಭಿಷೇಕವನ್ನು ಮಾಡುನ ಸಂಭ್ರಮದಿಂದ ಅತ್ಯಂತ 
ಡೊಡ್ಡದಾದ ಎತ್ತರವಾದ ಹೀರಗಳನ್ನು ಆನಂದದಿಂದ ಅಲಂಕರಿಸಿದನರಾದರು ॥30॥80 0.७ ಮುಖ್ಯರು ಓಂಕಾರ 
ಪೊರ್ನಕವಾಗಿ ನರ್ವಡನ್ಲಿಯೇ ಪ್ರತಿಪಾದಿಸಿರುವ ಮಂಗಳಕ್ಲೋಕಗಳೆನ್ನು ದೊಡ್ಡ ಕಂರಪುಳ್ಳನೆರಾಗಿ ಅತ್ಯಂತ ಗಂಭೀರ 
ಥ್ವೈನಿಯಿಂದ ಹಾಡಿದರು, ॥೨೨॥ ಡೊಡ್ಡ ಮೇಫಥ್ವೆನಿಯನ್ನೂ ಸಮುದ್ರಘೋಷನನ್ನೂ ಒಂದುಗೂಡಿಸಿದೆ ರೀತಿಯಿಂದ 
ಒಂಡೇ ಸಮನಾಗಿ ಬಾರಿಸುತ್ತಿದ್ದ ಡೇನತೆಗಳ ನಗಾರಿಯ ಧ್ವನಿಯೂ ಅದನ್ನು ಅನುಸರಿಸಿಷ ಜಯಜಯ ಧೈನಿಗಳೂ 
ಆಗ ಹುಟ್ಟಿದನು, ॥೩॥ ಕಲ್ಪವೃಕ್ಷದ ಚಿಗುರು, ಕಲ್ಪವೃಕ್ಷದ ಹೂವು, ಕಲ್ಪವೃಕ್ಷದ ಗಂಥ, ಹೊಳೆಯುತ್ತಿರುವ 
ತಾನಕೆಯ ದಾರೆ-ಇವುಗಳಿಂದ ಪ್ರಕಾಶಿಸುತ್ತಾ ಶುಡ್ಸವಾಡ ತೀರ್ಥದ ನೀರಿನಿಂದ ತುಂಬಿರುವ ಬಂಗಾರದೆ ನಾಲ್ಕು 
ಕುಂಭಗಳನ್ನು ಅತ್ಯಂತ ಸಂತೋಷದಿಂದ ಪ್ರಕಾಶಿಸುನೆಂತೆ ನಾಲ್ಕು ಮೂರೆಗಳಲ್ಲಿಯೂ ಡೇನೇಂದ್ರನು ಸ್ಥಾಪಿಸಿ 
कहें), 3೪ ನುಹೆತ್ತಾಡ ಕಾಂತಿಸಮೂಹದಿಂಡ ಬೆಳಗುತ್ತಿರುವ ನಿಸ್ತಾಕನಾಡ ದೀನಡ ಕುಡಿಗಳಿಂದ 
ಭಕ್ತರ ಸಮೂಹೆನನ್ನು ಉದ್ಧಾರಮಾಡುನ ಜಿನಬಾಲಕನಿಗೆ ಜೀವೇಂದ್ರನು ನೀರಾಜನನನ್ನು ಮಾಡಿದನು. ೨೫ || 
ಜೀನೇಂದ್ರನು ಜಿನನಿಗೆ ಸಲ್ಲಿಸರೆಂದು ಮೇಲಕೈತ್ತಿದ, ಗುಗ್ಗುಳದಿಂದ ಸುನಾಸನಾಯುಕ್ತನಾಗಿ ಪ್ರಕಾಶಿಸುತ್ತಿರುವ 
ಕಪ್ಪು ಹೊಸೆಗಳು, [ಹೊಗೆಯು] ಭಕ್ತಕಿಂಬ ಸಸ್ಯಗಳ ಸಂಪತ್ತಿಗೆ ಕಾರಣನೆನ್ನುವಂತಹ ನೋಡಗಳ ಸಮೂಹ 
७४) ಎನ್ನುವಂತೆ ಮೀಲಕ್ಕೈದ್ದವು. .೨೬॥ ಮನೋಹರನಾದ ಅಕ್ಷತೆಗಳನ್ನು ಗಂಥಮಿಶ್ರಿತವಾಡ ಸುನಾಸನಾ- 


೧೪ ಪರಮನ ४09४, ೨ ಮಣಂ 406 


ಸುಮನೋಕ್ಷತ ಚಂದನ್ವಯುತ | ಕಮನೀಯ ಜಳಂಗಳಿಂದಮಿಂದ್ರರ್‌ ಕೊಟ್ಟಿ 
ಘಣ್ಯನುನರ್ಥಗುಣನಮುಂಡೊ | ಸ್ಪಮನಾಂತುದು ನಿನಯೆನಿನಕ ತಾರಾನಳಿವೋಲ್‌ | ೨೭ 


ಸುನುನೋಡಾನುಂಗಳಂ ಕೋಮಳಫಳಕುಳನುಂ ದೂರ್ನೆಯಂ ದೆರ್ಭನುಂ ಗಂ 

ಧೆಮುನಾದಂ ಶೋಳಿನೆ ಕ್ಷತನುನಸೆನಸಾನ್ನಾ ಯ್ಯಮಂ ನುಶ್ತ ನುತ್ಯು 

ತ್ತಮ ಪೂಜಾಯೋಗ್ಯ ನಸ್ತೂತ್ಯರಮನನುಕೆಕಾಂತಾಸಮೇಶಂ ಶಚೀಡೀ 

ನಿನುರುನ್ನಾಧಂಗೆ ನೀಡುತ್ತಿರಿ ಸೊಗಯಿಸಿತಾ ಸೆಂಭ್ರಮುಂ ಕಣ್ಣಳುಂಬಂ ॥ ಲ 


ಸೆಟಉದಕಂಗಳಿೀ ತ್ರಿಜಗದೀಶನ ನುಜ್ಜನದುಜ್ಜುಗಕ್ಕದೇಂ 

ಫೆಟಿವುನೆ ಸಂಚಮಾಂಬುನಿಧಿಸಂಚಿತ ನಿರ್ಮಳಭೂರಿನಾರಿಗಳ್‌ 

ನೆಟೀನಪೊಲೆಂದು ನಟ್ರಿ ಬೆಸಸುತ್ತಿಕೆಯಲ್ಲಿವರೆಂ ಸುರೋತ್ಯರೆಂ 

ಮೆಟಕಿದುದು ಸಂತಿಗಟ್ಟಿಯೆರೆಡುಂ ದೆಸೆಯೊಳ್‌ ಸಮುಸಾತ್ರಸಂಭ್ರಮಂ | शरद 


ಸುಕುಚಿರೆ ಶಾತಕುಂಭಮುಯ ಕುಂಭಚಯಂಗಳನೆತ್ತಿ ನೆತ್ರಿಯೊಳ್‌ 

ಕರೆಶಿಖರೆಂಗಳ್‌ ಕರೆಕಳಂಗೆಳೊಳಾಂತು ನಿಶಾಂತರಾಗದಿಂ 

ಸುರತತಿ ದುಗ್ಗನಾರಿಧಿಯ ನಾರಿಗಳಂ ತೆ ಜೀನರಾಜನಾ 

ವೆರೆಡೊಳೆ ಮಾಡಿದಂ ಜಿನನರಂಗೆ ಲಸಜ್ಜನನಾಭಿಸೇಕನುಂ | 8.0 


ಹೆರಿ ಸರನುಂಗೆ ಭೋರ್ಗಕಿದು ಮಾಟ್ಟಭಿಸೇಕದ ५8०), ಕಣ್ಣೆ ಬಂ 
ಮರೆತರೆ ಜೇನಡುಂದುಳಿಕೆನಂ ಕಿನಿಗುಣ್ಮುನ ದುಗ್ಸವಾರಿ ಶಿ 


'ಜಲಗೊಡಳೆ ಡೇನೇಂದ್ರನು ಕೊಟ್ಟಿ ಅರ್ಥವು ಅಸಾಧಾರಣ ಗುಣವುಳ್ಳ ಜಿನನ ಮುಂಜಿ ನಿಫಯೆದಿಂಡ ನಮುಸ್ಯರಿ 
ಸುವ ನಕ್ಷತ್ರ ಸಮೂಹದಂಕೆ ಕಾಣಿಸುತ್ತಿತ್ತು. ॥ 3೭ ॥ ಹೊನಿನ ಹಾರೆಗಳನ್ನೂ ನೃುದುನಾದ ಫಲಗಳನ್ನೂ 
ಗರಿಕೆ ದರ್ಭೆಗಳನ್ನೂ ಗಂಧನನ್ನೂ ನಿಶೇಷ ಶೋಭಾಕರನಾದ ಅಕ್ಷತೆಗಳನ್ನೂ ತುಪ್ಪದಲ್ಲಿ ಬೆರಸಿ ನುತ್ತಿ ಮುತ್ತಿ 
ಶ್ರೀನ್ನನಾಡ ಪೂಜಾಯೋಗ್ಯ ನಸ್ಸು ಸಮೂಹನನ್ನೂ ಜೇವಕಾ ಕನುಣಿಯರ ಜೊತೆಗೆ ಶಚೀ ಡೇನಿಯು ದೇನೇಂದ್ರೆ 
ನಿಗೆ ಕೊಡುತ್ತಿಕೆಲಾಗಿ ಆ ಸಂಭ್ರಮವು ಕಣ್ಣುಗಳಿಗೆ ನಿಶೇಷವಾಗಿ ಸೊಗಸುತ್ತಿತ್ತು. 3೮ ಮೂರುರೋಕದೆ 

ನಿಯೆ [ಜಿಸನ] ಈ ಸಾನದ ಕಾರ್ಯಕ್ಕೆ ಇದನೆಯೆ ಸಮುದ್ರ [ಕೆಸಮುದ್ರ] ಶೇಖರಿಸಿರುವ ಶುದ್ಧವಾದ 
ನೀರು ಯೋಗ್ಯನಾಗುನಂತಿ ಬೇಕಿಯ ನೀರುಗಳು ಯೋಗ್ಯವಾಗುತ್ತನೆಯೆ ? ಎಂಬುದಾಗಿ ಜೇನೇಂತ್ರನು ಅಪ್ಪಣೆ 
ಮಾಡುತ್ತಿಕಲಾಗಿ, ಅದಕನಕಿಗೂ ಶ್ರೀಷ್ಕರಾದ ಡೀವತೆಗಳು ಎರಡು ದಿಕ್ಕಿನಲ್ಲಿಯೂ ಸಾಲಾಗಿ ಅತ್ಯಂತ ಸಂಭ್ರಮ 
ದಿಂಡ ನಿಂತುಕೊಂಡರು ॥ 3೯ | ಮನೋಹರವಾದ ಬಂಗಾರೆಡ ಕೊಡಗಳ ಸಮೂಹನನ್ನು ಎತ್ತಿ ಕೊಂಡು 
ಕೆತ್ತಿಯಲ್ಲಿಯೊ ಭುಜಗಳಲ್ಲಿಯೂ ಅಂಗೈೈಗಳ್ಲಿಯೂ ಥರಿಸ್ಥಿ ಅತ್ಯಂತ ಸಂತೋಷದಿಂದ ದೇವಸಮೂಹೆವು ಕ್ಷೀರ 
ಸಮುದ್ರದ ನೀಕೆನ್ನು ತರಲಾಗಿ, ಡೇವೇಂದ್ರನು ಆ ಜಿನಕ್ರೀಷ್ನನಿಗೆ ಮುಂಗಳಕರನಾದ ಜನ್ಮಾಭಿನೇಕನನ್ನು ಭಕ್ತಿ 
ಯಿಂಡ ಮಾಡಿದನು. ॥ ೩೦॥ ಡೇನೇಂದ್ರನು ಜನೇಶ್ವರನಿಗೆ ಭೋರ್‌ ಭೋರ್‌ ಎನ್ನುವಂತೆ ನಾಡುತ್ತಿರುವೆ 
ಅಭಿಷೇಕಡ ಸೌಂದರ್ಯವು ಕಣ್ಣು ಗಳಿಗೂ ದೊಡ್ಡದಾದ ಡೇವತೆಗಳ ನಗಾರಿಯ दूं 8०00 ಕಿನಿಗಳಿಗೂ ಹಾರ 
ಕ್ತಿರುನ ಹಾಲಿನ ಹನಿಗಳ ಕಂಪು ಮೈಗೂ ಜಯೆ ಥ್ವನಿಯೆ ಅನಮೃುತವು ಬಾಯಿಗೂ, ಪ್ರಕಾಶಿಸುತ್ತಿರುವ ಹಾಲಿನ 


430 ವರ್ಧನಾನೆ ಪುರಾಣಂ 


ಕರತತಿ ಮೆಯ್ಗೆ ಬಾಯ್ಗೆ ಜಯನಾಕ್ಸುಥೆ ನಾಿಕೆಗಾಸ್ಸುರೆಪ್ಸಯಃ 
ನರನುಳಮಾಯೆ ಸನ್ಮದಮನೇಂ ನಲಿಷಕ್ತೊ ಸುರೋತ್ಯರಂ ಕರಂ ॥ ೩೧ 


ಕ್ಷೀರಾಂಭೋರಾಶಿ ಜೇವಾನಳಿ ಮೊಗೆಯೆ ಮಹಾಕುಂಭಸಂದೋಹೆದಿಂ ನಿ 

8070० ತಾನಾಯ್ತು ತನ್ನಂಡರ್ದರೆಚಿಧರೆಂ ಚೂಳಿಕಾಮಾತ್ರ ವೃಶ್ಯಾ 

ಕಾರೆಂ ತಾನಾಯ್ತೆ ದಾನಾಮುರಸಮಿತಿ ನಿಮಾನಂಗಳಾಪೊರೆದೊಳ್‌ ಡಿಂ 

ಡೀಕೆ ಶ್ರೀವೆತ್ತುನೇನದ್ಭುತಮೊ ಹೆರಿಕೃತಂ ಜೈನಜನ್ಮಾಭಿನೇಕಂ | ೩೨ 


ಇಂಗಡಲ ತಾಯ್ಕಣಲ್‌ ಜೆ | ಕಂಗಳ ಬಯೆಲಂಕೆ ನಿಶದಮಾಗೆ ಸುರೌಫಂ 
ವೊಂಗೊಡದಿಂದಡಕಿದುಡು ಜಿ | ಕಂಗಳಿಷಸನಸನುಯೆ ಸಮುದಿತಾನೃುತ ಜಳನುಂ ॥ ೩೩ 


ಕ್ರಿಭುನನನಲ್ಲಭಂಗೆ ಜನನೋತ್ಸನಡೊಳ್‌ ಹರಿಮಾಡೆ ರೂಢಿವೆ 

ಶ್ವಭಿಸನಣ ಪ್ರನಂಚಮನದಾರ್‌ಗಳ ಬಣ್ಣಿಸಕೊಂಜಿ ಜಿಜ್ವೆಯಿಂ 

ಶುಭರೆಸನಾಸಹೆಸ್ತ್ರಯುಗಮುಳ್ಳ ಫಣೇಶ್ವರನುಂ ६६800, ತ 

ದ್ವಿಭವನಿಶೇಷನುಂ ಜೆಟ್‌ಯೆ ನೀಕ್ರಿಸಿ ಕೀರ್ತಿಸಲಾರನೆಂಬಿಸಂ | ೩೪ 


ಎನಿತು ಭುಜಂಗಳಂ ತಳೆದನಿಂದ್ರನನಿತ್ತು ಘಟಿಂಗಳೆಂ ಸಮಂ 

ತನಿಮಿಷಕೋಟಿ ನೀಡಿದುದನಿತ್ತಮೃತಾಬ್ಸಿಯನಾರಿ ತೀರ್ಡುನೆಂ 

ನನುಮಿಸಲಾನನುಂ ನೆಟ್‌ೆಯನೆಂಬಿನಮಡ್ಸುತಮಾದ ಜನ್ಮನು 

ಜ್ವನೊಳೆ ತಜ್ಜಿನಾರ್ಭಕನಕಂನನನಿರ್ನನಜೇಂ ಬಲಾಢೈನೋ I a೫ 





ಸುವಾಸನೆಯು ಮೂಗಿಗೂ ಸಂತೋಷನನ್ನು ಕೊಡುತ್ತಿಕಲಾಗಿ, ಕ್ರೇಷ್ಕರಾಪ ಡೇನಕೆಗಳು ಅಡಿಷ್ಟು ವಿಶೇಷವಾಗಿ 
ಸಂತೋಷಸಟ್ಟಕೊ ! ॥ 88 || ಜೇವಕೆಗಳ ಸಮೂಹವು ನೊಡ್ಡ ಕೊಡಗಳ ಸಮೂಹದಿಂದ ತುಂಬಿ ಹೊಯ 
ಲಾಗಿ ಕ್ಷೀರ ಸಮುತ್ರವು ಬರಿಪಾಗಿ ಹೋಯಿತು ; ಆ ಮುಂದಕನರ್ನತವು ಶಿಖರ ಭಾಗ ಮಾತ್ರ ಕಾಣುನ ಆಕಾರ 
ವುಳ್ಳುಣಾಯಿತು , ನಿವಿಧೆ ಜೇವಕೆಗಳ ಸಮೂಹೆಡ ವಿನಾನಗಳು ಆ ಪ್ರವಾಹದಲ್ಲಿ ನೊರೆಯ ಬಣ್ಣವನ್ನು 
ನಡೆದುವು, ಜೇನೇಂದ್ರನು ಮಾಡಿದ ಜಿನೆ ಜನ್ಯಾಭಿನೇಕವು ಅದೇನು ಅಡ್ಯುತವಾನುಜೊ! ॥ 23 |... है[0 
ಸೆಮುತ್ರಡ ತಾಯ್‌ನುಳಲು ಬೆಳುದಿಂಗಳಿಕ ಬಯಲಿನಂಕೆ ಸೈಷ್ಛನಾಗಿ ಕಾಣಿಸಿಕೊಳ್ಳುವಷ್ಟು, ಜೇವಕೆಗಳ 
ಸಮೂಹವು ಬಂಗಾರೆದೆ ಕೊಡಗಳಿಂದ, ಜಿನನಿಗೆ ಅಭಿಷೇಕ ಮಾಡಿಸುವ ಸಮಯಲ್ಲಿ, ಅಗತ್ಯವಾಗಿದ್ದ ಹಾಲನ್ನು 
ತುಂಬಿ ಹೊಯ್ದಿತು, ॥೩೩॥ ನಮುಂಗಳಕರನಾದ ಸೆಹೆಸ್ತ ಜೋಡಿ ನಾಲಗೆಗಳುಳ್ಳ ಆದಿಶೀಷನೂ ಕೂಡ 
ಸುಪ್ರಸಿಡ್ಧವಾದ ಆ ವೈಭವ ವಿಶೇಷನನ್ನೂ ಕಣ್‌ತುಂಬ ನೋಡಿ ಹೊಗಳಲು ಶಕ್ತನಾಗಿಲ್ಲ ಎಂದಮೇಲೆ, ನೂರು 
ಕೋಕಡ ಸ್ವಾಮಿಯಾದ ಜಿನನಿಗೆ ನೇನೇಂದ್ರಕು ರೂಢಿಯಾಗಿ ಬಂದಿರುವ ಜನನೋತ್ಸವದ ಅಭಿಷೇಕದ 
ಮೆಹತ್ತನ್ನು ಯಾರು ತಾನೆ ಒಂಜೇ ನಾಲಿಗೆಯಿಂದ ಬಣ್ಣಿಸಬಲ್ಲರು? ॥೩೪॥ ನೇವೇಂದ್ರನು ಎಷ್ಟು ಭುಜ 
ಗಳನ್ನು ಥರಿಸಿಡನೋ ಅಸ್ಟು ಕೊಡಗಳನ್ನು ಅಸೆಂಖ್ಯಾತರಾದೆ ದೇನತೆಗಳು ನೀಡಿದರು, ಅದರಿಂದ ಕ್ಟೀರ 
ಸಮುದ್ರದ ನೀಕೆಲ್ಲವೊ ತೀರಿಹೋಯಿತು ಎಂಬುವನ್ನು ಅನುಮಾನಿಸಲು ಯಾನನೂ ಶಕ್ತನಾಗಲಾರನು-ಎನ್ನು 
ನೆ್ಟು ಅಡ್ಗುತವಾದ ಜನ್ಮಾಭಿನೇಕದಲ್ಲಿ ಆ ಜಿನೆಶಿಶುವು ಸೈಲ್ಪವೂ ಅಲುಗಾಡಣಿ ಇದ್ದನು. ಅತನೇನು ಬಲ 
ಶಾಳಿಯೊ! ॥೩೫॥ ದೇನಕೆಗಳು ಕಣ್ಣಿನಿಂದ ಕಿಳಿದು ಅಲ್ಲಲ್ಲಿಯೇ ತಪ್ಪಿ ತಮ್ಮ ತನ್ಮು ಉಜ್ಯೋಗದಲ್ಲಿ 


೧೪ ४0898 ಪರಿನಿಸ್ಕ್ರೊನುಣಂ 430. 


ಅಡನೇನಣ್ಣಿನೆನಣ್ಣ ಕಣ್ಣ ಜಾದು ದೇವಾನೀಕನುಲ್ಲಕ್ಲಿ ತ 

ಫೃಜೆ ತಂತಮ್ಮ ನಿಯೋಗಡೊಳ್‌ ನೆಗಟ್ಟು ದುರ್ನೀಮುಂಡಳಂ ಮೇಕಿಡ 

ಪ್ರಿಜೆ ದುಗ್ಗವ್ಲನದೆಲ್ಲಿ 73303) ಕಿದುದಾಶಾಭಿತ್ತಿಗಳ್‌ ವಾ್ಯನಾ 

ವಜೆ ನಿರ್ಭಿನ ಕೆನೆತ್ಸುನಿಂತಿಸೆದುದಾ ಜನ್ಮಾಭಿಸೇಕೋತ್ಸನಂ || ೩೬ 


ಮೂಜುಂ ಕೋಕದೆ ನುಂಗಳೋತ್ಕರದ ಸರ್ನಾಸಾರನೊಂದಾಗಿ ಮೆ 

ಯ್ನೋಟಕತ್ತಾನಗನಿಲ್ಲಿ ತಾನೆನಿನ ನೆಂಸಂ ತಾಳ್ಗಿ ನೋಟ್ಟರ್ಗೇಂ 

ಬೀ್‌ತ್ರೋ ನರಮಸ್ರಮೋಡರಸನುಂ ಸೆದ್ಭಕ್ಷಿಯೆಂ ಸ್ಟಾಂತಡೊಳ್‌ 

ಫೇಟರ್ದಾ ಮುಧನಂ ನಿನಿರ್ನಿಸಿದ ತಜ್ಜನ್ಮಾಭಿಷೇಕೋತ್ಸನಂ I 82. 


ಅನಂತರಂ.-. 


ಮಿಸುಗುವ ನರ್ಣಾನ್ಸಔಿ ದೀ | ಸಸೆಮೂಹಜಿ ತಶ್ಳಳಪ್ರತಾನಣೆ ರಾರಾ 
ಜಿಸೆ ಜಿನೆಶಿಶುನಂ ನೀರಾ | ಜಿಸಿ ಸಂತಸದಂತನೆಯ್ದಿಪಂ ಸುರರಾಜಂ || ನಿಲ್‌ 


ಮಂಗಳಗೀತವಾದ್ಯಫಿನದಂಗಳಶೀಷದಿತಾತಟಿಂಗಳೊಳ್‌ 
ಫೊಂಗಿಕೆ ಪೊಂಗೊಡಂಗಳನನೇಕ ಸುಗಂಥ ನಿಮಿಶ್ರಿತಾಂಬು ಪೂ 
ರ್ಣಂಗಳನಾಂತು 0९80 ಭುಜಾವಳಿಯಿಂದಭಿನೇಕಮಂ ಜಿನೇಂ 


ದ್ರಂಗೆ 70008, 6०४) ನೆಲೆನೆರ್ಚಿದ ಸನ್ಮೂದದಿಂ ನಿನಿರ್ಚಿದೆಂ || ೩೯ 
ಫಕೆನುಜಿನಕೆನುವಿನಿರ್ಗತ | ಸರಿಮಳಹೊಳ್‌ ಬೆರಸಿ ಕಂಪು ನೂರ್ಮಡಿಸೆ ನುನೋ 
ಹೆಕಮಾಡೆ ಗಂಥಜಳನುಂ | ಥರಿಯಿಸಿಡುದು ಶಿರಡೊಳೆಸೆದ್ತು ಸುರನಿಕುರುಂಬಂ || ೪೦ 


ತೊಡಗಿದ್ದರು ; ಭೂಮುಂಡಳನೆಲ್ಲವೂ ಮೇಕೆ ಮೀರಿ 509 ಹಾಲಿನ ಪ್ರವಾಹದಲ್ಲಿ ಮುಚ್ಛೆ ಹೋಯಿತು. ದಿಕ್ಕು 
ಗೆಳ ಗೋಡೆಗಳು ವಾಷ್ಯ ಧ್ವನಿಯಿಂದ ಒಡೆದು ಹೋದುವು ಆ ಜನ್ಮಾಭಿನೇಕೋತ್ಸನವು ಹೀಗೆ ನ್ರಕಾಶಿಸಿತು. 
ಅಣ್ಣಾ, ಅದನ್ನು ಏನು ವರ್ಣಿಸಲಿ? ॥೩೬॥ ಮೂರು ಲೋಕಗಳ ಮಹತ್ತಾದ ಮಂಗಳದೆ ಸಾರೆಸರ್ವಸ್ಸವು 
ಒಂಪಾಗಿ ಕಾಣಿಸಿಕೊಂಡಿತು_ಎನ್ನುವಂತಹೆ ಮಹತ್ತನ್ನು ತಾಳಿ ಆ ಡೇವೇಂ್ರನು ನಡೆಸಿದ ಆ ಜನ್ಮಾಭಿಸೇಕೋತ್ಸ 
ನವು ಅದನ್ನು ನೋಡುವವರಿಗೆ ಅತ್ಯಂತ ಸಂತೋಷರಸನನ್ನೂ ಮನಸ್ಸಿನಲ್ಲಿ ಒಳ್ಳೆಯ ಭಕ್ತಿಯನ್ನೂ ತುಂಬಿ 
ಆಡೇನು ಪ್ರಭಾನನೆನ್ನು ಬೀರಿತೊ! ॥೩೭॥ ಅನಂತರ ಹೊಳೆಯೆನ ಬ ಬಣ್ಣದೆ ಅನ್ನ ದೀನಗಳ 
ಸಮೂಹ ಫಲಸಮೂಹ,-ಇನುಗಳು ಹೊಳೆಯುತ್ತಿರಲಾಗಿ, ಜಿನಶಿಶುನಿಗೆ ನೀರಾಜನವನ್ನುಮಾಡಿ, ನೇನೇಂದ್ರನು 
ಸಂತೋಷದ ತುತ್ತತುದಿಯನ್ನು ಮುಟ್ಟಿದನು. ॥ ೩೮ ॥ ಮಂಗಳೆ ಗೀಶವಾದ್ಯಗಳ ಧ್ವನಿಗಳು ಎಲ್ಲದಿಕ್ಕುಗಳೆ 
ಕೊನೆಯನ್ನೂ ತುಂಬುತ್ತಿಕಲಾಗಿ, ಬಂಗಾರದ ಕೊಡಗಳಲ್ಲಿ ಅನೇಕಬಗೆಯಾದ ಸುವಾಸನೆಯಿಂದ ಕೂಡಿಡ ಗಂಥಡ 
ನೀರನ್ನು ತುಂಬಿ, ಡೊಡಭುಜಗಳಲಿ ಅವುಗಳನ್ನು ಹೊತ್ತು, ಡೇವೇಂದ್ರನು ಅತಿಶೆಯನಾದ ಸಂತೋಷದಿಂದ 
ಜಿನೇಂದ್ರನಿಗೆ ಅಭಿಸೇಕನನ್ನು ಮಾಡಿದನು. ॥ ೩೯ ॥ ಕ್ರೀಸ್ಸವಾದ ಜನನ ಡೇಹದಿಂದ ಹೊರಹೊನ್ಮುನ 
ಸುನಾಸನೆಯಲ್ಲಿ ಸೇರಿ ७०० ಸುವಾಸನೆಯು ನೂರುನುಡಿಯಾಗಲಾಗ್ಯಿ ಮನೋಹರನಾಡ ಗಂಥೋದಕನನ್ನು 
ನೀವತೆಗಳ ಸಮೂಹವು ತರೆಯಲ್ಲಿ ಪ್ರಕಾಶಮಾನವಾಗಿ ಧರಿಸಿತು, ॥ ೪೦ | ಸೆಂಪೊರ್ಣಭಿಕ್ಷಿಯುಕ್ತರಾದ 


4 


333 ನರ್ಥಮಾನ ಪುರಾಣಂ 


ಸೆಂನನ್ನಭಕ್ತಿಯುಕ್ತ 8 | ಳಿಂವನಥೂನಿತತಿ ನಿಮಳೆಗಂಥೋದಕದಿಂ 
ಸಿಂಪಿಜಿಯೆಕೆನೆಗಿ ನಿಜಕನು | ನಂ ಪುಳಕಕುಳಳ್ಳಿ ಮಾಡಿದತ್ತಾಶ್ರಯನುಂ || ೪೧ 


ನಕಸುಖಕಾರಿಯಂ ಮಳನಿದಾರಿಯೆನಾಜಿನೆಗಂಥನಾರಿಯೆಂ 

ಪಿರಿಡೆನುರಾಗದಿಂ ಚತುರನುರ್ತೇಚಯಂ ನಿಜದೇಹೆಯೆಸ್ಲಿಯೊಳ್‌ 

ಕರತಳದಿಂಡೆ ಕೊಂಡು ತಳೆದಿಂದು ಕ ತಾರ್ಧಕೆನಾಕೆನೆಂದು ಸೆಂ 

ಸೆರೆಣದ ತಾನಮಂ ಕಳೆಜಿನೆಂನಿ ನಲಂ ನಲಿಡತ್ತು ಸುತ್ತಲುಂ |। ೪೨ 


ಶಚಿ ನರಮನ ತನುಜಲಕಣ | ನಿಚಯನುನಾತ್ಮೀಯೆನಾಣಿಸಲ್ಲವೆ ಫೃತದಿಂ 
ಶುಚಿತನು ಮೃಡುತನು ಡೇವಾಂ | ಗಜೇಳದಿಂ ತೊಡೆದು ತುಡಿಸಿದಳ್‌ ತುಡುಗೆಗಳು || ೪೩ 


ನಿರಳಂಕಾರನಿರಾಜಮಾನ ಜಿನನಂಗಶ್ರೀಯ ಸೆಂಸಂಗದಿಂ 
ಪಿರಿದುಂ ಶೋಣಿಗೆ ಸೆಂದುನಂದು ಶಟಿ ತಂದಾನಂದದಿಂದಿಳ್ಳಿದಾ 
ಭರೆಣಂಗಳ್‌ ಚರಣಂಗಳೊಳ್‌ ಕಟಿಯೊಳಾಹೆಸ್ತಂಗಳೊಳ್‌ ನುಸ್ತೈಜೊಳ್‌ 


ಕೊರಲೊಳ್‌ ಕರ್ಣಯುಗಂಗಳೊಳ್‌ ಜೆರರೊಳುಡ್ಕದ್ರ ತ್ನನೈರಾಜಿಗಳ್‌ || ೪೪ 
ಅಂಜನರಹಿತನ ಲೋಚನ | [ಕಂಜಮನಾ] ಕಂಜನದನೆ ಮುಪದಿಂ ಸೊಗಯಿ 
ವುಂಜನ ಕೇಖೆಗಳಿಂದಂ | ರಂಜಿಸಿ. ಭಂಜಿಸಿಷಳಾತ್ಮೆಮೆರಿತಾಂಜನಮಂ ॥| wt 
ಎಸೆವಾ ಶಿಶುವಿನ ನೊಸೆಲೊಳ್‌ ॥ ಬಿಸೆಜಾನನೆ ನಿಸಡಮೆಸಿನು ನೊಸಕಜಳೆದಿಂ 
ಪೊಸೆಯಿಸಿ ನಿಸುಗುವ ತಿಳಕನು | ನಸೆಡಳನೊಳೆಕೊಂಡಳಿಂದ್ರ ಸತಿ ಸಂತಸಮಂ || ೪೬ 


ಜೀವತಾಪ್ತ್ರೀಯರ ಸಮೂಹವು ಸನಿತ್ರವಾಡ ಗಂಥೋದಕನನ್ನು ಚಿಮುಕಿಸಿಕೊಂಡು ತಮ್ಮ ಜೇಹನನ್ನು 
ಕೊಮಾಂಚಕ್ಕೆ ಅಶ್ರಯನನ್ನಾಗಿಮಾಡಿತು. ॥ ೪೧ ॥ ಅತ್ಯಂತ ಸುಖನನ್ನುಂಟುಮಾಡುವುದೂ, ವಾನನಾಶಕರೆ 
ನಾದುದೂ ಆದ ಜಿನನಆ ಗಂಧೆಡನೀರನ್ನು ಮೆಹೆಕ್ಟಾದ ಸಂತೋಷದಿಂದ ನಾಲ್ಕು ಬಗೆಯಾದ ಜೀನತೆಗಳಸಮೂಹೆವೂ 
ಕೈಯಿಂದ ತೆಗೆದುಕೊಂಡು ತಮ್ಮ ದೇಹಗಳ ಮೇಕೆ "ನಾವು ಇಂದುಕೃತಕೃತ್ಯರಾಣಿವು' 0०००), "ಸೆಂಸಾರದೆ ಸಂಕಟ 
ನನ್ನು ಹೋಗಲಾಡಿಸಿಕೊಂಡೆವು' ಎಂದು ಬಾಯಿಂಡ ಹೇಳುತ್ತಾ ಎತ್ತಿ ತ್ರಲೂ ನಲಿದಿತ್ತು. ॥೪೨ | ಶಚೀನೀನಿಯು 
ಜಿನನ ದೇಹಳ್ಳಿ ಅಂಟಿದ್ದ ನೀರಿನ ಹೆಸಿಗಳ ಸಮೂಹನನ್ನು ಕನ್ನೆ ಚಿಗುರಿನಂತಿರುವ ಫೈಗಳಿಂದ ಅತ್ಯಂತ ಶುಭ್ರವಾದ, 
ಮೃಡುನಾಡ ಕೇಷ್ಮಿಯ ಬಟ್ಟೆಯನ್ನು ತೆಗೆದುಕೊಂಡು ಒರಸಿದನಳಾಗಿಆತನಿಗೆ ಅಭರಣಗಳನ್ನು ಕೊಡಿಸಿದಳು ೪೩ 
ಶಚಿಯು ಆನೆಂದದಿಂಡೆ ತಂದು ಕೊಡಿಸಿದೆ ಆಭರೆಣಗಳು ಅಲಂಕಾರವಿಲ್ಲದೆಯೆ! ಹೊಳೆಯುವ ४8३ ದೇಹೆಕಾಂ 
७03) ಸಂಸರ್ಗದಿಂದ, ಕಾಲುಗಳಲ್ಲಿಯೂ ಕೊರಳಿನಲ್ಲಿಯೂ ಎರೆಡು ಕೆನಿಗಳನ್ಲಿಯೂ ಜಿಕಳುಗಳಲ್ಲಿಯೊ ಹೊಳೆಯುವ 
ಕತ್ನಗಳಿಂದ ನಿರಾಜಮಾಕವಾಗಿ ಇನ್ನೊ ಹೆಚ್ಚು ಸೌಂದೆರ್ಯನನ್ನು ನಡೆದುವು. ॥ ೪೪ | ನಿರಂಜನನಾದ ಜಿನನೆ 
ಕಮಲದೆಂಕಿಕುನ ಕಣ್ಣುಗಳಿಗೆ ಕನುಲಮುಖಿಯಾದ ಶಟಿಯೆ ಸಂಶೋಷದಿಂದ ಸೊಗನಾಗಿರುನ ಅಂಜನದ ಗೆಕಿ 
ಗಳನ್ನು ನುನೋಷಹೆಕನಾಗಿರೆನೆಂತೆ ಹೆಚ್ಚಿ ತನ್ನ ಸಾನಡ ಕೇನವನ್ನು ನಾಶಸಥಿಸಿದಳು, ॥४७॥ ಸುಂದೆರೆವಾದ ७ ಶಿಶು 
ವಿಕ ಹೆಣೆಯಲ್ಲಿ ಚಂದ್ರಮುಖಿಯಾದ ಆ ಶಚಿಯು ಸದಾ ಹೊಳೆಯುತ್ತಿರುವ ಹೊಸಕನಿ. ನಿಂದ ಹೊಚ್ಚಹೊಸಡಾಗಿ 
ಹೊಳೆಯುನ ತಿಲಕವನ್ನು ಅಸೆದ್ದೆ ಶವಾಗಿ ರಚಿಸಿ ಸಂತೋಷನಟ್ನೆಳು. ೪೬ ॥ ಆ ಸೆನೆಯೆದಲಿ-. ಶುಡ್ನನಾಡ 


೧೪ ಪರಮನ ಪರಿನಿಸ್ಕ)ನುಣಂ ಕಿತ್ಲಿ 
ಆ ಪ್ರಸ್ತಾನನೊಳಿ 


ಆಮಳಜಳಂಗಳಿಂ ಸುರಭಿಗಂಥದಿನಕ್ಷತದಿಂ ಪ್ರಸೊನದಿಂ 

ದಮೃತಮಯಾನ್ನದಿಂ ಜ್ವಲಿತದೀನಕಳಾಪದಿನುದ್ವಥೊನದಿಂ 

ವಿಮಳ ಫಳಂಗಳಿಂ ಚಮರಜಾದಿ ಸಮಸ್ತ ಸುವಸ್ತುನಿಂ ಜಿನ 

ಕ್ರಮಕನುಳಂಗಳಂ ಪಣೆದು ಪೂಜಿಸಿ ರಾಜಿಸಿದಂ ಸುಕೀಶ್ವರೆಂ ॥ ೪೭ 


ಅನಂತರೆಮನಘಸ್ತ್ರನನೋನ್ಮುಖಂ ಶತಮುಖಂ ತದಭಿಮುಖಂ ನಿಖಿಳ ಸುರಸಮಾಜಸ್ರಮುಖಂ ಸುಮುಖ 
ನಾಷ್ಮೀಯನಿಟಳತಟಿಘೆಟಿತಕರಕನುಲಕುಟ್ಮಿಳನಾಗಿ 


ಜಯೆಜಯಾನಫನೌ(ಘ)ವಿಭಾನಸೊ | ಜಯಜಯೋದ್ಯತಖರ್ನ ನೆಫುರ್ನಸೋ 
ಜಯಜಯಾಶ್ರಿತನಾಂಭಿತ ಕೃದ್ವಸೋ | ಜಯಜಯಾಗಿಗ?]ಮಿತಸೌಖ್ಯಜನಾನ ಮಾಂ ॥ (೧) 


ಜಯಜಯಾಖಿಳರೋಕಶಿಖಾನುಣೇ | ಜಯೆಜಯಾನಿತ ४४०४४ हु ले है! 
ಜಯಜಯಾತ್ಮಕುಲಾಬ್ದ ನಭೋಮಣೇ | ಜಯೆಜಯೇಶ ನುಮಾಶು ನಿಥೇಶೆಹಿಂ || (3) 


ಜಯೆಜಯಾಂಗಭನಾನಿಭೃತ್ಸವೇ ॥ ಜಯಜಯೋದ್ಭತನೋಹತನೋರವೇ 
ಜಯಜಯಾನುನಮಾನ ಮಹಾಕನೇ | ಜಯಜಯಾಭನೆ ಮೇ ಭನವಾಕ್ಷಿನೇಃ ॥ (a) 


ಜಯಜಯಾನುಳಬೋಧನಯೋನಿಥೇ | ಜಯಜಯೋತ್ಸನಕ್ಕನ್ನಿಜಸನ್ನಿಥೇ 
ಜಯಜಯಾನತನಿಶ್ವ ತನೋನಿಥೇ | ಜಯಜಯೇನಕುರುಷ್ವ ನುದೀಪ್ಸಿಶಂ ॥ (೪) 


ನೀರಿನಿಂದಲೂ ಸುಗಂಥಯುಕ್ತನಾಡ ಗಂಧೆದಿಂದಲೂ ಅಕ್ಷತ್ರೆಯಿಂದಲೂ ಹೊವಿನಿಂಡಲೂ ಅಮೃುತಮುಯೆನಾಡೆ 
ಅನ್ನದಿಂದಲೂ ಉರಿನ ದೀನಸನೂಹೆದಿಂದಲೂ ಶ್ರೀಷ್ಕನಾದ ಧೂನದಿಂದಲೂ ಶುದ್ಧವಾದ ಹಣ್ಣು ಗಳಿಂದಲೂ 
ಕಸ್ತೂರಿಯೇ ಮೊದಲಾದ ಎಲ್ಲ ಒಳ್ಳೆಯ ನನ್ತುಗಳಿಂದಲೂ ಜೀನೇಂದ್ರನು ಜಿನನ ಪಾಡಕಮಲಗಳನ್ನು ಭಕ್ತಿಯಿಂದ 
ಫೊಜಿಸಿ ರಾರಾಜಿಸುತ್ತಿದ್ದನು. ॥೪೭॥ ಆಮೇಲೆ ತನಗೆ ಇದಿರಾಗಿರುವ ಸಕಲ ಡೇನತೆಗಳ ಸಮಾಜದಲ್ಲಿ ಮುಖ್ಯನಾದ 
ನನೂ ಸಂತೋಷಗೊಂಡನನೂ ಆದ ದೇವೇಂದ್ರನು ನಾನನಿವಾರಕನಾದ ಜಿನನ ಸ್ತೋತ್ರ ಮಾಡಲು ಎತ್ತಿದ ಮುಖ 
ಪುಳ್ಳನನಾಗಿ, ತನ್ನ ಕರಕನುಲಗಳನ್ನು ನೊಗ್ಗಾಗಿ ಮಾಡಿ ಹಣೆಯಮೇಲಿಟ್ಟುಕೊಂಡು[ಕೈಮುಗಿದುಕೊಂಡು] 
ಕತ್ತಲೆಯೆಂಬ ಮೋಡದ ರಾಶಿಯನ್ನು ನಿನಾರಿಸಿದಂತಹೆ ಸೂರ್ಯನೇ ಜಯಜಯ, ಕ್ರೀಸ್ಸವಾದೆಂತಹೆ ಶರೀರ 
ಸುನರ್ಣನೇ ಜಯಜಯಆಶ್ರಿತರೆ ಅಭೀಪ್ಸಿತವನ್ನು ಉಂಟುಮಾಡಿಕೊಡುನ ಸೆಂನತ್ಸ ಪರೊವನೇ ಜಯೆಜಯೈೆ ಅಮಿತ 
ವಾಡ ಸೌಖ್ಯವುಳ್ಳ ಜಿನನೇ ಜಯಜಯ, ನನ್ನನ್ನು ರಕ್ಷಿಸು. ೧ ಸಮಸ್ತ್ರಲೋಕದ ಶಿಖಾನುಣಿಯೆ ಜಯಜಯ 
ಎಕೆ ಯಿಲ್ಲದನ್ಟು ಆಲೋಚನೆಯನ್ನು ಮಾಡುವುದರಲ್ಲಿ ರತ್ನಸ್ಟರೂನನೇ ಜಯಜಯ, ಆತ್ಮಕುಲಗಳ ಸಮೂಹ 
ನೆಂಬ ಕನುಲಕ್ಕೆ ಸೂರ್ಯನಸ್ವರೂನನಾದನನೇ ಜಯಜಯ ಒಡೆಯನೇ ಜಯಜಯ ಶೀಘ್ರವಾಗಿ ನನಗೆ ಮಂಗಲ 
ವನ್ನು ಮಾಡು. ॥.೨॥ ಹೇ ಭವನೆಂಬ ಪರ್ವತಕ್ಕೆ ಸಿಡಿಲಿನಂಕಿರುನವನೇ ಜಯೆಜಯ್ಯ, ನುರೆತುನಿಂತಶ ನೋಹ 
ನೆಂಬ ಕತ್ತಲೆಗೆ ಸೂರ್ಯೆನಂತಿರುವನನೇ ಜಯಜಯ, ಉನಮಾನರಹಿತನಾದ ನುಹಾ ಖುಷ[ಕನಿ]ಯೇ ಜಯೆ 
६४०३४, ಅಭವನೇ ಜಯಜಯ, ನನ್ನ ಭ್ಷನನನ್ನು ನಿವಾರಿಸು. ॥೩॥ ನಿಸ್ಕಳಂಕವಾದ ಜ್ಞಾನಸಮುದ್ರನೇ 
ಜಯಜಯ, ನುಹೋತ್ಸವನನ್ನುಂಟುಮಾಡುನ ನಿನ್ನ ಸನ್ನಿಧಿಯುಳ್ಳವನೇ ಜಯ ४४०0), ಕೋಕದಿಂದಡೆ ನಂದಿನ 


३७१ ನರ್ಥಮಾನ ಪುರಾಣಂ 


ಜಯೆಜಯಾಮೃತಮಾಕೃತ ಸಂಗಕೇ | ಜಯೆಜಯಾರ್ಜಿತ ಸಡ್ಲೆಣಸಂಹೆತೇ 
ಜಯೆಜಯೋಚ್ಛಳಕೀರ್ತಿ ಕೆಮಾನಕೆೇ | ಜಯಜಯೊಟ್ಯೆರ ಮಾಂ ಜಿನ ಸಂಸ್ಕೃತೇಃ I क्र 


ಎಂದನೇಕ ನನಿತ್ರಸ್ತೋತ್ರಂಗಳಿಂ ಸ್ತುತಿಯಿಸಿ ಮುಘನನಘಹಕನನುರೆಡೊಳುರುಮುದದಿನನುರ್ಚಿ ಬಿಚ್ಚತಂ 
ನಲಿವ ನಿಳಿಂಸನಿಕರನುಂ 8008 ಮೇರೆನಿಂ ನೇರೂನನುಮಾಡ್ಯಿರಾನಣ ನಾರಣಾಧಿಸಕಿಯ ಚಾರುತರಸ್ಯಂಧೆ 
ಬೇಕಕ್ಕೆ ಬಂಡು ದಕ್ಷಿಣಾಭಿನುಖನಾಗಿ ಮುನ್ನಿನಂತೆ ಸನ್ಯಾರ್ಗಪ್ರಭಾವಕಂ ಸೆನ್ಮಾರ್ಗಂಬಿಡಿದು ನಡೆನಾಗಳ್‌ 


ಬಹೆಳತಕೆ ಶಂಖಫೆಂಟಾ | ಕಹಳಾಢೆಕ್ಟಾಮೃುದಂಗ ದುಂದುಭ್ಲಿರನಮುಂ 
ಬಹುಜಯಜಯೆರೆನನುಂ ದಿ | ಕ್ಕುಹೆರನುನಾನರಿಸಿದತ್ತು ಸನಿಯೆತ್ತಳನುಂ ॥ ೪೮ 


ಅಂತು ಸುರಸನೃತ್ತಿಯಿಂ ಸುರನಮಿತಿನೆಕಸು ಸುಕೆರಾಜಂ ಸುರಸರಣಿಯೊಳ್‌ ಕಜೆದು, ಧರಿಣಿತಳಕ್ಕವತರಿಸ್ಸ 
ಭುವನತ್ರಯಗುರುನಿನ  ಬರನಿಸೊಸಗೆಯೊಳ್‌ ನಿಸಡಮೆನಿನ ನನೆಡನಂಗೊಂಡು ಸಕಳವಸುಮತೀನಳೆಯನಿಳಾಸಿ 
ನೀಕನತ್ಕನಕಕುಂಡಳನೆಸಿಸಿಮನಸಿಕಯೆಕ ಜಯೆಕನುಂದಿರ ಸೌಂದರ್ಯೆಮುಸನೊಳೆಕೊಂಡ ಕುಂಡಫುಕೆಮಂ ಫರೆನು 
ವುಕುಷವುಕೆಸ್ಸರೆಂ ಪುರಂದರಂ ಪುರುತರವ್ರಮೋಡದಿಂ ಫೊಕ್ಟು ಸುರನರೊಧಿನೀಸನಾಥಂ ಮಾಡಿ ನಡೆವಾಗಳ್‌.- 


ಸುರಿಚಿರ ಪಾರಿಜಾತ ಕುಸುನುಸ್ತೆಬಕಂಗಳನುಜ್ವಳಾಕ್ಷತೋ 
ತೃರೆ ಹೆರಿಚಂದೆನದ್ರವಯುತಂಗಳನೆಂಜುಳಿಯಿಂದೆ ತಾಳಿ ಬಂ 





ಲ್ಪಟ್ಟಿ ತಪ್ಲೋನಿಧಿಯೇ ಜಯೆಜಯ, ಸೂರ್ಯನೇ ಜಯ ಜಯ ನನ್ನ್ನ ಇಸ್ಫಾರ್ಧನನ್ನು ಮಾಡು ॥ ೪ ॥ ಅಮೃತ 
ಲಕ್ಷಿ ,ಯೊಡೆ ಕೂಡಿದವನೇ ಜಯ ಜಯ್ಯಆರ್ಜಿನಿದ ಸದ್ಗುಣಗಳ ರಾಶಿ ಸ್ವರೂಸನೇ ಜಯ ಜಯ್ಕೆಉಚ್ವಲಕೀರ್ಷಿ 
ಯೆಂಬ ಲಕ್ಷ್ಮೀಪತಿಯೇ ಜಯೆ ಜಯೆ, ಎಲೈ ಜಿನೆನೇ ಜಯೆಜಯೆ ಸೆಂಸಾಕೆದಿಂದೆ ನನ್ನೆನ್ನು ಉದ್ಯೆರಿಸು (9 || 
ಎಂಬುದಾಗಿ ಅನೇಕ ನನಿತ್ರನಾದ ಸ್ತೋತ್ರಗಳಿಂದ 70,3) द्ै१४१०७,6० ನಾನನಾಶಕನಾದ ಜಿನನನ್ನು ಎಜಿ 
ಯೆಲ್ಲಿ ಸಂತೋಷದಿಂದೆ ಅಪ್ಪಿಕೊಂಡು, ನಿಶೇಷನಾಗಿ ನಲಿಯುತ್ತಿರುನ ಜೀನತಾಸಮೂಹೆನನ್ನು ಹಿಂದಕ್ಕೆ ಕಳುಹಿಸ 
ಮೇರು ನರ್ನತದಿಂದ ಮೇರುನರ್ವತಳ್ಕೆ ಸಮಾನವಾಗಿರುವ ಐರಾವಣ ಆನೆಯೆ ಸುಂದರನಾದ ಭುಜಕ್ಕೆ ಏರಿಬಂಡು, 
ಪ್ಟಿಣದಿಕ್ಕನ್ನು ಹಿಡಿದು, ಮೊದಲಿನಂತೆಯೇ ಧರ್ನುಪ್ರಭಾನನೆಯನ್ನು ಮಾಡುವನನಾದೆ ಜೀವೇಂದ್ರನು ಆಕಾಶ 
ಮಾರ್ಗನನ್ನು ಹಿಡಿದು ನೆಡೆಯುವಾಗ... ನಿಶೇಷವಾಗಿ ಶಂಖ, ಘಂಟಿ, ಕಹೆಳೆ, ಕ್ಕೆ, ಮೃಷಂಗ್ಯ ದುಂದುಭಿ. 
ಇವುಗಳ ಧ್ವನಿಯೂ, ನಿಶೇಷನಾಡ ಜಯಜಯ ಧ್ವನಿಯೊ ಆಕಾಶಡೊಡನೆ ಸೇರಿಕೊಂಡು ಕೋಣೆಗಳನ್ನೆಲ್ಲ 
ತುಂಬಿಕೊಂಡಿತು, ॥ ೪೮ ॥ ಹಾಗೆ ಕಸಭರಿತವಾಡ ಮನಸ್ಸಿನಿಂದ ಜೇವಕೆಗಳ ಗುಂಪಿನೊಡನೆ ಸೇರಿಕೊಂಡು 
ದೇಸರಾಜನು ಆಕಾಶಮಾರ್ಗದಲ್ಲಿ ಪ್ರಯಾಣಮಾಡಿ, ಭೂಮಿಗೆ ಇಳಿವ, ಮೂರು ಲೋಕಕ್ಕೂ ಸ್ವಾಮಿಯಾದೆ 
ಜಿನನ ಆಗನುನದ ಸಂತೋಷದಲ್ಲಿ ರೂಢಿಯಾಗಿರುವ ಅಲಂಕಾರೆವನ್ನು ಮಾಡಿಕೊಂಡ್ಡು ಸಮಸ್ತ ಭೂಮುಂಡಲ 
ನೆಂಬ ಸುಂದರಿಯ(ಭೂಡೀವಿಯ) ಹೊಳೆಯುನ ಕರ್ಣಾಭರಣ ಎನಿಸಿಕೊಂಡಿರುವ ಮತ್ತು ಮನ್ಮಥನ ನಿಜಯೆ 
ಗೃಹದ ಸೌಂಧರ್ಯದಿಂದ ಕೂಡಿದ ಕುಂಡವುರನನ್ನು ತೀರ್ಥಂಕರ ಶಿಶುವಿನೊಡನೆ ಜೀನೇಂಪ್ರನು ಆನಂಡೆದಿಂದೆ 
ಪ್ರನೇಶನಾಡಿ, ದೇನಕೆಗಳ ಸಮೂಹನೆಲ್ಲಾ ಸನಾಧರಾಗುವಜಾಗೆ ಮಾಡಿ ನಡೆಯುತ್ತಿರುವಾಗ... ಮನೋಹಕೆ 
ವಾಡ ಪಾಡಿಜಾತ ಪುಪ್ಪುದೆ ಗೊಂಚಿಗಳನ್ನೂ ಹೊಳೆಯುನ ಗಂಥದ 3.१६ ००७ ಚಂದೆನಡೆ ಪ್ರವದಿಂಡ ಸೇರಿರುವ 
ಶ್ರೇಷ್ಠವಾದ ಅಕ್ಷತೆಗಳೊಡನೆ ಬೊಗಸೆಯಲ್ಲಿ ಹಿಡಿದುಕೊಂಡು ಅತ್ಯಂತ ಭಕ್ತಿಯಿಂದ ಮೂರುಲೋಕದ ಸ್ವಾನಿ” 
ಯಾದ ಜನನಿಗೆ ಅರ್ಥ್ಯನನ್ನು ಕೊಟ್ಟು ಸಂತೋಷದ ನೋಮಾಂಚದಿಂದಲೂ ಆನಂದೆಬಾಸ್ಪುಗಳಿಂದಲೂ ಊರೆ 


೧೪ ಪರಮನ ನರಿನಿಸ್ಕ್ರನುಣಂ दल 


ದುರಿತರ ಭಕ್ತಿಯಿಂ ಕ್ರಿಭುವನಪ್ರಭುಗಿತ್ತು ಸಣನ್ಯಮಂ ಕನ 
ಸೃರಿಸುತುಮಿರ್ಮದುತ್ತುಳಕ ಬಾನ್ಪಚಯಂ ನಕನೌರಿಸಂಚಯಂ ॥ ರ್ಗ 


ಲಲನಾಜನನುನಿಶುಂ ನಿಜ | ನಿಲೋಳ ಲೋಚನವಮರೀಚಿನಿಚೆಯೆೆ ರೆಕ್ನಾ 
ನೆಲಿ ದೀನಕಳಾನದೆ ಮುಂ | ಗಲನ್ಸಿಳಯಸನಂದು ನಿನಳಿತ್ವತಿಮುದದಿಂ || ೫೦ 


ಅಂತು ಪೌರಾನುರಾಗಸಾಗರೆಂ ಕ್ಷೋಭಿಸುತ್ತುಮಿಕೆ ನುಹಾನಿಭೂತಿಯಿಂ ಪೋಗಿ ಭೂತಳೇಶ್ವರನಿಕೇತನೆನು 
'ನುಶ್ಛೀತನಮನೊಳಸೊಕ್ಳು ಕರಿವರಾಗ್ರದಿಂ ಧರಾತಳಕೃನತರಿಸಿ ಮುನ್ನಮೆ ತನ್ನ ಜೆಸದಿಂ 20080) ಕಲ್ಫಿಸೆ ಅನಲ್ರ 
ಶೋಭಾಸ್ಕಾ ನಮಾದಾಸ್ಥಾ ನನುಹಾನುಂಡನದೆ ಮಥ್ಯರೆಂಗೋತ್ತುಂಗ ನಾನಾನೂನ ನೊತ್ನರೆತ್ನರೆಚಿತರಂಜಿತ' 
ಕುಂಜರಾರಿನಿಸ್ಬರಡೊಳಾನಿಬುಧಜನಕಳ್ಳವಿಸ್ವರಂ ತ್ರಿನಿಷ್ಯಪಸದ್ವಿಷ್ಟೆಂ ಕ್ರಿನಿಷ್ಸನಸದೀಶ್ವರನನಗಣ್ಯವುಣಣ್ಯ 
ನನಸದೃಶಲಾನಣ್ಯನನಸಮಗುಣನಕೇಣ್ಯನನಕೇಷರೋಕಶರಣ್ಯನನಟ್ಟಟ್‌ಂ ಬಿಜಯಂಗೆಯ್ಬುವುದುೂ ಆ 
ಪ್ರಸ್ತಾನಡೊಳ್‌ 


ಮಾಯಾನಿಪ್ರಾಭರಮುಂ | ಮಾಯಾಶಿಶುವುಂ ಕುಮಾರ್ಗಿಗಳ ತಕ್ವೆದಮೋಲ್‌ 
ಮಾಯನುವಾಗೆ ಜಿನೇಶನ | ತಾಯುಂ ತಂಜಿಯುಮಕೀನ ಸಂಭ್ರಮದಿಂದಂ ॥ un 


ನರಿತಂಡು ಸಕಳ್ಮಜಗದೀ | ಶ್ವಕನಂ ನಿಜತನಯನರೆನನಶ್ಯಾಡರೆದಿಂ 
ನಂನೀಕ್ಷಿಸಿ ನರಮಾನಂ | ಪೆರಸಾರ್ಣನಡೊಳಗೆ ನೀಡುನೋಲಾಡಲೊಡಂ | 9.9 


ಅಜಿನನನೆ ಜನನುತ ಜನ | ನೀಜಕೆಕರನಿರಿಸಿ ಕತ್ನಪೀರಡೊಳಿಂದ್ರಂ 
ಫೂಜಿಸಿದಂ ದಿವ್ಯಾಂಬರ | ರಾಜಿತ ಭೂಸಾನುಲೇನ ಮಾಲ್ಯಾದಿಗಳಿಂ ॥ us 


ಜನರಸಮೂಹವು ನನುಸ್ಕಾರೆಮಾಡುತ್ತಾ ಇತ್ತು | ४६ || ಸ್ರೀಸಮೂಹನೆಲ್ಲವೂ ತಮ್ಮ ಚಂಚಲನಾನ 
ಕಣ್ಣುಗಳ ಕೆರೆಣಸಮೂಹೆದಿಂದಲೂ ರತ್ನದ ನೀನೆಗಳಿಂದಲೂ ಮಂಗಳದೆ ನುನೆಯಂಕಿರುನ ಕೀರ್ಥಂಕರೆ 
ತಿಶುನಿಗೆ ಅತ್ಯಂತ ಸಂತೋಷದಿಂದ ಇಳಿಕೆಗೆದು ಹಾಕಿತು, ॥ ೫೦॥ ಹಾಗೆ ವುಕೆಜನರ ಸಂತೋಸಸಾಗರವು 
ಅಲ್ಲೋಲಕಲ್ಲೋಲನಾಗಿರಲಾಗಿ ಜೇನೇಂಪ್ರಕು ಮಹಾಸಂಭ್ರಮುದಿಂದ ಹೋಗ್ಯಿ ಎತ್ತರವಾದ ಬಾನುಟಿವುಳ 
ನುಹಾರಾಜನ ಅರಮನೆಯನ್ನು ಪ್ರವೇಶಿಸಿ ಆನೆಯ ಮೇಲಿನಿಂದ ನೆಲದ ಮೇಲಕ್ಕೆ ४९७, ಈ ಪೂರ್ವದಲ್ಲಿಯೇ 
ತನ್ನೆ ಅಪ್ಪಣೆಯಂತೆ ದೀನಶಿಶ್ಚಿಯು ನಿರ್ನಿಸಿದ್ದೆ ಅತ್ಯಂತಸುಂಡರೆನ್ಸಾ ನವಾದ ಆಸ್ಟಾಫಮಂಟಿನದ ನುಧ್ಯ 
ಪ್ರಜೇಶದಲ್ಲಿ ಎತ್ತರವಾಗಿ ಬಗೆ ಬಗೆಯಾದ ಹೊನರತ್ನಗಳಿಂದ ಮಾಡಿ ಹೊಳೆಯುತ್ತಿರುನೆ ಸಿಂಹಾಸನದಲ್ಲಿ 
ನೇನೆಶಾಜನರೆ ಕಲ್ಪವೃಕ್ಷನೂ ಸ್ವರ್ಗಸಿಂಹಾಸನೆವುಳ್ಳನನೂ ಆದ ಡೇವೇಂಪ್ರನು, ಮೂರು ಲೋಕಕ್ಕೂ 
ಸ್ವಾಮಿಯಾದೆನನೂ ಅವಾರನಾದ ಫುಣ್ಯನ್ವರೂಸನ್ನೂ ಎಣೆಯಿಲ್ಲದ ಸುಂಪರನೂ ಅಸೆದ್ಯಶನಾದೆ ಶ್ರೀಷ್ಕಗುಣವುಳ್ಳ 
ನನೂ ಸಮಸ್ತ್ರಕೋಕಕ್ಕೂ ಆಶ್ರಯನೂ ಆದ ಜನನನ್ನು ಅಕ್ಕಕೆಯಿಂದೆ ಬಿಜಯ ಮಾಡಿಸಲು, ಆ ಸಂಡರ್ಭದಲ್ಲಿ 
—ಗಾಥೆನಾದ ಮಾಯಾನಿಶ್ರೆಯೂ ಮಾಯಾಶಿಶುವೂ, ದುರ್ಮಾರ್ಗರ ತತ್ವದಂತೆ, ಮಾಯನಾಗಿ ಹೋಗಲಾಗಿ 
ಜಿನನ ತಾಯಿಯೂ ತಂಜೆಯೊ ಅತ್ಯಂತ ಸಂಭ್ರಮದಿಂದ ಓಡಿಬಂದು, ಸಕಲರೋಕಕ್ಕೆ ಸ್ವಾಮಿಯಾದ ಕಮ್ಮ 
ಮಗುನನ್ನು ಅತ್ಯಂತ ಆದರದಿಂದ ನೋಡಿ, ಅತಿಶಯನಾದ ಆನಂಡಸಾಗರದಲ್ಲಿ ಬಹುವಾಗಿ ಮುಳುಗಾಡುತ್ತಿರಲು, 
ಆ ಜಿನನ ಲೋಕಸ್ತು ಶ್ಯರಾಡೆ ತಾಯಿ ತಂಜಿಗಳನ್ನು ಜೇನೇಂದ್ರನು ಕತ್ನಪೀರದಲ್ಲಿ ಕುಳ್ಳಿರಿಸಿ ದಿವ್ಯವಾದ ವಸ್ತ್ರ, 


298 ವರ್ಧಮಾನ ಪುರಾಜಂ 
ಅನೆಂತರೆಂ- 


ಗುರುವಾಡಂ ಭುನನತ್ರಯಕ್ಕೆ ಮಿಗೆ ನೆಂನಂ ತಾಳ್ಸಿದೀಡೀವನೀ 

ಗುರೆವಿಂಗಂ ಗುರುನಾದಿರಿಂತು ನರೆಮಾಗಣ್ಯಕ್ಕೆ ವುಣ್ಯಕ್ಕೆ ನೊಂ 

ತರದಾರೀ ಭುನನಾಂತರಾಳಡೊಳೆ ನಿಮ್ಮಂತೆಂದು ದೇನೇಂದ್ರನಾ ५ 
ದೆರೆದಿಂದಂ ಫೊಗಟ್ನಿಂ ಜಿನೇಂದ್ರನ ಲಸಾನ್ಕಾಕಾಸಿತೃದ್ವಂದ್ವಮಂ || ೫೪ 


ನಂಚಿಸಿ ನಿಮ್ಮನಿಂದು ಭನದೀಯ ತನೂಜನನಸ್ಮದೀಶನಂ 

ಕಾಂಚನಭೂಧರಕ್ಕೆ ನನೆದುಯ್ದು ಸಮಸ್ತಸುರಾಸ್ವಿತಂ ಆಸ 

ತೃಂಚನುನಾರಿರಾಶಿ ಜಳದಿಂಪಭಿಸೇಚಿಸಿ ಬಂದೆನೆಂದು ಶೆ 

ಕ್ರಂ ಚತುಶೋಕ್ತಿಯಿಂಡನರ್ಗೆ ನೇಟ್ದು ಸಮುತ್ಸವಮಂ ನಿಮಿರ್ಚಿದಂ || wi 


ಆಗೆ. 


ದ್ಯಚರೆಖಚರಾನನೀಚರೆ ನಿಚಯಂ ನಿಚಿತಪ್ರಮೋದೆಛರದಿಂ ಪುರಡೊಳ್‌ 
ಸುಚತುಕೆ ಗೀತಾಕೋದ್ಯ | ಪ್ರಚುರಂ ನರ್ತಿಸುತುಮಿರ್ದುಡತಿಕಾತುಕದಿಂ ॥ ೫೬ 


ಗೊಂದಳದಿಂದೆ ನರ್ತಿಸುವಶೇಷಜನೆಂಗಳ ಭೆಂಗಿಲೀಲೆಯಂ 

ಮುಂದಿಡೆ ಭಕ್ಮಿಜೋಧಿಶಮನಂ ಜಿನರಾಜನೆ ಮುಂಡೆ ತಾನುಮಾ 

ನಂದದ ನರ್ತನಕ್ಕೆ ಬಗೆದೆಂದು ಪುರೆಂದಕೆನಂಡು ನಿಕ್ರಿಯಾ 

ನಂದಿತ ಶಕ್ತಿಸಂಘಟಿತ ನಾಟಿಕನೇಟಿಕಮಂ ನಿಮಿರ್ಚಿದಂ || ೫೭ 


ಹೊಳೆಯುನ ಅಭರಣ, ನುಗಂಥನಸ್ತುಗಳು ನುತ್ತು ಹಾರೆಗಳಿಂದ ಪೂಜಿಸಿದನು ೫೧-೫೨-೫೩ ॥ 
ಅನಂತರೆ"ಅತ್ಯಂತ ಮಹಿಮಾನ್ವಿತನಾದ ಈ ಸ್ವಾಮಿಯು ಮೂರೆ ಲೋಕಕ್ಕೂ ಗುರುನಾದೆನು ಈ 
ಗುರುವಿಗೂ ನೀವು ಗುರುನಾದಿರಿ ಹೀಗೆ ಅಗಣ್ಯನಾದ ದೊಡ್ಡ ವುಣ್ಯಕ್ಳೆ ನಿಮ್ಮಂತೆ ಈ ಭೂನುಂಡಲದಲ್ಲಿ 
ಪುಣ್ಯಮಾಡಿದವರು ಮತ್ತಾರು? ಎಂಡು ದೇವೇಂದ್ರನು ಜಿನೇಂದ್ರ ಪೂಜ್ಯರಾದ ತಾಯಿತಂಜಿಗಳಿಬ್ಬರನ್ನೂ 
ಆದರದಿಂದ ಹೊಗಳಿದನು. ॥ ೫೪॥ "ನಾನು ನಿನಗೆ ನೋಸಮಾಡಿ ನನ್ನ ಸ್ವಾಮಿಯಾದ ನಿನ್ಮು 
ಮಗನನ್ನು ಭೆಕ್ತಿಯಿಂಡೆ ಮೇರುವರ್ನತಕ್ಕೆ ಕೊಂಡೊಯ್ದು ಸನುನ್ನದೇನಕೆಗಳನೂೊ ಕೂಡಿಕೊಂಡು ಹೊಳಿ 
ಯುನ ಐದನೆಯ ಸಮುದ್ರವಾದ ಕ್ವೀರೆಸಮುದ್ರದ ನೀರಿನಿಂದ ಅಭಿಸೇಕನನ್ನು ಮಾಡಿಕೊಂಡು ಬಂಜೆ' ಎಂಬು 
ದಾಗಿ ಡೇನೇಂದ್ರನು ಜಾಣ್ಮೆಯ ನುಡಿಗಳಿಂದ ಅನರಿಗೆ ತಿಳಿಸಿ ನುಶ್ತೊಂದು ಉತ್ಸವನನ್ನು ನಡೆಸಿದನು. 
॥ ೫೫ ॥ ಆಗ. ಜೇನತೆಗಳು ಗಂಧರ್ನಕರಿ, ಮಾನನರೆ, ಇನರ ಸಮೂಹವು ಸ್ಪಷ್ಟವಾದ ಗಾಢೆಸಂತೋಷೆದಿಂದೆ 
ನಮುನೋಜೆಕನಾಡೆ ಸಂಗೀತವಾದ್ಯಗಳೊಡನೆ ಕೂಡಿಕೊಂಡು ಸಟ್ಟಿಣದಲ್ಲಿ ಬಹಳ ಆಶ್ಚರ್ಯದಿಂದ ನರ್ತನ 
ಮಾಡುತ್ತಾ ಇತ್ತು. ॥೫೬॥ ಗೊಂದಲನೆಂಬ ನರ್ತನ ಮಾಡುತ್ತಿರುವ ಎಲ್ಲ ಜನಗಳ ಶರೀರಾಕಾರನ್ಸೆ 
 ಸಂತೋನನನ್ನು ತನ್ನ ಮುಂಡೆ ಪ್ರದರ್ಶಿಸಲಾಗಿ, ७४००४ ಭಕ್ತಿ ಹೆಟ್ಟಿದ ಮನಸ್ಸುಳ್ಳನನಾಡ ಜೀವೇಂದ್ರನು- 
ಜಿನೆಸ್ಫಾಮಿಯ ಮುಂಜಿ ತಾನೂ ಅನಂದನರ್ತನೆ ಮಾಡಬೇಕೆಂದು ಬಗೆದು ಆಗ ನಿಕ್ರಿಯಾಶಕ್ತಿಯಿಂದೆ ಸಂತೋಷ- 
ಗೊಂಡ ಶಕ್ತಿಯನ್ನುಳ್ಳಿನನಾಗಿ ನಾಟಕ ಸಮೂಹನನ್ನೇ ನಡೆಸಿದನು. ॥ ೫೭ ॥ ಹಾಗೆ ಕಲೆಗಳ ಸ್ವಾಮಿಯೂ, 


೧೪ ಪರನುನ ಸಂಸಿಸ್ಕ್ರಮುಣಂ ತ್ಲಿತಿ೩ 


ಅಂತಾ ಕಳಾಕಾಂತಂ ಸರಸನರ್ತನನೈಚಿತ್ಯನಿಶಾರೆಡಂ ನೀರದರೆಥಂ ಪ್ರಧಿತರಸಭಾನಾಭಿನಯಾಷ್ಯೀ['ದ್ಯಕ್ಷೀ] 
ಕಾದ ನಾಟ್ಯಿಂಗಳೊಳ್‌ ನೆಟ್‌ದು, ನಾಟಿಕಾದಿ ನಕರೊನಕಂಗಳೊಳ್‌ ಜೆಡಂಗುನಜಿದ ಸಮನಕಾರರೂನಕಮನುಜ್ಜು 
ಗಿಸಿ ತತ್ಸಾನುಗ್ರೀಸಮಗ್ರ ನುಂತತ್ಸನುಯಸಮುಚಿತ ನೇನಧ್ಯನುಂ,ಸಮುನಚರಿತಾಮಂದ ನಾಂದೀಪ್ರಸ್ತಾನ ಚಾರು 
ಭಾರೆತಿಕಾಚಾರನುಂ, ಯನನಿಕಾನಸರೆಣಸಂಗತರಂಗಪ್ರನೇಕನುಂ, ರಿಜ್ವಾಗತಸ್ನಾನದಶ್ತನ್ರಸೂನಾಂಜಳಿನಿಕ್ಷೇ 
ನನು ಮುಂಗಳನಡನರನ ಪ್ರಾಪ್ವಪ್ರಸ್ತಾನನನುಂ, ನಿಹಿಕವೂರ್ನರಂಗಪ್ರುಸಂಗನುಂ, ನಮಾಸಾದಿತ ಭಾರೆತೀವೃತ್ತ 
ಕನುಂ ಯುಕ್ತಗೀತಾತೋಡ್ಯಲಲಿತನೃತ್ಯನಿಯತನುಂ, ಆಂಗಿಕವಾಚಿಕಾಹಾರ್ಯಕನಾತ್ವಿಕಾಭಿಮುಖ್ಯಚಕುರಳಿನ 
ಯೆಚತುಕನುಂ, ವಿಭಾನಾನುಭಾನಸಾತ್ವಿಕಭಾನವ್ಯಭಿಚಾರಿಭಾನಾಭಿನಯನರಿವುಷ್ಟ ರಸನಿಶಿನ್ಯ ಸ್ಥಾಯಾ 
ಭಾನನುಂ, ಮುತ್ತೆಂ ಗೃಹಿೀತಾರಭಟೀನೃತ್ತಿನಿಸ್ತಾರಿತ ತಾಂಡನಾಡಂಬರನುಂ, ನಿಜಾನುಗತ ಸಮುತ್ಸನಾರಬ್ಬ 
ನಾನಾನುರೀಚಿನಿಚಿತ್ರನರ್ತನನುಮಾಗಿ 


ಸಕಳಜನನಯನಹೃದಯ | ಪ್ರಕಕನುನೋರಂಕೆ ತಣಿಪಿದಂ ಜಿನನಭೆಯೊಳ್‌ 


ಸುಕೃತನಿಡಾನಂ ಸಂಗೀ | ತಕ ವಿಕಸನದಿಂದನಿಂದ್ರ ನುದಿತಾನಂಡಂ ॥ ೫೮ 
ನಿರುನಮನಾಟ್ಯರೆಸಾಮೃತ | ನರೆನರ್ನಂ ಹರ್ನಕೆಸತರಂಗಿಣಿಯಂ ಭೋ ४ 
ರ್ಗಕಿಯೆ ನರಿಯಿಸಿದುವನಿನಿಸ | 80६९ ವೃಢಭಕ್ತಿಭಾರವಾರಿದ ४३४० | भर 


ಅಂತು ಸಮಾಸ್ತ ನಂಗೀಕಕನನರ್ಯನಾ ಶಚಿಕಾಂತನನಂತರೆಂ ತ್ರಿ ಭುವನಸ್ವಾನಿ ಸಮುಡ್ಡಾಮ ನಾಮಕೆ 
ನೋತ್ಸವೋಡ್ಯುಕ್ತಚಿತ್ತನಾಗಿ 


ಕೆಸೆಪೂರ್ಣನಾದ ನರ್ತ್ಕನಕಲೆಯಲ್ಲಿ ಕುಶಲನೂ, ನೋಡದ ರಥವುಳ್ಳವನೂ ಆದ ಜೇನೇಂದ್ರನು ಪ್ರಸಿದ್ಧವಾದ ಕಸೆ 
ಭಾನ ಅಭಿನಯ ಇಶ್ಯಾದಿಗಳುಳ್ಳ ಹನ್ನೊಂದು ನಾಟ್ಯಿಗಳನ್ನು ಎತ್ತಿಕೊಂಡನನಾಗಿ, ನಾಟಿಕನೇ ಮೊಡಲಾಡ 
ಹೆತ್ತು ರೂಸಗಳಲ್ಲಿ ಆಶ್ಚರ್ಯಕರವಾದ ಸಮನಕಾಕೆ ಎಂಬ ರೊನಕನನ್ನು ಆರಂಭಿಸಿ, ಅದಕ್ಕೆ ಅಗತ್ಯನಾದ ಸಾಥನೆ 
ಗಳಿಂಡೆ ಕೂಡಿಡವನೂ, ಆ ಸನುಯಕ್ಕೆ ಉಚಿಕನಾಡ ನೇವಧ್ಯ ಗೃಹವುಳ್ಳವನೂ ಕ್ರಮನಾಗಿ ನಡೆಸಿದ 
ನಿಸ್ತಾರವಾದ ನಾಂದೀಿಪ್ರಸ್ತಾವಕೆ ಇತ್ಯಾದಿ ಸುಂದರನಾದ ಭಾರತಿಕ (ಸೂತ್ರಧಾರ) ವಿಷ್ಯಿಯನ್ನು ನಡೆಯಿಸಿದನನೂ 
ನರಜಿಯನ್ನು ಸರಿಸಿ ರಂಗಸ್ರವೇಶನನ್ನು ಮಾಡಿದನನೂ ಪ್ರೇಕ್ಷಕರಿದ್ದ ಸ್ಥಳದತ್ತ ವುಷ್ಟಾಂಜರಿಯನ್ನು ಮಾಡಿ 
ಹನನೂ, ನಮುಂಗಳನನ್ನು ಹೇಳುವುದರಿಂದ ಬರುನೆ ಪ್ರಸ್ರಾನನೆಯುಳ್ಳನನೂ, ಅಗತ್ಯನಾದ ಫೂರ್ವರಂಗನನ್ನು 
ಕಿಳಿಸಿಪವನೂ, ಕ್ರಮವಾಗಿ ಸೇರಿಸಿದ ಭಾರತೀ ವೃತ್ತಕನೂ, ಅಗತ್ಯವಾದ ಸಂಗೀತವಾದ್ಯ ಮನೋಹೆರೆ ಕೃತ್ಯಗಳ 
ಸಿಯಮನ್ಪಳ್ಳವನೂ ಆಂಗಿಕ ವಾಚಿಕ ಆಹಾರ್ಯಕ ಸಾತ್ಟಿಕ ಎಂಬ ಮುಖ್ಯನಾದ ನಾಲ್ಕು ಅಭಿನೆಯಗಳಲ್ಲಿ 
ಜಾಣನಾದನನ್ರೂ ನಿಭಾನ ಅನುಭಾನ ಸಾತ್ಟಿಕಭಾವ ವ್ಯಭಿಚಾರೀಭಾನಗಳಿಂದ ಅಭಿನಯನನ್ನು ಸರಿವುಸ್ವ 
ಗೊಳಿಸುವ ರೆಸಕ್ಕೆ ಅಗತ್ಯವಾದ ಸ್ಥಾ ಯೀಭಾವನುಳ್ಳನನೂ, ಇದೂ ಅಲ್ಲಡಿ ಅರಭಟೀ ವೃತ್ತಿಯಿಂದ ತಾಂಡನ 
ಆಡಂಬರನನ್ನು ಸ್ವೀಕರಿಸಿದವನೂ ಅನನ್ನು ಅನುಸರಿಸಿಷ ಉತ್ಸವನನ್ನು ಆರಂಭಿಸುವ ಬಗೆ ಬಗೆಯಾದ 
“ಕೆರಣಗಳನ್ನೆ ಬ್ಬಿಸುನ ಚಿತ್ರನಿಚಿಕ್ರನಾದ ನರ್ತನವುಳ್ಳನೆನೂ, ಆಗಿ. ಪುಣ್ಯನಿಧಿಯಾದ ದೇವೇಂದ್ರನು ಸಂಗೀತ 
ನಿಸ್ತಾರದಿಂದ ಹುಟ್ಟಿದ ಅನಂಡವುಳ್ಳವನಾಗಿ ಜಿನಸಭಿಯೆಲ್ಲಿದ್ದ ಜನರ ಕಣ್ಣು ಮನಸ್ಸುಗಳ ಸಮೂಹನನ್ನು 
ಒಂದೇ ಸಮನಾಗಿ ತೃಪ್ತಿನಡಿಸಿದನು. ॥೫೮॥ ದೇನಕೆಗಳ ರಾಜನಾನ ದೇನೇಂದ್ರನ ವೃಢೆ ಭಕ್ತಿಯೆಂಬ 


ತ್ಲಿತಿರ ನರ್ಧಮಾನ ಪುರಾಣಂ 


ಪುಹಿಸಕನೇಶ್ನಕೆಂ ಭಕಿತಚಕ್ರಿಗೆ ಭಾಷಿಜಿನೇಂದ್ರೆಸಂಖ್ಯೆಯೆಂ 

ನರಿನಿಡಿಯೆಂಕನುಂತನಕೆ ನಾನುನುನುಂ 68४७ ನಂದು ನಿ 

ಸ್ವಕೆಡೊಳೆ ನೇಟ್ದನಾನೆಸರ್ಗಳುಂ ಗತಕೀರ್ಥೆಕರ್ಗಾದುನೀಡೆಯಾ 

ಕೆರಧಿಗೆ ನೀರೆಂಬ ಚಕೆನಾಖ್ಯೆಯೆ ಮುಖ್ಯನಿಢೀಯನುಲ್ಲಣೇ ॥ ೬೦ 


ಎಂದು ಮುನ್ನಂ ತನ್ನ ನುನೆಡೊಳೆ ಬಗೆದು ಬಟಿಯನುದಕೆ ಸಿದ್ಧಾರ್ಧಪಾರ್ಥಿನನ್ರಮುಖ ನಿಖಿಳಸಣೆಗಳಿ 
ನರ್ಣಿನಿ ಚಿತುರನುರಾರ್ಚಿತ ಚತುರ್ನಿಂಶತಿತೀರ್ಧಕರೆನರ್ಯಂಗೆ ಸರ್ಯಾಯೆನ್ಸಾನ್ನಮುಂ ಭುನನತ್ತಯ 
ಮೆಂ, ನಿಶ್ನೇಷಡೋಷನಿನಾರೆಣಮುಂ ನಿಖಿಳನುಂಗಳಕಾರಣನುಂ, ನಿದಗೃಜನೆಕ್ರ ವ್ಯೈಮುಂ, ಭವ್ಯಜನಸೇನ್ಯಮುಂ 
ಅಪ್ಪ ನೀರನೆಂಬ ಚಾರುನಾನುಮಂ ಪ್ರಭಾವಿಸಿ ತಜ್ಲಿನೆಂಗೆ ಮುಜ್ನನಮುಂಡನಾದಿ ಬಾಳೋಚಿಶೋನಜಾಕೆನ್ಯಾನಾಕ 
ಮನನಾರತಮತೀನಯತ್ನದಿಂ ವಿಧಿಯಿಸಲೆಂಡು ವಿವಗೃನಿಬುಧಢನನಿತಾಜನನುನನಿಮಿಸರಾಜಂ ನಿಯೋಜಿಸಿ ಸಕಳಾ 
ಮಕೇಂದ್ರ ಸಮಿತಿಸಮನ್ವಿತಂ ಮುಹುರ್ಮುಹುಃ ಪ್ರಣಾಮಾಭಿರಾನುಂ ಶ್ರೀ ವೀರೆಜಾರುಚರೆಣಾರೆವಿಂದದ್ವೆಂಡ್ಯಮುನು 
ನಚ್ಛಿಟ್‌ಂ ಬೀಲಸ್ಕೊಂಡು ಮೆಲ್ಲನಲ್ಲಿಂ ತಳೆರು ನಿರ್ವರ್ಕಿತ ದ್ದಿ ತೀಯಕಲ್ಯಾಣಮುಹೋತ್ಸ ನಂ ನಿಜನಿವಾಸಕ್ಕೆ 
ಪಫೋದನನ್ಷೆಗಮಿತ್ತ ಲ್‌ 


ನನುಗೆ ಜಿನೇಂಡ್ರನಾನತೆಕತೇಂದ್ರನಗಾಥಢ ಸುಬೋಢಸಂಸದಂ 
ಸಮವನಸೃತೀಶನಾದನೆಸೆನಾತ್ಮಜನಿೀನರನೀರೆನಂತಣಂ 


ಜೊಡ್ಡ ನೋಡದಿಂದ ಹುಟ್ನದ ಅಸಪೃಶ ನರ್ತನರಸನೆಂಬ ಅನ್ಕುತದ ಮಳೆಯು ಸಂಕೋಷಡ ಹೊಳೆಯೆನ್ನು_ 
ಭೋರ್ಗಕಿಯುನಂತೆ ಹೆರಿಯಿಸಿತು. ॥ ೫೯ ॥ ಹಾಗೆ ಸಂಗೀತವೂಜೆಯೆನ್ನು ಮುಗಿಸಿದ ದೇನೇಂದ್ರನು ಕ್ರಿರೋಕ 
ಸ್ನಾನಿಯಾದ ಜಿನಕಿಶುನಿನ ನಾನುಕರಣನನ್ನು ನಡೆಸುವ ನಮುನನ್ನುಳ್ಳನನಾಗಿ- ಪ್ರಧಮತೀರ್ಥಂಕಕೆನೊ 
ಸರ್ನಜ್ಞನೂ ಆದ ಪುಕುಡೀನನು ಭಕೆತಚಕ್ಸನರ್ಕಿಗೆ ಮುಂಜಿ ಬರುನ ಜಿಕ ಸಂಖ್ಯೆಯನ್ನೂ, ಕೃಮನಾಗಿ 

'ಅವರ ಹೆಸರುಗಳನ್ನೂ ನಿಸ್ತಾರೆನೌಗಿ ಆಗರೇ ಹೇಳಿಸ್ನನೆ. ಕಳೆದುಹೋದ ತೀರ್ಧಂಕರರಿಗೆ ಅದರಂತೆಯೇ 

'ಜೆಸರುಗಳಾಡುವು, [ಅಮುಡರಿಂಪೆ] ದೆಯಾಸಮುದ್ರನಾದ ಈತನಿಗೆ ಕೊನೆಯೆ ಹೆಸೆರಾನ ನೀರನೆಂಬುದೇ ಇಡ 

ಬೇಕಾದಾದೆ ಹೆಸರೆಲ್ಲನೆ? ॥ ೬೦ ॥ ಎಂದು ಮೊಡಲು ಕನ್ನೆ ನೆನೆಸ್ಸಿನಲ್ಲಿ ಆಲೋಚಿಸಿ ಆಮೇಲೆ ಅದನ್ನೇ 

ಸಿದ್ದಾರ್ಧನೇ ಮೊದಲಾಡನರೆ ರಾಜಸಭೆಗೆ ನಿವರಿಸಿ ಹೇಳಿ, ನಾಲ್ಕು ಬಗೆಯಾಡ ೇನೆಕೆಗಳಿಂದಲೂ ಪೂಚಿಕನಾದ 

ಈ ಇಫ್ಪತ್ತನಾಲ್ಯನೆಯ ತೀರ್ಥಂಕರ ಕ್ರೀಸ್ಕನಿಗೆ ಸೆಕಿಯಂತೆ ಬಂದಿರತಕ್ಳುದೂ, ಮೂರುಕೋಕದಲ್ಲಿಯೊ ಪ್ರಸಾರ 
ವಾಡುಡ್ಕೂ ಸಂಪೊರ್ಣವಾಗಿ ನಾನನಿನಾರೆಕವಾದುದ್ಕೂ, ಸಕಲ ನುಂಗಳಗಳಿಗೂ ಕಾರಣನಾದುದ್ಯೂಪಿದ್ವಜ್ನನೆರಿಂದ 
ಕೇಳಲ್ಪಡತಕ್ಕುದ್ಕೂ ಭೆಕ್ತಜನರಿಂನ ಸೇನೆಮಾಡಲ್ಪಡತಕ್ಕುಹೂ ಆದ “ವೀರ” ನಂಬ ಸುಂಡಕನಾದ ನಾಮಕರಣ 
ಮಾಡಿ, ಆ ಜಿನನಿಗೆ ಸ್ನಾನ ಅಲಂಕಾರೆ ಇತ್ಯಾದಿ ನುಗುವಿಗೆ ಉಚಿತನಾದೆ ಉಪಜಾರೆ ಕಾರ್ಯನನ್ನು ವಿಶೇಷ 
ಪ್ರಯತ್ನದಿಂದ ನಡೆಸುವಂತೆ ನುಹಾಬುದ್ದಿಶಾಶಿಗೆಳಾದ ಜನತಾ ಸ್ರೀಯಕೆನ್ನು ಆ ಡೇನರಾಜನು ಕಾರ್ಯೊಣ್ಯೈಕ್ತ 

ಕನ್ನಾಗಿ ಮಾಡಿ, ಎಲ್ಲಿ ಡೇನಕಾ ಸನೂಹೆ ಸಹಿತನಾಗಿ ನುನಃ ಪುನ ನನುಸ್ಕಾರಮಾಡಿ, ಮಕೋಹರಕನಾಡೆ 
ಶ್ರೀ ನೀರೆಜಿನನ ಸುಂದರೆ ನಾಡಕಮಲಗಳನ್ನು ಅಕ್ಕರೆಯಿಂದ ಬೀಳ್ಕೊಂಡು ಮೆಲ್ಲಗೆ ७१०४ ಹೊರಟು, ಎಕೆಡಸೆಯ 

ಕಲ್ಯಾಣನುಹೋತ್ಸನನನ್ನು ಮುಗಿಸಿದನನಾಗಿ, ತನ್ನ ನಾಸಸ್ಥಾಸಕ್ಕೆ *ಹಿಂದಿರುಗಿಪನು. ७४०४ ಇತ್ತ 

ಆ ಕೇರ್ಕಿಕಾಲಿಯಾಡ ಜಿನನ ತಂಜೆಎತಾಯಿಗಳು "ನೂರು ಜನೆ ಡೇವೇಂದೈರಿಂದ ನಮಸ್ಯರಿಸೆಲ್ಲ ಟನನೂ, 

ಅವಾರನಾದೆ ಜ್ಞಾನಸಂಸತ್ತನ್ನು ನಡೆನನನೂ, ಸಮವಸರಣ ಮಂಟಿನಕ್ಕೆ ಸ್ಥಾ ಮಿಯಾಗುವನನೂ ಅದ 


೧೪ ಪರಮನ ಪರಿನಿಸ್ಕ್ರಮಣಂ ೩೯ 


ಧಮೆ ನೆಫೆಲಂ ನಲಂ ಬಗೆಯೆ ನನ್ಮುಯ ಜನ್ಮನೆನುತ್ತುಮಾಯಶೋ 
ಕೆಮಣನ ತಾತಮಾತೃಯುಗಳಂ ಕಳೆಡತ್ತುಮನಃವ್ರನೋಡನಂ || ೬೧ 


ಸರಿಜನ ಪುಕೆಜನೆ ಗುರುಜನ | 200४8 ಬಂಥುಜನ ಬುಥಜನಂಗಳ ಹರ್ಷಂ 
ಚಿಕಸು ಸಿರಿವೆರಸು ಧರ್ಮಂ | ಬೆರಸು ಜಸಂಚಿರಸು ಬಾಲಕಂ ನರ್ಥಿಸಿದಂ | ೬೨ 


ಆಂತು ನರ್ಥಿಸುವ ಜಗತ್ಸರಾರ್ಥ್ಯನಂ ಸಿದ್ಧಾರ್ಥಿ ನಾರ್ಧಿನೋತ್ತನುಂ ಕಂಡು ನುನಣಿಗೊಂಡು ನಿಖಿಳೋವೈ 
ನನರ್ಥಕಕಾರಕಂಗೆ ನಿಜದಾರಕಂಗೆ ನಿರತಿಶೆಯಪ್ರ ಭಾನಜನ್ಮಭೂಮಿಗೆ ವೀರಸ್ವಾಮಿಗೆ ವರ್ಧಮಾನನೆಂಬ ಸದರ್ಧಾ 
ಧೀನಮುಂ ದ್ವಿತೀಯಾಭಿಧಾಫಮಂ ಮಹಾನಿಭವದಿಂ ನಿಖಿಳಚ್ಛಿತ್ಯಮಂದಿರೆ ಮಹಾವೊಜಾವುರೆಸ್ಸರೆಂ ನಿಜಟಾಂಥವ * 
ಪ್ರಥಾನೆಜನ ಸನ್ಸಿಧಾನಡೊಳ್‌ ಸಂಕೀರ್ತನಂಗೆಯ್ಯೆ ನಿಖಿಳಮಂಗಳನಿಳಯೆಂ ಬಳೆಯುತ್ತುಮಿರ್ದು-. 


ಅನಕೋಥ ನಥೂಜನನಾಣಿನಯೋ | ४४ ನನಾಂತನಿಹಾರಿ ನುರಾಳನತಂ 
ಸವಿಳಾಸನತೀನೆಯನಡ್ವಯ ಕೈ | ಕವಶೀತರು]?ತ್ಕರೆಂ] ರಂಜಿಸಿದಂ ಜಿನನಂ ॥ ೬೩ 


ಮುತ್ತಮಾ ಮಹಾನುಹಿನುಂ ಸಹೆಜಸನುತ್ಸನ್ನೆ ಸನ್ನುತಮತಿ ಶ್ರುತಾನಧಿಬೋಥದೀಧಿತಿ ದಿವಾಕರಂ ದಿನಾ 
ಕರೆಸಮನ್ರಭಂ ಗುರುಸಿರನೇಕ್ಷನಕ್ಷರಾದಿ ಸಕಳನಿದ್ಯಾವಿಶಾರದೆಂ, ಕಾರದಕಕಾಂಕವಳಯನಂತೆ ಕುನಳಯಾನಂದನು 
ಸೊಪನಿಸುತ್ತುಮಿರ್ದನಿರ್ಪುದುನೊರ್ನೆ 


ಈ ಕ್ರೀಷ್ಕನಾದ ನೀರನು ನನಗೆ ನುಗನಾಗಿದ್ದಾನೆ. ಆದ್ದರಿಂದ ನಮ್ಮ ಜನ್ಮವು ಸಫಲನಾದುದಲ್ಲನೆ ? ಎಂದು 
ನುಸಸ್ಸಿನಲ್ಲಿ ಸಂಶೋಷನನ್ನು ತಾಳಿದರು ೬೧ ಸೇವಕರು, ನಟ್ಟಣಿಗರು, ಹಿರಿಯರು, ಜೇವತೆಗಳು, 
ಬಂಧುಗಳ್ಳು ನಿದ್ವಾಂಸರು-ಇನರ ಹೆರ್ನಡೊಡನೆ ಕೂಡಿ, ಸಂಪತ್ತು ಧರ್ನ ಕೀರ್ತಿಗಳೊಡನೆ ಆ ಬಾಲಕನು 
ಬೆಳೆದನು ॥೬೨॥ ಹೀಗೆ ಬೆಳೆಯುತ್ತಿರುವ ಜಗಡುದ್ಧಾರೆಕನನ್ನು 0०४४, (६ ನಾನೆ ಸಿದ್ಸಾರ್ಥನು ನೋಡಿ 
ಸಂತೋಷಗೊಂಡು, ०७0 ಸಂತೋಷನನ್ನೂ ಬೆಳೆಯಿಸುನನನಾಡ ಮತ್ತು ಅತ್ಯಂತ ಪ್ರಭಾನಕ್ಳೆ ತೌರುನುಕೆ 
ಯಂತಿರುವ ತನ್ನ ಮುಗು ನೀರಸ್ವಾಮಿಗೆ " ನರ್ಧಮಾನ ಎಂಬ ಅನ್ವರ್ಧವಾದ ಎರಡನೆಯ ಹೆಸರನ್ನು [ಇಟ್ಟು] 
ಅತ್ಯಂತ ವೈಭನದಿಂದ ಎಲ್ಲ ಜಿನನುಂದಿರಗಳ್ಲಿಯೂ ಮಹಾಪೂಜೆಯನ್ನು ಮಾಡಿಸಿ, ತನ್ನ ಬಂಧುಗಳು ಪ್ರಮುಖ 
ಜನರು-ಇನರ ಇದಿರಿನಲ್ಲಿ ಸ್ತುತಿಸಿ ಹೇಳಲಾಗಿ, ಸಮಸ್ತ ಮಂಗಳಗಳಿಗೂ ನಾಸಸ್ಸಾನದಂತಿರುನ ಜಿನನು [ದಿನ 
ದಿಸೆಕ್ಟೂ] ಚೆಳೆಯುತ್ತಿದ್ದನು. ಹಾಗಿದ್ದು ಅಂತಃಪುರೆ ಸ್ತ್ರೀಯರ ಕರಕಮಲಗಳ ವನದಲ್ಲಿ ನಿಹರಿಸುನನನೂ, 
ಹೆಂಸಗಮನವುಳ್ಳ ಸುಂದರಿಯರ ಎರಡು ಕಣ್ಣುಗಳೆಬ ಕನ್ನೈದಿಕೆಗಿಗೆ ಚಂಪ್ರವ್ರಾಯನೂ ಆಗಿ ಆ 
ಜಿನಸು ಪ್ರಕಾಶಿಸುತ್ತಿದ್ದನುು ಮನೊಳಿಗ್ರಹನೆಂಬ ಸುಂದರಿಯರ ಹೆಸ್ತೆಕಮಲಗಳ ನನದಲ್ಲಿ ವಿಷರಿಸು 
ನನನೂ, ನರಮುಹೆಂಸಪ್ರೀತಿಯೆಂಬ ಸುಂದರಿಯರ ಕಣ್ಣುಗಳೆಂಬ ಕನ್ನೈನಿರೆಗೆ ಚಂದ್ರನೂ ಆಗಿ ತೀರ್ಥಂ 
ಕರನು ಬೆಳಗುತ್ತಿದ್ದನುು ॥೬೩॥ ಮುತ್ತು ಆ ಮುಹಾನುಹಿನುನು ಸ್ವಭಾನನಾಗಿಯೇ ಹುಟ್ಟಿದೆ ಸ್ತುತ್ಯ 
ನಾಡೆ ಬುದ್ಧಿಯುಳ್ಳವನೂ, ಶ್ರುತಜ್ಞಾನ ಅವಧಿಜ್ಞಾನಗಳ ಕಾಂತಿಯಿಂದ ಕೂಡಿದ ಸೊರ್ಯನೂ, 
ಸೂರ್ಯನಿಗೆ ಸಮಾನನಾದ ಕಾಂತಿಯುಳ್ಳವನೂ, ಗುರುನನ್ನು ಬಯಸದಿರುವನನೂ, ಅಕ್ಷರನೇ ನೊಡಲಾದ 
ಸೆಕಲನಿಡ್ಯಗಳಲ್ಲಿ ವಾರಂಗತನೂ, ಶರತ್ಯಾಲಡೆ ಚಂದ್ರನುಂಡಲದಂಕೆ ಕುನಲಯ (ಜಗತ್ತಿಗೆಲ್ಲಾ, ಕನ್ನೈದಿರೆ]ಕ್ಕೆ 
ಅನೆಂದವನ್ನು ಕೊಡುತ್ತಾ ಇಕಲಾಗಿ, ಒನ್ಮೆ ಫಿಷ್ಕಷ್ಪವಾನ ಆಗನುದ ಅರ್ಥದಲ್ಲಿ ಒಂದುಕಡೆ ಸಂದೇಹವು 


42 


440 ನರ್ಧಮಾನ ಪುರಾಣಂ 


ನಿಯೆತಾಗಮಾರ್ಧದೊಳ್‌ ಸೆಂ | ಶೆಯನೊಂಜೆಡೆಯನಿ ಕೋಟ? ಸೆಂಜಯನಿಜಯಾ 
ಹ್ಹಯೆ ಚಾರಣಯುಗಳಂ ನಿ | ರ್ಣಯಾರ್ಧನೆಯ್ತೆಂದು ಕೀರ್ಧಂರೆದಾರಕನೆಂ | ೬೪ 


ಬಲವಕೆ ತತ್ಸನ್ನಿಧಿಯೊಳ್‌ | ಕೊಲಗಿಡುದು ನೆದಾರ್ಥಸೆಂಶಯೆಂ ಸರ್ನಿಡ ಕ 
ಟ್ವಿಲೆ ದಿನಕರಸನ್ನಿಧಿಯೊಳ್‌ | ತೊಲಗುವಪ್ಪೊಲಪೇಂ ಸರ್ಧನೋ ಕೀರ್ಧಕರೆಂ ॥ ध्क् 


ಅಂತು ಸಂಶಯಂ ನಿಜಾಶಯೆದಿನಾಗಳೆ ಪೋಗಿ ಯೋಗೀಶ್ಲೆಕೆಯುಗಳಂ ಅಗಣಿಕ ಪ್ರಮೋದೆದಿಂ ಸನ್ಮತಿ 
ಸಮುತ್ಛತ್ತಿಗೆ ನಿಮಿತ್ರಸಾವ ನೀರವರ್ಧಮಾನಾಭಿಧಾನನಪ್ಪ ಚಿ್ಕಯೆ ಸನ್ಕೂರ್ತಿಗೆ “ಸನ್ಮತಿ * ७०७ ತೃತೀಯ 
ನಾಮುಣೀಯನುನಮೇಯೋತ್ತನದಿನಿಟ್ಟು ನಿಶಿಸ ಗುಣಸಂಪನ್ನನೆಂ ತನ್ನಾನುಲಾಂಭಿಕ ಸ್ತುಶಿಕತಂಗಳಿಂ ಸ್ತುತಿ 
ಯಿಸಿ ಬೀಟ್ಕೊಂಡು ಪೋವುನುನುಲಜಿಯೆಂ ನುತ್ತನೊರ್ನೆ 


ಸುರೆರಾಜಂ ತನ್ನೆಯ ಭಾ | ಸುರಸಭೆಯೊಳ್‌ ವೀರಜಿನಕುಮಾಕಕನಂತಾರ್‌ 
ಭೆಕೆಯೊಳ್‌ ನಿರ್ಭಯಕವನೀ | ಶ್ವಕನಂದನಕೆಂದು ಕೇರ್ತಿಸುತ್ತಿಕಿ ಭರದಿಂ ॥ ६६ 


ಸಂಗಮಕನೆಂಬ ದೇನಂ | ತಾಂ ಗಡ ಕೇಳುತ್ತುಮಿರು ಭಯರಾಹಿತ್ಯಂ 
ಸಂಗಳಿಕುಮೆ ಬಾಳಕಗಿವ | ಸಂಗತಮಾಡೊಡಮಿದಂ ಸರೀಕ್ಷಿಸಲಕ್ಕುಂ | ೬೭ 


ನಿಂದು ಬಗೆದು ಬೇಗದಿನಾಜೀನಂ ದಿನದಿನನನಿಗನತರಿಸಿ ಕುಂಡಪುಕಡೆ ಬಹಿರುವ್ಯಾನೆಸ್ಸಾ ನನುಂ ಪೊಕ್ಕು 
ತದೆಂತರಾಳ ನುಹಾನಿಶಾಳ ನಟಿನಿಟಿಏಿಯ ಸಮುತ್ತುಂಗಾಯತ ಶಾಖಾಫೀಕಡೊಳ್‌ ಕಾಕಪಕ್ಷಥರ ಥೆರಾಧೀಶ್ವರೆಕು 
ಮಾಕಕ ಸಮೂಹನುಂ ಸಮನಯಸ್ಯ ಸುಕೆಬಾರಕ ಸಂದೋಹೆನುಂ ಬೆರಸೀಪ್ರಸ್ತಾನಂ ಶಪ್ಚಿದೊಡೆ ಮುಂದಿನ್ನೆಂ 


ತರೆನೋಕೆಲು ಸಂಜಯ, ನಿಜಯೆ ಎಂಬ ಹೆಸರಿನ ಇಬ್ಬರು ಚಾರಣ ಖುಸಿಗಳು ಅವಕ್ಕೆ ನಿರ್ನಾಯಕನಾವೆ ಅರ್ಧ 
ಬೇಕೆಂದು ತೀರ್ಥಂಕರ ಬಾಲಕನಾದ ನೀರನ ಬಳಿಗೆ ಬಂಡು ಆತನಿಗೆ ಪ್ರದಕ್ಷಿನೆ ಮಾಡಲು, ಆತನ ಇದಿರಿ 
ನಲ್ಲಿ ನನಗಳ ಅರ್ಧದಲ್ಲಿದ್ದ ಸಂಜೇಹವು, ಹೆಬ್ಬಿದ ಕತ್ತಲೆ ಸೂರ್ಯನ ಸನಮೀನದಲ್ಲಿ ನಿನಾರಣೆಯಾಗುನಂತ್ತೆ, 
ನಿವಾರಣೆಯಾಯಿತು. ತೀರ್ಥಂಕರ ಸ್ವಾಮಿಯು ಅಡಿಂತಹ ಒಳ್ಳಿಯ ಜ್ಞಾನಿಯೊ | ೬೪-೬೫॥ ಹಾಗೆ ತನ್ಮು 
ಸಂಶಯವು ಆ ಕ್ಷಣದಲ್ಲಿಯೇ ನಿವಾರಣೆಯಾಗಿ ७ ಯೋಗೀಶ್ವರರ ಜೋಡಿಯು ಅತ್ಯಂತ ಸಂಶೊಸದಿಂದೆ 
ಮ್ಮಕ್ಸಿ ಸ್ಮತಿ ಹುಟ್ಟಲು ಕಾರಣನಾದ ನಿಕೆ-ನರ್ಧಮಾನಕೆಂಬ ಹೆಸರುಳ್ಳ ಜ್ಞಾನಮುಯನಾದ ಆ ಸನ್ಕೂರ್ತಿಗೆ 
ನ್ಮ 3? ಎಂಬ ಮೂರನೆಯ ಹೆಸರನ್ನು ಅನಾರನಾಡ ಉತ್ಪಾಹದಿಂದ ಇಟ್ಟು ಆ ನಿಶಿಸ್ನಗುಣ ಸಂಸನ್ನೆಸನ್ನು 
ಆತನ ಹೆಸೆರಿನ ಅಂಕಿತವುಳ್ಳ ನೂರು ಸ್ವೋತ್ಸಗಳಿಂದ ಹೊಗಳ್ಳಿ ७४०७ ಜೊರಟುಹೋಗಲಾಗಿ, ४0०४ ಮುಂಜಿ 
ನುತ್ತೊನ್ಸೆ- ನೇವೇಂತ್ರನು ಕಾಂತಿಯುಕ್ತವಾಡ ತನ್ನ ಸಭೆಯಲ್ಲಿ "ನೀರಜಿನ “ಕುಮಾರನಂತೆ ಈ ಜಗತ್ತಿನಲ್ಲಿ 
ನಿರ್ಭಯರಾಗಿರುವ ಜೇರಾನ ರಾಜಕುನಾರರಿದ್ದಾಕೆ?' ಎಂದು ನಿಶೇಷವಾಗಿ ಹೊಗಳುತ್ತಿಕಲು, ಸಂಗಮ ಎಂಬ 
ಒಬ್ಬ ಜೇವನು ಆ ಮಾತನ್ನು ಕೇಳುತ್ತಾ ಇದ್ದು, "ಹುಡುಗನಾನವನಿಗೆ ನಿರ್ಭಯವು ಸೇರಿಕೊಳ್ಳುತ್ತಡೆಯೆ? ಇದು 
ಅಸಾಧ್ಯ, ಅಡರೂ ಪರೀಕ್ಷಿಸಬೇಕು” ॥ ೬೬-೬೭ ॥ ಎಂಡು ಆಲೋಚಿಸಿ, ಆ ಕ್ಷಣವೇ ಆ ಜೀವನು ಸ್ವರ್ಗದಿಂದ 
ಭೂನಿಗಿಳಿದು, ಕುಂಡಪುರೆಡ ಹೊರೆಗಿನ ಉದ್ಯಾನನನನನ್ನು ಫುನೇಶಿಸ್ಸಿ ಅಡರೊಳಗಿರುನ ಮಹಾ ವಿಸ್ತಾರನಾಡೆ 
७8७७ ಮುಕದ ಬಹು ಎತ್ವಕೆಡಲ್ಲಿದ್ದ ಉದ್ನ ವಾಡ ಕೊಂಬೆಗಳಲ್ಲಿ ಚಂಡಿಕೆ ಬಿಟ್ಟಿರುವ ರಾಜಕುಮಾರರ ಸಮೂಹನನ್ನೂ 
ತನ್ನ ಸಮಾನ ನಯೆಸ್ಸಿನ ಡೇನಬಾಲಕರ ಸಮೂಹನನ್ನೂ ಸೇರಿಕೊಂಡು, "ಈ ಸಂದರ್ಭ ತನ್ನ ಹೋಡಕೆ ಮುಂಜಿ 
ನಂಡೇಡೊ ಈ ಶ್ರೀಸೃಪುರುಸನನ್ನು ನಾನು ಸೇರಲು ಸಾಧ್ಯವಿಲ್ಲ? ಎಂದುಕೊಂಡು "ಬಾಲಕೇಳಿೀ! ಸಂತೋಷ? 


೧೪ ಪರಮನ ಸಂಸಿಷ್ಕ್ರನುಣಂ ಕಿತ್ಲಿಂ 


ಮಮಾ ನಕನುಪುರುಸನಂ ಪೊರ್ಡಲಾಟಕನೆಂದು ಬಾಳಕೇಳೀರೋಳಶಾಲಲನೆಯೆನೆಸಿಕಂ ಬಣಜೆಡು ढंल 8०४७७ 
'ರ್ಹಳೆಂಬಿನಮಳುಂಬಮಾದ ನಿನೋಡರಕಸಡ ಬಸದಿಂ ಮರೆಗೊಂಬನಾಡುತ್ತಿರೆ ನೀರಜಿನಕುಮಾಕನಂ ದೂಕಡೊಳೆ 
ಭೊಲಂಕೆಕೆ ಕಂಡು 


ಫೆಡೆಗಳ್‌ ಸಾಸಿರಮಕ್ಷಿಯುಂ ರನನೆಯುಂ ಪ್ರತ್ಯೇಕಮಿರ್ಥಾಸಿರಂ 

ಫೆಜೆಗಳ್ನಂ ಮಣಿ ಸಾಸಿರಂ ನೆಗೆನ ಧೂನುಜ್ಞಾಲೆಗಳ್‌ ಬಿಟ್ಲ ನೆ 

ರ್ಗಿಡಿಗಳ್‌ ಪೊಣ್ಮುನ ಫೂಫ್ಪ್ರಯಾರಭಸಮಾದಂ ಭೀತಿಯಂ ಮಾಡೆ ನಿ 

ಟ್ಫೊಡಲಂ ಸೆಟ್ಟೆ ನಾಗರಾಜನಿಳೆಯಿಂಡೆಟ್ಟಿಂದಮಂ ತಾಳ್ಗಿದೆಂ | ೬೮ 


ಅಂತು ನಿಕ್ರಿಯಾನಿಡಂಬನನಿಧೀಯಮಾನ ನೀನಭೋಗಮಂ ನಭೋಗನುಂ ಬೇಗದಿಂ ನಡೆದು ತಜಿಯಜಿ 
ನಿಕಯೆಜನನತ್ಸೆಳನಿರ್ದ ಕಶ್ತಮುನ್ನತೆ ಕೃಗ್ಗೊ ಥಮಹೀರುಹನುಂ ನುಂಥದೆಂಡದಾಮುದಂದದಿಂ ಸುತ್ತಿ ಸುತ್ಮಲುಂ 
ಫಣಾನುಂಡಳನುಂ ನಸರಿಸಿ ಮಸಗಿ ನೊಕೆದು ಜಿಸೆಗಳಂ ಕಿವುಡುವಡಿಸುತ್ತುಂ ಶಾಖಾಶಿಖರಶೋಳಿತ ಶಿಶುಗಳಂ ನಟಿ 
ವಿಟ್ಟಯಿನನ್ನಳಿಸಿ ನೋಡುಕ್ಸುನಿಂತು ರೌದ ನೀರಾದ್ಭುತರಸೆಂಗಳೆ ಮೂರ್ತಿನೆತ್ತುವೆನಿಸಿ ಸುಸಂಗನುಂ ನುಹಾನಿಷ 
ಮುನಿಷಥರಶಾನೆಂಗಮನಾಗಿ ಶಿಶುಕ್ರೀಡಾವಿಚ್ನೀದಕಾರಿಯಾಗೆ- 


ಸಹಚರ ಬಾಳಕಜಾಳಕ | ಮಹೀನನಾಗಿರ್ದ ಹೀನನಂ ಕಂಡು ಭಯಾ 
ನಹೆಹೈಚಯಂ ದೀನಮುಖಂ | ಬಹುಕೋಡದನಮಾದುದಾತ್ತ ಕಂಸಸ್ಕೇದೆಂ | ರ 


ಬಂಡುಡು ಮಿಟ್ಟು ಬಾರಿಸುವರಾರಿದನಕ್ಕಟಿ ಕೆಟ್ಟಿನೆಂದು ಕ 
ಜ್ಲೆಂದುಗುತರ್ಷ ಬಾಷ್ಟಜಲಪೂರದಿ ಮೆಯ್ತಿಥೆ ನಾಂಡು ಕೊಂಬುಗೊಂ 





ಎಂಬ ಕಮೆಣಿಯು [ತನಗೆ ಸಿಕ್ಕ ಈ] ಅವಕಾಕನನ್ನು ನಡೆದು, ಆತನೆ ಮನಸ್ಸನ್ನು ಹಡಿದಿದ್ದಾಳೆ. ಎನ್ಗುನಂತೆ 
ವಿಶೀಷನಾದ ನಿನೋಡ ಕಸಕ್ಕೆ ನಶನಾಗಿ ಮರಕೋತಿಯ ಆಟಿನನ್ನು ಆಡುತ್ತಿದ್ದ ವೀರಜಿನ ಕುಮಾರನನ್ನು [ 

ಸೆಂಗಮನು] ದೊರದಿಂದಲೇ 99 है ಕಂಡು ಹೆಡೆಗಳು ಒಂದು ಸಾವಿರ, ಕಣ್ಣುಗಳೂ ನಾಲಿಗೆಗೂ ಬೇರೆಬೇಕಿ 
ಎರಡೆರಡು ಸಾನಿಕೈ ಹೆೆಗಳಿಗೆ ರತ್ತಗಳು ಒಂಡು ಸಾನಿಕ, ನೇಲೇಳುತ್ಮಿರುನೆ ಹೊಗೆಯಿಂಡೆ ಕೂಡಿದ ಜ್ವಾರೆಗಳೂ 
ಆಡೆರಿಂಡೆ ಸಿಡಿಯುವ ಕಿಡಿಗಳೂ ಹೊರಹೊಮ್ಮುತ್ತಿರುವ ಭಯಂಕರವಾದ ಬುಸುಗುಟ್ಟುನಿಕೆ- ಇವು ನೊಡುನನ 
ರಿಗೆ ಬಹೆಳೆ ಭಯವನ್ನುಹುಟ್ಟಿಸುತ್ತಿರಲಾಗಿ, ಹಾವುಗಳ ರಾಜನಾದ ಆದಿಶೇಷನು ತನ್ನದೀರ್ಧೆ ದೇಹಡೊಡನೆ ಭೊಮಿ 
ಯಿಂಡ ಎದ್ದಂತೆ, [ಆ ಸಂಗಮನು] ಜೀಹವನ್ನು ಧರಿಸಿದನು, ॥ ೬೮ || ಹಾಗೆ ನಿಕ್ರಿಯಾಶಕ್ಷಿಯೆ ಪ್ರದರ್ಶನದಿಂದ 
ವಿಧಾಯಕವಾಡ ಜೊತ್ಡ ಹೆಔೆಯನ್ನು ಆ ದೇವತೆಯು ಧಟ್ಟಿಕೆ ಸ್ವೀಕರಿಸಿ, ಸ್ಫಲ್ಪವೂ ತಡಮಾಡಕ್ಕೆ ಭಕ್ತವಕ್ತ 

ನಾಡ ಜಿನನಿದ್ದ ಆ ಎತ್ತರವಾದ ಆಲದ ಮುಕನನ್ನು ಕಡೆಗೋಲಿನ ಹಗ್ಗ ದಂತೆ ಸುತ್ತಿಕೊಂಡು, 703 ७७ ತನ ಜೆಡಿ 
ಗಳ ಸಮೂಹನನ್ನು ಚಾಚಿ ಕೋಷಾನೇಶದಿಂದ ಬುಸುಗುಟಿ ದಿಕ್ಕುಗಳನ್ನೆಲ್ಲಾ ಕಿವುಡಾಗಿ ಮಾಡುತ್ತಾ, 
ಸೊಂಟೆಗಳ ಮೇಲೆ ಕಂಗೊಳಿಸುತ್ತಿದ್ದ ಮಕ್ಕಳನ್ನು ಡುರುಗುಟ್ಟಿಕೊಂಡು ಆರ್ಭಟಿದಿಂದ ನೋಡುತ್ತಾ ಹೀಗೆ 
ರೌದ್ರ_.ನೀರ-ಅದ್ಭುತ ರೆಸೆಗಳು ಆಕಾರವನ್ನು ತಾಳಿದಂತೆ ಆ ನೆಂಗನುನು ಭಯಂಕರನಾದ ನಿಸಸರ್ಷಕೊನನಾಗಿ, 
ಮಕ್ಕಳ ४४४६) ನಿಲ್ಲ ಸುಪುದಕ್ಳಿ ಕಾರಣನಾಗಲು ಜೊತೆಯ ಮಕ್ಕಳ ಸಮೂಹವು ಹಾವಾಗಿ ಹುಟ್ಟಿದ್ದ ಆ 
ನೀಚನನ್ನು ಕಂಡು ಭಯಗೊಂಡ ಮನಸ್ಸು, ಬಾಡಿದೆ ಮುಖ್ಯ ದೊಡ ಆಳುನಿನೊಡನೆ ಕೂಡಿದೆ ನುಹಕ್ನಾನ 
ಫೆಡುಗು ಮತ್ತು ಬೆವರುಗಳಿಂದ ಸೇರಿ, "ಮ್ಲ ತ್ಯು, ಬಂದಿತು, ಇದನ್ನು ನಿವಾರಿಸುವರಾರು? ಅಯ್ಯೋ | ನಾವು 


ಸಿಸ್ಲಿತಿ ವರ್ಥವಾನೆ ಪುರಾಣಂ 


ಬಿಂಸನನೀತಳ್ಕಿ ಮಿಗೆ ತಲ್ಲಣದಿಂದನೆ ನಾಯ್ದು ವೋಡುಡಾ' 
ಮಂದರಥ್ಯಿರ್ಯನೊರ್ವೆ ಕುಜಾಗ್ರದೊಳಿರ್ನನಕಂನನಂ ಜಿನಂ ॥ ೭೦ 


ಅಂತು ದರಸ್ಕೇರೆ ಮುಖಾರನಿಂಪನಾನೀರಂ ಧೀರೋದಾತ್ತನುತ್ತುಂಗ ನಿಶ್ರೀಣಿಯಂ ನೆಟ್ಟಿ ಮಹಾಹರ್ಮ್ಯ 
ಶಿಖರೆದಿನಿಳಾತಳಕ್ಳಿ ಬರ್ನಂತೆ ದರ್ಲಿಷ್ಟ ಕಳ್ಬಜಕಳ್ಳಿತ ಸರ್ನರಾಜರಾಜಸಣಾನೀಕಾನೇಕ ಶೋಣಮಾಣಿ 
ನುಯೂಖ ಮಂಜರಿಗಳೊಳ್‌ ನಿಜನಿರಾಜಮಾನ ನುಮವಡ ಪದ್ಮೆರಾಗ ರೆಕ್ಮಿಗಳ್ಳಿರಸಿ ಜಿಸೆಗಳೊಳೆಳೆನಿಸಿಲ ಬಳಗ 
ದಂತೆ ನಸರಿಸುನಿನಮಾ ಭಯಂಕರನಸುರನ ಕಿರಂಗಳಂ ತರಣಿ ಮೆಟ್ಟಿ ನಲ್ಲನೆ ಮಹೀತಳಳ್ಳಿ ಮುಹಾಮುಹಿನುನವತ 
ರಿಸೆ ಸುಸಂಗಮಂ ಸರಮಾಶ್ಚರ್ಯನ್ರ ನೋಡರೆಸಸೆಂಗಮಾಂತರೆಂಗನಾಗಿ 


ತಳೆದು ನಿಜಮೂರ್ತಿಯಂ ತ | ಚಳನಂಗಳನೆನುಳ ನಸ್ಮುಗಳಿಂ ಪೂಜಿಸಿ ನಿ 
8४8० ಪೊಗಟ್ನಿಂ ವಸುಧಾ | ನಳಯಹೊಳಿಂತನ್ಸ ವೀಕರಾಕೆಂದು ಸುರಂ || ಖಿ 


ಅಂತು ನೊಗಟ್ಟು ನಿಜಾಗನುಸನೃತ್ತಾಂತಮುಂ ಮುಹೀಕಾಂತತ್ರಮುಖನಿಖಿಳ ಜನಕ್ಕೆ ४०१ 6७०७) 
हो) ತನ್ಮುಂ ನಿಗುವ ವೀರರಾರುಮಿಲ್ಲೆ ನಿನ ವೀಕೆನಲ್ಲಭಂಗೆ ಮಹಾನೀಕೆನೆಂದು ಚತುರ್ಧಾಭಿಧಾನನುನನ್ವರ್ಥ 


ಮನಿಟ್ಟು ಸೊಡೆನಟ್ಟು ನೋನನಿಂತು- 


ಸುರೆರಾಜಂ ನೀೀರನೆಂದಾ ಜನಸತಿ ಜನಕಂ ನರ್ಧಮಾನೇಶನೆಂವಾ 
ಥರೆದಿಂದೆಂ ಚಾರೆಣರ್‌ ಸನ್ಮತಿ ಜನನಕಿಯೆಂಡಾನೆಗಂ ವಿಕ್ರಿಯಾಡಂ 


ಕೆಟ್ಟಿವು' ಎಂದು ಕೂಗುತ್ತಾ, ಕಣ್ಣಿಂದ ಸುರಿಯುತ್ತಿರುವ ಕಣ್ಣೀರಿನ ಪ್ರನಾಹೆದಿಂದ ಮೈಯೆಲ್ಲಾ ನೆನೆಡ್ಯ 8०0४ 
ಕೊಂಬೆ ಕೊಂಬೆಯಿಂಡ ಹಾಗೆಯೇ ಭೂಮಿಯ 80९४ ನೆಗೆದು ಭಯದಿಂದ ಓಡಿಹೋನರೆ. ಮುಂಡರ ಸರ್ನತ 
ನೊತೆ ನಿಶ್ಚಂಚಲನಾಡೆ-ಸ್ಥಿರನಾಪ-ಜಿನನು ಒಬ್ಬನು ಮಾತ್ರ ಮರವ ಮೇಲಿದ್ದನು ೯-೭0 ಹಾಗೆ 
ಮುಗುಳ್ನೆಗೆಯೆ ಮುಖಕನುಲದಿಂದಿದ್ದ ಆ ಧೀಕೋದಾತ್ವನಾನ ನೀರನು ಅಶ್ಯಂತ ಎಶ್ವರನಾಡ ಏಣಿಯನ್ನು 
ಮೆಟ್ಟಿ ನುಹೆಡಿಯ ಮೇಲಿನಿಂದ ಭೂನಿಯೆ ಮೇಲಕ್ಕೆ ಬರುನನನಂತೆ ಗರ್ನಿನ್ಮನಾದ ಆ ದೇವನಿಂದ ಸ್ನಸ್ಟಿಯಾವ 
ಸರ್ನರಾಜನ ಅನೇಕ ಹೆಡೆಗಳ ಕೆಂಪು ಮಾಣಿಕ್ಕದಿಂದ ಬಂಡ ರಕ್ಮಿಗಳ ಸಮೂಹದಲ್ಲಿ ತನ್ನ ನುಂಡಕೆನಾದ ಕೋಮಲ 
ವಾಣಿಗಳೆಂಬ ಸದ್ಮರಕತ್ನದ್ದ ಕಿರಣಗಳನ್ನು ಸೇರಿಸಿ ದಿಕ್ಕುಗಳಲ್ಲೆಲ್ಲಾ ಎಳೆಬಿಸಿಲ ಸಮೂಹೆ ಹರಡುನಂತೆ ಆ 
ಭಯಂಕರ ಡೀನನ ತಲೆಗಳನ್ನು ಕ್ರಮನಾಗಿ ಮೆಟ್ಟಿ ಮೆಲ್ಲನೆ ಆ ಮಹಾನುಹಿನುನಾದ ಜಿನನು, ಭೂಮಿಗೆ ಇಳಿದು 
ಬರಲಾಗಿ, ಸಂಗನುನು ಆಶ್ಚರ್ಯ, ಸಂತೋಷಕನಗಳು ಸಂಗನುಗೊಂಡ ಮನಸ್ಸುಳ್ಳನನಾಗಿ ತನ್ನ ನಿಜನಾದ 
ಆಕಾರವನ್ನು ಧರಿಸಿ ಆ ಜಿನನ ನಾಡೆಗಳನ್ನು ಶುದ್ದವಸ್ತುಗಳಿಂಡ ಪೂಜೆಮಾಡಿ, "ಭೂನುಂಡಲದಲ್ಲಿ ಇಂತಹ 
ನೀರನು ಯಾರಿದ್ದಾರೆ?” ಎಂದು ಆ ಸುಸ್ಲಿರನಾದ ಜಿನನನ್ನು ಆ ದೇನನು ಹೊಗಳಿದನು. ॥೭೧॥ ಹಾಗೆ 
ಹೊಗಳಿ ತಾನು ಬಂದ ನೃತ್ತಾಂತನನ್ನು ರಾಜನೇ ಮೊದಲಾದ ಮುಖ್ಯರಾಪ ಜನರಿಗೆ ಸ್ಪಷ್ಟವಾಗಿ ಕಿಳಿಸಿ ತನ್ನನ್ನು 
ಮೀರಿಸುವ ವೀರರು ಯಾರೂ ಇಲ್ಲ ಎನಿಸಿಕೊಂಡಿರುವ ನೀರಸ್ವಾಮಿಗೆ ५ ಮುಹಾನೀರೆ” ಎಂಡು ನಾಲ್ಕನೆಯ 
ಹೆಸರನ್ನು ಅನ್ವರ್ಧವಾಗುನಂತೆ ಇಟ್ಟು ನಮಸ್ಕರಿಸಿ ಹೊರಟುಹೋದನು. ಹೀಗೆ ನೇನೇಂಪ್ರನು "ವೀರ' ಎಂಡ್ಯೂ 
ರಾಜನಾದ ತಂನೆಯು "ನರ್ಧಮಾನ್‌ ಎಂದೊ, ಚಾರಣರು ಪ್ರೇಮದಿಂದ "ಸೆನ್ಮತಿ' ನಿಂದ್ಯೂ ವಿಶೇಷನಾಗಿ 
ವಿಕ್ರಿಯಾಶಕ್ತಿಯ ಆಡಂಬರದಿಂದ ಮಹಾಸರ್ನದ ಅಕೃತಿಯನ್ನು ಫಜೆಥ ನೇನನು "ನುಹಾನೀಕೆ' ಎಂದೊ 


* 0೪ ಪರನುನ ಪರಿನಿಷ್ಕ್ರನುಣಂ 4९ 


ಬರೆದಿಂದೆಂ ಸರ್ವರಾಜಾಕೃತಿವಡೆದ ದಿನೌಕಂ ಮಹಾವನೀಕನೆಂದಾ 


ಸರಮೇಶಂಗಿತ್ತ ನಾಲ್ಯಾಖ್ಯೆಗಳೆಸೆವುನಶೇಷಾರ್ಧಿಕಾರ್ಥವ್ರದಂಗಳ್‌ | ೬೨ 
ನುತ್ತಂ 

ವಸುಧಾಜಕನುನವರೆತಂ | ಸ್ನೆಸೆಮಾಹಿತ ಸೆಕಲ ಹಿತಮನೆಸಗುವ ಜಿನನೊಳ್‌ 

ನಸುಥೈಕಬಾಂಥನಾಖ್ಯೆಯ | ನೆಸಮೋತ್ಸವದಿಂಜೆ ಕಿರಿಸಿತ್ತಭಿನುತನುಂ ॥ ೭೩ 

ಕಳಹೆಂಸಗಮುನಮುಂ ಕರಿ | ಕಳಭಾಲಸಗಮನಮುಂ ತ್ರಿ ಳೋಕಶಿಖರ 

ಸೃಳೆಗಮನ ಸಮುಡ್ಯುಕ್ತನ | ವಿಳಸಿತ ಗಮನಕ್ಕೆ ಸಮನಣಿಂತಾಡವುಡೋಃ || ೭೪ 

ನಗೆ ಕನಗೆ ಮುಂಜಿ ನೋಹಾ | ರಿಗರ್ನನುಂ ಮುಜಃದ ಕಾಲಡೊಳ್‌ ನರಮನ ನೊ 

ರ್ಮಗೆ ಫಘಟಿಯಿಸದೀಗಳೆ ಲೀ | ಕೆಗೆ ಸಂದೆನೆನೆಂಬ ಕೆಟಡಿ ಮೆಜ್‌ದುದು ಜಿನನೊಳ್‌ | ೩೫ 


ಮೃಶುಮಥುಕ ಗಭೀಕ ಥ್ವಾ | ನಡ ಕುಡಿಗಳ ಕೂಸುತನೊಳಂ ಕೇಳ್ವ ಜನ 
ಕ್ಯೊಡವಿಸಿದುವು ನರೆಮಾನಂ | ದದ ಭಾರನುನೇನುಡಾಕನೋ ನೀರಜಿನಂ ॥ [I 


ನಾಸನಕೆ ತನಗೆ ನಚ್ಚಿನ | ದಾಸಂ ನಾಸವನ ವನಿತೆ ತನಗನವರೆತಂ 
ದಾಸಿ ದಲೆಕೆ ಮನುಜರಡೇಂ | ನಾಸಟಯೆ ಜಿನಾರ್ಭಕಂಗೆ ಸಕಳಾನನಿಯೊಳ್‌ | ೩೭೭ 


ಆಭಕಣಾನುಲೇವ ನಸನ ಪ್ರಸವಾದಿಗಳಂ ನಿಳಿಂನ ಲೋ 
ಕಾಭಿಕವಂಗಳಂ ಹರಿ ನಿರಂತರೆಮುತ್ಸವದಿಂಡಮುಟ್ಟುಂ 


ಆ ಜಿನಸ್ವಾಿಗೆ ಕೊಟ್ಟ ನಾಲ್ಕು ಹೆಸರುಗಳು ಬೇಡುವವರಿಗೆ ಜೇಡಿದುವನ್ನು ನೀಡುವುವುಗಳಾಗಿ ಪ್ರಕಾಶಿಸುತ್ತನೆ. 
೩೨ ನುಕ್ತಿ-- [ತಾನ] ಬಯಸುವ ಸಕಲ ಹಿತಗಳನ್ನೂ ತಮಗೆ ನೀಡುತ್ತಿರುವ ಜಿನನಲ್ಲಿ ಲೋಕದ 
ಜನನು *ವಸುಥೈಕಬಾಂಧನ' ಎಂಬ [ಹೊಸೆ] ಹೆಸರನ್ನು [ಹೇಳಿ], ಅತ್ಯಂತ ಉತ್ಸಾಹೆದಿಂದ ಎಡೆಬಿಡಣಿ 
ಸ್ರೋತ್ರಮಾಡುತ್ತಿತ್ತು, ॥ ೩೩ | ರಾಜಹಂಸದೆ ನಡಗೆಯೊ ಮದ್ದಾನೆಯ ಮುಂದಗಮನವೂ ಮೂರು ಲೋಕ 
ಗೆಳ ಶಿಖರದಲಿರುವ ಸ್ಥಳಕ್ಕೆ ನಡೆಯಲು ಸಿಡ್ಕನಾಗಿರುವನಕ ಮನೋಹೆಕನಾಷ ನಡಸಿಗೆ ಅದು ಹೇಗೆ ನನು 
ನಾಗುತ್ತನೆ? ]६४|॥ ಮುಂಜಿ ಈ ಮುಹಾನುಭಾನನು ಮೋಹನೆಂಬ ಶತ್ರುನಿನ ಅಹೆಂಕಾರನನ್ನು ನಾಶ 
ಮಾಡಿದೆ ಕಾಲದಲ್ಲಿ ಈತನೊಡಫೆ ನನಗೆ ಸೇರಿಕೊಳ್ಳುವುದು ಸಾಧ್ಯವಿಲ್ಲ ಆದುದರಿಂದ ಈಗಲೇ ಈತೆನೊಡನೆ 
ಲೀಲೆಯನ್ನು ಕಡೆಸುತ್ತೀಕೆ ಎಂಬ ರೀತಿಯಲ್ಲಿ ನಗುವು ಜಿನನಲ್ಲಿ ಕಾಣಿಸಿಕೊಳ್ಳುತ್ತಿತ್ತು. ॥ ಬಃ | ಮೃದುನಾದ್ದ 
ಮಥುರನಾದೆ ನುಂದ್ರಥ್ವನಿಯ ಜಿನನ ಮಾತುಗಳು ಬಾಲ್ಯದೆಲ್ಲಿಯೂ ಕೊಡ ಅತ್ಯಂತ ಆನಂದದ ಮಹೆಶ್ವನು 
ಕೇಳುವ ಜನರಿಗೆ ಉಂಟುಮಾಡಿಡುವು. ವೀರಜಿನನು ಅನೆಂಕಹ ಉದಾರಿಯೊ? ॥ 2६ ॥ ಸಾಕ್ಟ್ರಾತ್‌ 
ಡೇವೇಂದ್ರನೇ ತನಗೆ ಅಚ್ಚು ಮೆಚ್ಚಿನ ಸೇವಕ್ಕ ಇಂದ್ರನ ಮಡದಿಯು ತನಗೆ ಸದಾ ಸೇವಕಿ ಎಂದ ಮೇಲೆ 
ಈ ನೆಮಸ್ತ್ರಭೂನುಂಡಲದಲ್ಲಿ ಜಿಸಬಾಲಕನಿಗೆ ಉಳಿದ ಮನುಷ್ಯರು ಸಮನಾಗುತ್ತಾಕಿಯೆ? || ೭೭॥ ಒಡನೆ 
ಗೆಂಡ, ನನ್ನ, ಹೊವು ಇತ್ಯಾದಿ ಸೈರ್ಗರೋಕದ ಹೊಸ ವಸ್ತುಗಳನ್ನು ದೇವೇಂದ್ರನು ಸಡಾ ಸಂತೋಷದಿಂದ 
[ಜಿನ ಬಾಲಕನಿಗೆ] ಕೊಟ್ಟು ಕಳುಹಿಸುತ್ತಾನೆ. ಆ ಡೇನೇಂದ್ರನ ಸುಂಡರಳಾದ ನಕ್ಸಿಯು ಅಡೀ ರೀತಿಯಿಂದಲೇ 


ತಿಳಿ ನರ್ಧಮಾನ ಪುರಾಣಂ 


ಶೋಭಿನ ಕತ್ಪುಕಂದರ ಪುಕಂಥ್ರಿಯುಮಾತೆಜದಿಂದಮಟ್ಟುವಳ್‌ 
ಫ್ರೈಭುನನಾಧಿನಂಗೆ ಸುರರೋಕ ಸುವಸ್ತುವ ಭೋಗಮಾಗಳುಂ ॥ ೭೮” 


ಅಂತಾ ಜಗದೀೀಕ ಫೈಶನಂ ಸಡುಪಡೇಶನಂತೆ ನರಮಹಿತವ್ರಕಾಕಮಾಗೆ ತಡೆತಿಕ್ರನುಸನುಯೆಡೊಳ್‌_ 


ನೆರೆಹಾಸಕೌಸುಮುಂ ಬಂ | ಥುರ ರೋಚಿಃಸಲ್ಲನಂ ಲಸೆದ್ಭೂಲಕಿಕಂ 
ವರೆಕರಕಾಖಂ ಸೆಫೆಲಂ | ಕರಮೆಸೆನುದು ಯೌನನವನನುನನತಜಗನಾ ॥ ರ್ತಿ 


ಭುವನನುತ ನಿತ್ಯ ನಿಸ್ಟೇ|ಡೆ ವೃತ್ತಿತನು ಸಕಳನುಳವಿಹೀನತೆ ಸುನಯೋ 
ಥನಳರಿಧಿರೆತ್ಯಮಾದ್ಯ | ಪ್ರನಿನುಳ ಸಂಸ್ಥಾ ನಮಾದ್ಯನರಸಂಹೆನನೆಂ | 60 


ಅನುಸಮ ಸೌಂದೆರ್ಯೆಂ ನು | ड,839 ಸೌಗಂಥ್ಯನುಸಮ ಸೌಲಕ್ಷಣ್ಯಿಂ 
ನಿನುತಪ್ರಿಯಹಿತನಚನತೆ | ಯನಂತ_ಬಳಮೆಂದು ನತ್ತು ಸಹಜಾತಿಶೆಯಂ || en 


ನಿನದೇ ತನಗೆಸೆಗುವುರ | ಕ್ಲಿಸಪ್ತ್ರಕೋತ್ಸೇಥಧಮಮಳೆ ಕಾಂಚನನರ್ಣ 
ಪ್ರಸರಂ ಪ್ವಾಸಪ್ರ್ರಕಿನ | ರ್ನಸೆಂಖ್ಯ ಸಜ್ಜೀವಿತಂ ಜರಾರಾಹಿತ್ಯಂ ॥ ७३ 


ವಿವಿಧ ನಿಸ ನಿಸಾಣ ಕಾಸ್ಸಕಂಟಿಕಾನಳಾನಿಳ 

ಸ್ರವಿತತಾಯುಧಾತನಾತ ಶೀತಜಾತ ಬಾಥೆಯುಂ 

ಸವನ ಪಿತ್ತ ಪೀನಸಾದಿ ಸಂಭನಾನುಯೆಂಗಳುಂ 

ಭುವನನಲ್ಲಭಾಂಗ ಸಂಗತಂಗಳಾಗದೊರ್ಮೆಯೆಂ || ७५, 





ಸ್ವರ್ಗರೋಕಡ ಒಳ್ಳಿಯ ಭೋಗನನ್ತುಗಳನ್ನು ಆ ಕ್ರಿರೋಕಸ್ವಾಮಿಗೆ ಸದಾ ಕೊಟ್ಟುಕಳುಹಿಸುತ್ತಾಳೆ. ॥ ೭೮ ॥ 
ಹಾಗೆ ಆ ಕೋಕಸ್ವಾನಿಯ ಫೈಶನವು ಒಳ್ಳೆಯ ಉಸಡೇಕದಂತೆ ಅತ್ಯಂತ ಹಿತನನ್ನುಂಟುಮಾಡುವುದಾಗಿ- 
ಇರಲು ಅದು ಮುಗಿದ ಸೆಮಯದಲ್ಲಿ-- ಮುಗುಳ್ನಗೆಯ ಹ್ಯೊ ಜೆಬುನಿಕೆ ಕಾಂತಿಯೆ ಚಿಗುರು ನುನೋಹರನಾದ 
ಹುಬ್ಬಿನ ಬಳ್ಳಿ; ಶ್ರೇಷ್ಕವಾಪೆ ತೋಳುಗಳೆಂಬ ಕೊಂಬೆ ಇವುಗಳಿಂದ ಕೂಡಿ ಲೋಕನೆಲ್ಲಾ ಬಾಗಿ ನಮಸ್ಕರಿಸುವ 
ಆ ಜಿನನ ಯೌವನನೆಂಬ ಫಲವು ನಿಶೇಷನಾಗಿ ಪ್ರಕಾಶಿಸುತ್ತಿತ್ತು. ॥೭೯! ಲೋಕಸ್ತುತ್ಳವಾಗಿ ಎಂಡೆಂದಿಗೂ 
ಬೆನರೊಡೆಯದ ಜೀಹೆ, ಸಮಸ್ತ ನುಲನಿಹೂರತೆ, ಹಾಲಿನಂತೆ ಬೆಳ್ಳಗಿರುವ ರಕ್ತದ ಆಸ್ತಿಶ್ವ/ಮೂಲನಾಗಿಯೇ ಶುದ್ಧ 
ವಾಗಿರುವ ಆಕೃತಿ ಸ್ವಭಾನನಾಗಿಯೇ ಇರುವ ಶ್ರೇಸ್ಯತ್ವ, ॥ ००॥ ಅಸದೃಶವಾಡ ಸೌಂದರ್ಯ, ಕೊನೆಯಿಲ್ಲದ 
ಸುಗಂಧ್ಯ ಅನನ್ಯವಾದ ಸುಲಕ್ಷಣ ಕೇಳಲು ಅತ್ಯಂತ ಪ್ರಿಯನಾದ ಹಿತನಚನ ಕೊನೆಯಿಲ್ಲದ ನರಾಕ್ರ್ರಮ ಎಂಬು 
ದಾಗಿ ಹತ್ತು [ಗುಣಗಳು] ಆತನ ಸ್ವಭಾವಸಿದ್ಧವಾದ ಅತಿಶೆಯಗಳು. ॥೮೧॥ ಆತನಿಗೆ ಏಳು ಮೊಳ 
ಎತ್ತರವು ಸದಾ ಶೋಭಿಸುತ್ತಡಿ (ಆತನು ವಿಳುಮೊಳ ಎತ್ತರದಿಂದ ಬೆಳೆಗುತ್ತಿದ್ದಾಸೆ) [ಅತನ ದೇಹ] ಶುದ್ಧ 
ವಾದ ಬಂಗಾರದ ಬಣ್ಣವನ್ನು ಪ್ರಸಾರಮಾಡುತ್ತದೆ ; ಎಪ್ಪತ್ತಿರಹು ವರ್ಷ ಒಳ್ಳೆಯ ಜೀನನಡ ಆಯುಸ್ಸು; 
ಆತನಿಗೆ ಮುಪ್ಪಿಲ್ಲ. ॥೮೨॥ ಬಗೆಬಗೆಯಾದ ನಿಸ್ಯ ಕೊಂಬು, ಕಟ್ಟಿಗೆ, ಮುಳ್ಳು, ಬೆಂಕಿ ಗಾಳಿ ದೊಡ್ಡ 
80390, ಬಿಸಿಲ್ಬು ಭಳಿ_ಇನುಗಳಿಂದ ಹುಟ್ಟಿನ ಸೆಂಕಟಿಗಳೂ ವಾತೆ ನಿತ್ತ ಕಫ ಇತ್ಯಾದಿಗಳಿಂದ ಹುಟ್ಟಿದ ಕೋಗ 
ಗಳೂ, ಲೋಕಸ್ವಾಮಿಯಾದ ಜಿನೆನ ದೇಹದಲ್ಲಿ ಒಮ್ಮೆಯೂ ಉಂಟಾಗುವುದಿಲ್ಲ. ೮೩ ಆನೀಕೆ ಜಿನನು- 


೧೪ ಪರನುನ ಪರಿನಿಸ್ಕಮಣಂ ” ಷಿತಿಜಿ 


ಮದನುದಿರ್ದುದು ಕೋನಂ ಕೊ | ಗ್ಲಿಡುದಳಿಪೊಳನೋರ್ಡುದನ್ನೆಯೆಂ ಬನ್ನೆಂಬ 
ಟ್ರುಡು ಮಾಯೆ ಮಾಯನಾಯ್ತೇ | ನುಡಾರಗುಇಗಣಗರಿಸ್ಕನೋ ನೀರೆಜಿನಂ ॥ ಅಳಿ 


ಸುರರೋಕಾನೇಕ ಭೋಗೋಟಿತ ಪರಿಚಿತ ವಸ್ತೂತ್ಳರಂ ನೇನಜೀವೀ 
ವೆರೆಗೀತಾಶೋದ್ಯನೃತ್ಯಾಚರಣನುಮರ ನಾನಾಸನರ್ಯಾನಿಧಾಕಂ 

ಪರಿಭಾನಿನ್ಪಂದಿನೆಲ್ಲಂ ಸಕಮಗುರೆಗೆ ಜೇಕೋವಿಕಾರಂಗಳಂ ಬಿ 

ಶ್ರರಿಸಲ್‌ ಶಾಮಾರ್ಕುನಿಲ್ಲಂಬರಕೆ ನರಿಕಿಸಂದುಂಟಿ ನಂಕಪ್ರಲೇನಂ |) ೮೫ 


ಅಂತು ಫಿರಂತರನಿಖಿಳಭುವನಸ್ರಶಂಸೆನೆತ್ತ ನಾಢನಂಶಲಲಾನುಂ ಪ್ರಿಂಶದ್ಧರ್ಷಮಿತೃಕುಮಾರಕಾಲಂ ತನೆಗೆ 
20800 ಸಲ್ಪುದುಂ ಒರ್ಮೆ ತನ್ಮಹಾನೀರಂ ಭರ್ಮನಿರ್ಮಿತ ಹೆರ್ಮ್ಯೋನರಿಮಾಭಿರಾನು ಭೂನಿಕಾನಿಸಣ್ಣಂ 
ಕನ್ನ ಮುಂಜಿ ತಣ್ಣನೆ ತಣಿದು ಕುಳ್ಳಿರ್ದ ಕಣ್ಣೆ ಲರಲನದಿನಲುಗುವ ಕರ್ಣವೊಕೆನಾರಿಜಾತನುಂಜರಿಗಳ ಮದಾಳಿ 
ಮಾಳಿಕೆಯೆ ಕುತಿಯಿಂ ಸುಕಿಯೆ ನವಣನನಟೈಿಸಿ ವಾಢಿ ನಿಜಾಂಕಮಾಲಾಮಸ್ಕಣಮಾದ ಗೀತಾಮೃುತಾನಾರಪೂ 
ಕೆಮಂ ಕಾಟ್ಬುರಂ ಬರಿಯಿನ ಸುರಸನೇಷಭಾಸಾ ಸಮುದ್ದಾನುರಾನುಣೀಯಕಾನುಕಕಾನಿನೀಜನದ ನುನನನು 
ಹೋಶ್ಸನಲತೆಯ ನಿಸರ್ನಣಕೃಡರ್ವಾಗಿ ರಾಗದಿಂ ತೀರ್ಧಕರ ನರನುಜೀವನಿರ್ವುಡುಮಾಪ್ರ ಸ್ತಾನಡೊಳ್‌_. 


ಅತುಳ ಪ್ರಮೋಡ ಮದದಿಂ | ತೃತೀಯ ಕಲ್ಯಾಣಲಕ್ಷ್ಮಿ ಕಳಿಪಿದ ಡೂಕೀ 
ಸತಿಯೆಸಿಸಿದ ನಿತತ 80 | ಕ್ರತೆ ಜಿನನಂ ಭಜಿಯಿಸಿತ್ತು ವರ ಸನ್ಕೈತಿಯಂ || ೮೬ 


ಬಿನು ಉದಾರನಾದ ಗುಣಸನೂಹೆದಿಂದೆ ಹಿರಿಯನಾಗಿದ್ದಾನೋ | [ಅತನ ಪ್ರಭಾನದಿಂಡ] ಮದವು ನಡುಗಿತು 
ಕೋಪ ಸೆಂಕೋಚಗೊಂಡಿತು, ದುರಾಸೆ ನುಕೆಯಾಯಿತು, ಅನ್ಯಾಯವು तंड ಸಿಕ್ಕಿತು, ಮಾಯೆಯೆಂಬುದು 
ಮಾಯವಾಗಿ ಹೋಯಿತು. ॥೮೪ ॥ ಡೇನಲೋಕದ ಅನೇಕ ಭೋಗಯೋಗ್ಯವಾದ ಶ್ರೀಸ್ಸವಾಡ ನರಿಟಿತ 
ವಸ್ತುಗಳಾಗಲೀ, ದೇನ ಜೀನಿಯರ ಶ್ರೀಷ್ಕವಾಡ ಸಂಗೀತ ವಾಡ್ಯ ನೃತ್ಯಗಳಾಗಲೀ, ೀನಕೆಗಳ ನಾನಾಬಗೆಯಾಡೆ 
ಪೂಜಿಗಳಾಗಲೀ ಇವೆಲ್ಲವೂ ಆ ಸರಮಸ್ವಾನಿಗೆ ಚಿತ್ತನಿಕಾರವನ್ನು ಉಂಟುಮಾಡಲು ಶಕ್ತನಾಗಲಿಲ್ಲ, ಆಳ 
ವಾಗಿ ಆಲೋಚಿಸಿದರೆ ಆಕಾಶಕ್ಕೆ ಕೆಸರಿನ ಲೇಸನವು ಎಲ್ಲಾನರೊ ಸಾಧ್ಯವೆ ? en ಹಾಗೆಸೆದಾ ಅಖಂಡ 
ಭೂಮಂಡಳದಲ್ಲಿ ಕೀರ್ತಿಯನ್ನು ಸಡೆದ ಆ ನಾಧನೆಂಬ ರಾಜನಂಶ ಶ್ರೀಸ್ಕನು ಮೂವತ್ತು ವರ್ಷಗಳನ್ನು ಬಾಲ್ಯ 
ಕಾಲವು ವಿನೋದವಾಗಿ ಕಳೆದುಹೋಗಲಾಗಿ ಒಂದಾನೊಂದು ಸಲ ಆ ಮಹಾನೀಕನು ಬಂಗಾರದಿಂದ ಸೃಷ್ಟಿಯಾನ 
ಅರನುನೆಯೆ ನೇಲ್ಫಾಗಡ ಮಹಾಸುಂದರನಾಜ ಭೂಮಿಯಲ್ಲಿ ಕುಳಿತು, ತನ್ನ ಮುಂಜಿ ತಣ್ಣಗೆ ತೃಪ್ತಿಯಿಂದ 
ಕುಳಿತ್ತು ತಂಗಾಳಿಯ ಅಲೆತೆದಿಂಡ ಅಲ್ಲಾಡುವ ಕಿನಿಯ ವಾರಿಜಾತ ಹೊಗಳ, [ಸುನಾಸಸಿಗ] ಮದಿಸಿದ್ದ ದುಂಬಿ 
ಗಳೆ ಸಮೂಹೆಡ ಕುಂಕಾರದಿಂದ ಸ್ತೋತ್ರದ ರೀತಿಯನ್ನು ಅನುಕರಿಸಿ ಹಾಡಿ ತನ್ನೆ ಕೇರ್ತಿಯಿಂದ ತುಂಬಿಜಿ 
ಮೃದುವಾದ ಸಂಗೀತಾನ್ಯುತದ ಸಾರದಂತಿರುನ ಪ್ರವಾಹನನ್ನು ಕಾಡುಹೊಳೆಯಾಗಿ ಹರಿಸುವ [ಮುತ್ತು] ಒಳ್ಳೆಯ 
ರಸಿಕತೆಯಿಂದ ಕೂಡಿದ ನೇಷ ಭಾನೆಗಳಿಂದ ನುನೋಹರಿಯರಾದ ಸುಂಡರ ದೇನಕಾಸ್ತ್ರೀಯಕೆ ಮನಸ್ಸಿನ 
ಆನೆಂದೆನೆಂಬ ಬಳ್ಳಿಯ ಹೆಬ್ಬುಗೆಗೆ ಆಧಾರನಾಗಿ, ಸಂತೋಷದಿಂದ ಕೀರ್ಧಂಕರೆ ಮಹಾಸ್ವಾನಿಯು ಇರಲಾಗಿ, 
ಆ ಸಂದರ್ಭದಲ್ಲಿ ಅತ್ಯಂತ ಸಂತೋಷದ ಮದದಿಂದ ಜಿನನ ತೃತೀಯ ಕಲ್ಯಾಣ (ಪರಿಫಿ ಸ್ಕ್ರನುಣ) 
ಲಕ್ಷ್ಮಿಯು ಕಳುಹಿಸಿದ ಧೂಕಿ ಎನಿಸಿಕೊಂಡಿರುವ ಮಹಾನೈರಾಗ್ಯವು - ಜಿನ ಶ್ರೀಷ್ಕವಾದ ಮನನ್ಸನ್ನು - 
ಆಕ್ರಮಿಸಿತ್ತು. ॥ ०६ ॥ ಹಾಗೆ ಧರ್ನುದಿಂದ ಪ್ರಚೋದಿಸಲ್ಪಟ್ಟು ಸ್ಪಷ್ಟವಾಗಿ ನಿಕಾಸಗೊಂಡ ಎಲ್ಲ ವಸ್ತು 


೩೬ ವರ್ಧಮಾನ ನಪ್ರರಾಣಂ 


ಅಂತು ವಿನಯಾಭಿಸಿಬೋಧಿತ ನಿಕಾಶನಿದಿತ ಸಮಸ್ತನಸ್ತು ನೈಚೆತ್ರ್ಯವಾತ್ರಮಾನ ಪನಡೊಳ್‌ 389 6 
ಸಜನಸ್ಮನನ ಸೌಭಾಗ್ಯಯೋಗ್ಯಮಾದೆ ನೆ पथ क्षण] ನರ್ಧನಔನೊಳಾಬುಢಸ್ಪರ್ಕೇನುನೆಸಿಸಿದೆ ವರ್ಧಮಾನ 
ಭಾನುನನ್ಯೂನ ಪಾನನಾನಧಿಬೋಧನದೀಧಿತಿ ಪುಷ್ಟದೃಷ್ಟಿಯಿಂ ಅತೀತಾತ್ಮೀಯಾನೇಯ ನರನಾಕಕತಿರ್ಯಗಾದಿ 
ಸರ್ಯಾಯನಿಕಾಯುಮಂ ನಿರಾಕುಳಂ 8०१३४ ನಿಚಕ್ಷಣಾಗ್ರಣಿ ಪರಿಭಾನಿಸಿದನಿಂತು- 


ಅಸುಭೈತ್ತತಿ ಕೊಂಡು ಕೊಂಡು 33० | ಬಿಸುಡುತ್ತಿರ್ನ ಕಳೇನರಂಗಳಂ 
ಫೆಸರ್ಗೊಂಡಿಸಿಕೆಂದು ನಿಂದು ರೆ | ಕ್ಲಿಸಲೀಲೋಕಡೊಳಾರ್ಗೆ ಕೀರ್ಗುಮೋ | ೮೭ 


ಸರೆಣಂ ಸಮರಣವಿಸಂ | ಸರಣಂ ಸುಖಮಿಡಟಕೊಳಾವುದಿರ್ದಪುಷಡಟಂ 
ನರಣನುನುಕಣನೆನಿ ಸ್ಟಾ | ಸರಮುಸದಂಬೊಕ್ನು ಸುಖವಿಫಿರ್ಸನೆ ಚಡುರಂ | ಆಲ 


ಸನಿಸನಿಜಿಂಬುವನೆಆಯಡಜಿ | ಸನಿಸನಿಯೆಂಡನುಭನಿಸ್ಸ ಜೀನಕ್ಸಿಂತೀ 
ಭನಸುಖನುಸುಖನೆ ನಿಖಿಳನು ॥ ನನಟಿಯ್ಸುಗುಮುಲ್ತೆ ಬಳೆನಡಫೆವಿಳಸಿಕನುಂ ॥ ೯ 


ಜೀವಿಸೆ ನಸ್ತುವಫರ್ಜಿಸ | ಭಾವಕೆ ಮನನಲ್ಲಿ ಕಿಣ್ಣಮೆನಿಸುನ ಬಹಿರಾ 
ತ್ಕಾನಸ್ಥೆಯ ಜೀನಾನಳಿ | ಭಾನಿಸುಗುಮೆ ಭಾವಿ ಫಿತ್ಯಸೌಖ್ಯದ ಜೆಸೆಯಿಂ || ೯0 


ಕಿಡುನೊಡರೊಡಮೆಗಳೆರಡಆೊ | ಳೆಡಿಯುಡುಗುಡಿ ಕೊಡರ್ದು ಕೋರ್ಸ್ಷಹೆಂ ನುಮಭಾನಂ 
ಕೆಡನನೆ ಬಿಡುಗುನೆ ಸಂಸ್ಕೃತಿ | ಜಡಧಿಯ ಕಡಿದನ್ಪು ಸುಚಿಯೆ ಕುಚಿಯೊಳ್‌ ಖಳನಂ॥ ೯೧ 





ವಿಚಿತ್ರ ರೀತಿಯನ್ನು ತಳೆದ ಸಂದರ್ಭನಲಿ ६४6 [ಸೆ ರಾಗ್ಯವ್ಪ] ಹೆಟ್ಟಿಲಾಗಿ, ಸಜೆ ಸ್ವೋತ್ರದೆ ಸೌಭಾಗ್ಯಕ್ಕೆ 
ಯೋಗ್ಯನಾದ ವೈರಾಗ್ಯಭಾಗ್ಯಡ ಏಳಿಗೆಯಲ್ಲಿ ७ ನಿಷ್ವಾಂಸರ ಕಾಮುಥೇಕು ಎನಿಸಿಷ ವರ್ಧಮಾನ ಎಂಬ 
ಸೂಕೈನು, ನೊರೆಕೆಯಿಲ್ಲದೆ ಸವಿಶ್ರವಾದ ಅನಧಿಜ್ಞಾ ಫಡ ४४689 ಪುಸ್ಲಿಗೊಂಡ ವಸ್ಸಿಯಿಂದ ಕಳೆದುಹೋದ, 
ಕನೆ ಲೆಕ್ಕವಿಲ್ಲದಷ್ಟು ಮನುಷ್ಯ ನಾರಕ್ಕಿ ಕಿರ್ಯಕ್‌ ಇತ್ಯಾದಿ ಜನ್ಮಸಮೂಹೆನನ್ಸು ಶಾಂತನುಸಸ್ಸಿನಿಂದೆ 
ನೋಡಿ, ಜ್ಞಾನಿಗಳಲ್ಲಿ ಅಗ್ರಗಣ್ಯನಾಡ ಆ ಜಿನನು ಹೀಗೆ ಆಲೋಚಿಸಿನು. -. ಯನುನು ಎತ್ತಿ ००७, ಬಿಸುಡು 
$ 008 ಜೇಹಗಳನ್ನು ಹೆಸರು ಜೀಳ್ಳಿ "ಇಷ್ಟು' ನಂದು ನಿಂತು ಲೆಕ್ಕಹಾಕಲು, ಈ ಲೋಕದಲ್ಲಿ ಯಾರಿಗೆ ಸಾಧ್ಯ 
ನಾಗುತ್ಸೆಜಿ? ॥೮೭॥ ಈ ಸಂಸಾರೆನೆಂಬುವು ಹೋರಾಟದಿಂದ ಕೂಡಿದುಡು, ಮುರಣದಿಂಡ ಕೂಡಿಷುಡು: 

ಇದರಲ್ಲಿ ಯಾನ ಸುಖನಿಜಿ? ಆದ್ಧರಿಂದ ಹೋರಾಟನಿಲ್ಲದುಷೂ ಮರಣನಿಲ್ಲಸುಪೂ ಎನಿಸಿಕೊಳ್ಳುವ 
ಮೋಕ್ಷ ನದನಿಯನ್ನು ನಡೆದು ಸುಖದಲ್ಲಿರುನನನೇ ಜಾಣನು. ॥೮ಆ॥ ಇದು ನಿಸಸಹಿತನಾಡುನು ಎಂಬು 
ಪೆನ್ನು ತಿಳಿಯದೆ "ಬಹುರುಚಿ ಬಹುರುಚಿ” ಎಂದು ಇದನ್ನು ಅನುಭನಿಸುನ ಜೀವಕ್ಳೆ ಈ ಸಂಸಾರ ಸುಖವು 
ನಿಜನಾಗಿಯೊ ಆಸುಖನೇ ಶಕ್ತಿಯುತನಾಡ ಪಾನದ ಕಾರ್ಯನನ್ನೆಲ್ಲಾ ಅನುಸರಿಸುತ್ತಡೆಯಲ್ಲವೆ? ॥ ೮೯ || 
ಬಡುಕುನ್ಯ ಆಸ್ತಿಯೆನ್ಸುಗಳಿಸುವ ಭಾವನೆಯು ಮನಸ್ಸಿನಲ್ಲಿ ಭಾರನಾಗಿ ಕುಳಿತಿಡೆ ಎನ್ನುವಂತಹೆ ಬಹಿರ್ಮಿಖಾ 
ವಸೆ ಯಲಿರುವ ಜೀನಸಮೂಹವು ಮುಂಜಿ ಬರೆಬೇಕೆಂದಿರುವ ಶಾಶ್ನತ ಸುಖಡ ನೆರೆಯನ್ನು ಆರೋಟಿಸುತ್ತಜಿಯೆ? 
॥ ೯0 ನಾಶವಾಗಿಹೋಗುವ ಜೇಹ ನುತ್ತು ಆಸ್ತಿಗಳೆಂಬ ಎರಡರಲ್ಲಿ ಒಂದೇ ಸಮನಾಗಿ ಸೇರಿಕೊಂಡಿದ್ದು, 
ಅದರಿಂದ ಕಾಣಬರುನ ಅಹಂಕಾರೆ ಮನುಕಾರಗಳು ಅಂತಹ [ಲೌಕಿಕನಾದ] ನೀಚನೆನ್ನು ಸಂಸಾರೆನೆಂಬ 
ಸಮುದ್ರಡ ಆಳವಾದ ಸುಳಿಯ ತಗ್ಗಿನಲ್ಲಿ ಕಡವೆ ಬಿಡುತ್ತನೆಯೆ? ॥೯೧ ॥ ಹೀಗೆ ದುರಂತ ದುಃಖವು ಪರಿ- 


೧೪ ಫರಮನ ಪರಿನಿಸ್ಕ್ರನುಣಂ रद 


ಎಂಡು ಮರೆಂತ ಮೆಃಖಸರಿನಾಕಕರಸರಾವರ್ತನನರೆಂನರಾನರಿಣಕಿ ಸರಿಕರನುನೆಂತಃಕರೆಣಡೊಳ್‌ ಪಿರಿಡುಂ 
ಫರಿಭಾನಿಸುತ್ತುಂ ಅಸಾರ ಸಂಸಾರಸರಾಜ್ಮುಖನುಮನವರ್ಗ ನಿಸರ್ಗ ನಿರತಿಶಯ ಸೌಖ್ಯಾಭಿಮುಖನು 
ಮಾಗಿ ಭವ್ಯಜನೆನತ್ನಳಂ ವಿರಾಗಚಿತ್ಸೇವೆಯೊಳಿಕೆ ತತ್ಸಮುಯನೊಳ್‌- 


ಸುಕ್ಕತನಿಧಾನರ್‌ ಲೋಕಾಂ | ತಿಕೇವರ್‌ ಡೀನದೇನನೊಳ್‌ ವೈರಾಗ್ಯಂ 


ವಿಕಸಿತಮಾದುಡನೆನಧಿ | ಪ್ರಕಾಶದಿಂಡಆದು ನೆಡು ನಿಜದಿನದಿಂದಂ ॥| | 
ಬಂಡೊಲನಿಂಡೆ ಕಮೇರುನ | ನುಂದಾರನಾರಿಜಾಕದಲರ್ಗಳ ಸೆರಿಯೆಂ है 
ಸೆಂದೆ ಜಿನೇಂತ್ರನ ಜಗದಿ | ನಂದಿತ ಚರೆಣಾರನಿಂದಗೊಳ್‌ ನುರಿಜೆಂದರ್‌ || ೯೩ 


ಜೇನ ದಯಾರಸಂ ಮಿಸುನ ನಿನ್ನಯ ಮಾನಸಡೊಳ್‌ ವಿರಕ್ಷಿರಾ 
ಜೀನನುದಿಂದು ಕುಂಡದ ನಿಕಾಸ ನಿಳಾಸಮನಾಂತು ಭವ್ಯ ಭೃಂ 
ಗಾವಳಿಯಾಗಮಳ್ಳೆ ಮಿಗೆ ಕಾರಣಮಾದುದು ಸದ್ದುಣಾಶ್ರಯಂ 
ಭಾನನಿಶುದ್ಧಿ ಸೆಶ್ಸರಿನುಳಂ ನರಬೋಥ [ಸರಾಗರಂ]ಜಿತಂ ॥ ೯೪ 


ನರಮಶ್ರೀನಾರ್ಶ್ವತೀರ್ಥಶ್ವರ [ನಮ್ಮ] ತನದಪ್ರಾಪ್ರನಾದಿಂಬಟಾಳ್ಳೀೀ 

ಧರಿಯೊಳ್‌ ಸದ್ಭರ್ಮತೀರ್ಧವ್ಯನಹಿತಮೆನಿಸಿರ್ದತ್ತು ತತ್ರೀರ್ಥನುಂ ಬಿ 

ಕ್ರರಿಸತ್ಯಾನಂದದಿಂದಂ ವಿನುತ ಜಕಕೆಯಂ ಮುಕ್ತಿನರ್ಯಂತೆ[ನೊಟ್ಟು] 

ಡೃರಿಸುದ್ಳೂತಾಭೆ ३९600 ಕಳೆ ಬಟಾಕಮೃತವ್ರಾಜ್ಯಸಾಮ್ರಾಜ್ಯದೊಳ್ಳಂ | ೯೫ 


ವಾಕಗೊಂಡು ಸರಿವರ್ತಸಿಗೊಳ್ಳುವ ಪರೆಂಸಕಿಯಲ್ಲಿ ಶಕ್ತನಾದ ಸಾಧನವಸ್ತುಗಳನ್ನು ಮನಸ್ಸಿನಲ್ಲಿ ನಿಶೇಷನಾಗಿ 
ಆಲೋಚಿಸುತ್ತಾ, ಅನಾರನಾದ ಸಂಸಾರದಲ್ಲಿ ಹಿಮ್ಮುಖನಾನನನೂ, ಮೋಕ್ಷನೆಂಬ ಸ್ವಾಭಾವಿಕವಾದ ನುತ್ತು 
ಅತಿಶಯನಾದ ಸೌಖ್ಯಕ್ಕೆ ಇದಿರಾದವನಾಗಿ, ಭಕ್ತಜನವತ್ಸಲನಾಡ ಜಿನನು ವೈರಾಗ್ಯಚಿತ್ತದ ಸೇನೆಯಲ್ಲಿ ಇರಲು, 
ಆ ಸಮಯದಲ್ಲಿ--ವುಣ್ಯನಿಧಿಗಳಾದ ಲೋಕಾಂತಿಕ ಡೇನರುಗಳು ಸರಮುಸ್ವಾನಿಯಾದ ಜಿನನಲ್ಲಿ ವೈರಾಗ್ಯವು 
ಅರಳಿದುದನ್ನು ಅನಧಿಜ್ಞಾನದಿಂದ ತಿಳಿದು ಅನಕಿಲ್ಲರೂ ಒಟ್ಟಾಗಿ ಸ್ವರ್ಗರೋಕದಿಂದ ಬಂದು, ಪ್ರೇಮದಿಂದ 
ನಮೇರು ಮುಂದಾಕೆ ವಾರಿಜಾತ-ಈ ಹೂಗಳ ಮಳೆಯನ್ನು ಸುನ್ರಸಿದ್ಧನಾದ ಜಿನದೇನನ ಲೋಕನಂದಿತನಾದೆ 
ವಾಡಕಮುಲಗಳಲ್ಲಿ ಸುರಿಸುತ್ತಾ ಹೀಗೆಂದು ಹೇಳಿದರು. ॥ ೯೨-೯. ॥ "ಸ್ವಾಮಿ, ಡೆಯಾರಸೆ ಒಸರಿತ್ತಿರಿನ 
ನಿನ್ನ ಮನಸ್ಸಿನಲ್ಲಿ ಇಂದು ನಿರಕ್ಷಿಯೆಂಬ ಕನುಲವು ಕುಗ್ಗಡ ಅರಳುನಿಕೆಯೆ ಸೌಂದೆರ್ಯನನ್ನು ನಡೆದು 
ಸಡ್ಗುಣಗಳಿಗೆ ಆಶ್ರಯವಾದ ಶುಶ್ಥಮನಸ್ಸೆಂಬ ಸುವಾನಕೆಯಿಂದಲೂ, ಕ್ರೀಷ್ಕಣ್ಣಾನನೆಂಬ ಬಂಡಿನಿಂದಲೂ 
ಕಂಗೊಳಿಸುತ್ತಾ ಭಕ್ತಕೆಂಬ ದುಂಬಿಗಳ ಸಮೂಹೆದ ಆಗನುನಕ್ಳೆ ವಿಶೇಷವಾದ ಕಾರಣನಾಯಿತು. || ೯೪॥ 
ಅತ್ಯಂತ ಕ್ರೀಸ್ಸನಾದ ಪಾರ್ಶ್ರಕೀರ್ಧಂಕರನು ಮೋಕ್ಷನದನಿಗೆ ಸೇರಿಡಮೇಲೆ ಈ ರೋಕದಲ್ಲಿ ಒಳ್ಳೆಯ ಧರ್ಮ 
ನೆಂಬ ತೀರ್ಥವು ಅಗಲಿ ಹೋಗಿದೆ ಎನಿಸಿತ್ತು, ಆ ತೀರ್ಥವನ್ನು ನಿಸ್ತಾಕವಾಗಿ ಹೇಳಿ ಅತ್ಯಂತ ಸಂತೋಷದಿಂದ 
ಸ್ತೋತ್ರಮಾಡುವ ಜನರನ್ನು ಮುಕ್ತಿಯನಕೆಗೆ ಎಳೆದು ಉದ್ಧರಿಸು, ವಾನನಾಶಕನ ಅದಾಡನೇಲೆ ನೀನು 
ಕೂಡ ಮೋಸ್ಸನೆಂಬ ಕ್ರೇಷ್ಸವಾಡ ಸಾಮ್ರಾಜ್ಯಸುಖವನ್ನು ಫೆರಿಸುವನನಾಗು. ॥ ೯೫ ॥ ಹೇ ७668 ಪ್ರಶಾಂಕ 
ನಾಥ ಸಮಸ್ತ ಶುದ್ಧ ಸೆಮ್ಯಕ್‌ಜ್ಞಾನ ಸ್ವರೂಪಿಯಾದ ನಿನಗೆ ನಾವು ಉನಜೀಶಮಾಡುನ ಸಮ್ಮ ಕಾರ್ಯವು 


43 


ಟರ ನರ್ಧನಾನೆ ಸ್ಪರಾಣಂ 


ಜಳಧಿಗೆ ಜಳಧಿಯ ಜಳನುಂ | ಕಳೆಸಂಜುಳಿಯಿಂಪನುರ್ಥ್ಯನಾನಂತೆ ನಿರಾ 


ಕುಳ ಸಕಳ 870४ ಸಂವಿ | ಜ್ವಳಧಿಗೆ ಜಿನ ನಿನಗೆ ಕಳಪುನೆಮುನ್ಯೋಗಂ ॥ (೬ 
ಸರೆಮ ಭನದೀಯ ಸುರಿಚಿರ | ಪಂನಿಸ್ಕನುಣ ಪ್ರಭಾನನುಂ ಫೋಡಿ ಕೃತಾ 
ರ್ಧಕಿನಸ್ಸೆನೆಂಡು ४०४३) | ಬರನೆನುಗುಚುನೆಂತು ಕಾಂತಕರಣೇಯನು ಸೇಟ್‌ | ೯೩ 


ನಿಂದಾ ನಿಚಿಕ್ರರಶ್ನಾಕೋಕನ ಸುನ್ರಸಿಸ್ಯ ಬ್ರಹ್ಮಕೋಕಡ ಸಾರಸ್ವತ ಸಾಸಸ್ಯಂ್ರಸ್ಟ ಸಾಕಸತಾರಿತ್ಯ 
ನಶ್ಛೈಯಿಣ ಗರ್ಕ್ಯಕೋಯ ಕುಪಿತಾನ್ಯಾಬಾಥಾರಸ್ಫಕೆಂಬ ಲೊಟಕಾಂಕಿಕೆ ೇನಕೆಣ್ಳರುಮಾನುಹೋದಾರನಂ 
ನೀಕನಂ ಶುಂಭಡ್ಗೆಂಭೀರೋಚಿತ ನಾಚಾನಿತತಿಯಿಂ ನೃತಿಜೋಧಿಸಿ 8४३४, ನ್ರತಿಸತ್ತಿಯೆಂ ನೆಟೆನು ನುಹನೆ 
ಯೊಳ್‌ ನೆಕೆದನಂ ಬೀಲ್ಕಿೂಂಡು ಮುಸನುಸೊಳೆಕೊಂತು ಸಿಜನಿಕಯಕ್ಳೆ ನಿಳಿಂಸರುಸಿಗಳುಂ ಫೋಡನ್ನೆಗ 
ಮಿತ್ತಲ್‌... 


ನಿಜಜನನೀಜನಕೆರ ಬಂ | ಧುಜನದ 8088 ನೋಹೆಲಕೆಯ ಶೊಡರ್ಸಂ 
ಕ್ರಿಜಗತ್ಪತಿ ಚತುಕನಣಿಃ | ಭುಜಲಕಿಕೆಗಳಿಂಬೆ ಬಿಡಿಸಿದಂ ನರಿನಿಡಿಯಿಂ | ೯6 


७०8३ ಗುರುಗುಣಿಂ ಗುರುಜನಾದಿಗಳೆನೆೊಡಂಬಡಿಸಿ ಕಸೋನುಸ್ಥಾನನಿಧಾನವತ್ತಾನಧಾಸನಾಗಿರ್ಪಡುಂ 
ನುತ್ತಮಾ್ರಸ್ತಾನಹೊಳ್‌.... 


ಅನಧಿವ್ರಯೋಗದಿಂಜಿ ನಿ | 0४9 ಗುಣಾಸ್ಪನೆನೆೊಳಾದ ಸಂಸಿಸ್ಕ್ರನುಣಾ 
ಥೃನಸಾಯನುನಆನು ಶಚೀ | कह ನಿಳೆಂಬಿಕನುನುರ್ಕ್ಯಸಮಿತಿಸಮೇತಂ ॥ ೯೯ 


p 


ನುಹಾನಿಭೂಕಿಯಿಂ ಭೂತಳಕ್ಳನತರಸಿ ಭಂತಾನುಕಂಪಾಸಂಸನ್ನೆ ನನ್ಸ 20, 0(8 0077 ನಯೆನಾಸಂಡಕರ 





ಜೊಗನೆಯಕ್ಲಿ ಸುತ್ತಣ 8008) ಕೆಗೆನುಕೊಂಡು ಸಮುಪ್ರಕ್ಕೇ ಅರ್ಫೈನನ್ನು ಕೊಡುನಂಕಿ ಇನೆ. ೬ ॥ 
ಜೇ ಸ್ವಾಮಿ, ನಿನ್ನ ನುನೋಹೆರನಾನ ನಂಸಿಸ್ಪನುಣಕಲ್ಯಾಣನನ್ನು ನೋಡಿ ಕೃತಾರ್ಥರಾಗುತ್ತೀನೆಂಡು ನಾನ್ರ 
४०४४), ಹಾಗಲ್ಲ, ನಾನ ४७४४४ पभ३४) ಕಾನೇ ಕಾನ್ಯುಕ ಕಾರ್ಯನಿಕೆ? ಹೇಳು” ೯೭ || 
ನಿಂಬುನಾಗಿ ಅಶ್ಸರ್ಯಕರನಾದ ಶುದ್ಧಪೃಸ್ಟಿಯಳ್ಳೆ [ಸಮ್ಯಕ್‌ ದೃಷ್ಟಿಯ], ಸುತ್ರಸಿಕ್ಕವಾಪ ಬ್ರಹ್ಮಲೋಕಡ 
ಸೆನ್ಯುಗ್‌ ಜ್ಞಾನದಿಂದ ಸೆಂಪರ್ಣಸ್ಯತಂತ್ರರಾಷ ಸಾರಸೃತ್ಯ ಆದಿತ್ಯ, ನಬ್ಬಿ ಅರಣ್ಯ ಗರ್ಕೃತೋಯ 
ಕುಸಿತ ಕವ್ಯಾಬಾಧ್ಯಆರಿಸ್ವ-. ४०७ ನಿಂಟು ಜನೆ ರೋಕಾಂಕಿಕ ६070) ನುಹಾ ಉದಾರಿಯಾಡ ನಿಕಜಿನನನ್ನು 
ನುಹೆಕ್ಟಾನ, ಗಂಭೀಕನಾನ ನುತ್ತು ಯೋಗ್ಯನಾದ ಮಾಠುಗಳಿಂಡೆ ಎಚ್ಚರಿಸಿ ತನ್ಮು ನಿರ್ದಿಸ್ಫನಾನ ಸೊಜೆಯನ್ನು 
ಮಾಡಿ, ನುಹಿನೆಯಿಂತ ಕೂಡಿದೆ ಜಿನನ ಅಪ್ಪಣೆಯನ್ನು ಫಡೆದು, ಸಂತೋಸದಿಂಡ ಆ ನೇನಖಸಿಗಳು ತಮ್ಮ 
ತಮ್ಮ ನಾಸಸ್ಥಳಕ್ಕೆ ಹೊರಟುಹೋದರು, ಅನ್ಯರಲ್ಲಿ ಇತ್ತ-ತನ್ನೆ ತಾಯಿ ತಂಡಿಗಳ್ಳ ಬಂಧುಗಳ, ಸೇನಕ, 
ನೋಣೆನೆಂಬ ಬಳ್ಳಿಯ ತೊಡಕನ್ನು ನೂರು ಲೋಕಕ್ಕೂ ಸ್ವಾಮಿಯಾದ ಜಿನನು ಜಾಣತನದ ನಾಕುಗಳೆಂಬ 
ಭುಜಲಕೆಗಳಿಂದ ಕ್ರನುವಾಗಿ ಬಿಡಿಸಿಕನುು ೯6 ಹಾಗೆ ಆ ನುಹಾಗುಣಕಾರಿಯು ಗುರುಜನಕೇ ಮೊನೆ 
ಲಾನನಗನ್ನು ಒಪ್ಪಿಸಿ, ತಪಸ್ಸನ್ನು ಆಚರಿಸಬೇಕೆಂಬ ಕಾರ್ಯದಲ್ಲಿ ಆಸಕ್ತನಾಗಿಕೆಲಾಗಿ, ಆ ಸಂದರ್ಭದಲ್ಲಿ... ಅನಥಿ 
, ಜ್ಞಾನದ ಕ್ರಯೋಗದಿಂದ ದೇನೇಂದ್ರನು ಎಲ್ಲೆ ಯಿಲ್ಲದ ಗಣಗಳಿಗೆ ಆಸ್ಪನನಾದ ಜಿನ * ಸರಿಸಿಸ್ಕನುಣ 
ಕಲ್ಯಾಣ?ದ ಕಾರ್ಯೋರ್ಯೋಗನನ್ನು १00, ನೀವಕೆಗಳ ಸಮೂಹನೊಡನೆ ಕಕ್ಷಣನೇ .... ೯ 
ಅತ್ಯಂತ ವೈಭನದಿಂದ ಭೂನಿಗಿಳಿದು ಸಕಲ ಪ್ರಾಣಿಗಳಲ್ಲಿ ಕಾರಿ್ಯಪ್ಯರಿತನಾಗಿರುನ, ಕ್ರೀಷ್ಕನುಸಸ್ಸಿನ ಜಿನನು 


೧೪ ಪರಮುನ ಪರಿನಿಸ್ಥ ४०७० ರ್ಕಿ 
ಮಂದಿಕೆನುಂ ಫುಗುಕಂದು. 


ಚಾರುಚಂದನ ಚಂಚದಕ್ಷತ ಜಾತದಿಂದಕಿಫೊತದಿಂ 

ಪಾರಿಜಾತದ ಸತ್ಸಳ ಪ್ರಸವಾಳಿಯಿಂ ಸಮದಾಳಿಯಿಂ 

ನೀಕೆನಾಧನ ಸನ್ನುತಾಂಭ್ರಯುಗಂಗಳಂ ಸುಖದಂಗಳಂ 

ಧೀರನರ್ಚಿಸಿ ತಾಳ್ಗಿದಂ ಮಿಗೆ ವಾಸನಂ ಸುನಿಳಾಸಮಂ || ೧೦೦ 


ಅಂತು ತದನಂತರೆಂ ಜಿನ್ಗಜನನ ಜನಿತಸವನಕ್ಳೆ ಸಮನಿನೆನಿಸಿ- 


ತೀರ್ಥಜಳೆಂಗಳೆಂ ತರಿಸಿ ನಿರ್ಮಳ ಭರ್ನುಘಟಿಂಗಳಿಂಡಮಾ 
ತೀರ್ಧಕರೆಂಗೆ ಸಂಗಳಿಸಿ ಮಂಗಳೆ ಮುಜ್ಜನನುಂ ಬಟಾಕ್ಳೆ ಫು 
ನ್ಯಾರ್ಥಿ ಬಳಾರಿ ಬಿತ್ತರಿಸಿದಂ ಸುರಲೋಕದ ಸಾರವಸ್ತುನಿಂ 
ದರ್ಧಿತದಾಯಕಂಗೆಸೆನ ನುಂತನನುಂ ನಸುಥ್ಛೈಕಬಾಂಥನಂ ॥ १00 


ಇದು ಫಿಖಿಳಭುನನಜನನಿನೂತಸ್ಪೀತಮಹಿನಾನದಾತ ನೀತೆರಾಗ ಸರ್ವಚ್ಞತಾಸಮೇತ 
ಖ್ಯಾತಜಿನಸಮಯಕನುಳಿನೀಕಳೆಹಂಸಾಯಮಾನ ನಾಕಿತ 
ಶ್ರೀ ಕಂದಿಯೋಗೀಂದ್ರಪ್ರಸಾದ ನಾಚಾನುಹಿಫ 
ಕೇಶನರಾಜಾನಂದನಂದನ ನಾಣೀವಲ್ಲಭ ನಿಸ್ತಾರಿತಮಪ್ಪ 
ನಸುಥೈಕಬಾಂಧನ ಶ್ರೀ ನರ್ಧಮಾನ ಪುರಾಣದೊಳ್‌ 
, ಪರಮನ ನರಿಸಿಷ್ಕ್ರಮಣೋದ್ಯೋಗನರ್ಣನಂ 


ಚತುರ್ದಶಾಶ್ವಾಸಂ 


ಇದ್ದ, ಕಣ್ಣಿಗೆ ಆನಂಡಕರೆವಾಡ ಮನೆಯನ್ನು ಪ್ರವೇಶಿಸಿ ಅತ್ಯಂತ ಪವಿತ್ರವಾದ ಸುಂದರ ಶ್ರೀಗಂಧ್ಯ ಹೊಳಿ 
ಯುನ ಅಕ್ಷತೆಗಳಿಂದಲೂ, ನಾರಿಜಾತದೈ ಹಣ್ಣುಗಳು ಮತ್ತು ಕೊಬ್ಬಿದ ದುಂಬಿಗಳಿಂದೆ ಕೂಡಿದ ಹೂವುಗಳಿಂಡಲೂ, 
ಸುಖನನ್ನು ನೀಡುವ ನೀರಜಿನನ ಸ್ರೋತ್ರಾರ್ಹವಾದ ಎರಡೂ ವಾದಗಳನ್ನು ಧಿೀರನಾಡ ಡೀನೇಂದ್ರನು ಪೂಜಿ 
ಯೆನ್ನು ಮಾಡಿ ಸಂತೋಷವನ್ನು ಹೊಂದಿದನು ॥ 000] ಹಾಗೆ ७४३१७, ಜಿನನು ಹುಟ್ಟಿದಾಗ ಮಾಡಿದೆ 
ಅಭಿಸೇಕ ಕಲ್ಯಾಣಕ್ಕೆ ಇದು ಸಮಾನ ಎನ್ನುನಂತೆ.... ಶುದ್ಧನಾದ ಬಂಗಾಕಡೆ ಕೊಡಗಳಿಂಡ ಚೇಕಿಬೇಕಿ ಫುಣ್ಯ 
ತೀರ್ಧಡ ನೀರುಗಳನ್ನು ४00, ಆ ತೀರ್ಧಂಕರನಿಗೆ ಮಂಗಳಸ್ನಾನನನ್ನು ಮಾಡಿಸಿ, ७8०४0 ಫುಣ್ಯಾನೇಕ್ಷಿ 
ಯೊಾದ್ಯ ರೋಳ್ಳಕಬಂಧುವಾದ ಜೇನೇಂದ್ರನು ದೇವಲೋಕದ ಕ್ರೀಷ್ಸನಾಡ ನಸ್ತುಗಳಿಂದ್ಯ ಇಷ್ಟಾರ್ಥವನ್ನು 
ನೀಡುವ ಜಿನನಿಗೆ ಅಲಂಕಾರನನ್ನು ಮಾಡಿದನು. ॥ ೧೦೧ ॥ 

ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾದ ಡೊಡ್ಡ ಮಹಿಮೆಯನ್ನು ನೀಡುವುದೂ, ವೈರಾಗ್ಯ 
ಸರ್ವಜ್ಞ ಕೆಗಳೊಡನೆ ಸೇರಿ ಪ್ರಖ್ಯಾತವಾದ ಜಿನಧರ್ನುನೆಂಬ ಕಮಲಕ್ಕೆ ರಾಜಹಂಸದಂತಿರುವುದ್ಯೂ ಮಾನ್ಯನಾದ 
ಶ್ರೀ ಕಂದಿಯೋಗೀಂದ್ರನಿಂದ ಪ್ರಸಾದರೊಪವಾಗಿ ಬಂದ ಶಬ್ದಮುಹಿಮೆಯುಳ್ಳುದೂ ಕೇಶವರಾಜನಿಗೆ ४३०४४ 
ಸ್ನುಂಟುಮಾಡುವ ಮಗನಾಗಿ ವಾಡೇನಲ್ಲಭನೆಂಬ ಬಿರುದನ್ನು ನಡೆಡ [७७०७] ನಿಂದ ನಿಸ್ತಾಕವಾಗಿ ಹೇಳಲ್ಪ 
ಟುದೂ ಆಡ ಲೊಟೈಕಬಂಧು ಶ್ರೀ ವರ್ಧಮಾನ ಪುರಾಣದಲ್ಲಿ ಕೀರ್ಥಂಕರನ ವರಿನಿಸ್ಕಮಣಕಲ್ಯಾಣದ 
ವರ್ಣನೆ ಎಂಬ ಹದಿನಾಲ್ಕನೆಯ ಆಶ್ವಾಸವು [ಮುಗಿಡುದು.] 





೧೫ ಕೀರ್ಥಕರ ಕೇನಲಜ್ಞಾನೋತ್ಪತ್ತಿ 


ಶ್ರೀ ನೀರಂಗಿಡಿ ಚಕೆನುಂ | ಭಾನಿಸೆ ಸಸಡನನೆನುತ್ತಿ ತಕ್ಕೌಶಲನುಂ 
ಭಾನಕಕೆಯಿಂಡಿ ಮೆಡಂ |ನೀನೇಂದ್ರಂ ಸಂಚಸರೆನುಗುರುಸಡನಿನುತಂ || ೧ 


ಅಂತು ಫಿಖಿಳಜ್ಞುವನಾಕಿಕೌಶುಕಕರಂಡಮಾಡ ನುಂಡನಮಂ ಕಿ ಜಗ್ಮಂಡನಂಗೆ ನಂಡನನುನಳನಢಿಪುದು 
ಮನಂತರಂ ನಿಳಿಂಸ ಶಿಲ್ಪಿರಚಿಕಮುಂ, ವಿಚಿತ್ರ ರತ್ನಫಿಚಯಖಚಿಕಮುಂ, ಸ್ಫುಕೆಪ್ರಭಾನಿಭಾಸಮಾನಮುಂ, 
ಚಂದ್ರಪ್ರಭಾಭಿಧಾನಮುನುಪ್ಸ ಯಾನ್ಯಯಾನನುಂ ಜೇವೀಸೃಮಾನಾನೂಕೆ ಭಕ್ತಿಭಾನದಿಂ ಜೀನರ್ಕಳ 
ನಟಿಯಿಸೆ 


ಭುನನತ್ರಯೆ ಹರ್ಮ್ಯಾಗ್ರ | ಪ್ರವರ ಪ್ರಧನೋನಬ ಸೋನಾನನುನೇ 
ಆುನ ಕೆಟದಿನೇಟಕದಂ ಜಿನ | ಕನಿ ಸಿನಿಗೆಯನಿಂದ್ರದತ್ತ ಹೆಸ್ತಾಳೆಂಬಂ || ೨ 


ಆ ಸಮಯದೊಳನಿನಿಸಭೇ | ರೀಸೆಮುಡಯೆ ಸೆಮುಚಿತಪ್ರಣಾದಂ ಸಕಳಾ 
ಶಾನಮಿಕಿಯೆಸಂಬರೆಮುನು | ನೋಸರಿಸದೆ ತುಂಬಿತಂದೆಗೇಂ ವ್ಯಾನಕನೋ || ೩ 


ಆಗಳ್‌ ನಿಜಪ್ರಕಿಸತ್ರಿಯನಶಿಕ್ರನಿಸೆದಾ ಭನ್ಫೋತ್ಸಳಕಶಾಂಕನಳೆಂಕರಿಸಿರ್ವಂ.. 


ಶಿಬಿಕಾಕೆತ್ಸ್ನಮನಾಂಕಕೇೇಟಡಿನರೆಂ ಭೂನೇಂದ್ರರಲ್ಲಿಂ ಬಟ 
ಫೈ ಬಲಾಥೈರ್‌ ಖಚಕೀಂದ್ರಕೀಟಡಿನರೆಂ ಸಧ್ಯಾಸನಿಂದಾತರ हु 


ಸಂಚ ಸಕನಮುಗುರುಗಳ ಪಾಠನನ್ನು ಸ್ತೋತ್ರಮಾಡುನ ಜೇನೇಂದ್ರನು ಶ್ರೀಸ್ಕನಾದ ನೀರ ತೀರ್ಥಂಕರ 
ನಿಗೆ ಇಡ ಕಡೆಯ ಅಲಂಕಾರ ಎಂಡು ಯೋಚಿಸಿ, ತನ್ನ ಜಾಣ್ಮೆಯೆನ್ನೆಲ್ಲಾ [ಅತನನ್ನು ಅಲಂಕರಿಸುವುದರೆಕ್ಲಿ] ಭಕ್ತಿ 
ಭಾನದಿಂಡ ಸ್ರದರ್ಶಿಸಿದನು, | 0 || ಹಾಗೆ ಸಕಲ ಲೋಕಕ್ಟೂ ಅತ್ಯಂತ ಆಕ್ಷರ್ಯೆಕರನಾದ ಕರೆಡಿಕಯಂತಿರುನ 
ಆಭರಣನನ್ನೊ ಮೂರು ಲೋಕದ ಆಭರಣದಂತಿರುನ ಜಿಸೆನಿಗೆ ಅಲಂಕಾರ ಮಾಡಲಾಗಿ ಆಮೇಲೆ ದೇವ 
ಶಿಲ್ಪಿಯಿಂಡ ರಚಿಕನಾಡುದೊ ಚಿತ್ರವಿಚಿತ್ರವಾದ ರತ್ಸಸಮೂಹದಿಂದ ಖಚಿಕನಾದುದೂ ಮಿಂಚಿನಂತೆ ಪ್ರಕಾಶೆ 
ಮಾನನಾಡುದೂ “ಚಂದ್ರಪ್ರಭಾ? ನಂಬ ಹೆಸರುಳ್ರುಡೂ ಆಡ ಸಲ್ಲಕ್ಟಿಯನ್ನು ಕೊಳಗಿ ಬೆಳಗುತ್ತಿರುನ ಅಖಂಡ 
ಭಕ್ತಿಭಾನದಿಂಡೆ ದೇವಕಿಗಳು ಅನುಸರಿಸುತ್ತಿರಲಾಗಿ - ಮೂರು ಲೋಕಗಳ ಅಕನುನೆಯ ತುದಿಯನರೆಗೂ 
ಇರುನ ಸೋವಾಸದಲ್ಲಿ ಮೊಡೆಲನೆಯನನ್ನು ಹೆತ್ತುನ ರೀತಿಯಲ್ಲಿ ಇಂದ್ರನು ನೀಡಿದೆ ಕೈಯನ್ನು ಅನೆಲಂಬಿಸಿ ಜಿಕೆ 
ನೆಂಬ ಸೂರ್ಯನು ಸಲ್ಲಕ್ಕಿಯನ್ನೇರಿಡನು, ॥ ೨॥ ಆ ಸಮಯವಲ್ಲಿ ಡೇನತೆಗಳ ಜೇರಿಗಳಿಂದ ಉಂಟಾದ 
ಥ್ವನಿಯು ಸಕಲ ದಿಕ್ಕುಗಳೆನ್ನೂ ಆಕಾಶವನ್ನೂ ಬಿಡಔಿ ತುಂಬಿಕೊಂಡಿತು. ಅದು ಎಷ್ಟು ನ್ಯಾಪಕಸ್ಯೊ १॥ 9 | 
ಆಗ ಭಕ್ತಕೆಂಬ ಕ್ನೈದಿರೆಗೆ ಚಂದ್ರನಂತಿಕುವ ಜಿನನು ತನ್ನೆ ಕರ್ತವ್ಯನನ್ನು ಬಿಡಜಿ [ಆ ಸಲ್ಲಕ್ಕಿಯನ್ನು] ७०७०३ 
ರಿಸಿಷನು, [ಜಿನನು ಏರಿಷ್ನ] ಆ ನಲ್ಲಕ್ಸಿಯೆನ್ನು ಏಿಳು ಹೆಜ್ಜೆಯವಕೆಗೆ ರಾಜರು ಹೊತ್ತಿದ್ದರು; ७३०४ ಮುಂಜಿ 
ನಿಳು ಹೆಚ್ಜಿಯವರೆಗೆ ಶೂರೆರಾಡ ಗಂಧರ್ನರಾಜಕು ಒಳ್ಳೆಯ ಧ್ಯಾನದಿಂದ ಹೊತ್ತರು: ಅದಾಡನೇರೆ ನೀನ 


೫ ತೀರ್ಥಕರೆ ಕೇವಲಜ್ಞಾನೋತ್ಪತ್ತಿ ೩ಿಳಿಗಿ 


ತ್ರ ಬಲ್‌ಕೃುತ್ಸನದಿಂ ಸುರಾಸುಕಚಯಂ ಬಂದಾಂತುದಲ್ಲಿಂದನ 
ತ್ತ ಬಟಾಕ್ಸಿಂಬಿನೊಳಾಂತು ಮೇಕೆ ನಡೆಡರ್‌ ಜೀನೇಂದ್ರ ರಾನಂದದಿಂ | ೪ 


8030 ಗಗನಾಂಭೋನಿಧಾನಂ ನಿರಾಜಮಾನನಿಮಾನಫೇನಿಳಮಾಗೆ ಮಹಾನಿಭೂಕಿಯಿಂ, ನಡೆದು 


ನಾನಾಭೂಜನ್ರವಾಳಪ್ರಸವಕಸನದುದ್ಯಕ್ಷ [? ಶೃ] ಳಾನೀಕತೋಭಾ 

ದಾಸಕೃತ್ಯಂತ ಲೀಲಾಶ್ರಿಕಶುಕನಿಕನುತ್ತಾಳಿಮಾಳಾನಿಶಾಳ 

ಥ್ವಾನೆಕ್ಕಾಯತ್ತ ಸರ್ನರ್ಕುಗೆ ಸುರನಥದಿಂ ನಾಧಸಂಡಾಭಿಧಾನೊಃ 
ದ್ಯಾನಕ್ಕಾನಂಡದಿಂದಂನತರಿಸಿದರಿಂದ್ರರ್‌ ಶೃತಶ್ರೀಜಿನೇಂದ್ರರ್‌ Il ೫ 


ಅಂತು ಸರನುನಾನನಕನೋನನವ್ರಭಾನನೋಚಿತಮೆನಿಸಿದಾ ನನದ ಮುಧ್ಯಾನನಿಗೆ ಭಾನನಾದಿಜೇನೂಗೆ 
ಭಾನನಾದಿಡೀನನಿಕಾಯ ಜಯಜೀನನಂದಾರಾನ ಫಿನಹೆಮಾನಗಂ ತೀನೆ ಜಿಸೆಯಂ ದೀನನಾಯೆಕರನತರಿಸೆ 
ತದೀಯ ಬಂಧುರೆ ಸ್ಫಂಧಧಾರಿತ ಶಿಬಿಕೆಯಿನಿಬ್‌ದು ವುಳೋಮಜಾವ್ರಸಾರಿತೆ ಮಕೂಲವ್ರಚ್ನ ದಾಚ್ಛಾದಿತಮಾಡ 
ನೇದಿನಿ ತನಗಂ ನುತನಾಡನಲ್ಲವೋಲ್ಲಸಿತ ರಾಗಾಥಭೋಗದಿಕವೂರ್ನ ದಿನ್ಯಾಂಬರಾಚ್ಯಾದಿತಮಾದುಜಿಂಬ ५ 
8060000 ಭೊೋಂಕೆನೆ ಮಾಡಿ 


ನಟುಸಟಿಹೆಕಟನಮಾಶಾ | ತಟಿಮಂ ತರ್ಕೈಸೆ ಮುಂಜುಮಾಕಂದ ನುಹಾ 
ನಿಟಿಪಿಯೆ ನೊಡೆಲ ವಿಶಾಲ | ಸ್ಫಟಿಕಶಿಳಾತಳಕೆ ನಿಜಜಿ ಬಿಜಯಂಗೆಯ್ದೆಂ | ೬ 


'ದಾನನರೆ ಸಮೂಹೆವು ಅತ್ಯಂತ ಸಂತೋಷದಿಂದ ಬಂದು ಅದನ್ನು ಧರಿಸಿತು, ಅಲ್ಲಿಂದಲೂ ४४७०४) 
ಜೇನೇಂತ್ರಕುಗಳು ಅವಕಾಶ ಸಿಶ್ಚಿಡಂತೆಲ್ಲಾ ९0०0, ನೇಲೆ ಮೇಲೆ ಹೆತ್ತಿ ಹೋದರು. ॥ ४|॥ ಹಾಗೆ ಆಕಾಶೆ 
ನೆಂಬ ಸಮುದ್ರದಲ್ಲಿ, ಹೊಳೆಯುತ್ತಿರುನ ನಿಮಾನನೆಂಬ ನೊಕೆಯಾಗ್ಸಿ, ನುಹಾ ವೈಭನದಿಂದ ಮುಂದುವರಿದು... 
ಬಗೆ ಬಗೆಯಾಡ ಮರಗಳ ಚಿಗುರು, ಹೂವು, ಕಸದಿಂಷ ತುಂಬಿ ಹೊಳೆಯುತ್ತಿರುವ ಹೆಣ್ಣುಗಳು ಇವುಗಳ 
ಸೌಂಡರ್ಯದಿಂದಲ್ಯೂಅತ್ಯಂತ ಸಂತೋಷವನ್ನು ನೀಡುನ ಗಿಳಿ ಕೋಗಿರೆ ಮದಿಸಿದ ದುಂಬಿ,ಇವುಗಳ ದೊಡ್ಡ ಧ್ವನಿ 
ಯಿಂದಲೂ [ನುನೋಹೆಕವಾಗಿರುವ] "ನಾಧಷಂಡ' ನಿಂಬ ಹೆಸರಿಕೆ ಉದ್ಯಾನವನಕ್ಕೆ [ಹೋಗಿ, ಅಲ್ಲಿ] ಜಿನೇಂದ್ರ 
ನನ್ನು ಹೊತ್ತಿದ್ದ ಡೀನೇಂದ್ರರು ಆಕಾಶಮಾರ್ಗದಿಂದ ಕೆಳಕ್ಳಿಳಿದರು ॥ ೫ ಹಾಗೆ ನರನು ವನಿತ್ರವಾಡ 
ತಪೋನನ ನೈಭವಳ್ಳೆ ಯೋಗ್ಯನೆನಿಸಿದಂತಹ ಆ ನಡ ನುಧ್ಯನ್ಥಳಕ್ಕಿ, ನರಮ ಪೂಜ್ಯನಾದ ತೀರ್ಥಂಕರನಿಗ 
ಭಕ್ತಿಭರಿತರಾದ ದೇನಕೆಗಳ ಸಮೂಹವು "ಜಯ, ಜೀವ, ನಂದ' ಎಂಬ ಘೋಷಣೆಯಿಂದ ದಿಕ್ಕುಗಳನ್ನೆಲಾ 
ಸದಾ ತುಂಬುಕ್ತಿಕೆಲಾಗಿ, ಡೇನೇಂದ್ರರು ಕೆಳಕ್ಕಿಳಿದು ಬರಲು, ಅನರೆ ಮುನೋಹೆರವಾದ ಹೆಗಲಿನಲ್ಲಿ ಧರಿಸಿದ್ದ ನಲ್ಲಕ್ಸಿ 
ಯಿಂದ ಕೆಳೆ್ಸಿಳಿದ್ದು, ಕಚಿಯು ಹಾಸಿದ 808 83,8०0 ಮುಚ್ಛಲ್ಪಟ್ಟಿ ಭೂಮಿಯು "ನೆನೆಗೂ ಸ್ತೋತ್ರನಾತ್ರ 
ವಾಡ ಮೃಡುನಾದ ಪಾದೆಗಳಿಂದ ಹೊರಹೊರಟ ಕಾಂತಿ ಭೋಗದಿಂದ ಅಪೂರ್ನನಾಡಂತಹ ದಿವ್ಯ ವಸ್ತ್ರದಿಂದ 
ಮುಚ್ಛಲ್ಪಟ್ಟಿತು' ಎಂಬ ಸಂದೇಹೆನನ್ನು [ಭೂಜೇನಿಗೆ] ಥಟ್ಟನೆ ಉಂಟು ಮಾಡಲಾಗಿ ಸಮರ್ಥವಾದ 
ತಮ್ಮಟಿಯ ಶಬ್ದವು ದಿಕ್ಕುಗಳ ಕೊನೆಯನ್ನು ಮುಟ್ಟುತ್ತಿಕೆಲಾಗಿನುನೋಹಕನಾದ ಮಾನಿನ ದೊಡ್ಡ ಅಡನಿಯೆ 
ವ್ರಾರಂಭದಲ್ಲಿದ್ದ ವಿಸ್ತಾಕನಾಡ ಸ್ಫಟಿಕದ ಬಂಡೆಗೆ ಆ ನಿಜಯಿಯು (ಜಿನು) ಬಿಜಯೆ ಮಾಡಿದನು. ॥ ೬ | 


ಷಿಳಿ೨ ವರ್ಧಮಾನ ಪುರಾಜಂ 


ಪಿಡಿಡ ಜನನಿಕೆಯ ಮುಜ್‌ಯೊಳ್‌ | ಕೊಡವುನುಕುಡುಗೆಯುನುಸೆಂಗದಿಂ ಪಿಂಗಿಿ ಮುಂ 
ಬಡಗ ನೊಗದಿಂಜಿ ಸಮೂಜಗ | ನೊಡೆಯೆಂ ಕುಳ್ಳಿರ್ದನೆಸೆಯೆ ಸುಸ್ಥಾಸೆನೆದಿಂ || ೭ 


ಅಂಶಾ ಕಲ್ಯಾಣಭಾಸನೆಂ ಫಿಬಿಡನಿಬನ್ನ ನಲ್ಯಂಕಾಸನನಾಗಿ 


ಭಾಸುಕನೆನಿಸಿಷ ಮಾರ್ಗಿ | ರಾಸಿತಡೆಕೆಬಾದಿಸಾನರಾಷ್ಥ ಡೊಳಿಂಡೊ 
ವ್ಯಾಸಿಸಿಯು್ತಕಿ ಸನನಿಸೆ | ಪಾಸಟಿಯಿಲ್ಲೆ ನಿನ ಶುಭಮುಹೊರ್ತೋದಯೆದೊಳ್‌ || 6 


ಸೆನ್ನುತಗುಣಸಿಳಯಂ "ಸಿ | पूं0 ನನು”ಯೆಂಡಖಿಳಸಂಗನಿರತಿಸಮೇತಂ 
ತನ್ನ ರಿಕೋಕಣೆಕಕಿಯೆಂ | ಕನ್ನೆಯ 502४४ ಕಿಟ್ಟು 3४70 ತನನಂ ॥ ೯ 


ಆ ಕನುನೀಯಕುಂತಳಕಳಾಸಮಸುತ್ತಮಂಿತ್ನೆಪಾತ್ರದಿಂ 

ನಾಕನಿನಾಸಿಗಳ್‌ ಕಳೆದು ಸುಂಗಳನಾಡ್ಯಕನಂಗಳುಣ್ಮೆ ನಿ 

ರ್ನ್ಯಾಕುಳಮುಯ್ದು ನಂಚನುನಯೋಧಿಯ ನುಥ್ಯಮೊಳಕ್ಳಿ ನೀಳ 

ತ್ನಾಕರಲಕ್ಷ್ಮಿಯಂ ತದಮೃತಾಬ್ಬಿಗೆ ಪೆತ್ತರುಡಾತ್ತ ನೈಭನರ್‌ ॥ ೧6 


ಆನೋಡಾನುಗತ ಭ್ರನುಪ್ಸ್ರನುರನಾಳಾನುಂಜುಳಂ ಕೌಸುನು 
ಸ್ತೋಮಾಸಾರನುನಾರನುಂಡು ನಭದಿಂದಂ ಬಂದುಡಾನಂ ಮುರು 


ದ್ಯಾಮಾಮುಂಗಳ ಗೀತಜಾತಕಳನಾಪಂ ४४४ ಪೊಡ್ಮಿತ್ತು ಸು 
ಶ್ರಾನುಂ ಪೊಜಿಸಿಡಂ ಸುನಸ್ತುಚಯದಿಂ ಶ್ರೀ ನೀರಸಾಡಂಗಳಂ ॥ ೧೧ 


ಇದಿರಗೆ ಹಡಿದಿಸುನ ಕೆಕೆಯ ಮಕೆಯಲ್ಲಿ ಫರಿಸಿದ್ದ ಆಭರಣಗಳನ್ನೂ ಬಟ್ಟೆಯನ್ನೂ ಜಪದಿಂದ ಕಳೆದು, ಮೂರು 
ರೋಕಡ ಒಡೆಯನಾದ ಜಿನನು ಉತ್ತರ ದಿಕ್ಕಿಗೆ ಅಭಿಮುಖನಾಗಿ, ಒಳ್ಳೆಯ ಸ್ಥಿರನಾಡ ಆಸನದಲ್ಲಿ ಕುಳಿತು 
ಕೊಂಡನು. ॥ ೭ ॥ ಹಾಗೆ ಆ ನುಂಗಳಾಕಾಂಕ್ಲಿಯು ಪಟ್ಟಿವಾಗಿ ಸೇರಿಸಿರುವ ಸಲ್ಕಂಕಾಸೆನದಲ್ಲಿ ಕುಳಿತನನಾಗಿ 
ಶ್ರೀಸ್ಕವಾದ ನಾರ್ಗತಿಕೆ ಬಹುಳ ಡಕಮೀ ದಿನಡ ಮಧ್ಯಾಹ್ನದಲ್ಲಿ ಚಂದ್ರನಿಂಡ ಹೊಳೆಯುತ್ತಿಗಿನ ಉತ್ತರಾ 
ನಕ್ಷತ್ರವು ಬಂಡು ಸೇರಿರಲಾಗಿ, ಇವಕ್ಕೆ ಎಣೆಯಿಲ್ಲನೆಂಬ ಶುಭಮುಹೊರ್ತ ಹುಟ್ಟಿದಾಗ, ಶ್ರೀಸ್ಕನಾಪ ಗುಣಗಳ 
ಮುನೆಯಂಕಿರುನ [ಜಿನನು] "ಸಿದ್ಧಂ ಫನುಳಿ ಎಂದು [ಹೇಳ] ಸಮತ್ವ ಸಂಗಸರಿತ್ಯಾಗಡೊಡನ್ಸೆ ಕನ್ನೆ ಕರೆಯ 
ಕೂದಲನ್ನು ತನ್ನ ಕೈಯಿಂದಲೇ ಕೆತ್ತು ತಸಸ್ಸೆನ್ನು ಕೈಗೊಂಡನು. ॥6॥ ಆ ನುನೋಹಕನಾಡ ಕೂಷಲು 
ಗಳ ಸಮೂಹನನ್ನು ಸ್ವರ್ಗದ ಜೀನತೆಗಳು ಉತ್ತಮನಾಪ ಕೆತ್ನದ ಸಾತ್ರೆಯಲ್ಲಿ ತುಂಬಿಕೊಂಡು, ಮುಂಗಳೆ ನಾದ್ಯ 
ಥೃನಿಗಳು ಹೊರಹೊಮ್ಯುತ್ತಿಕಲಾಗಿ ಪ್ರತಾಂತಕೆಯಿಂದ ಕೊಂಡುಹೋಗಿ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಹಾಕಿ, 
ಮುಹಾನೈಭನಯುತರಾದ ಆ ದೇವಕೆಗಳು ಆ ಕ್ಷೀಕಸಮುದ್ರಕ್ಕೆ ಕಪ್ಪು ಸಮುಪ್ರ ಲಕ್ಷ್ಮಿಯನ್ನು ಮಗಳಾಗಿ ಸಡೆ 
ದೆರು ॥೧೦॥ ಸುವಾಸನೆಯನ್ನು ಅನುಸರಿಸಿ ಸುತ್ತುತ್ತಿಹಿನ ದುಂಬಿಗಳ ಸಾಲಿನ ಮನೋಹರನಾಡ ಹೂನಿನ 
ಸಮೂಹದ ಥೊತ್ಸ ನುಳೆಯು ಆಗ ಆಕಾಕದಿಂಡ ಸುರಿಯಿತು, ನಾಯುಜೀನಿಯೆ ಮುಂಗಳ ಸಂಗೀತದಿಂಡೆ ಹೆಟ್ಟಿದ 
ಮಥುರ ಶೃನಿಯು ಆ ಕ್ಷಣದಲ್ಲಿಯೇ ನಿಶೇಸನಾಗಿ ಹಬ್ಬಿತು ; ಡೇನೇಂಪ್ರನು ನೀರ ತೀರ್ಥಂಕರನ ಮಂಗಳ ಪಾನ 
ಗಳನ್ನು ಶ್ರೀಷ್ಕವಾದ ನಸ್ತುಸಮೂಹದಿಂಡ ಪೂಜಿಸಿದನು, ॥ ೧೧ ॥ ಹೀಗೆ ಜೇನೇಂತ್ರನು ತನ್ನಿಕಡು ನಾಡ 


के 


p 


೧೫್ಲ ತೀರ್ಥಕೆರೆ ಕೇನಲಜ್ಞಾನೋಕಶ್ಸತ್ತಿ ಕ್ಲಿಳಿಕಿ 


ಇಂತು ಬಳಾರಿ ಚಾ"ುನರಿಫಿಸ್ಟು)ನುಣೋತ್ಸನನುಂ ನಡೆದ್ಭಯಾ 

ಕ್ರಾಂತ ಜಗತ್ರಯಂಗೆಸೆನ ಸನ್ಮತಿ ಸನ್ಮುನಿನಾಯಕಂಗೆ ಚೈ 

ಕೆಂತನ ತೀರ್ಥಕೃತ್ಸಮುಯಶಂಗೆ ನಿನಿರ್ಮಿಸಿ ನಿರ್ಮಳಾಂತರೆಂ 

ಗಂ ತಳೆರ್ವಂ ದಿನಕ್ಕೆ ನಿಹಿಶಾನತಿ ತಾನತಿ ಹರ್ಸಿತಾಶಯೆಂ || ೧೨ 


ಇತ್ತಲ್‌_- 


ಆರ್ಯನುತಂಗಾಯ್ತು ७088 | ನರ್ಯೆಯಬೋಧಂ ನಿಶುದ್ಧಸಪ್ತರ್ಥಿಗುಣಾ 
ಶ್ವರ್ಯೆಂ ಜನಿಯಿಸಿತೆನೆಡುದು | ಥೈರ್ಯಂ ಸಮನಿಸಿತು ಸಕಳೆಸಂಯಮಸಾರೆಂ ॥ [eS 


ಅಂತಾ ಮುಮುಸ್ಸುಜಗಚ್ಛಕ್ಷು ದೀಕ್ಷಾಗ್ರಹೆಣಗೃಹೀತವರಿಷೃಷತ್ಕೋಸವಾಸೆ ಪ್ರಕಿಜ್ಞಾವಾರೆಗಂ ನರಿ 
'ಮೈಶ್ವರ್ಯೆಣಾನಸನರ್ಥ ದಾನತೀರ್ಧಪ್ರನರ್ತನಾರ್ಥಂ ಚತುರ್ಧದಿನಡೊಳ್‌ ಮುನಿಭೋಜನ ಸಮುಚಿತ ನೇಳೆ 
ಯೊಳ್‌ ಸರನುಸಂಯಮರಮಾಕನುಣೀಯ ಸ್ಫರ್ಣಕರ್ಣಕುಂಡಳಂ ಸಜ್ಜನನಿನಸನಾನುಕೂಲನೆನಿನ ಕೂಲನುಕನುಂ 
ಫೊಕ್ಕಾ ಶಕ್ರವಂದಿಕನನಾಂಡೋಳಿತಟಾಹುಯುಗಳನುಂ,  ಅನಕಿದ್ರುತನಿಳಂಬಿತಗಮನನು,  ಅನಿಕೃತೆ 
ಸಕಳಾನಯೆನನುಂ, ಅನಭಿಲಕ್ಷಿತದಾತೃದರ್ಶನನುಂ, ಅನನೇಕ್ಷಿತದಿಶಾನೀಕನು, ಅನುಪಹತ ಜೀವೆಜಾಳನುಂ, 
'ಅನರಿತೃಕ್ತಯುಗಾಂತರೆ ನಿರೀಕ್ಷಣನುಂಅನಾದೃತನಿಜಾಂಗನುಮುಸಂಸ್ಕಾರನಿಶೇಸಪೋಸಿತಡೇಹೆನುೂಅಕನಧಾರಿ 


ಗಳು ಮೂರೆ ಕೋಕಗಳನ್ನೂ ಆಕ್ರಮಿಸಿರುವ, ಸುಬುದ್ಧಿಯಿಂಡ ಕೂಡಿದೆ ಮುನಿಗಳಿಗೆಲ್ಲಾ ನಾಯಕನಾಗಿರುನ 
ಚಿರೆಂಶನೆನಾದ ತೀರ್ಧಂಕರೆಸ್ಸಿಗೆ ಸಮಾನನಾದೆ ಕೀರ್ತಿಯುಳ್ಳ ನೀಕಜಿನಿಗೆ ಮುನೋಹರನಾದ "ನರಿನಿಸ್ಬುನುಣ 
ನುಹೋತ್ಸನ'ನನ್ನು ನಡೆಸಿ ಶುದ್ಧನುನಸ್ಫನಾಗಿ, ಅತ್ಯಂತ ನಮ್ರನಾಗಿ ಅತ್ಯಂತ ಸಂತೋಷದಿಂದ ಸ್ವರ್ಗಕ್ಕೆ 
ಹೊರಟು ಹೋದನು. ॥ ೧೨॥ ಈಕಡೆ- ಪೂಜ್ಯರಿಂದ ಸ್ತೋತ್ರಮಾಡಲ್ಪಟ್ಟ ಜಿನನಿಗೆ ನುನೆಃಪರ್ಜುಯ 
ಜ್ಞಾನವು ಬಂದಿತು, ಶುದ್ಧವಾದ ಏಳು ಖುದ್ಧಿಗುಣಗಳೆಂಬ ಆಶ್ಚರ್ಯವು ಹುಟ್ಟಿತು, ಆತನಲ್ಲಿ ಫೈರ್ಯುಮೂಡಿತು, 
ಸೆಂಯನುದೆ ಸಾರನೆಲ್ಲವೂ ಕೈನಕನಾಯಿತು, ॥ ೧೩ ॥ ಹಾಗೆಆ ಲೋಕಕ್ಕೆ ಕಣ್ಣಾದ ಮುಮುಕ್ಷುವು ಮುನಿ 
ದೀಕ್ಷೆಯನ್ನುತೆಗೆನುಕೊಳ್ಳುವ ಸಮಯದಲ್ಲಿ ಸ್ವೀಕರಿಸಿದ ಕ್ರೀಸ್ಕವಾಡ ಸಸ್ಕೋಸವಾಸ (ಆರು ಹೊತ್ತು 
ಪೂರ್ತಾ ಅಹಾರಾದಿ ತ್ಯಾಗ) ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದ, ಕ್ರಿೀಷ್ಕವಾದಂತಹ ಐಶ್ವರ್ಯ (ನರಮಾತ್ಮ ಸದೆ, 
-ಸಿದ್ಧತ್ನ)ನನ್ನು ಕೊಡಲು ಸಮರ್ಥವಾದ, ದಾನನ್ನೆಂಬ ಕೀರ್ಥ (ಆತ್ಮನ ಸಂಕ್ಲೇಶೆಗಳನ್ನು ದಾಟಿಸುವ ಮಾರ್ಗದ 
ಪ್ರವರ್ತಕೆಗೋಸ್ಫರ ನಾಲ್ಕನೆಯ ದಿನದಲ್ಲಿ ಮುನಿಭೋಜನನ್ಳೆ ಫಿಯನಿತವಾದ, ಯೋಗ್ಯನಾಡ ಸಮಯ 
ದಲ್ಲಿ ಶ್ರೀಸ್ಕವಾದ ಸಂಯಮುನೆಂಬ ಸುಂಡರಿಯಿಂದ ಕನುಣೀಯನಾದ್ಯ ಸ್ಫರ್ಣಕರ್ಣಕುಂಡಲದಂತೆ ಇದ್ದೆ, ಸತ್ಪುರು 
ಸರ ವಾಸಕ್ಕೆ ಅನುಕೂಲನೆನಿಸಿದ್ದ ಕೂಲಪುರನನ್ನು ಪ್ರನೇಶಿಸಿ, ಆ ನೇನೇಂದ್ರನಿಂಡೆ, ನಂದಿಸಲ್ಬಡುನನನ್ನೂ 


“ತೊಗಾಡದಿರುವ (ಕ್ಕ ಬೀಸದಿರುನ-?) ತೋಳುಗಳುಳ್ಳನನೂ, ಬಹು ವೇಗನಿಲ್ಲದ ಮೆಲುನಡಿಗೆಯುಳ್ಳನನ್ನೂ, 


ನಿಕಾರೆವಿಲ್ಲಡ ಸಮಸ್ತ ಅವಯನಗಳುಳ್ಳನನೂ, ತನಗೆ ಆಹಾರ ಕೊಡುನನರು ಯಾರಕೆಂಬುಷರತ್ತ ಲಕ್ಷ್ಯವಾಗಿ 
ಉಳ್ಳ ನೋಟಿನಿಲ್ಲದವನೂ ವಿಕ್ಕುಗಳತ್ತ ನೋಟನನ್ನು ಚಿಲ್ಲದಿರುವವನ್ನೂ ಜೀವರಾಶಿಯ ಬಾಥಿ ಮಾಡದಿರು 
ನನನೂ ನೊಗದಳಕೆಯಸ್ಸು ದೂರದನಕಿಗೆ ಇಟ್ಟಿ ನೋಟಿವನ್ನು ಬಿಡದಿರುವನನೂ, ತನ್ನ ಶರೀರದಲ್ಲಿ ಆಡರೆನಿಲ್ಲದ 
ನನೊ, ಸ್ನಾನಾದಿ ಸಂಸ್ಕಾರ ನಿಶೇಷಗಳಿಲ್ಲಡೆ ०३४४४ ಜೀಹನುಳ್ಳನನೂ, ಸೆಂಸಾರಾಸಕ್ತ , ಜನರೆ ವಿನೋದ 
ನುಡಿಗಳನ್ನು ಗಣನೆಗೆ ತಂದುಕೊಳ್ಳದನೆನ್ನೂ ಹೈನ್ಯಭಾನವಿಲ್ಲದ ಮುಖಕನುಲನ್ಯೂ ಹೆಣ್ಣೆಯಿಡುವಾಗ ನೆಲಕ್ಕೆ 

™ 


084 ನರ್ಧವಾನೆ ಪುರಾಣಂ 


ತರಾಗಿಜಸನಿನೋಡನಾಕ್ಯನುಂ, ಅದಿೀಕವದನಾರೆನಿಂದನು ಅಸಾಡನರಿಫೆಟತ ಧರೆಣೀತಳನುಂ ಅಪರಿಸ್ನ ಸ್ಟ 
ಪರೆಕೀಯಕಾಯನುಂ ಅಫನಳೋಕಿತ ಗ ಹಾಂತರಾಳನುಂ ಆಗಿ ಸ್ಥಳಕನುಳನಿಳಾಸನುಂ ಚರಣಕನುಳಯೆಗಳಂ 
ಬೀಆ? ರಾಜನಾರ್ಗದೊಳ್‌ ಬರ್ನಾಗಳ್‌ 


ಕೂಲಾಭಿಧಾನಥರೆಣಿ | ಪಾಲಂಗನುಕೂಲನೃತ್ತಿ ಫಡಿಯಟನೊರ್ನ್ಷಂ 


ಲೀಲೆಯೊಳೆ ಸರಿಡು (७० ॥ ಶೀಲಗುಣಾನನಿಯ ಬರನನೆಂಡಾಸುಕೆಸಂ | nv 
ಅಂತು ४९083... 

ಭೂತಳಪತಿ ನನದು ಶುಚೀ | ಭೂತಂ ದಿವ್ಯಾರನಾಸನೇಕಂ ಭವ್ಯ | 

ನ್ರಾತನರೀತಂ ಸಕೆನುನಿ | ಭೂಕಿಯಿಸಂದಾ ತಪೋಧನಂಗಿದಿರ್ವಂಡಂ || nm 

ಬಂಡು ಬಲನಂದು ಪೂಜಿಸಿ | ಬಂದಿಸಿ ಕಫ್ಬಸಯೋಜನುಂ ನಿಲ್ಲಿಂ ನೀ 

ಮೆಂೊಸೆದು ನಿರಿಸಿದಂ ಫ್ರೀ | ನಂದಿ ಕಸೋನಿಧಿಯನಧಿಕನಾಣೀಕಾಂತಂ | nL 

ಸುಕಭೂಜಂ ಚಿಂಕಾನುಣಿ | ನೆರಿಸನಕಣಿ ಕಾಮಥೇನು ನವನಿಧಿತಕಿ ಸಿ 

दूं 08० ತನೆಗಿನಿರ್ನಂಡನ್ಪೊ | ७०४० ಸೈಕಹರನ ಬರನಿನೊಳ್‌ ಕರನೊಸೆಡಂ ॥ ಗಿ೭ 
ಅನಂತರೆಂ- 

ಬಿಜಯಂಗೆಯ್ಸಿದನುಡ್ಯ | ಧ್ಯೃಜನಿಳಸತ್ಟೂರ್ಣಕಳಕನಂಡನನಾಳಾ 

ವ್ರಜಸರಿರಂಜಿತನೆನಿಸಿಷ | ನಿಜಧಾನುಕ್ಕಾಮಹಾನುಭಾನಸ್ತ್ರುಕನೆಂ ॥ [0] 


ಅಫಾತಮಾಡದೆ ಇರುನನನ್ನೂ ಅನ್ಯರ ಶರೀರನನ್ನು ಮುಟ್ಛದಿರುನನನೂ, [ಆಹಾರಕ್ಕಾಗಿ ನುನೆಗಳನ್ನು 
ಹೊಕ್ಕಾಗ] ಅವುಗಳ ಒಳಾಂಗಣಗಳನ್ನು ನೋಡದಿರುನನನೂ [ಆಗಿ], ಪಾಡಕನುಲಗಳೆರೆಡೂ ನೆಲದಾನಕೆಯ 
ಶೋಭೆಯನ್ನು ಉಂಟುಮಾಡುತ್ತಿರಲು, ರಾಜನಾರ್ಗದಲ್ಲಿ ४0०३, ०४ ಹೊತ್ತಿನಲ್ಲಿ... ಕೂಲ ಎಂಬ ಹೆಸರಿನ 
ರಾಜನಿಗೆ ಹೊಂದಿಕೊಂಡಿದ್ದ ಬಾಗಿಲು ಕಾಯುನನನೊಬ್ಬನು ಸಂತೋಷದಿಂದ ಓಡಿಹೋಗಿ ಸದ್ಲುಣಗಳೆ 
ಮನೆಯಂತಿರುನ ಜಿನನ ಆಗಮನವನ್ನು ರಾಜನಿಗೆ ಕಿಳಿಸಿಷನ್ನು ॥ ೧೪ ॥ ಹಾಗೆ ಹೇಳಲಾಗಿ ನುಹಾರಾಜನು 
ಅತ್ಯಂತ ಸಂತೋಸಗೊಂಡ್ಕು, ಶುಚಿರ್ಭೂತನಾಗಿ, ದಿನ್ಯನಾದೆ ಪೂಜಾಸಾನುಗ್ರಿಗಳನ್ನು ತೆಗೆದುಕೊಂಡು, ಭಕ್ತ 
ಜನ ಸನೂಹಡೊಡನೆ ಅತ್ಯಂತ ನೈಭನದಿಂಪ ನುಹರ್ಷಿಯನ್ನು ಇದಿರಿಗೊಂಡು ಅವರೆ ಬಳಿಗೆ ಬಂಡು, ಪ್ರಡಕ್ಷಿನೆ 
ಮಾಡಿ, ಪೂಜೆ ನಾಡಿ ७४४० ಪಾದಕನುಲಗಳಿಗೆ ನಮಸ್ಯಿರ್ಸಿ ಆ ಕ್ರೀಸ್ಕನಾವ ನುಡಿಗಳ ನಮುಹಾರಾಜನು 
ಆನಂಡಮೂರ್ಕಿಗಳಾಡ ಆ ಖುಸಿಗಳನ್ನು "ತಾವು ಇಲ್ಲಿಯೇ 8६ ಎಂಡು ಪ್ರಾರ್ಥಿಸಿ, ಸಿಲ್ಲಿಸಿನು. ॥ ೧೫-೧೬ | 
ರಾಜನು ಕಾನನನ್ನುಗೆದ್ದ ७ ಖುಸಿಯ ಆಗಮನದಲ್ಲಿ ಸಾಕ್ಸಾತ್‌ ಕಲ್ಪವೃಕ್ಷ, ಚೆಂಶಾನುಣಿ, ಪರಿಷ ಕತ್ಮದಗಣಿ, 
०80९8) ನನನಿಧಿಗಳ ಸಮೂಹ, ಸಿದ್ಧರಸೆ-ಇವು ಇದಿರಾದಸ್ಸು 8४808, ಸಂತೊೋಸಗೊಂಡನು, ॥ ೧೭ ॥ 
ಆನೇಲೆ ನುಹಾನುಭಾನರು ಸ್ತೋತ್ರ ಮಾಡುನಂತಹ ಆ ಜಿನನನ್ನು- ಪ್ರಕಾಶಿಸುತ್ತಿರುವ ಬಾವುಟಿಸುಂದರನಾಡೆ 
ಫೂರ್ಣಕುಂಭ್ಯ ಕೋರಣ ಸಮೂಹ.-ಇವುಗಳಿಂದ ನುನೋಹಕನಾಗಿದ್ದ ಕನ್ನ ಅರಮನೆಗೆ ಬಿಜಯ ಮಾಡಿಸಿದನು 


08 ಕೀರ್ಥಕೆರೆ ಕೇನಲಜ್ಞಾನೋತ್ಪತ್ತಿ ೩೪೫. 
“ ಅಂತು ಬಿಜಯೆಂಗೆಯೆ,- 


ಉಚಿಕೋಚ್ಛಾಸನದಲ್ಲಿ ಕುಳ್ಳಿರಿಸಿ ಪಾಡಕ್ಷಾಳನಂಗೆಯ್ದು ಮುಂ 
ಶ್ರಚಯೋಚ್ಛಾರೆಣಪೂರ್ವಕಂ ಸಲಿಬದಿಂ ಸದ್ಗೆಂಥದಿಂದ್ಸಿಯಿಂ 
ಪ್ರಚುರಾನೋಡಲಶಾಂತದಿಂ ಚರುಕದಿಂ ಸದ್ದೀಸನಿಂ ಧೂಸದಿಂ 
ನಿಚಿಕೋದ್ಯತ್ಸುಲದಿಂಡಮರ್ಚಿಸಿಡೆನಾಭೂನಂ ಜಗದ್ದಿೀಪನಂ ॥ ೧೯ 


ಇಂದೀ ಮದೀಯ ಜನ್ಕೆಂ | ಸಂಡೆಯನೇಂ ಸಫಳಮಾಯ್ತುಜಗದಾರಾಧ್ಯೆಂ 
ಬಂದಂ ಮಂದಿಕಕೆಂದಾ | ನಂದೆಡೊಳೊಂದಿದನುದಾತ್ತ ಕನಿಜನಮಿತ್ರಂ || ೨೦ 


ಅಂತಾ ಸಂವೀತ ಥೌತದುಕೂಲಂ ಕೂಲಾವನಿನಾಲಂ ಸ್ರತಿಗ್ರಹಾದಿ ನನನಿಥ ಕನವುಣ್ಯಪ್ರಾನೀಣ್ಯನುಂ 
ಅತಿ ಪ್ರವೃದ್ಭಶ್ರದ್ಧಾದಿ ಸಮಸ್ತ್ಯಗುಣವಕೇಣ್ಯನುಮಾಗಿ- 


ನಕೆಮಸನಿತ್ರನ ಕರಸಕ | ಸಿರುಹವುಟಾಂತರಡೊಳಖಿಳ ಕರಣವನಿತ್ರಂ 
ನಿರನಡ್ಯಮನಕಿನುದದಿಂ | ಸರಮಾನ್ನಮನಿಕ್ಸಿದಂ ತ್ರಿನಾಕಮುದಾರಂ || ತಿಗ 


ಅಂತಿಕುವುದುಮಾಗಳಾ ಯೋಗಿಜನೆಕಾಂತಂ ನಿರಂತರಾಯನಿರ್ನರ್ತಿತಾತ್ಮೀಯೆ ಕಾಯಸ್ಸಿತಿಕನಾಗಿ ಕೆಯ್ಯ 
ಕ್ರಿಕೊಂಡು_- 


ದಾನಮಿನಕ್ಷಯನುಕ್ಳಿಂ | ದಾ ಫಿಸಿಸನ ಚಾರುಚರಿನನಗತದುರಿತಂ 
ಸೂನೃತ ವಚನಂ ಪರಸಿ ಡೆ | ಯಾನಿಥಿ ತನ್ನಿಳೆಯದಿಂಡೆ ಬಿಜಯಂ 700 ० | 33 


ಆಗಳಾ ಕೂಲಭೂವಾಳನಾಲಯಾಜಿರದೊಳ್‌... 


॥ 0७ ॥ ಹಾಗೆ ಬಿಜಯ ಮಾಡಿಸಿ ಯೋಗ್ಯನಾದ ಎತ್ತರವಾದ ಮಣೆಯಲ್ಲಿ [ಅವರನ್ನು] ಕೂಡಿಸ್ಯಿಕಾಲುಗಳನ್ನು 
ತೊಳಿದು, ಮಂತ್ರಗಳನ್ನು ಹೇಳುತ್ತಾ ನೀರೆ, ಒಳ್ಳಿಯೆ ಗಂಧ, ಅಕ್ಷತ, ಶ್ರೀಸ್ಸವಾದ ವುಷ್ಪ, ಚರು, ದೀಪ, ಥೂನ- 
ಇವುಗಳಿಂದ ಕೂಡಿದ ಹಣ್ಣು ಗಳೊಡನೆ ಆ ರಾಜನು 00666 ದೀನದಂತಿರುವ ಜಿನನನ್ನು ಪೂಜಿಸಿಪನು. ॥ ೧೯ | 
ಶ್ರೀಷ್ಕರಾದ ಕವಿಗಳಿಗೆ ಸ್ನೇ ಹಿತನಾದೆ ರಾಜನು"ಈ ದಿನ ನನ್ನ ಜನ್ಮವು ನಿಸ್ಸಂಡೇಹೆನಾಗಿಯೊ ಸಾರ್ಧಕವಾಯಿತ್ತು, 
ಕೋಕಕ್ಕೆಲ್ಲಾ ಪೂಜಾಯೋಗ್ಯನಾದ ಜಿನನು ನನ್ನ ಮನೆಗೆ ಬಂದನು? ಎಂಡು ಅನಂಡಗೊಂಡನು. ॥ 30 | ಹಾಗೆ 
ಬಿಳಿಯ ಶುಡ್ಳವಾಡ-ಬಟ್ಟಿಯನ್ನು ಧರಿಸಿದೆ ಕೂಲರಾಜನು ಪ್ರಕಿಗ್ರಹನೇ ಮೊದಲಾದ ಒಂಭ್ಳತ್ತು ಬಗೆಯ 
ಫುಣ್ಯಕಾರ್ಯಗಳಲ್ಲಿ ಕುಶಲನೂ, ಏಳಿಗೆಗೊಳ್ಳುತ್ತಿರುವ ಶ್ರದ್ಧಿಯೇ ನೊಡಲಾದ ಸಮಸ್ತ್ರಗುಣಗಳಲ್ಲಿ ಶ್ರೀಷ್ಕನೂ 
ಆಗಿ ಅತ್ಯಂತ ಪವಿತ್ರನಾದ ಜಿನನ ಕರಕಮಲಗಳ ಅಂಗ ಮ್ಯದಲ್ಲಿ, ಸವಿಶ್ರವಾದ ಅಂತಃಕರಣವುಳ್ಳವನಾಗಿ, 
ಕುಂದಿಲ್ಲ, ನಿಂದಾಕೀತನಾದ ಪರಮಾನ್ನನನ್ನು, ಅತ್ಯಂತ ಸಂತೋಷದಿಂದ್ಯ ನೂರು- ಬಾರಿ ಕೈತುಂಬ ಹಾಕಿ 
ಪನು. ॥ ೨೧॥ ಹಾಗೆ ಹಾಕಲಾಗಿ ಆಗ ಯೋಗಿಜಕರೆ ಸ್ವಾಮಿಯಾದ ಜಿನನು ಅಡ್ಡಿಯಿಲ್ಲಡೆ ತನ್ನ ಜೀಹೆ 
ಪೋಷಣೆಯನ್ನು ಮುಗಿಸಿದನನಾಗಿ, ಕೈಯನ್ನು ಮೇಲಕ್ಕೆತ್ತಿ "ಈ ದಾನವು ಅಕ್ಷಯವಾಗಲಿ' ಎಂಡು ಆ ಅಸ 
ವೈಶವಾದ ಮಂಗಳಚರಿತ್ರೆಯುಳ್ಳಿವನೂ, ಪಾಸೆದೂರೆನೊ ಆದ ಜಿನನು ಪುಣ್ಯಕರವಾದ ಮಾತುಗಳಿಂದ ಹರೆಸ್ಸಿ 
ದಯಾನಿಧಿಯಾದ ಆತನು ಆ ಮನೆಯಿಂದ ಮುಂಡಕ್ಕೆ ದೆಯಮಾಡಿಸಿದನು. ॥ 3೨ ॥ ಆಗ ಕೂಲರಾಜನ 


44 


हे 


4೪೬ ನರ್ಧಮುನ ಪ್ರರಾಣಂ 


ಅಲರ್ಗಳ ಸರಿ ಫೊಂಗಳನುಟ? | ಯೆಲರ್ಗಳ 3९80 ಸುರಾಕಕದೆ ದನಿ ದಿನಿಜಾ 
ನಳಿಯ ಪೊಗಲ್ಷ ಗಳೆಂಬೀ | ಲಲಿತಾಶ್ಚೆರ್ಯಂಗಳಾಪನೊದನಿಮುನಯ್ದುಂ॥ 3೩ 


ಅತ್ತಲಾ ಮುನುಕ್ಷುಮುಖ್ಯಂ 


ಗ್ರಾಮ ನಗೆ ಗಿರಿ ಕಂಡರ | ಭೀನಾರಣ್ಯವ್ರಡೀಶಡೊಳ ನಿಹರಿಸಿಸಂ 

ಕಾಮಾರಣ್ಯಹುತಾಕೆಂ | ಭೂಮುಹಿತಂ ಭೂನಿಹಿತಚರಿಕ್ರೋಡಾತ್ತಂ || 2೪ 
ಯಮಿಗೆ ಸಮುಸಿಸಿತವಿಳಸ | ತ್ವಮೈೆತ್ರಿ ಸೆಂಕ್ಗಿ ಶೈಮಾನಡೊಳ್‌ ಕಾರುಣ್ಯಂ 

ನಿಮಳಗುಣದೊಳ್‌ ಪ್ರಮೋವಂ | ಸೆಮಂತು ದುರ್ನಿನಯಜಕಔೊಳೌದಾಸೀಸ್ಯಂ ॥ 9೫ 


ಯತಿತಿಗೆ ಸಿಂಹನಿಪ್ಟ್ರೀ | ಡಿತಮಾಚಾನ್ನುಪ್ರವರ್ಥನಂ ನೊಡಲಾದೂ 
ರ್ಜಿತ ಫಿರೆರನಭೇದಂಗಳೊ | ಕಕಿಶೆಯನ ನೆಗಟ್ಲ್‌ ಸೆಕ್ತುದಸನಿ್ಲತೆಯಂ ॥ 


ls 
[ud 


ಕ್ಲಿತಿನಳಯ ನಂದಿತಂ ಸ | ನ್ಲುತನೆಸಿಸಿರ್ಮಗ್ರ ದೀಪ್ತ ತಪ್ತ ಮುಖಾ ಘೋ 
ಕ ತಪೋನಿತೇಷ ನಿಧಿಯೊಳ" | ಕತಿಸತಿಯೆ ನಿಕೋಧಿ ಯಕ್ನಸರತೆಯನಾಂತಂ || 2೭ 


ಸದಿಸೆಸ್ಸಾಸಿಕ ತೀಲನೊ | ಕೊಡನಿಮುಸೆಣ್ಬತ್ತುನಾಲ್ಬುಲತ್ಕೆ ಗುಣದೊಳೊ 
ಪ್ಪಿಡುಡು ಯಶಿರಾಜರಾಜನ | ಹೈದೆಯಂ ಸಧೆಯೆಂ ಪ್ರಭೂತ ಮಹಿಮಾಭ್ಯುಷಯೆಂ | ಪಿರಿ 


ಸಂಚಮಹಾವ್ರತವಾರಿಥಿ | ಪಂಚದಕೆಮಿತಪ್ರಮಾವ ನಿಚ್ಛೀಷಕರಂ 
ಸಂಚನಿಥಸನಿಕಿಯುಕ್ತಂ | ಸಂಚಭನಂಗಳ ನಿಡಂಬನುಂ ಸ್ವಂಭಿಸಿದಂ ॥ ರಿ 


ಮನೆಯೆ ಅಂಗಳದಲ್ಲಿ ಹೊವಿನ 800, ಬಂಗಾರದೆ ನುಳ್ಳೆ ತಂಗಾಳಿಯ ಅರೆತ್ಯ ದೇವ ಮಂದುಭಿಯ यूं, ನೇವಿ 
ಸೆಳೆ ಸಾಧುನಾಜೆ ಎಂಬ ಈ ಮಂಗಳಕರನಾನೆ ಐಡು ಆಶ್ಚರ್ಯಗಳು ವಿಶೇಷವಾಗಿ ಉಂಟಾದುವು, ॥ 32. ॥ 
ಅತ್ತಕಡೆ ಆ ಮುಮುಕ್ತುಶ್ರೀಸ್ಕನು..- ಹಳ್ಳಿ, ಸಟ್ಟಿಣ, ಬೆಟ್ಟ, ದೆ ಭಯೆಂಕರೆನಾದೆ ಅಡನಿ ಇತ್ಯಾದಿ ಪ್ರಜೀಶ 
ಗಳಲ್ಲೆಲ್ಲಾ ಕಾಮನೆಂಬ ಅರಣ್ಯಕ್ಕೆ ಕಾಡುಕಿಚ್ಚಿನಂತಿರುನನನೂ, ಲೋಕದಕ್ಲೆಲ್ಲಾ ಮಾಹಾತ್ಮ್ಯೃವ್ವಳ್ಳನನೂ, 
ಲೋಕಸ್ಳಿಲ್ಲಾ ಹಿತಕರನಾದುದನ್ನು ಮಾಡಿ ನುಹೋದಾರನಾಗಿರುನನೆನೊ ಆದ ಆ ಜಿನನು ನಿಹರಿಸಿಡನು. 
೨೪ ॥ ಆ ಖುಷಿಗೆ ಸಮಸ್ತ ಜೀವಿಗಳ ಸ್ನೇಹೆವೂ, ಸಂಕಟಿಕ್ಕೊಳಗಾದನಲಲ್ಲಿ ಕಕಿನೆಯೊ, 808, ಗುಣದಲ್ಲಿ 
ಅನೆಂದವೊ ದುರಾಚಾರದ ಜನರಲ್ಲಿ, ಔದಾಸೀನೃವೂ ಸಂಪೂರ್ಣನಾಗಿ ಸ್ವಾಧೀನನಾಯಿತು, ॥3೫॥ ಆ 
ಖಸಿಕ್ರೀ್ಕನಿಗೆ ಸಿಂಹ ನಿಪ್ಟ್ರೀಡಿತ್ತ ಆಚಾನ್ಸು, ಪ್ರವರ್ಥನೆ-ನೊಡಲಾದ 208 00300 ಉಸನಾಸ ಭೇವ 
ಗಳಲ್ಲಿ ಅತಿಶಯವಾದ ಕೀರ್ತಿಯು ನಿರ್ನಿಫ್ನಿವಾಗಿ ಆಯಿತು. || 38. ||. ಭೂಮಂಡಲದಿಂದ ನಂದಿಕನಾವ ಆ 
ಜಿನು ಸ್ರೋತ್ರಸಾತ್ರವಾಡೆ ಉಗ್ರ,' ದೀಪ್ರ, ತಪ್ತ ಇತ್ಯಾದಿ ನುಹಾಘೋರ ತನಸ್ಸುಗಳ 08४, ನಿಯಮಗಳಿಂದ 
ಮನ್ಮಥನನ್ನು ನಿರೋಧಿಸುವ ಪ್ರಯತ್ನದಲ್ಲಿ ಉಮ್ಯಕ್ತನಾಪನು. ॥ 3೭ ಹದಿನೆಂಟು ಸಾನಿರ ಶೀಲಗಳು 
ಪ್ರಾಪ್ರನಾದುವು ; ಆ ಯತಿಚಕ್ರವರ್ಕಿಯಾದ ಜಿನನ ವಯಾಪೂರಿತವಾದ ಹೈದಯನಿಂದ ಹುಟ್ಟಿ ಮಹಿನೆಯ 
ಏಳಿಗೆಯು ಎಂಭತ್ವನಾಲ್ಕುಲಕ್ಷ ಗುಣಗಳಲ್ಲಿಯೊ ಒಪ್ಪಿತ್ತು, ॥೨೮॥ ಐದು ನುಹಾವ್ರುತಗಳ ಸಮುದ್ರ 

ರೊನನೊ ಹದಿನೈದು ಸಂಖ್ಯೆಯ ಪ್ರಮಾಣಗಳನ್ನು ಕತ್ತರಿಸುನನನೂ ಐದು ನಿಢನಾಪೆ ಸಮಿತಿಗಳಿಂದ ಕೂಡಿ 


೧೫ ತೀರ್ಥರ ಕೇನಲಜ್ಞಾನೋತ್ಸತ್ತಿ 4१६ 


ಒಂದು ಡೆನಸಮಾಮುನಿರಾಜಂ ನಿರಾಜಮಾನ ನಿವಿಧೋತ್ತುಂಗ ನುತ್ತವಾರಣನೆನಿನ ನಾರಣಾಸೀಪುರೋ 
ಪಾಂತೆದ ವಿಕಸದತಿಮುಕ್ತಕಪ್ರಸವಸರಿಮಳಪ್ರಸರದಿಂ ನಿಸದನೆಸೆನತಿಮುಕ್ತಕ ಸಂಜ್ಞಾನಸಮೇತ ನರೇತವನದೆ 
ಪಾರ್ಶ್ವದಲ್ಲಿ 
ತನನನಸರನಾರಾನಾರಮುಂ ಸಾಕಿ ನೀರಂ | ವೃನಗತಪದವಿಕ್ಷೇಪ ಕ್ರಿಯಂ ಶಕ್ರವಂಡ್ಯಂ 
ಸ್ಫಪರೆಹಿತಚರಿತ್ರಂ ನಿಪ್ರಕಂನಾಂಗನಿರ್ದಂ | ಕ್ಷಣೆಯೊಳಫನಿಹೀನಂ ಹೇನುೈರೋನನಾನಂ lao 


ಅಂತು ರಾತ್ರಿ ಫ್ರತಿಮಾಯೋಗಡೊಳಾ ಯೋಗಿಜಕವುಂಗನಂ ನಿಬ್ಬುದುಂ ७ ಪ್ರಸ್ತಾವೆಡೊಳ್‌ 


ಸಂದ ಗನೇಂದ್ರನೆಂ ಭುಜಗಭೂಸಣನೇಟ್‌ ಬರುತ್ತು ತತ್ತವೋ 
ನಂದಿತನಂ ಜಿನೇಂದುನನಭೀಕ್ಷಿಸಿ ನಾಣಿನಯೋಜಯುಗ್ಕಮಂ 
» ತಂದು ನೊನಕ್ಲೆ ತಾಂ ಮುಗಿದು ಭಕ್ತಿಭರಾನತನೂರ್ಥನಾಗೆ ಪೂ 


ರ್ಕೇಂದುನಿಭಾನ್ಯೈಯೆಂದು ಗಿರಿನಂಡನೆ ವಿಸ್ಮಯದಿಂದ ನೋಡಿದೆಳ್‌ || ೩೧ 
ಕೆತಿಸತಿಗೆತ್ತಣಿನಿಃ ನ | ಗ್ಲತೆ ಸಮನಿಸಿಡಕ್ತಿನುತ್ತಿ ಮಾನಸನೊಳ್‌ ನಿ $ 
ಸ್ಮಿತೆಯಾದಳ್‌ ವಾರ್ನತಿ ಯತಿ | ಸತಿಯ ಜನುತ್ಕೃತಿಯೆನೀನ ರೊಪಿಂಗೆ ಕರಂ | ೩೨ 


ಅನೆಂತಕನಾಕಾಂತೆ ನಿಜಕಾಂತಂಗಿಂತೆಂದಳ್‌- £ 


ಬಲ್ಲಿಡೆರೆಂ ನಿವಗಧಿಕರು | ಮಿಲ್ಲ ವಿಚಾರಿಪೊಡೆ ಸಕಳ ಭುನನಂಗಳೊಳೆಂ 
ಡೆಲ್ಲರುಮೆಂಬರ್‌ ಜೇನ ४ | ಗಲ್ಲೋಚನ ನಿನ್ನನೆಆಗಿಪೀತನದಾವೊಂ ॥ ೩೩ 





ದನನೂ ಆಡ ४७60 ಐದು ಬಗೆಯಾದ ಜನ್ಮಗಳ ಆಡಂಬರನನ್ನೂ ನಿಲ್ಲಿಸಿದನು. ॥ 3೯ ॥ ಒಂಡು ದಿನಸ ಆ ಖುಷಿ 
ಶ್ರೀಷ್ಕಕು ಪ್ರಕಾಶಮಾನವಾದ ಬಗೆಬಗೆಯ ಉನ್ನೆತಿಗಳಲ್ಲಿ ನುದ್ದಾನೆಯೆನಿಸಿರುನ ವಾರಣಾಸಿ ನಟ್ಟಿಣದ ಹತ್ತಿರದಲ್ಲಿದ್ದ 
ಅರಳಿದ ಕಾಡು ಇರುವಂತಿಗೆ (ಅಕಿಮುಕ್ತಕ) ಹೂವುಗಳ ಸುವಾಸನೆಯ ಪ್ರಸಾರದಿಂದ ಸದಾ ನ್ರಕಾಶಿಸುತ್ತಿರುನ, 
ಅತಿಮುಕ್ತಕ ಎಂಬ ಹೆಸರುಕೂಡ ಇರುವ ಸ್ಮಕಾನದೆ ಪಕ್ಕವಲ್ಲಿ. ಸೂರ್ಯನು ಪಶ್ಚಿಮ ಸಮುತ್ರನನ್ನು ಸೇರಲು, 
ನೀರಜಿನನು ಪ್ರಯಾಣಮಾಡುನ ಕೆಲಸನನ್ನು ನಿಲ್ಲಿಸಿದನನಾಗಿ, ದೇನೇಂದ್ರನಿಂದ ನಂದಿಸಲ್ಪಟ್ಟಿನನೂ ನರಹಿತನೇ 
ತನ್ನ ಚರಿತ್ರೆಯಾಗುಳ್ಳನನೂ ಪಾಸಹೀನನೂ, ಬಂಗಾರದ ಬೆಟ್ಟಿದಂತಿರುವನನೂ ಆದ ಜಿನನು ಆ ರಾತ್ರಿ ನಿಶ್ಚಲ 
ಜೇಹಿಯಾಗಿದ್ದನು ॥೩೦॥ ಹಾಗೆ ರಾತ್ರಿ ಆ ಯೋಗಿಶ್ರೀಷ್ಸನು ಪ್ರತಿಮಾಯೋಗದಲ್ಲಿ ಫಿಂತಿರಲಾಗಿ, ಆ 
ಸಂದರ್ಭದಲ್ಲಿ. ಶ್ರೀಷ್ಸವಾಪ ತನ್ನ ವೃಷಭನನ್ನು ಹೆಕ್ತಿಕೊಂಡಿರುನ, ಹಾವುಗಳೇ ಅಭರಣನಾಗುಳ್ಳೆ ಈಶ್ವರನು ಆ 
ಮಾರ್ಗವಾಗಿ ಬರುತ್ತಾ, ಆ ತನದ ಅನಂಪದಲ್ಲಿದ್ದ ಜಿನಚಂದ್ರನನ್ನು ನೋಡಿ ತನ್ನ ಕರಕನುಲಗಳೆರಡನ್ನೂ 
ಹಣೆಗೆ ಮುಟ್ಟಿಸಿ ತಾನು ಸನಸ್ಯರಿಸಿ ಮಹಾಭಕ್ಷಿಯ ಭಾರದಿಂದ ತಕೆಯೆನ್ನು ಬಾಗಿಸಲಾಗಿ ಆಗ ಪೂರ್ಣಚಂದ್ರ 
ನಂತೆ ಮುಖವುಳ್ಳ ಗಿರಿಜೆಯು ಆಶ್ಚರ್ಯದಿಂದ ಅನನನ್ನು ನೋಡಿನಳು. ॥೩೧॥ ಆ ಖಸಿಯ ಆಶ್ಚರ್ಯಕರ 
ವಾದ ರೂಸನನ್ನು ಕಂಡು ಮಕ್ಕಧನಿಗೆ ಈ ಬೆತ್ತಲೆ ०९०७ ಬಂದಿತು ನಿಂಬುದಾಗಿ [ಆಕ] ಮುಸಸ್ಸಿನಲ್ಲಿ ನಿಕೇ 
ವಾಗಿ ಆಶ್ಟೆರ್ಯಗೊಂಡಳು. ॥೩೨॥ ಅಮೇರೆ ಆ ಸುಂದರಿಯು ತನ್ನ ಗಂಡನಿಗೆ ಹೀಗೆ ಹೇಳಿದಳು ಹೇೇ 
ಸ್ವಾಮಿ, ನಿಚಾರಮಾಡಿ ನೋಡಿದರೆ ನಿಮಗಿಂತಲೂ ದೊಡ್ಡವರಾದ ಮಹಾತ್ಮರು ಈ ಸಮಸ್ತ ಜಗತ್ತುಗಳಲ್ಲಿಯೂ 
ಎನ್ಲಿಯೂ ಇಲ್ಲ ಎಂದು ಹೇಳುತ್ತಾರೆ, ಲೋಕವೇ ಕಣ್ಣಾಗಿರೆನ ಹೇ ಸ್ವಾಮಿ ನಿನ್ನನ್ನು ನಮಸ್ಕಾರ ಮಾಡಿಸುತ್ತಿರುವ 
ಈತನಾರು? ॥ ೩೩ ಹೀಗೆಂದು ಹೇಳಿದ ತನ್ನೆಹೆಂಡತಿಗೆ ಆ ಚಂದ್ರಶೀಖರನು ಆಗ ಹೀಗೆ ಹೇಳಿದನು "ಒಂಜೇ 


हि ನರ್ಧಮಾನೆ ಪುರಾಣಂ 


ಎಂಡೆ ತನ್ನೆ ನಥಗಾನಿಧುಶೀಖರೆನಾಗಳಿಂ | ತೆಂಡನೊರ್ಮೊದಲೆ ನೂಜಗಕುನ್ನೆ ತನೆಸ್ಪನಾ 
ನಂದದಿಂಜಿನಿಸುನೀವಿಭುಗಸ್ರಕಿಮಾಸಯೋ | ಗೇಂಡದುಗಾನೆಜಗೆ ನಾನಿಸಿ ನಿಸ್ಸೆಯೆಮಾದುಣೇ ॥ ೩೪ 


ಅಡೆಲ್ಲಗಿಯುಂ 
ನಿಖಿಳಜಗಂಗಳೊಳಧಿಕನು | ನುಖಂಡಕೌರ್ಯನುನುಸಾಕೆ ಸೆಂಸಾರೆ ನರಾ 
8 90800 ನಿರುಸನು 88४४ | ಸುಖಸಾಕನುನಮೆನಿಸ ನೀರೆನೆಂ ನೀನಆಯಾ | ೩೫ 


ಎಂದು ಚಂದ್ರ ಶೀಖಕಂ ಭುನನತ್ರಯಶೇಖಕನನುರು ಮುಡದಿಂ ಸಂಕೀರ್ತಿಸುತ್ತುಮಿರ್ಪುಡುಂ.-- 


ನಿನ್ನ ಪೊಗಟ್ಸ್ಕಿಗೆ ಪಕ್ಕಾ | ಹೆನ್ನಕ ಸನ್ಮತಿಯ ಶೆಕ್ಸಿಯೆನ್ನತಿಯೆಂ ನೋ 
ಸಂ 689 6 ತೋರ್ಪುಜಿಲೇ | ಸನ್ನಗಭೂಸಣ 888 50० ಸಲಿಫುದಿವಂ || ೩೬ 


ನಿಂದು ನುಡಿದೆ ನುಡದಿಯೆ ಕುಡಿಯಂ ನುಡನನಥರಿಸಿ ಮುಗ್ಳಭಾನಕ್ಕೆ ಮುಗುಳೆಗೆ ನೆಗುಕ್ಕುಂ ಕದೀಯಾ 
ನಾರ್ಯಥ್ಛೈರ್ಯನುಂ ಸಾಶ್ಯರ್ಯನುನ್ಪಂತು ನೀಜಕಿಗೆ ಕೋಟಸುನ ಬನಸೆಯಿಂ ಸ್ವವಕನರ್ಕಿಗಳಪ್ಪ ಧೂರ್ತ 
ಪಿಕಾಚನಿಶಾಚರರ್ಗೆ ವಾಚಂಯನುನರ್ಯನ ಥೈರ್ಯಾಜಳನುಂ ನಿನಿಧೋಲ್ಲ ಣಸೈಕುರ್ನಣನಿಷಂಬನಕಂಖ 
ವಾತದಿಂ ತೂರ್ಣಂ ಚೂರ್ಣಿಕರಿಸಿಮೆಂಡು ಬೆಸಸಿದಾಗಳ್‌ 


ಮರುಳ ತಂಡದಿಸೆಂಬಕನುಂಡಳಂ | ಧರಣಿಮಂಡಳನೆಂಬಿವು ದಿಕ್ಟಯಂ 
ಜೆರಸು ಬೇಗಣಿ ತೀನಿದುನಟ್ಟಿಹಾ | ಸೆರೆಸನಾರಿಧಿ ಮಾಜಃಕಿ ಮೇಕೆಯೆಂ | ೩೭ 


ನೆಕ್ಕ ಕದಂಪು ಕಂಪಿಸಥರೆಂ ಮಿಗೆ ಕೆಂಸಡರ್ಹಕ್ಷಿ ಬಿಟ್ಟಿ ಬಾ 
ಯೆಕ್ಕುಳಿಸಿರ್ದ ಪಟ್ಟಿ ಪೊಅನಾಯ್ದೆರ್ಜಿಯರ್ನಿಸ ಫುರ್ಪ ಕೆಂಗದಿರ್‌ 


ಬಾರಿಗೆ ತನ್ನೆ ಅನಂಪದಿಂದ ಮೂರುಲೋಕಕ್ಕೂ ಶ್ರೇಷ್ಸನಾದನನು ಎನಿಸುವ ಈ ಸ್ವಾಮಿಗೆ ಎಣೆಯಿಲ್ಲತ ಯೋಗ 
ಚಂಡ್ರನಿಗೆ ನಾನು ನನುಸ್ಯಾಕೆಮಾಡಿದುವು, ಹೇ ಹೆಣ್ಣೇ, ನಿನಗೆ ಆಶ್ಟರ್ಯನಾಯಿಕೆ? ॥ ೩೪ ॥ ಅದೂ ಅಲ್ಲದೆ 
ಎಲ್ಲ ಜಗತ್ತುಗಳಲ್ಲಿಯೊ ಶ್ರೇಷ್ಠ ನಾನನನೂ, ಅಖಂಡನಾಪ ಸರಾಕ್ರಮನುಳ್ಳವನ್ಕೂ ನಿಸ್ಸಾರೆನಾಡೆ ಸಂಸಾರದಿಂಪೆ 
ನಿಮುಖನಾಡನನೊ, ಅ ದೈಶವಾದ ಶುಜ್ಛೆ ಆನಂದದ ಸಾರೆಸ್ನರೊಸೆನೂ, ಎನಿಸಿಕೊಂಡಿರುವ ನೀರೆಜಿಕನನ್ನು 
ನೀನು ತಿಳಿದಿಲ್ಲವೇ? ಬಃ ಎಂಡು ಪರಮೇಶ್ವರನು ಮೂರು ಲೋಕಕ್ಕೂ ಶ್ರೀಸ್ಮನಾಗಿರುನ ಜಿನನನ್ನು 
ಬಹು ಸಂತೋಷದಿಂದ ಹೊಗಳುತ್ತಿಕೆಲಾಗಿ ಎಲ್ಯ ಸರ್ನಾಭಕೆಣನೆ ನಿನ್ನೆ ಹೊಗಳಿಕೆಗೆ ಒಳಗಾಗಿರುವ ಈ 
ಸಡ್ಭುದ್ಧಿಯುತನೆ ಶಕ್ತಿಯೆ ಎತ್ತಕನನ್ನು ನಾನು ನೋಡಬೇಕು, ನೇರನಾಗಿ ಅದನ್ನು ಕೋರಿಸು, ನನ್ನ್ನ ಈ ಇಷ್ಟ 
ನನ್ನು ಸಲ್ಲಿಸು ॥೩೬॥ ಎಂದು ಹೇಳಿದೆ ಹೆಂಡತಿಯ ಮಾತನ್ನು ಈಶ್ವರನು ಕೇಳಿ ಅನಳ ಮುನ್ಸಭಾನಳ್ಳಿ 
ಮುಗುಳ್ಗಿಗೆ ನಗುತ್ತಾ ಫಿನಾರಿಸಲು ಅಸಾಧ್ಯವಾದ ಆತನ ಧೈರ್ಯೆನನ್ನು ಅಶ್ಚರ್ಯಗೊಳ್ಳುನಂತೆ ಕನ್ನ ಪ್ರಿಯಳಿಗೆ 
ತೋರಿಸುವ ಬಯೆಕೆಯಿಂದ, ತಾನು ಹೇಳಿಡಂಕೆ ನಡೆಯುನ ದಿಟ್ಟ ಪಿಶಾಚ ನಿಶಾಚರರಿಗೆ, ಮಾತುಗಳನ್ನು ನಿಯ 
ಮಿಸಿರುವ [ನೌನನ್ರತಥಾರಿಯಾದ] ಆ ಮಹಾವುರುಷನ ಫೈರ್ಯನರ್ನತನನ್ನು, ಬಗೆಬಗೆಯಾದ "ವೈಕುರ್ನಣ 
ಆಡಂಬರ ಎಂಬ ಶಂಖದ ಹೊಡೆತದಿಂದ ಬೇಗ ಪುಡಿಪುಡಿ ಮಾಡಿರಿ ಎಂದು ಅಫ್ಫಣೆ ಮಾಡಲಾಗಿ ಸಿಕಾಚಿಗಳೆ 
ಸಮೂಹದಿಂದ ಮೇಲಕ್ಕೆದ್ದ ७४० ಬಿರುನಗೆಯ ಸಮುತ್ರವು ಮೇರೆ ಮೀರಿರಲಾಗಿ [ಅಡರಿಂದೆ] ಆಕಾಕಮುಂಡಲ, 
ಭೂನುಂಡಲ ನುತ್ತು ದಿಕ್ಕುಗಳೆಲ್ಲ ಬಹು ಬೇಗ ತುಂಬಿಜೋದವು, ॥ ೩೭ ॥ ಒಳಗಿಳಿವ ಕೆನ್ನೆ, ನಡುಗುನ ಕುಟ 


೧೫ ತೀರ್ಥೆಕರ ಕೇನಲಜ್ಞಾನೋತ್ಪತ್ತಿ ಕೀ 


ಬಕ್ಕು ಮಸೆಲ್ಪ ದಾಡಿ ದಸಿಗಾಲ್‌ ಮುಸಿನೆಯ್‌ ಮುರಿ 
ಳ್ವಕೃದ ನಿಟ್ಟೊಡಲ್‌ ಮನೆದೆ ಕತ್ತಿಗೆ ಕಣ್ಣೊಲನಾಡುನೆತ್ತಲುಂ I ೩೮ 


ಒದೆಟ್‌ ಕುಕಿಲ್ಬು ಬೆಟ್ಟುಗಳ ಕೆಯ್ದುಗಳುರ್ನಿದ ನೀರೆ ತೋರೆಗೆಂ 

ಡದ ಸರಿಯಂ ಸಮಂತು ಸುರಿದುಗ್ರನಿಷಾಹಿಗಳಂತೆ ತಳ್ಬು ಕಂ 

ರಡೊಳೆ ತಗುಲ್ಳಿ ಸೆರ್ಫೃಲಿಯ ಸಿಂಹದ ಜಂಗುಳಿಯಾಗಿ ನಾಯ್ದು ಮಾ 

ಇದೆ ಬಿಟುಗಾಳಿ ದೊಳಿಗಳನಾಗಿಸಿ ಬಾಧಿಸಿದತ್ತು ತದ್ಭಳಂ | ರ 


ಅಂತಾ ಮಹಾದ್ಯುತೋದ್ಯೂತ ಭೂತಸ್ರೇತನಿಶಾಚನಿಶಾಚಕೆನಿಚಯಂ ದಿಸೆಜಿಸೆಯೊಳಸೆದಳಂ ಮಸಗಿ ಸಲತಿ 
ಆದ ನಿಕ್ರಿಯೆಗಳೆಂ ವಿಗುರ್ನಿಸಿ ನಿರ್ನಂಡದಿಂ ನಿರರ್ಗಳಮುಸಸರ್ಗವರ್ಗಮಂ ಭೆರ್ಗನರಿವಾರಂ ನಾರೆಣಾಸಿಯೆ ಪೌ 
ಕೆನಾರಂ ನೆಕಿಡು ನೀಡುಮೆಸಗಿಯಸುವಲಕಿಯಾಗಿ ನಿರರ್ಥಕಪ್ರಯಾಸಂಬೆತ್ತು ಸುಜನ ಸಹೋಜಸೂರ್ಯನ ಥೈ 
ರ್ಕ್ಯಾಚಳನುಂ ಚಳಿಯಿಸಲ್‌ ನೆಆ!ಯಣೆ ಅಂತರಂಗಭಂಗಭಾರದಿಂ ಜೋಲ್ಲ ತೆಟಜಿ ಬಳುತು ನೆಟಗಣ್ನೆ ನಿಂಗೆ 
ಗಂಗಾಧರೆಂ ನಿರೀಕ್ಷಿಸಿ ನಿಜಾಂಗನೆಗಂದಿಂತೆಂದಂ_. 


ತುಂಗತರಾವನಿಧರೆಮಂ | ಗುಂಗುಖಕಾಯ್ದವೊಲಿದಾಯ್ತು ಕಡಂಗಿ ಸತಿ ನೀ 
ನಂಗಜಗಜಗಜರಿವುನಂ | ಭಂಗಿನೆನೀಗಣದಿನೆಂಬ ನಮ್ಮುಕ್ಯೋಗಂ | ९० 


ನಿಂದು ನಿಸ್ಮಯಸ್ಮೇರನಯನಾರನಿಂಜಿಯಾದ ಸುಂದರಿಗೆ ಮಂದರಾಚಳಸ್ಸಿರನೆ ಮುಫಿನಕನ ನಿರತಿಶಯ ಥ್ಸೆ 


ವಿಶೇಷವಾಗಿ ಕೆಂಸೇರಿದೆ ಕಣ್ಣು, ಕೆಕೆದ ಬಾಯ್ಕಿಬೆನ್ಸಿಗೆ ಹತ್ತಿದೆ ಹೊಟ್ಟೆ, ಹೊರೆ ಉಬ್ಬಿರುವ ಎಣಿ, ಗದರಿಸುತ್ತಿರುನ್ನ 
ಹುಬ್ಬುಗಳು, ಕೆಂಪನೆಯ ಕರಣಗಳು, ನಿಶೇಷವಾಗಿ ಅರಳಿರುವ ಕೋಕೆದಾಡೆಗಳು, ಕೋಲಿನಂಕಿರುನ ಕಾಲು, ಕಪ್ಪ 
ಡೇಹೆ ಒರಟಾದೆ ಕೈಗಳು: ಇನ್ಸಗಳಿಂಡೆ ಕೂಡಿದ ನುಕೆಳುಗಳ ಎತ್ತರನಾದ ದೇಹೆ, ಇನು ನುಸೆದ ಕತ್ತಿಗಳಂಕೆ 
ಸುತ್ತಲೂ ಕಾಣಿಸಿಕು ॥೩೨॥ ಅನರ ಸೈಕ್ಯವು ಗಟ್ಟಿಯಾಗಿ ಅರಚಿಕೊಂಡು ಕೇಕೆಹಾಕುನ, ಬೆಟ್ಟಿಗಳು, 
ಆಯುಥಗಳ್ಳು ನೀರು, ಹೊಡ್ಡ ಕೆಂಡ. ಇವುಗಳ ಜೊಡ್ಡ ಮಳೆಯನ್ನು ४००७९ ಸಮನಾಗಿ ಸುರಿಸುವ, ಭಯಂಕರ 
ನಾಡ ನಿಸಸರ್ಸಗಳಂತೆ ಮೇಲೆಬಿದ್ದು ಕುತ್ತಿಗೆಯೆನಿ ಜೋಲಾಡುನ , ಡೊಡ್ಡ ಹುಲಿ ಸಿಂಹೆಗಳ ಗುಂಪಾಗಿ ನೇಕೆ 
ಬೀಳುನ , ಅಲ್ಲಿಗೂ ಬಿಡದೆ ಬಿರುಗಾಳಿ ಧೂಳಿಗಳನ್ನೆಬ್ಬಿಸುನ ಸಂಕಟನನ್ನು ಉಂಟುಮಾಡಿದುನು. ॥ ೩೯ ॥ 
ಹಾಗೆ ಆ ಮಹಾ ಭಯಂಕರ ರೀತಿಯಲ್ಲಿ ಹುಟ್ಟಿದ ಭೂತ ನ್ರೇತ ನಿಶಾಚ ರಾಕ್ಷಸರೆ ಸಮೂಹವು ದಿಕ್ಕುದಿಕ್ಟು 
ಗಳಲ್ಲಿಯೂ ಅಧಿಕವಾಗಿ ऐश, ಅನೇಕ ಬಗೆಯ ನಿಕ್ರಿಯೆಗಳನ್ನು ಸೃಷ್ಟಿಮಾಡಿ, ಆ ಈಶ್ವರನ ನರಿವಾರವು 
ವಾರಣಾಸಿ ಪಟ್ಟಣದವಕಿಗೂ ತುಂಬಿಕೊಂಡು, ನಿರ್ಬಂಧದಿಂದ ಒಂದೇ ಸಮನಾಗಿ ಸಂಕಟ ಸಮೂಹೆನನ್ನು, 
ಸುದೀರ್ಫವಾಗಿ ಮಾಡಿ ಸೋತು, ವ್ಯರ್ಧವಾದ ಪ್ರಯಾಸನನ್ನು ಹೊಂದಿ, ಸೆಜ್ಜನಕೆಂಬ ಕಮಲಕ್ಕೆ ಸೂರ್ಯ 
ನಂಕಿರುನ ಜಿನನ ಧೈರ್ಯನರ್ನತನನ್ನು ಅಲ್ಲಾಡಿಸಲು ಶಕ್ತನಾಗಡೆ, ತಮ್ಮ ಅನೇಕ್ಷೆ ಭಂಗನಾಡುನರಿಂದ ಅನ 
ಮಾನ ಭಾರದಿಂದ ಜೋತುಬಿದ್ದನರ ಹಾಗಿ ಬಾಗಿ ಹಿಮ್ಮೆಟ್ಟಲಾಗಿ, ಗಂಗೆಯನ್ನು ಧರಿಸಿದ [ಕಶ್ವರೆ]ನು ಅದನ್ನು 
ಕಂಡು ತನ್ನ ಮಡದಿಗೆ ಹೀಗೆ ಹೇಳಿದನು ಎಲ್ಳೆ ರಮಣಿಯೆ, ಮುನ್ಮಥನೆಂಬ ಆನೆಗೆ ಸಿಂಹಂಕಿರುನ ಜಿನೆನನ್ನು, 
ಉತ್ಸಾಹೆಗೊಂಡು ಈ ಮೂಲಕ ಸೋಲಿಸುನೆನೆಂಬ ನನ್ಮು ಕಾರ್ಯವು, ಹೊಡ್ಡ ಬೆಟ್ಟಿನನ್ನು ನುಸಿಯು ಕೋಪಿಸಿ 
ಕೊಂಡು ಮೇಲೆ ಬಿದ್ದಂತಾಯಿತು. ॥೪೦॥ ಹೀಗೆಂದು ಆಶ್ನರ್ಯದಿಂದ ಅರಳಿದ ಕಮಲನೇಕ್ಲೆಯಾದ ಆ 
ಸುಂಡರಿಗೆ ಮಂದರಸರ್ನತದಂತೆ ಸ್ಲಿರನಾಡ ಆ 5988 (६ हे ಅಸದೃಶ ಥೈರ್ಯೆನ್ರಭಾನನನ್ನು ನಿಶೇನನಾಗಿ 


इहठ ವರ್ಧಮಾನ ಫುರಾಜಂ 


ರ್ಕುಪ್ರಭಾನನುಂ ವ್ಯಾವರ್ಣಿಸಿ ತಾನುಮಾಮಾನಿನಿಯುಮುನೂನಾರ್ಚನಾನೀೀಕದಿಂ ಲೊೋಕಫೊಜ್ಯನಂ ಫೊಜಿಸಿ 
ಸುನೀರನು ನುತಿವೀರನುಮೆಂಡು ನಾನುಂಗಳಂ ಸ್ರೇಮನೆ ಜಿನಸ್ವಾಮಿಗಿಟ್ಟು ಸೊಡನುಟ್ಟ ಫೋಡರಿತಲ್‌.- 


ಉಪಸೆರ್ಗನಿಜಯಿ ಜಿನನಕಿ | ಕನನೋದಯದಡೊಳ್‌ ಸಮಾಪ್ವಯೋಗನಿಯೋಗಂ 
ವಿವುಳಯಶೋವ್ಯಾಪ್ತದಿಶಂ | ಕ್ಷನಿಕಮಳಂ ನಿವುಳಸೆಂಯನುಂ ತಳರ್ದಕ್ಲಿಂ ॥ ೪೧ 


ಚೋಳಾಂಥ್ರ ಮಗಥ ಗೂರ್ಜಕೆ | ಮಾಳವೃಕರ್ಣಾಟಿ ಲಾಟ ಕರಹಾಟಿಕ ಪಂ 
ಚಾಳಾದಿ ನಿಖಿಳ ಜನನಡ | ಜಾಳಡೊಳೆ ವಿಹಾರಿಸುತ್ತುಮಿರ್ವುಡುಮಿತ್ತಲ್‌ || ೪ 


ಸಕಳ ಸಂಪದಾಕಂಬಮಾದೆ ಸಿಂಬಿಯೆಂಬ ಸೆಸರಿನೆಸೆನ ನಿಷಯದೊಳ್‌ ನಿಷಮುನಾಯಕಾಯತ್ತ ಚೂತಾಳಿ 
0300 ವೈತಾಳಿಯೆಂಬ ನಗರಿಯನಗಣಿತಲೀರೆಯಿನಾಳ್ವ ನೆಯನಿನೆಯವಿಕ್ರಮಾದಿ ಗುಣನೇಟಿಕೆಸಿನ ಚೇಟಿಕರಾಜಂ 
ಗಮತುಳಸೌಭಾಗ್ಯಭಸ್ರಿಯೆನಿಸಿದ ಸುಭಪ್ರೆಗಂ ಜನಿಯಿಸಿದ ಥನಚಂತ್ರ ಥನಡಕ್ತೋನೇಂದ್ರ ಸುಪತ್ತಸಿಂಹೆಚಂತ್ರ 
ಪಕಂಗಾಕಂನನ ಕಾಂಭೋಜ ಪ್ರಭಂಜನ ನ್ರಭಾಸರೆಂಬ- 


ತನಯರ್‌ ಸದಿಂಬಕಿಸೆದರ್‌ | ವಿೆಯೆಗುಣಾಭರಣರುತ್ಸವಾಂತಃಕರಣರ್‌ 
ಮಫಸಿಜಮೂರ್ತಿಗಳಿಂಡು | ದ್ಯುನೆದೀನಿರ್ಮಳಿ ಕೀರ್ತಿಗಳ್‌ ಮುತ್ತನರಿಂ ॥ ೪೩ 


०४७६, ಪುಟ್ಟಿ ನೆಟ್ಟಿೆಸೆನ ಪ್ರಿಯಕಾರಿಚಿಯುಂ, ಮೃಗಾನತಿಯುಂ, ಸುವ್ರಭೆಯುಂ, ಸುವ್ರಭಾನತಿಯು, 
ಜೇಳಿನಿಯೆಂ, ಜ್ಯೇ್ಕೆಯುಮೆಂಬ 


ವೆರ್ಣನೆಮಾಡ್ಯಿ ತಾನೂ ७ ಸುಂದರಿಯೂ ಯಾನ ನ್ಯೂನತೆಯೂ ಇಲ್ಲದಂತೆ ಆ ಲೋಕಪೊಚ್ಯನನ್ನು ಫೊಜೆ 
ಮಾಡಿ, ಆ ಜನಸ್ವಾಮಿಗೆ / 80 0 ६0, ७889 ६ ऐ ? ನಂಬ ಹೆಸರುಗಳನ್ನು ಪ್ರೇನುದಿಂಡ ಇಟ್ಟು, ನನು 
ಸೃರಿಸಿ ಹೊರಟುಹೋದರು ; ಈ ಕಣಿ ಹಿಂಸೆಗಳನ್ನೆಲ್ಲಾ ಗೆದ್ದು, ಯೋಗಕಾರ್ಯನನ್ನು ಮುಗಿಸಿ ತನ್ನ ನುಹಾ 
ಕೀರ್ತಿಯಿಂದೆ ದಿಕ್ಕುಗಳೆಲ್ಲಾ ನ್ಯಾಪಿಸಿರಲು, ಬಿಲ್ಲ ನುಲಗಳನ್ನೂ ತೊಳೆದನನೂ ವಿಶೇಷ ಸಂಯೆನುನನ್ನು ನೆಡೆಡ 
ನನೊ ಆದ ಜಿನನತಿಯು ಸೂರ್ಯೋದಯದಲ್ಲಿ ಅಲ್ಲಿಂದ ಹೊರಟನು. ॥೪೧॥ [ಅತನು] ಜೋಳ, ಆಂದ್ರ, 
ಮಗಥ್ಯ ಗೂರ್ಜರ ನಾಳನೈ ಕರ್ಣಾಟ ७३७, ಕರಹಾಟಕ್ಕ ವಾಂಚಾಲ ಇತ್ಯಾದಿ ಎಲ್ಲ ರಾಜ್ಯಸಮೂಹೆ' 
ಜೆನ್ಲಿಯೊ ನಿಹೆರಿಸುತ್ತಾ ಇಕಲಾಗಿ, ಇತ್ತ । ೪೨ ॥ ಸಕಲ ಸಂನಕ್ತಿಗೂ 'ಅನಲಂಬನೆಯಾದ ಸಿಂಬಿ ಎಂಬ 
ಹೆಸೆರಿಫಿಂದೆ ಪೃಸಿದ್ನೆ ವಾಡ ರಾಜ್ಯದಲ್ಲಿ ಮನ್ಮಥನ ನಿಸ್ತಾರನಾಡ ಮಾನಿಕೆ ಮುಕಹಂತಿರುನ ವೈತಾಳಿ ಎಂಬ ಪಟ್ಟಣ 
ನನ್ನು ನಿಶೇಷ ಲೀಲೆಯಿಂದ ಆಳುತ್ತಾ, ನೆಯ ವಿನಯ ನರಾಕ್ರಮ ಇತ್ಯಾದಿ ಗುಣಗಳ ನೆಟ್ಟಗೆ ಎನಿಸಿಕೊಂಡಿರುವೆ 
ಜೇಟಿಕರಾಜನಿಗೊ ಅಸೆದೃಶವಾಜಿ ಸೌಭಾಗ್ಯದಿಂದ ಮಂಗಳಕರಳೆನಿಸಿಡ ಸುನ್ಠದ್ರಿಗೂ ಹುಟ್ಟದ ಥನಚಂದ್ರ,. 
ಭನಡತ್ತ, ಉಸೇಂದ್ರ, ಸುತ್ತ, ಸಿಂಹೆಚಂದ್ರ, ನತಂಗ, ಅಕಂನನ, ಕಾಂಭೋಜ, ಪ್ರಭಂಜನ, ಪ್ರಭಾಸರೆಂಬ 
ಹತ್ತು ಜನೆ ಮಕ್ಕಳು 9800 ಗುಣನೇ ಅಭರಣವುಳ್ಳವರಾಗಿ, ಉತ್ಸಾಹೆದಿಂಡ ತುಂಬಿದ ಮನಸ್ಸುಳ್ಳವರಾಗಿ,. 
ಮನ್ಮಧನಂತೆ ಸುಂದರೆಮೂರ್ಕಿಗಳಾಗಿ ಚಂದ್ರನಂತೆ ದೇನಗಂಗೆಯಂತೆ ಶುಶ್ಸವಾನ ಕೀರ್ತಿಯುಳ್ಳವರಾಗಿ 
ಇದ್ದರೆ, ಅನರಿಂದ ॥ ४४ ॥ ತರುನಾಯೆ ಹುಟಿ ಪ್ರತ್ಯಕ್ಷ ಪ್ರಕಾಶರಾದ ಪ್ರಿಯಕಾರಿಣಿ ಮ್ಹಗಾನೆಕಿ, ಸುಪ್ರಭೆ, 
ಸುಪ್ರಭಾನತಿ, ಜೇಳಿಸ್ರಿ ಜ್ಯೇಷ್ಠೆ ಎನ್ನುನೆ ७0) ಜನ ಹೆಣು ಮಕ್ಕಳು ಅತ್ಯಂತ ಆತ್ಮಾಭಿಮಾನದೆ ನಿಧಿಯಂತಿರುನ 
ನರೂ, ಅಸಡೃಶರಾದನರೂ, ಮನ್ಮಥನ ಜಯವ ಬಾವುಟದಂಕೆ ಇರುನನಕೂ ಕೊಂಕಿಲ್ಲದ ನಿನೇಕವುಳ್ಳನರೊ ಆಗಿ, 


೧೫ 3९7४४ ಕೇನಲಜ್ಞಾನೋತ್ಪತ್ತಿ ೩೫೦ 


ತನುಜೆಯರಳನರುಮುಭಿಮಾ | ನನಿಧಾನೆಯಕನುನಮಾನೆಯರ್‌ ಕರಮೆಸೆಡರ್‌ 
ಮನೆಸಿಜ ವಿಜಯಸಕಾಕೆಯ | ರನನಡ್ಯ ವಿವೇಕೆಯರ್‌ ಪಲವರಿಂ ಮತ್ತಂ ॥ ೪೪ 


ಕಿಟಿಯೆನಳ್‌ ಬಹುಕಳಾಜ್ಞ ಕೆಯಿಂದಂ | ಮಿಳುಸ ರೊನೆಕನುಣೀಯತೆಯಿಂದೆಂ 
ನೆಟ್‌ಡ ಜನ್ವನೆಡ ಸೆಂಗತಿಯಿಂಡಂ | ನೆಆ್‌ನಳಿಂದುಮುಖಿ ಚಂಡನೆಯೆಂಬಳ್‌ || ೪೫ 


ಒಂದುದಿನನಾಕೆ ತನ್ನಯ | ಮುಂದಿರೆದಿಂ 8०४ ನೆಜ್‌ನ ಬನಡೊಳ್‌ ನುನಹೊಳ್‌ 
ಸಂಧೆಣಿಸಿದ ಮುನೆದಿಂ ಮಾ | ಕಂದಜೊಳಾಂಡೋಳಕೇಳಿಲೀಳೆಯೊಳಿರ್ದಳ್‌ | ಲೂ 


ಚೆಕುಕ ಸೆಖೀಜನಂಗಳ ನಿರಾಜಿನ ಗೀತಕೆಸಾಮೃತಂಗಳಿಂ 

ನಿಶತ ನನಾಂತರಾಳನುನೆ ತೆಕ್ಕೆ ಕೀವಿ ನೈವಾತ್ಮಜಾತೆ ತಾ 

ನತಿ ಮುಷದಿಂಡೆ ಚಂದನೆ ನಲಂ ತಳಿರುಯ್ಯಲನಾಡೆ ನಾಡೆಯೆಂ 

ಕತಿಸತಿ ನೋಡಿ ರಾಗರೆಸಸಾಗರಣೊಳ್‌' ಜಳಕೇಳಿಯಾಡಿದೆಂ! ೪೩ 


ಆಗಳ್‌ ನುನೋನೇಗನೆಂಬಕೊರ್ನಕಂಬಕೆಚರನಂಬರತಳದೊಳ್‌ ಸ್ವೇಚ್ಯ್ಛಾನಿಹಾರಭರೆದಿಂ ಫೋಗುತ್ತು 
ನಿರ್ಗೆು- 
ಸತಿಯಕೆ ಗೀತಕನಾಕ್ಷಿ | ಶ್ರುತಿಗಳ್‌ ಕನಿತಂದು ಬೇಗದಿಂದಾಷ್ಮೀಯ 
ಶ್ರುತಿನಲ್ಮೀಕವಿನರನುಂ | ಪ್ರತಿನೇಶಿಸೆ ನಿಂದೆನಾಸ್ಕಿಕಾಂತಃಕರಣಂ || ೪೮ 


ತದುಧ್ಯಾಮಂ ನೆಯನಾತಿಕೌತುಕಾದಾಕನುಂ ಚೋಂಕೆನೆ ಕಂಡು ತದಂತರಾಳಕ್ಕನತರಿಸಿ 


ಅನಿಮಿಸನನಿಕೆಗೆ ४९० | ಜೆನಸುಂ ನಿಗಿಲೀಕೆಯೆನಿನ ತಚ್ಛಂದನೆಯಂ 
ನನಜಾನನೆಯಂ ನೃಷನಂ | ಹೆನೆಯೆಂ ತಳಿರುಯ್ಯೆಲಾಡುತಿರ್ದಂಗನೆಯೆಂ | ರ್ಗ 


ಕಂಗೊಳಿಸುತ್ತಿದ್ದರು. ಅನರಿಂಪ ಮತ್ತೆ ಕಿಂಿಯಳಾಪನಳು ತನ್ನೆ ಬಹು ಕಲಾಜ್ಞಾನದಿಂದಲೂ ಹೊಳೆಯತ್ತಿ 
ಕುವ ಕೊಸಸೌಂದರ್ಯದಿಂದೆಲೂ ಶುಂಬಿಡ ಯೌನನದ ಜೋಡಿಯಿಂದಲೂ ಚಂದ್ರ ಮುಖಿಯರಾದ ಚಂಡೆನೆ ನಂಬು 
ನಳು ಪ್ರಕಾಶಿಸುತ್ತಿದ್ದಾಕೆ. ॥ ೪೪-೪೫ |! ಒಂದು ದಿನ ಆಕೆಯು ತನ್ನ ಮನೆಯ ४०४ ಸೊಗಸುತ್ತಿಕುನ 
ನನದಲ್ಲಿದ್ದ ಮಾನಿನ ನುರದಲ್ಲಿ ಅತ್ಯಂತ ಸಂತೋಷದಿಂದ ಜೋಕಾರೆ ಆಟನನ್ನು ಆಡುತ್ತಿದ್ದಳು. ॥೪೬॥ 
ಜಾನೆಯೆರಾಡೆ ಸಖಿಯೆರೆ ಸುಂದರ ಸಂಗೀತ ರೆಸಾಮೃತಗಳಿಂದ ವಿಸ್ತಾಕನಾದ ಆ ನನಸ್ರಜೀಶನನ್ನೆಲ್ಲಾ ಥಟ್ಟಿಕೆ 
ತುಂಬಿ, ಆ ರಾಜಕುಮಾರಿಯಾದ ಚೆಂದೆಸೆಯು ಅತ್ಯಂತ ಸಂತೋಷದಿಂದ ಚಿಗುರಿನ ಉಯ್ಯಾಲೆಯಲ್ಲಿ ಒಂದೇ 
ಸಮನಾಗಿ ಆಡಿಕೊಳ್ಳುತ್ತಿರಲು, ಮುನ್ಮಧನು ಇದನ್ನು ನೋಡಿ [ತಾನೂ] ಅನುರಾಗರಸದ ಸಮುದ್ರದಲ್ಲಿ ನೀರಾಟಿ 
ವಾಡಿದನುು ॥೪೭॥ ಆಗ ಮುನೋವೇಗ ಎಂಬ ಹೆಸರಿನ ಗಂಥರ್ನನು ಆಕಾಶದಲ್ಲಿ ನುನಬಂದಂಕೆ ನಿಹಾರ 
ಮಾಡುತ್ತಾ ನೇಗನಾಗಿ ಹೋಗುತ್ತಿದ್ದವನಾಗಿ- ಸುಂದರಿಯರ ಸಂಗೀತಥ್ವನಿಯೆಂಬ ಸರ್ಷಗಳು ಕನಿದು ಬಂದು, 
ತನ್ನ ಕಿನಿಗಳೆಂಬ ಹುತ್ತವನ್ನು ಪ್ರನೇಶಿಸಲಾಗಿ, ಮನಸ್ಸಿನಲ್ಲಿ ಸಂಶೋಷಿಸುತ್ತಾ ಅಲ್ಲಿ ನಿಂತನು. ॥೪೮॥ 
ಕಣ್ಣಿಗೆ ಆಶ್ಚರ್ಯನನ್ನುಂಟುಮಾಡುನ ಆ ಉಡ್ಯಾನವನನನ್ನು ಧಟ್ಟಿನೆ ಕಂಡು ಭೂಮಿಗೆ ಇಳಿದು. ಇನಳು 
ಸೌಂದರ್ಯದಲ್ಲಿ ಡೇವಶಾಸ್ತ್ರೀಯರಿಗಿಂಶ ಎನ್ಟೋ ಮಿಗಿಲಾಗಿದ್ದಾಳೆ ಎನ್ನುವಂಕಹ್ಯ ಚಿಗುರ ಉಯ್ಯಾರೆ 
ಯಾಡುತ್ತಿದ್ದ ಕಮಲಮುಖಿಯಾದೆ ಆ ರಾಜಕುಮಾರಿ ಚಂದನೆಯನ್ನು.,. ॥೪೯॥ ಸೋಡಿ, ನುಹಾ 


೩೫3 ವರ್ಧನರಾನ ಫುರಾಣರಿ 


ಕಂಡಕಿಪ್ರಚೆಂಡ ಕುಸುಮಕೋಡಂಡಕಾಂಡಖಂಡಿತಹೃಡಯೆನಾಗಿ ಬೇಗದಿಂ ನುಡದಿಯೆಂ ಹಿಡಿದುಕೊಂಡು 
ಗಗಸಕ್ಕೊಗೆದು ನಿಮಾಕಡೊಳಿರಿಸಿ ಹೆರುಸದಿಂ ಮಕೊನೇಗದಿಂ ಪೋಗುತ್ತುಮಾಗುಣನತಿಯನೇಗೆಯ್ಲೆಂ ತನಗೆ 
ಬಸಡದಾಗಿಸಲ್‌ ನೆಟ್‌ಯಡಣಗುಲಿ ಮಠುಗಿ ಕೋನಾಟೋಸನುಂ ನೇರೆಡನಿಯೊಳಾಕನುಣಿಯಫೀಡಾಡಿನೋವು 
ದಮೆ ಆಕೆ ಭೀಕರಾಕಾಕನುಂ ತಳೆದು ಬಳೆದ ನಟುನೆಂ ಬಳಸಿಯುಂ ನೋಡಿ 


ಆನಂಡನನಿಭವಿಭನೋ | ಪ್ಯಾನೊಳಿರನೆತ್ತ ಸುತ್ತಲುಂ ಜೀಕೆಂಬೀ 


ಕಾನನಡೊಳಿರ್ಪುಜಿತ್ತ ಮ | ಡೇನಃಸರಿಪಾಕಮಿಂತಿದಲ್ಲದೆ ನೆಅತೇಂ ॥ ೫0 
ನಿಂಪಾ ನರಸಕಿಸಂಡನೆ | ಚಂಡೆ ನಂದನೆಯನನಫಜಿನಚರಣಾಬ್ಬ 
ಕೃಂದಾನಂಡಣೆ ನುನೆಡೊಳ | ನಿಂದಿತೆ ಮಾಡುತ್ತುನಿರ್ನಳಿರ್ಪುಡುನೊರ್ನಂ || wn 


ಕಿರಾತಕಾತರನಾ ತರಿಣಿಯಂ ಕಂಡು ನುನಜೆಗೊಂಡು ನಿಧುಕೇಖೆಯೆಂ ನಿಥುಂತುಪಂ ಪಿಢಿನಂತೆ ನಿಡಿದಿರ್ಪು 
ಮುಮಾನ್ರಸ್ವಾನದೊಳ್‌ 
ನತ್ಸಾಭಿಧಾನನಿಸಯೆದ | ತತ್ಸಂಸತ್ತಿಯೆನೆ ತಳೆದ ಕೌಕಾಂಬಿಯೊಳೆ 
ರ್ಹೆತಮಯನರ್ತಿ ಸಜನ | ನತ್ನಳನೆನಿಸಿರ್ದ ನ್ನ ಸಭಡತ್ತಾಭಿಖ್ಯಂ | ೨ 


ಆ ನೈಶ್ಯೋತ್ತನುಂ ನನದ್ರನ್ಯಾಹಕೆಣಸರಿಣಕಿಯಿನಾದುರಂತ ಕಾಂತಾರಾಂತರಾಳಡೊಳ್‌ ತೊಳಲ್ಪರುತುಂ 
ಕ್ರಿಯಾನಡಸ್ರಾಗ್ಲೇಶನಂತುಸಸರ್ಗಾಕ್ರಾಂತಿಯಾಗಿರ ನಿಶಾಟನಿಕಟಿಕಾಂತೆಯಂ ಕೊಟ್ಟಿಕೆ ಕಟ್ಟಿದಿಶೊಳ್‌ ಕಂಡು 
ದೆಯಾಮಂಡಿತಮಾನಸನಪ್ಪುಪಖಂ ಮೃುಡುಸದುಸಡೀಶ ನೇಶಲಂಗಳನ್ನ ನಚನನಿಚಯೆಂಗಳಿನಾ ನಿಕೋಧಕನನ 





ಶೂರೆನಾಡ ನುನ್ಮೆಧನ ಬಾಣಗಳಿಂದ ಸೀಳಿದ ಹೆ ಹೆಯವೃನನಾಗಿ, ಧಟ್ಟಕೆ ಆ ಹುಡುಗಿಯನ್ನು ಹಿಡಿಪುಕೊಂಡು 
ಆಕಾಶಕ್ಕೆ ಹಾರಿ ನಿಮಾನದನ್ಷಿಟ್ಟುಿಕೊಂಡು ಸಂತೋಷದಿಂದ ನುನೋನೇಗದೊಡನೆ ಹೋಗುತ್ತಾ, ಆ ಸದ್ಗುಣ 
ನೆತಿಯು ಏನು ಮಾಡಿದರೊ ಕೂಡ ತನಗೆ ನಕವಾಗದಿರಲು, ಆ ಧರ್ಮದ ಕೊಲೆಪಾತಕನು ಕೇಗಿ 0308 ಕೋಪ 
ಬಿಂದ ಜೊಡ್ಡ ಅಡವಿಯಲ್ಲಿ ಆ ಸುಂದರಿಯನ್ನು ಬಿಸುಟುಹೋಗಲಾಗಿ, ಆಕೆಯೆ ಭಯಂಕರಾಕಾರದಿಂಡ ಬೆಳೆದು 
ನಿಂತಿರುನ ಅಡವಿಯನ್ನು ಕಿರೆಗಿಕೋಡಿ-. ನಂಪನನನಡಂತೆ ವೈಭನದಿಂದ ಕೂಡಿದ ಆ ಉದ್ಯಾನವನ ಇಡ್ದುದೆಲ್ಲಿ, 
ಸುತ್ತಲೂ ಜೀರ್‌ ಜೀರ್‌ ಎಂಬ ಶಬ್ದದಿಂದ ಕೂಡಿದ ಈ ಆರಣ್ಯಹೊಳಗೆ ಇರುವುನಿರಿ? ಇದು ನನ್ನ ನಾಷದ 
ಸರಿಣಾಮನಲ್ಲಿ ಬೇಕೆ ಏನು? ॥ ೫೦ ॥ ಎಂಬುದಾಗಿ ಆ ರಾಜಕುಮಾರಿ ಚಂದನೆಯು ಪರಿಶುಶ್ಳನಾಡ ಜಿನನ 
ವಾಡಕಮಲಗಳಿಗೆ ಮನಸ್ಸಿನಲ್ಲಿಯೇ ಸಂತೋಷದಿಂದ ನಮಸ್ಥಾರನಾಡುತ್ತಾ ಇದ್ದಳು. ಹಾಗಿರಲು ಒಬ್ಬ 
೫೧ ॥ ಕಾಮಾಕುರನಾಡ ಬೇಡನು ಆ ಸುಂಡರಿಯನ್ನು ಕಂಡು ಸಂತೋಷಗೊಂಡು ಚಂದ್ರರೇಖೆಯನ್ನು_ 
ರಾಹು ಹಿಡಿಯುನಂತೆ ಹಿಡಿದುಕೊಂಡಿಕಲಾಗ್ಲಿ, ಆ ಸಮಯದಲ್ಲಿ ನತ್ಸ ಎಂಬ ಹೆಸರಿನ ರಾಜ್ಯದ ಒಳ್ಳೆಯ 
ಸಂಪತ್ತನ್ನೆಲ್ಲಾ ಒಳಗೊಂಡಿರುವ ಕೌಶಾಂಬಿಯಲ್ಲಿ, ಜಿನಢರ್ಮನೆನ್ನು ಅನುನರಿಸುತ್ತಿಕುನೆ, ನಜ ನರಕ್ಷಕನೆನಿಸಿದ್ದ 
ವೃಷಭನತ್ತ ಎಂಬ ಹೆಸರಿನನನು [ಒಬ್ಬನಿದ್ದಸು] ॥ ೫೨ 4 ಆ ವೈಶ್ಯ ಶ್ರೀಷ್ಕನು ಅಡವಿಯ ವಸ್ತುಗಳನ್ನು 80800 
ಸುನ ಜಾಣ್ಮೆಯಿಂದ ७ ಭಯಂಕರವಾದ ಅರಣ್ಯದೊಳಗೆ ತಿರುಗಿಕೊಂಡು ಬರುತ್ತಾ, ಕ್ರಿಯಾಪದದ ಪೂರ್ನಸ್ಥಾನದಲ್ಲಿ 
ಹೆ(ಗೋ ಹಾಗೆ ಉಪನರ್ಗದಿಂದ (ಕ್ರಿಯಾಪದದ ಪೊರ್ನದಲ್ಲಿ ಉಪಸರ್ಗನಿರುತ್ತದೆ; ಉಸಸರ್ಗನೆಂಡಕೆ ಮರೆದೃಷ್ನ ) 
ಸಂಕಟಕ್ಕೆ ಸಿಕ್ಕಿಬಿದ್ದಿದ್ದ, ಆ ಬೇಡನ ಸಮೀಪಡ ಸುಂದರಿಯನ್ನು ಅಕಸ್ಮಾತ್ತಾಗಿ ಇದಿರಿನಲ್ಲಿಯೇ ನೇಕೆನಾಗಿ ನೋಡಿ. 


೧೫ ಕೀರ್ಥೆಕರ ४९४७४३ 69६६, ९, ಕಜೆ 


ಬಾಥೆಕಕಪ್ಪಂತು ಬೋಧಿಸಿ ದೀನಾಕನುನೇನಾನುನುನಿತ್ತು ತತ್ತಕಿಣಿಯ ಸೆಟಯಂ ನೆಅಪಿಂಗಿಸಿ ನಿಜಪುರೀನರೆ 
ಕ್ಯೊಡಗೊಂಡು ಪೋಗಿ. 


ನಿನತುನುಗಳೆಪ್ಪಳೀಕೆಯ | ನನುನಯದಿಂಡೆಲಗೆ ಸಲಹು 208, 80 ನೀನೆಂ 
ದನನಡ್ಯೃತ್ತನಿತ್ತಂ | ತನತ್ತು ನಲ್ಲಭಿಗೆ ಶೀಲನತಿಯೆಂ ಸತಿಯ ॥ ೫೩. 


ಅಂತು ವೈಶ್ಯವದನೆದರ್ನಣಂ ಸಮರ್ಸಿಸಿ ಸೋಗೆ ಚಂದನೆಯ ಚಂದನುಂ ಸೆಟ್ಟಿತಿ ದಿಟ್ಟಿಸಿ ನೋಡಿ 


ಎತ್ವಣಿನಕ್ಕೆ ಬಂಡಳಿವಳಪ್ಪೊಡೆ ನೆಟ್ಟಿನೆ ಗಾಡಿಕಾರ್ತಿ ಕ 

ನೈತ್ತಿ ಮದೀಶನಂ ತನಗೆ ಮೆಲ್ಲನೆ ನಲ್ಲಭನಾಗೆ ನಾಬ್ಯುಮು 

ಪ್ರೃತ್ವಕೆಯಿಂದಮೇಕೆ ನಮಗೀಕೆಯ ಕುತ್ತಮೆನುತ್ತೆ ಚಿತ್ರದೊಳ್‌ 

ನೃತ್ತಸಯೋಧರೆದ್ವಿತಯೆ ಚಿಂತಿಸಿ ಕಂಡಳೆಡೊಂದುಪಾಯನುಂ || ೫೪ 


ಅಂತು ಅಬೋವನಾಯೆಯಪ್ಪ ನಣಿಗೀಕಜಾಯೆ ಚಂದನೆಯೆನೇನಾಕುನೊಂದು ಸೊಲ್ಲಮೆಯನಿಲ್ಲದುದನುದ್ಭ 
ವಿಸಿ ನೆನದಿಂ ಶೃಂಖಳಾಬಂಧನೆಯೆಂ ಮಾಡಿ ತಲೆನಾಗಿಲ ಕೆಲದೆ ಪುಲುನುನೆಯೊಳಿರಿಸಿ ಕೊಚ್ಚನಿಕ್ಸಿ ನೆಡಸುತುಮಿ 
ರ್ನೆಳಿರ್ನುದುಂ. 


ವೀರಭಟ್ಟಾರಕಂ ಕಾರುಣ್ಯಜಲಧಿ ನಿ 
ಹಾರಿಸಿ ಸಕಳಜನಸದಂಗಳೊಳಫ 
ಹಾರಿ ತತ್ಪುಕಕೆ ನಡೆತಂದಂ || ws 


ಅಂತು ನಿಹಿತನಿಶಿನ್ಫೋನನಾಸಂ ಪಾರೆಣಾನಾಸರಡೊಳ್‌ ಕಾಯಸ್ಸಿತಿನಿನಿತ್ತಂ ಚರ್ಯಾಮಾರ್ಗದೊಳ್‌" 


ಧೆಯೆಯಿಂದ ಅಲಂಕೃತವಾದ ಮನಸ್ಸುಳ್ಳವನಾದುದರಿಂದ ಮೃಡುವಾಡೆ ಉವಔೇಶದಿಂದೈಶುಭ್ರನಾಗಿರುವ ಮಾತುಗಳ 
ಸಮೂಹೆದಿಂದ್ಯ ಆ ಹಿಂಸಕನಿಗೆ [ಆಕೆಯನ್ನು] ಬಾಧಿಸದಿರುವಂತೆ ಉನದೇಶಿಸಿ,ಕೆಲವು ದೀನಾರಗಳನ್ನು ಕೊಟ್ಟು ಆ 
ಯುನತಿಯ ಸೆಕೆಯನ್ನು ಹೋಗಲಾಡಿಸಿ ತನ್ನೆ ಸಟ್ಟಣಕ್ಕೆ ಕರೆದುಕೊಂಡು ಜೋಗಿ"ಈಕೆ ನಿನಗೆ ನುಗಳಾಗುತ್ತಾಳೆೆ 
ಎಲೆ! ಈಕೆಯನ್ನು ನಿಶ್ವಾಸದಿಂದ ಕಾನಾಡ್ಕು ಇವಳಿಗೆ ಮನ್ನಣೆಯನ್ನು ಕೊಡು' ಎಂಬುದಾಗಿ ಆ ಸೆಡಾಚಾರಿಯೆು 
ತನ್ನೆ ಹೆಂಡತಿಗೆ ಶೀಲನತಿಯಾದ ಆ ಹೆಣ್ಣನ್ನು ಒಪ್ಪಿಸಿದನು ॥ ೫೩ | ಹಾಗೆ ನೈಶ್ಯಮುಖಕ್ಕೆ ಕನ್ನೆಡಿಯೆಂಕಿರುನ 
ಆತನು ಒಪ್ಪಿಸಿಹೋಗಲಾಗಿ, ಆ ಸೆಟ್ಟಿತಿಯು ಚಂದನೆಯ ರೂನಸೌಂದರ್ಯನನ್ನು ದಿಟ್ಟಿಸಿಕೋಡಿ.."ಇನಳೆಲ್ಲಿಂದ 
ಬಂಡಳು? ಇನಳಾಡಕೋ ಬಹುನುಂದರಿ, ಕಣ್ಣು ಹೊಡೆದು ನನ್ನ ಗಂಡನನ್ನು ಮೆಲ್ಲಗೆ ಕನ್ನ ಪ್ರಾಣಪ್ರಿಯನನ್ನಾಗಿ 
ಮಾಡಿಕೊಳ್ಳುತ್ತಾಳೆ, ಇಲ್ಲದೆ ಅಹೆಂಕಾರದಿಂದ ಇನಳ ರೋಗ ನಮಗೆಣಿ? ಎಂಬುದಾಗಿ ಆ ಎರಡು ದುಂಡು 
ನೊರೆಯ ಹೆಣ್ಣು [ಸೆಟ್ಟಿ] ಯೋಚಿಸಿ ಒಂದು ಉನಾಯನನ್ನು ಕಂಡುಕೊಂಡಳು, ॥ ೫೪ ॥ ಹಾಗೆ ಉಸಾಯೆ 
ನನ್ನು ಕಂಡುಕೊಂಡು ಆ ಕೋಮಟಯ ಹೆಂಡತಿ ಚಂಡನೆಯನ್ನು ಇಲ್ಲದ ಯಾವುದೋ ಒಂದು ತಪ್ಪನ್ನು ಹುಟ್ಟಿಸಿ 
ಆ ನೆಪದಿಂದ ಅವಳನ್ನು ಸೆರಸಳಿಯಿಂದ ಕಟ್ಟಿಹಾಕಿ, ತರೆಬಾಗಿಲ ಪಕ್ಕದಲ್ಲಿದ್ದ ಒಂದು ಹುಲ್ಲಿನ ಮನೆಯಲ್ಲಿ ಇರಿಸಿ, 
ಅನಳಿಗೆ ನುಚ್ಚುಹಾಕುತ್ತ್ಯಾನಡೆಸಿಕೊಂಡು ಹೋಗುತ್ತಿದ್ದಳು. ಹಾಗಿರಲಾಗಿ. ಕರುಹಾಸಮುದ್ರನಾದ ವೀರೆಜಿನನು 
ಎಲ್ಲ ಡೇಶಗಳಲ್ಲಿಯೂ ಸಂಚರಿಸಿ, ಆ ಪಾಸನಿವಾರಕನು ಆ ಸಟ್ಟಿಣಳ್ಳ ಬಂದನು. ೫೫ ಹಾಗೆ [ಬಂದನು] 
ವಿಶಿಷ್ಟ್ರವಾಡ ಉಪನಾಸನನ್ನು ಮಾಡಿ ನಾರಣೆಯ ಸಂದರ್ಭದಲ್ಲಿ ನೇಹೆಧಾರಣೆಗಾಗಿ ಅಹಾರಕ್ಕಿಂದು ಹಾದಿಯಲ್ಲಿ 
45 


ತಿಳಿ ನರ್ಧಮಾನ ಪುರಾಣಂ 
ಬಿತ್ತುಮಿೆ ತದ್ಯೃತ್ತಾಂತನುಂ ಸೆಸಂಭ್ರನುದ್ವಾರಪ್ಪರುಸರಿನವಧಾರಿಸಿ. 


ಚಂದಕೆ ಮುನಿಯಿಂ ನಿಲಿಸುನೆ | ಕೆಂಡತಿ ಮುಡದಿಂಡೆ ನರಿನ ನದಜೊಳ್‌ 
ಸೆಂಧಿಸಿದಾ ಸಂಕಲೆ 730० | ಹೊಂದಿನಿಂತುಂ ತೋಟದೆಂತಡಂಗಿಡುಜಿಳೆಯೊಳ್‌ ॥ ೬ 


ಅಂತು ಜಗನ್ನಾಧಸೆನ್ನಿಧಿಗಮನಸಾನುರ್ಥ್ಯದಿಂ ಸತಿಯೆ ಸಂಕರೆ ಭೋಂಕೆನೆ ನಟಾದು ನಾಜ್‌ ಲೀಲೆಯಿ 
ನಿದಿರ್ಗೊಂಡು ಸನ್ಮೆಕಿಸ್ವಾನಿಯೆಂ ಸೆಮಯಸೆಮುಚಿತ ಕ್ರಮದಿಂ ನಿಲಿಸಿ ನಿಜನಿವಾಸಕ್ಕೆ ಬಿಜಯಂಗೆಯ್ಸೆ ಪೂತೋ 
ಚ್ಞಾಸನಡೊಳಿರಿಸಿ 


ಸಡೆಯುಗಳಂಗಳಂ ತೊಳೆದು ಪೂಜಿಸಿ ಬಂದಿಸಿ ಕಾಂತೆ ಕಾಯ ನಾಕ್‌ ' 

ಹೈಡಯನಿಶುದ್ಧಿಯಿಂಜಿ ನಿರವಡ್ಯಮನನ್ನಮನೀಯೆ ತದ್ಗಣಾ 

ಸ್ಪದನಡೆನಾಂತು ತನ್ನುಡಕೊಳ್‌ ನಿನಗಕ್ಷಯನುಕ್ಳೆ ದಾನನೆಂ 

ಧುದಿತ ದೆಯಾಧ್ವಜಂ ನೆರಿಸಿ ಪೋವುಡುಮಾಸದೆಹೊಳ್‌ ಸುರಾಧ್ವದಿಂ | ೫೭ 


ವನುಕುಸುಮನರ್ಷಣಂ ಮಂ | ದಸನಿಸರಣಮನಿನಿಸಪ್ರಶಂಸೋಕ್ತಿ ಸುಕೋ 
ಲ್ಪಸಿತ ಪಟಿಹಸ್ಯನೆಂ ನಿಮಿ ॥ ರ್ನೆಸೆಡುವು ಚಂದನೆಯ ಮನೆಯೆ ಮಿಸುನಂಗಣಡೊಳ್‌ || pT) 


ಅಂತು ಪೌರಾಶ್ಚರ್ಯಕಾರಿಯಾದೆ ಚಂಚಶ್ಸಂಚಾಶ್ವರ್ಯವ್ರನಂಚಮುಮನಕ್ಷೀಣದರ್ಶನನ್ರಕಾಶನಮುನುಂ 
ಪ್ರತ್ಯಕ್ಷಮಾಕ್ಷಿಸಿ ವೃಷಭದತ್ತಂ ವಿಸ್ಮೈಖಾಯತ್ತಚಿತ್ರನಾಗಿ ಚಂದನೆಯಿರ್ದ ಮಂದಿರಕ್ಕೆ ಮಂದಗತಿಯಿಂ ಬಂದು 





ಬರುತ್ತಿರಲಾಗಿ, ಆ ಸುದ್ದಿಯನ್ನು ಸಂಭ್ರಮಗೊಂಡಿದ್ದ ಬಾಗಿಲ ಬಳಿಯೆ ಜನರಿಂದ ಕೇಳಿ ಚಂದನೆಯ ಖುಷಿ 
ಯನ್ನು ನಿಲ್ಲಿಸುವೆನೆಂದು ಅತ್ಯಂತ ಸಂತೋಷದಿಂದ ಓಡಿಹೋಗುವ ಸಂದರ್ಭದಲ್ಲಿ, ಕಾಲಿಗೆ ಕಟ್ಟಿದ್ದ ಸರನಳಿಯು 
ಹೆರಿದುಹೋಗಿ, ಸೈಲ್ಪವೂ ಕಾಣದಂತೆ ಭೂಮಿಯಲ್ಲಿ ಅಡಗಿಹೋಯಿತು. [೬ ॥ ಹಾಗೆ ಆ ಲೋಕಸ್ವಾನಿಯ 
ಬಳಿಗೆ ಹೋಗುನ ಶಕ್ತಿಯಿಂದ ಆ ಹೆಣ್ಣಿನ ಬೇಡಿಯು ಧಟ್ಟಿಕೆ ಹರಿದು ಮಾಯನಾಗಲು,ಅನಳು ७ ಸನ್ಮತಿಸ್ವಾನಿ 
ಯನ್ನು ಸಂತೋಷದಿಂದ ಇದಿರುಗೊಂಡ್ತು ಸಂದರ್ಭೋಟಿತನಾಡ ರೀತಿಯಲ್ಲಿ ಆತನನ್ನು ನಿಲ್ಲಿಸಿ ತನ್ನ ಮಕೆಗೆ 
ಹೆಯಮಾಡಿಸುನಂಕೆ ಮಾಢಿ, ಪವಿತ್ರವಾದ ಎತ್ತಕಡ ಆಸನದಲ್ಲಿ ಕುಳ್ಳಿರಿಸಿ--ಎರಡು ನಾಡಗಳನ್ನೂ ಕೊಳೆದು, 
ಪೂಜೆಮಾಡಿ, ನಮಸ್ಕರಿಸಿ, [8] ಯುನತಿಯು ನೇಹ ಮಾತು ಮನಸ್ಸುಗಳ ಶುದ್ಧಿಯಿಂದ ಶುದ್ಧನಾಜೆ ಅನ್ನೆನನ್ನು 
ಸೊಡಲು, ಆ ಗುಣಗಳಿಗೆ ಭಾಜನನಾಡೆ ಆ ಸ್ವಾಮಿಯು, ಅದನ್ನು ತನ್ನ ಹೊಟ್ಟಿಯಲ್ಲಿ ॥ १६०0, "ನಿನಗೆ ದಾನವು 
ಅಕ್ಷಯೆನಾಗಲಿ' ಎಂದು ದಯೆಯ ಬಾವುಟಿದಂತಿರುನ ಜಿನನು ಹೆರಿ ಹೋಗಲಾಗಿ, ಆ ಸಂದರ್ಭದಲ್ಲಿ ಆಕಾಶದಿಂದ 
ಬಂಗಾರದ ಹೊಗಳ ನುಳೆಯೊ ನುಂಡನಾಕುತವೂ ಜೀನಕೆಗಳ ಪ್ರಶಂಸೆಯ ಮಾತುಗಳೂ ಡೇವಕೆಗಳ ನುನೋ 
ಹಕವಾದೆ ಭೇರಿಯೆ ಧ್ವನಿಯೂ ಚಂದನೆಯೆ ಮನೆಯೆ ಹೊಳೆನ ಅಂಗಳದಲ್ಲಿ ಕಾಣಿಸಿಕೊಂಡು ಪ್ರಕಾಶಿಸಿದುವು. 
॥೫೭..೫೮॥ಹಾಗೆ ನೆಟ್ಟಣಿಗರಿಗೆಲ್ಲಾ ಆಶ್ಟರ್ಯಕರನಾದಂತಹೆ ಪ್ರಕಾಕಮಾನನಾದ್ಮನಂಜಾಶ್ವರ್ಯಗಳ ಸಮೂಹದ 
ಅಕ್ಷಯನಾದ ನೆರ್ಕನಡ ಅಭಿವ್ಯಕ್ತಿಯನ್ನು ಪ್ರತ್ಯಕ್ಷನಾಗಿ ನೋಡಿದ ವೃಷಭದತ್ತನು, ಆಶ್ಚರ್ಯದಿಂದ ತುಂಬಿದೆ ನುನ 
ಸ್ಬುಳ್ಳವನಾಗಿ, ಚಂದನೆಯಿಂಡ ಮೆಲ್ಲ ಮೆಲ್ಲನೆ ಬಂದು, ಹಿಂಸುಮುಂದಿನ ಸುದ್ದಿಯನ್ನೆಲ್ಲಾನಿವರವಾಗಿ ಕಿಳಿಡು, ತಪ್ಪೆ 
ಮಾಡಿದ್ದ ತನ್ನ ಹೆಂಡತಿಯನ್ನು ಆ ಸೆಜ್ಜನಳ ವಾದಕನುಲಕ್ಕೆ ಅಡ್ಡ ಬೀಳಿಸಿ, ಶ್ರೀಷ್ಕವಾದೆ ನಸನ-ಭೂಸಣಗಳಿಂದೆ 
ಆಕೆಯನ್ನು ಪೂಜಿಸಿ ಆಮೇಕೆ ಆ ಸುಂಡರಿಯೆನ್ನು ತಾನೇ ಜೊತೆಯಲ್ಲಿ ಕಕೆದುಕೊಂಡುನುಹಾ ವೈಭನದಿಂದ 


೩೫ ತೀರ್ಥಕರ ಕೇವಲಜ್ಞಾನೋತ್ಪತ್ತಿ ೩s 


ತಡ್ರೃತ್ತಾಂತ ಪೂರ್ನಾನರಾಂತನುಂ ಸನಿಸ್ತಕೆಮಲಾದು ಕೃತಾನರಾಥೆಯಪ್ಪ ತನ್ನ ಸತಿಯನಾಸನ್ನುತೆಯೆ ಸದಸ 
ಯೋಜಕೈಟಗಿಸಿ ಮೆಟಕನ ನಸ್ಟ್ರಾಭರಣರಾಜಿಯಿಂ ಪೂಜಿಸಿ ತಡನಂತರಂ ತತ್ಯಾಂತೆಯೆಂ ಶಾನೆ ಮುಂದಿ 
ಟ್ಫೊಡಗೊಂಡು ಮಹಾನಿಭೂತಿಯಿಂ ನಡೆದು ನಂಡನಾನಿಯೋಗದುಃಸಹದುಃಖನಾಟಿಕನಾಗಿರ್ದ ಚೇಟಿಕರಾಜಂಗೆ 
ಸಮರ್ಷಿಸಿ ಸಂತಸಂ ನಿಮಿರ್ಚಿದನನ್ನೆಗಮಿತ್ತಲ್‌ 


\ 


pl 


ಘೋಕನೀಕತನೋವಿಶೇಷನಿಧಾಸದಿಂಡೆಸೆನಾ ಮಹಾ 

ವೀರಯೋಗಿಗೆ ಪೋಗಿ ನನ್ನೆಕಡಬ್ಬಮುಡ್ಯ ಯಶೋಧನಂ 

ಸ್ಟಾಕವೈಭನದಿಂ ಬುಧಾನಳಿಯಿಂ ನಧೊಜನದಿಂ ಜಗ 

ತ್ಲಾಕಮಾದುಡೆಯ್ದಿದಂ ನರಚೃಂಭಿಕಾಪುರಮಂ ಜಿನಂ ur 


8०800, ತದುದ್ದಾನುಗ್ರಾಮಸೀನುಭೂಮಿಯೊಳ” ನರಿದು ಪಿರಿದುನೆಸನ ರಿಜುಕೊಲೆಯೆಂಬ ನುಹಾ 
ತರಂಗಿಣಿಯೆ ತೀರದಲ್ಲಿ... 


~ 


ಒಡನಿರ್ದ ಶಾಲವೃಕ್ಷದೆ | ನೊದಲೊಳ್‌ ನಜ್ಜಳಿಸ ಜಂತುರೆಹಿತ ಶಿಳಾನ 


ಟ್ವಿಡ ಮೇಲೆ ಮೂಡನೊಗದಿಂ | ತ್ರಿದಶಾರ್ಚಿತ ವಾಡಸಂಕೆಜಂ ನಿಂದಿರ್ವಂ | ೬0 
ನಿರಡುಂ ಮಡಂಗಳಿಡೆನಾ | ಕ್ವೈಕಲೆರಡುಂ ಕೊಳಗುನುಂಗುಟಿಂಗಳ ಮುಥ್ಯಂ 
ಪರಿಕಿಪೊಡೊರ್ಗೇನ್‌ ತೆಅನಾ || ಗಿಕಿ ನಿಂಡನಕಂನನುಚಿತ ಕುಜ್ವಾಗತಡೊಳ್‌ tn 


ನಯನೆಯುಗಂ ನಾಸಾಗ್ರ | ಪ್ರಯುಕ್ತನುವ್ಯಕ್ತನರ್ತನಂ ಪ್ರಾಹಾನಾ 
ನೆಯುಗಂ ಸುಶ್ಲಿಷ್ಟಂ ಶೋ | ಭೆಯೆನಾಂತುದು ಯೋಗನಿಸ್ಕ ನೋಸ್ಕದ್ವಿತಯಂ I ೬3 


ಹೋಗಿಮಗಳ ಅಗಲಿಕೆಯಿಂದ ಸಹಿಸಲಾರದ ಡುಃಖನನ್ನು ಅನುಭವಿಸುತ್ತಿದ್ದ ಚೇಟಿಕರಾಜನಿಗೆ ಒಪ್ಬಿಸಿಸಂಶೋನ 
ವನ್ನುಂಟುಮಾಡಿದನು.ಅಸ್ಕರಲ್ಲಿ ಈ ಕಡೆ_ಭಯೆಂಕರವೂ ಸಮುರ್ಥವೊ ಆಗಿ,ನಿಶೇಷ ರೀತಿಯ ತಪೋನಿಧಾನದಿಂದ 
ಪ್ರಕಾಶಿಸುವ. ಆ ಮಹಾವೀರಯೋಗಿಗೆ ಹನ್ನೆಕಡುವರ್ನಗಳು ಕಳೆದುಹೋಗಿ, ಮಹತ್ತಾದ ಕೀರ್ತಿಯನ್ನು 
ಗಳಿಸಿದ್ದೆ ಜಿನನು ಹೊಳೆಯೆನ ವೈಭನದಿಂದಲೂ, ವಿದ್ವಾಂಸರಿಂದಲೂ, ಸುಂಡರಿಯರಿಂದಲೂ, ಜಗತ್ತಿನ ಸಾರ 
ವೆನಿಸಿದ್ದ ಶ್ರೀಸ್ಕವಾದ ಜೃಂಭಿಕಾ ನಟ್ಟಿಣನನ್ನು ಸಮೀಪಿಸಿನು. ॥ ೫೯॥ ಹಾಗೆ ಸಮೀಪಿಸಿ, ಆ ದೊಡ್ಡ ಗ್ರಾಮದ 
ನಿಲ್ಲೆಯಲ್ಲಿ ಹರಿಯುತ್ತಾ ನಿಶೇಷನಾಗಿ ಪ್ರಕಾಶಿಸುತ್ತಿರುವ ರಿಜುಕೊಲೆ ನಂಬ ಮಹಾನದಿಯ ದಡದಲ್ಲಿ 
ಬೆಳೆದಿದ್ದ ಸಾಅನೃಕ್ನದ ಬುಡದಲ್ಲಿ ಹೊಳೆಯುತ್ತಿರುವ ಕ್ರಿನಿಕೀಟಿರಹಿತವಾಡ ಬಂಡೆಯ ಮೇಲೆ ದೇವೇಂದ್ರ 
ವೊಜಿಕನಾದ ನಾಡಕಮಲಗಳುಳ್ಳ ಜಿನನು ಪೂರ್ವಕ್ಕೆ ಮುಖಮಾಡಿಕೊಂಡು ನಿಂತಿದ್ದನು. ॥ ೬೦ | ಎರೆಡು 
ಹಿಮ್ಮಡಿಗಳ ಸ್ಥಾನದಲ್ಲಿ ನಾಲ್ಕು ಬೆರೆಳುಗಳು[ಗಳನ್ಟು 8०४0], ಹೊಳೆಯುತ್ತಿರುವ ಎರಡು ಉಂಗುಟಿಗಳ 
ಮಧ್ಯದಲ್ಲಿ ನೋಡುನುದಾಪಕಿ ಅನೆರೆಡಕ್ಕೂ ಒಂಡು ಗೇಣು ದೂರೆನಿಕೆಲಾಗಿ ಅದಕ್ಕೆ ಉಚಿಕನಾಗುವಂತೆ ನೇಕನಾಗಿ 
ಸ್ಲಿಕನಾಗಿ ನಿಂತುಕೊಂಡನು. ॥ ೬೧॥ ಕಣ್ಣುಗಳೆರಡರ ದೈಷ್ಟಿಯೂ ಮೂಗಿನ ಕೊನೆಯತ್ತ, ಪ್ರಾಣ 
ಅವಾನಗಳ ಜೋಡಿಯು ಹೊರಗೆ ಕಾಣಿಸದ ಹಾಗೆ ನರ್ತಿಸುವುದು, ಆ ಯೋಗನಲ್ಲಿ ತಲ್ಲೀನನಾಗಿರುವ ಆತನೆ 
ತುಟಿಗಳೆರಡೂ ಒಂದಾಗಿ ಸೇರಿ ಸೌಂದರ್ಯವನ್ನು ನಡೆದವು. ॥೬೨॥ [ಅತನ] ನಿಲ್ಲ ಅಂಗಗಳಲ್ಲಿಯೂ ಎಷ್ಟು 


FS ವರ್ಥಮಾನ ಪುರಾಣಂ 


ಅನಯನನುನಿತಜಸೊಳಂ ನಿಕ್ಕ | ಿವಲಂ ನರಮಾಣುಮಾಶ್ರಮೇಂ ನೋಟ್ಟೊಡೆ ಕೋ 
ಜುನುಡಲ್ಲೆ ನಿನ್ನಯೋಗಿ | ಪ್ರನರೆಕ ನಿಲನೀಯೆಪಾರ್ಗೆ ವೆರ್ಟಿಪ ಫೆಲನಂ ॥ ಟಿ 


ಅಂತು ನಿತಾಂತಕಾಂಶಾಂತರಸಸ್ರಸರಸ್ರಪೂರ್ಣ ಗಂಗಾತರಂಗಿಣೀಪ್ರಭವ ಸ್ರಾಳೀಯೈಕೇಂದ್ರನುನಿಸಿ 
ಸುರುಚಿಕವ್ರತಿಮಾಯೋಗನಿಯೋಗಯೋಗೀಂದ್ರನಿರ್ದ ತತ್ಸು್ಯಾರ್ಯಾದಲ್ಲಿ 


ಕರಿಯೆಂ ಕೇಸರಿಯೆಂ ಕುರುಂಗಕುಳೆಮುಂ ಶಾರ್ದೂಲಮುಂ ಮಿಕ್ಕಮುಂ 

ಗುರಿಯೆಂ ಶೀಪ್ರನಿಸಾಹಿಯುಂ ಚಟುಳ ಕಾಕಾನೀಕಮುಂ ಘೊಕಮುಂ 

ಸ್ಫುರಪಾಷ್ಮೀಯ ನಿರೋಢನರ್ಥನವನಾದಂ ಬಿಟ್ಟು ಮಿತ್ರತ್ವಜೊಳ್‌ 

ಪೊಕಿದಲ್ಲನ್ಲಿಗೆ ರೀಲೆಯಿಂ ನಲಿುನತ್ಯಾಶ್ವರ್ಯನುನ್ಪನ್ನೆಗಂ | ೬9 


ಅಂತು ಪರಮುಕೌತುಕಕಾರಿಯಾದೆ ಚಾರುಚತುರಯೋಗಡೊಳಿರ್ದ ಯೋಗೀಶ್ವಕಂ ಕ್ಲಾಯಿಕಸನ್ಯುಕ್ತ್ಯಾದಿ 
ಪ್ರಸಿದ್ಧಸಿಷ್ಧಗುಣಂಗಳೆಂಟುನುಂ ತತ್ಯಲಾನಪ್ರಾಸಣೇಚ್ಛಿಯಿಂ ಸರಿಭಾನಿಸುತ್ತುಂ ಉತ್ತಮುಧ್ಯಾನಾಧೀನೆ 
ಮಾಕಸೆನಾಗಿ 


ಭುನನಸ್ತುತನಾಜ್ಞಾವಾ | ಯನಿಜಯೆನೆಂಬೆರಡುನುಂ 09०8 ಸುಸಂಸ್ಥಾ 
ನನಿಚಯನೆಂಬೆರೆಡುನುನುದಿ | ತನಿಶೋಧಿ ವಿಶೀಸಭಾನನಿಂ ಭಾವಿಸಿದೆಂ | i» 


ನುತ್ತನುನಿತೃತಾಡ್ಯನುಪ್ರೇಕ್ಷೆಗಳನೀರಾಲುನುಂ ಧ್ಯಾಸಿಸುತ್ತುಮಿಂತು ನಿರ್ಮಳಥ್ಯಾನಾನಂತರೆಂ ನಿಶಡರೇಶ್ಯಾ 
ನಿಶುಶೈನಥಃಪ್ರನೃತ್ತಾದಿ ಕರಣತ್ರಯದಿನನಂತಾನೆಬಂಧಿಗಳನುಬ್‌ವ ಸನ್ಪಿಕ್ರಿಜಡ ಕನಾಯಂಗಳೊಳ್‌ ವಿಸಂಯೊ 





ನೋಡಿದರೂ ನರನಾಣು ಮಾತ್ರನಾಡರೊ ವಿಕೃತಿ ಕಾಣಿಸದಲ್ಲ ಎ್ಸಿಸುನಂತಹೆ ಆ ಯೋಗಿಶ್ರೀಸ್ಕನ ३७४३) 
ಯಾರಿಗೆ ತಾನೇ ಹೆಜ್ಚಾಡೆ ಸಂಶೋಷನನ್ನು ಕೊಡುವುದಿಲ್ಲ? ॥ ೬೩ ॥ ಹಾಗೆ, ಸನಾ ಮನೋಣೆರೆನಾದ ಶಾಂತ 
ಕೆಸೆಸ್ರವಾಹೆದಿಂದ ತುಂಬಿರುವ ಗಂಗಾನದಿಯೆಲ್ಲಿ ಹುಟ್ಟಿದ, ಕರ್ಪೂರದ ಸರ್ನತವೊೋ ಎನ್ನುನಂತೆ, ನೆನೋಷಹರೆ 
ವಾಡ ಪ್ರಕಿಮಾಯೋಗದಲ್ಲಿ ತಲ್ಲೀನನಾಗಿದ್ದ ಆ ಖುಸಿಶ್ರೇಸ್ಕನು ಇದ್ದ ಆ ಪುಣ್ಯಾರಣ್ಯದಲ್ಲಿ- ಆನೆಯೂ 
ಸಿಂಹೆವ್ಯೂಜಿಂೆಯೊ ಹುಲಿಯೊ ಹೊತ್ಡ ಮುಂಗುಸಿಯೊ ಭಯಂಕರನಾಪ ನಿಷಸರ್ನವೂ,ಸನುರ್ಧನಾಡ ಕಾಗೆಗಳ 
ಸೆಮೂಹೆವೂ ಗೂಗೆಗಳೂ ತನ್ಮು ಸ್ವಭಾನಸಿದ್ಗವಾಡ ದ್ವೇಷ ಬೆಳೆಸುವುದನ್ನು ಸೆಂಪೊರ್ಣನವಾಗಿ ಬಿಟ್ಟು, ಗೆಳೆತನ 
ದಿಂಡೆ ತುಂಬಿಕೊಂಡು ಅತ್ಯಾಶ್ಚರ್ಯನಾಗುವಂತೆ ಅಲ್ಲಲ್ಲಿಯೇ ಆಟಿನಾಡುತ್ತಾ ಸಂತೋಷನಡುತ್ತನೆ. ॥ ೬೪ ॥ 
ಹಾಗೆ ಅತ್ಯಂತ ಆಶ್ಚರ್ಯಕರವಾದ ಸುಂಡರ ಮತ್ತು ಕೌಶಲಪೂರ್ಣಯೋಗದಲ್ಲಿ ನಿಂತಿದ್ದ ಯೋಗೀಶ್ವರನು 
ಕ್ಲಾಯಿಕಸನ್ಯುಕ್ಷ್ವ ಇತ್ಯಾದಿ ಸುಪ್ರಸಿದ್ಧವಾದ ಸಿದ್ಧರ ಎಂಟು ಗುಣಗಣಗಳನ್ನೂ ಸಡಿಯಬೇಕೆಂಬ ಅನೇಕ್ಟೆಯಿಂದ 
ಚಿಂತನೆಮಾಡುತ್ತಾ, ಶ್ರೀಷ್ಕನಾಡೆ ಧ್ಯಾನಡಲ್ಲಿ ತೊಡೆಗಿದ ಮನಸ್ಸುಳ್ಳನಾಗಿ-ಕೊೋಕನೆಲ್ಲಾ ಸ್ರೋತ್ರ 
ಮಾಡುತ್ತಿರುನ ಆ ಜಿನನು ಆಜ್ಞಾ 2 9४000, ಅನಾಯೆನಿಚೆಯೆ ಎಂಬ ಎರಡನ್ನೂ ವಿಪಾಕನಿಚಯೆ 
ಸುಸಂಸ್ಥಾನೆ ವಿಚಯೆ ನಂಬ ಎರೆಡನ್ನೂ ತನಗೆ ಹುಟ್ಟಿದ भू ನಿಶೇಷ ಭಾವಗಳಿಂದೆ ಚೆಂಕಿಸಿಡನು ॥ ६» ॥ 
ಸುತ್ತು ಅಸಿತ್ಯತೆಯೇ ಮೊಡಲಾಡ ಹೆನ್ನೆಕಡು ಅನುಪ್ರೇಕ್ಷೆಗಳನ್ನು ಧ್ಯಾನಮಾಡುತ್ತಾ, ಘ ಶುಶ್ಕಧ್ಯಾನನಾನೆ 
ಮೇರೆ ಸ್ಪಷ್ಟವಾದ ಲೇಶ್ಯಿಯಿಂಪ ಶುಷ್ಧನಾಗಿ ಅಥಃಪ್ರನೃತ್ತ ಇತ್ಯಾದಿ ಕರೆಣತ್ರಯದಿಂಡ ಅಸೆಂಶಾನುಬಂಧಿ 
ಗಳನ್ನು ಉಳಿದ ಹೆನ್ನಿರಡು ಬಗೆಯಾದ ಕಷಾಯಗಳಲ್ಲಿ ಚೆನ್ನಾಗಿ ಸೇರಿಸಿ ಅನಂತರ ಸ್ವಲ್ಪಹೊತ್ತು ನಿಶ್ರಾಂತಿ 


೧೫ ಶೀರ್ಥಕರೆ ಕೇನಲಜ್ಞಾ ನೋತ್ಸ್ಪತ್ತಿ ಷಿಜ೭ 


ಜಿಸಿ,ಸಮುನಂತರೆನಿಸಿತ್ತುಬೇಗಂ ವಿಶ್ವಮಿಸಿ ಪ್ರಧಮಕಥಿತಕ್ರಮದಿಂ ದರ್ಕನನೋಣೆನೀಯತ್ರಯಕ್ಳಲಯೆ 
ಮನಿತ್ತು 


ಇಂತೇಟುಂ ಪ್ರಕೃತಿಗಳಂ | ಶಾಂತರಸಾಂಟೋಧಿ ಕಡಿಸಿ ತತ್‌ಸ್ಷಯೆಿಂದೆ 
ತೃಂತಂ ಕ್ಷಾಯಿಕಸಮ್ಯ | ಕ್ಷೃಂ ತನ್ಮುಸಿಪತಿಗೆ ಸಮನಿಸಿತ್ತಾಪಡರೊಳ್‌ ॥ ೬೬ 


ಅನಂತರಮಂತರ್ನುಹೊರ್ತಪರ್ಯಂತಂ ಸ್ರಮತ್ತಾಪ್ರಮತ್ತ ಸರಾನರ್ತನಸಹೆಸ್ಟೆಂಗಳಂ ಕಳಿಸಿ, ಕ್ಷನಕೆ 
ಶ್ರೇಣಿಪ್ರಾಯೋಗ್ಯಾಥಃಪ್ರನೃತ್ತಿ,ಕರಣಕಾತಿಕಯಾನ್ರನುತ್ತಗುಣಸ್ಥಾನನೊಳ್‌  ಸ್ಥಿತಿಬಂಧಾನಸರಣಂಗೆಯ್ದಿಸಿ 
ತಾನುಂ ಬೇಗದಿನಪೂರ್ನಕರಣಕ್ಷನಕಗುಣಸ್ನಾ ನಮಂ ಸ್ಫೊರ್ದಿ ನೃಧಕ್ಷ್ಯ ವಿತರ್ಕ ವಿಜಾರನೆಂಬ ನೊದಲ ಶುಕ 
ಥ್ಯಾನನುಂ ಥ್ಯಾನಿಸುತ್ತುಮಾಯುಃಕರ್ನಮುಟ್‌ಯುಬ್‌ಪಖಿಳಕರ್ಮಂಗಳಂ ಸ್ತಿ ಕೈನುಭಾಗಕಾಂಡಕಫಾತಗುಣ 
ಸಂಕ್ರಮಣ ನ್ರದೇಶಗುಣತ್ರೀಣೀನಿರರೆಗಳಿನನುಕ್ರಮದಿಂ ಕಿಡಿಸುತ್ತು. ಅನಿನೃತ್ತಿಕರಣಕ್ಸನಕಗುಣಸ್ಥಾನನನೆ 
ಯ್ಲೆಯಂತರ್ಮುಹೂರ್ತದೊಳ್‌ ನಿದ್ರಾನಿದ್ರಾಪ್ರಚಳಾನ್ರಚಳಾನ್ಸ್ಯಾನಗೃದ್ಧಿನರೆಕಕಿರ್ಯಗ್ಗ 3 ತಕ್ಟ್ರಾಯೋಗ್ಯಾನು 
ಫೂರ್ನೇಕೇಂದ್ರಿಯನಿಕಳೇಂದ್ರಿಯ ಜಾತ್ಯಾ ತಪೋದ್ಯೋತಸ್ಕ್ಥಾವರಸಾಧಾರಣ ಸೂಕ್ಷ್ಯ್ಮಂಗಳೆಂಬಾ 


ಪದಿನಾಟುಂ ಪ್ರಕೃತಿಗಳಂ | ಸದನುಳ ಚರಿತಾನಭಾಸಿ ಮುಸಿಯಿನಿತುಟೀನಿ 
್ಲಡ ತೆಣದಿಂದನೆ ०00९० | ನಿಡೆಳಿಸಿಯೆಂತರ್ಮುಹೊರ್ಕದಿಂದಂ ಮತ್ತಂ || ೬೭ 


ನಿಶುಡ್ಗನರಿಣಾಮನರತಂತ್ರನಸ್ರತ್ಯಾ ಖ್ಯಾನನ್ರಶ್ಯಾ ಖ್ಯಾನಮಿಂಬೆಂಟು 'ಕಷಾಯಂಗಳುಮಂ ನೆಪುಂಸಕನೇಡ ಸ್ರೀ 
ನೇದ ಹಾಸ್ಯರತ್ಯರೆತಿಶೋಕಭಯಜುಗುನ್ಸಾಭಿನಾನನೋಕಷಾಯ ವುರುಷನೇಡ ಸೆಂಜೃಲನಕ್ರೋಢಮಾನನಾಯಾ 
ಕನಾಯಂಗಳುಮುಂ ಬೇಟ ನೇಆಕನಂಿನಿಡಿಯಿಂ ಕಿಡಸಿ ಬಾನರಲೋಭಿಸಂಜ್ವಲಸಮುಮುನೆನಿರ್ಲಿ ಸಾಮಯಿಕಚ್ಛೇ 





ಯನ್ನು ನಡೆದು, ನೊಪಲು ಹೇಳಿದ ರೀತಿಯಲ್ಲಿಯೇ ದರ್ಕಸಮೋಹೆನೀಯ ಕ್ರಯಕ್ಕೆ ಲಯನನ್ನು ಕೊಟ್ಟು... 
ಹೀಗೆ ಏಳು ಪ್ರಕೃತಿಗಳನ್ನು ಶಾಂತರೆಸದ ಸಾಗರೆದೆಂಕಿರುನ ಜಿನನು ನಾಶಮಾಡಿದನು], ಆ ನಾಶದಿಂದೆ ಆ ಖುಷಿ 
ಶ್ರೀಷ್ಕನಿಗೆ ಕ್ಷಾಯಿಕಸವ್ಯುಕ್ತವು ಆ ಸಂದರ್ಭದಲ್ಲಿ ನ್ರಾಪ್ತನಾಯಿಕು. ॥ ೬೬॥ ಆಮೇಲೆ ಅಂಶರ್ಮುಹೊರ್ತ 
ಕಾಲದವರೆಗೆ ಪ್ರಮತ್ತ ७8४५४, ಸರಾನರ್ತನೆಯ ಸಹೆಸ್ರ[ದೋಷ]ಗಳನ್ನು ಕಳೆದು, ಕ್ಷನಕಕ್ರೀಜಿವ್ರಾಯೋಗ್ಯ 
ಅಧಃಪ್ರವೃತ್ತಿಕರೂದ  ಅತಿಕಯವುಳ್ಳ ಅಪ್ರಮತ್ತಗುಣಸ್ಟಾನಪಿಳನೆಯಡು)ದಲ್ಲಿ ಸ್ಥಿತಿಬಂಧವನ್ನು ಡೂರೆ 
ತಳ್ಳಿ, ಕೂಡಲೇ ಅಪೂರ್ವ ಕರಣಕ್ಷನಕಗುಣಸ್ನಾನೆ (ಎಂಟಿನೆಯದು)ನನ್ನು ಸೇರಿ ಸೃಧಕ್ಟ್ವ ವಿತರಿ ವಿಚಾರ 
ನೆಂಬ ನೊದಲಶುಕ್ಷ ಧ್ಯಾನನನ್ನು ಧ್ಯಾನಿಸುತ್ತಾ, ಆಯುಃಕರ್ನುವೊಂದರೆ ಹೊರತಾಗಿ ಇಕರ ಬಲ್ಲ ಕರ್ಮಗಳನ್ನೂ 
ಸಿತೃನಭಾಗಕಾಂಡಕ ಫಾತಗುಣ ಸಂಕ್ರಮಣ ನ್ರಜೀಶ ಗುಣಕ್ರೀಣೀ ನಿರ್ಜರೆಗಳಿಂಡೆ ಅನುಕ್ರಮವಾಗಿ ನಾಶ 
ಮಾಡುನನನಾಗಿ ಅಸಿವೃತ್ತಿಕರಣ ಕ್ಷನಕಗುಣಸ್ನಾನ(ಒಂಬತ್ತನೆಯಡು)ನನ್ನು ಹೊಂದಿ ಅಂಶರ್ಮುಹೊರ್ತದಲ್ಲಿ 
ನಿದ್ರಾ, ४४०७, 8,७४४, ७8.७४, ಸ್ರ್ಯಾನಗೃದ್ಧಿ, ನರಕಕಿರ್ಯಕ್‌ಗತಿ ತತ್ಪಾಯೋಗ್ಯಾನುಪೂರ್ನ 
ಏಕೇಂದ್ರಿಯ ನಿಕಳೇಂದ್ರಿಯ ಜಾಶ್ಯಾತಪೋಯ್ಯೋತ ಸ್ಥಾವರ ಸಾಧಾರಣ ಸೂಕ್ಷ್ಯಗಳೆಂಬ_-ಹದಿನಾರು 
ಪ್ರಕೃತಿಗಳನ್ನು ಶುಚ್ಛವಾದ ಚಾರಿತ್ರ್ಯದಿಂದ ಕೇಜೋಯುತನಾದ ಮುನಿಯು ಸ್ವಲ್ಪವೂ ಉಳಿಯದಂತೆ ಸೀಳಿಹಾಕಿ 
ನುತ್ತೆ ಅಂತರ್ಮುಹೊರ್ತದಿಂದ ೬೭ ನಿಶುದ್ಧನರಿಣಾಮವುಳ್ಳನನಾಗಿ ಪ್ರಕ್ಯಾಖ್ಯಾನ (ನಾಲ್ಕು 
ಕಷಾಯ) ಅಸ್ರತ್ಯಾಖ್ಯಾನ(ನಾಲ್ಪು ಕಸಾಯು)ಗಳನ್ನು . ಫೆಪುಂಸಕನೇದ ಪ್ರೀವೇಡ ಹಾಸ್ಯ ऐड 
ಅರತಿ ಶೋಕ ಭಯ ಜುಗುನ್ಸಾ ಎಂಬ ಹೆಸರಿಕ ಫೋಕಸಾಯೆಗಳ್ಳು, ಪುಕುಷನೇಡೆ ನುತ್ತು ಸಂಜ್ವಲನೆ 


है] ವರ್ಧಮಾನ ಪುರಾಣಂ 


ನೋನಸ್ಥಾ ಸನಾನಿಶುದ್ಧಿಸಂಯಮಸಮೇತಾನಿವೃತ್ತಿಕರೆಣ ಕ್ಷನಕಗುಣಸ್ಥಾನಮಂ "ದಾಂಟಿ ಸೂಕ್ಷ್ಮಸಾಂಸರಾಯ 
ಸೆಂಯನುಸನುಸ್ವಿತೆಂ ಸೂಕ್ಷ್ಮಸಾಂಸರಾಯಕ್ಷನಕನಾಗಿ ಸೂಕ್ಷ್ಮರೋಭ ಕನಾಯಪ್ರಕೃತಿಯುಮಂನಸ್ಟಂ ಮಾಡಿಯೆ 
ಸ್ವವಿಶಂತಿನಿಕಳ್ಸನೋಹೆನೀಯ ನುಹಾನೈರಿಬಲಮುಸಿಂತು ಗೆಲ್ಬು ವೀತರಾಗಯೆಧಾಖ್ಯಾತಜಾರಿತ್ರಚರಿತ್ರಮವ್ಪ 
ಕ್ಷೀಣಕಷಾಯ ವೀತರಾಗಚ್ಛದ್ಮೆಸ್ಸ ಸಂಯಮಗುಣಸ್ಥಾನಮಂ ಪೆಡಜೀಕತ್ವನಿತರ್ಕನಿಜಾರನೆಂಜೆರಡಕೆಯ छह 
ಥ್ಯಾನದಿಂ ಬಹೆಳಪ್ರಜೀಶ ನಿರ್ಜರೆಗಳಂ ಮಾಡುತ್ತುಮಾಗುಣಸ್ನಾ ದುನಾಂತ್ಯಸಮಯಡೊಳ್‌ ನಿದ್ರಾಪ್ರಚಳೆಗಳಂ 
ಡಸ 


ಚರನುಸನುಯದೊಳೆ ಜೋಧಾ | ನರಣನುನಯ್ದಂತರಾಯನುಯ್ದುಟಃವ ೈಗಾ 
ನರಣನುನು ನಾಲ್ಕಿನಿತ್ತುನು | ನುಶುಮಹಿನುಂ ತೂಳ್ಳಿ ತಾಳ್ಸಿಡೆಂ ಗುಣಗಣಮಂ |] ೬ 


ಆಗಳ್‌. 


ಫಾತಿವ್ರಾತಾಂಥಕಾರಂ ನಕೆಯೆ ಸಕಳ ಸಪೃನ್ಯಸಂಜೋಹೆನಾಥೋ 
ಜಾತಕ್ಕುದ್ಯದ್ವಿಕಾಸೆಂ ಸಮನಿಸೆ ನಿಳಸೆದ್ಧರ್ಮಚಕ್ರತ್ಳೆ ಹರ್ಷಂ 
ಸ್ಪೀತಂ ತಾನಾಗೆ ಲೋಕತ್ರಿತಯೆನುತ ನುಹಾನೀರೆನಾಫೋಜಯ ಪ್ರ 


ಖ್ಯಾತಾದ್ರೀಂದ್ರಾಗ್ರಹೊಳ್‌ ಪುಟ್ಟಿದುದನುನನು ನಿರ್ನಾಣಬೋಧಾರ್ಕಬಿಂಬಂ || ೬೯ 
ನವಕೇವಲಲಲ್ಸಿಗಳು I ತೈನಿಸೆ ನಿರಾಜಿಸಿದ ಸಕೆಮ ವುಕುಷನ ಚಕನು 
ಪ್ರನಿಮಳವವು ಕರಮೆಸೆದುಡು | ಕನೀಂಡುಕೋಟಪ್ರಭಾಪ್ರಭಾನೋಡಯದಿಂ || ೬೦ 


ಸ್ರೋಥ ಮಾನ ಮಾಯಾ ಕಷಾಯಗಳನ್ನು ಜೇಕೆ ಬೇರೆಯಾಗಿ ಕ್ರಮನಾಗಿ ನಾಶನಡಿಸಿ ಬಾಡಕ ಲೋಭಿ 
ಸಂಜ್ವಲನನನ್ನು ಅಲುಗಿಸಿ, ಸಾನಾಯಿಕಚ್ಲೀಡೋಸನಸ್ಲಾನನಾ ವಿಶುದ್ಧಿ ಸಂಯನು ಸಮೇತ ಅನಿನೃತ್ತಿಕರಣ: 
ಕ್ಷನಕಗುಣಸ್ಕಾ ನವನ್ನು ದಾಟಿ ಸೂಕ್ಷ್ಮಸಾಂನರಾಯ ಸಂಯನುನನ್ನು ಕೂಡಿ, ಸೂಕ್ಷಸಾಂಸರಾಯ ಸನಕ 
(ಹೆತ್ತೆಕೆಯದು) ನಾಗಿ ಸೂಕ್ಷ್ಮ ಲೋಭ ಕಸಾಯೆ ಪ್ರಕೃತಿಯನ್ನು ನಷ್ಯಮಾತಿ, ಇವುಕ್ರೆಂಟುಭೇಡದ ನೋಹನೀಯ: 
ಮಹಾನೈರಿ ಬಲನನ್ನು ಗೆದ್ದು, ನೀತರಾಗ ಯಥಾಖ್ಯಾತ ಚಾರಿತ್ರ ಚರಿತ್ರವಾದ ಕ್ಷೀಣ ಕಷಾಯ ವೀಕರಾಗ 
एम तु ಸಂಯಮ ಗುಣಸ್ಥಾಫ [ಹೆನ್ನೆಕಡನೆಯದು]ನನ್ನು ಹೊಂದಿ, ಏಕತ್ವ ವೀಕರ್ಕ ನಿಾರನೆಂಬ ಎರಡನೆಯ 
ಶುಕ್ನ ಧ್ಯಾನದಿಂದ ಬಹೆಳ ಪ್ರಜೀಶನಿರ್ಜಕೆಗಳನ್ನು ಮಾಡುವನನಾಗಿ, ಆ ಗುಣಸ್ಸಾನದ ಉವಾಂತ್ಯ ಸನುಯದಲ್ಲಿ 
ನಿದ್ರಾ ಪ್ರಚರೆಗಳನ್ನು ಕೆಡಿಸಿ ಅಂತ್ಯಸಮಯನಲ್ಲಿ ಐದು ತೆರನ ಜ್ಞಾನಾನರಣ, ಐದು ತರದ ಅಂತರಾಯೈ, 
ಉಳಿದ ನಾಲ್ಕು ತರದ ದರ್ಶನಾನರಣೀಯಇಸ್ಟನ್ನೂ ಆ ನುಹಾನುಹಿನುನು ನಾಶನಡಿಸ ಕೇವಲಜ್ಞ್ಯಾನಾದಿ 
ಗುಣಗಣನನ್ನು [ಹೆದಿಮೂರನೆಯೆ ಗುಣಸ್ಥಾನೆ.-ಸಯೋಗಿಕೇನಲ] ಹೊಂದಿದನು. ॥ 8.७ ॥ ಆಗ-- ಫಾತಿ 
ಕರ್ಮ ಸಮೂಹಡೆ ಕತ್ತಲೆಯು ಹರಿದು ಹೋಗಲಾಗಿ ಎಲ್ಲ ಸಪೃಕ್ತರ ಸನೂಹಡ ಮಾರ್ಗಕ್ರಮಣಕ್ಳಿ ಪ್ರಕಾಶಿ 
ಸುನ ವಿಕಾಸವು ವ್ರಾಪ್ರನಾಗಲಾಗಿ, ಶ್ರೀಷ್ಕನಾದ ಧರ್ಮಚಕ್ರಕ್ಕೆ ಡೊಡ್ಡ ಸೆಂಶೋಷ ಉಂಟಾಗಲಾಗಿ, ನೂರು 
ಶೋಕವೂ ಹೊಗಳುವ ನುಹಾನೀರನಾಧನ ಉದಯನೆಂಬ ಪ್ರಖ್ಯಾತನಾಡ ವರ್ನತಕ್ರೀಸ್ಕದ ಸೊನೆಯಲ್ಲಿ ಅಸ" 
ದೃಶನಾದ ನಿರ್ನಾಣನನ್ನು ತಿಳಿಸಿಕೊಡುನ ಬೋಧೆಯ ಸೂರ್ಯಬಿಂಬವು ಹುಟ್ಟಿತು. | ೬೯ ॥ ಒಂಭತ್ತು 
ಕೇವಲಲಬ್ಫಿಗಳು ಹೆಟ್ಟಿಲಾಗಿ ಹೊಳೆಯುತ್ತಿರುವ ನರನುವುರುನನೆ ಕೊನೆಯ ಶುತ್ಸವಾಷ ಡೇಹವು ಕೋಟಿ 
ಸೂರ್ಯ ಚಂದ್ರ 099०७ ಜೆಳಕುಗಳ ಉದಹಯಜೊಡನೆ ನಿಶೇಷನಾಗಿ ಹೊಳೆಯುತ್ತಿತ್ತು. ॥೭೦॥ ನೈಶಾಖ- 


೧೫ ತೀರ್ಥಕರೆ ಕೇಸಲಜ್ಞಾನೋತ್ಸತ್ತಿ ೩ರ 


ನೈಶಾಖಮಾಸ ಸಿತದಶ | ನಾ ಶುಭದಿನ ಹೆಸ್ತತಾ[! ಸ್ತೋತ್ತ]ಕೆಗಳ್‌ ರೊಕಿಕೊಳೆ 8: 


ಕಾಶಮನೆಯ್ಲಿದುದನಘ ಜಿ | ನೇಶನೆ ಘನಸಕಳ ವಿಮಳ ಕೇವಳಬೋಧಂ ॥ ೭೧ 
ಫಕಮಕ ಸರಮೌದಾರಿಕ | ಶರೀಕೆಮಾ ಕೇವಳಾನಗನುದುದೆಯೆಡೊಳು 
ರ್ನಕೆಯಿಂ ಗೆಗನಕ್ಕಯ್ಸಾ | 80 ಚಿಲ್ಲಂತರದಿನೊಗೆಡು ಸೊಗಯಿಸಿತೆನಸುಂ | 9 


ಮಠಿಯುಂ ಶ್ರುತಮುನುನಧಿಯುಂ | ವಿತತ್ತ ಮನಃಸರ್ಯಯಾನಗನುಮುಂ ಕಿಡೆ ಸ 
ಸ್ಮತಿಗೆ ಸಮನಿಸಿತು ಕೇನಳ | ಮತೀಂದ್ರಿಯಜ್ಞಾನನುಕ್ರಮನ್ಯನಧಾನು ॥ ೭೩ 


ಪ್ರಸ್ನೆ ಕೆಯೆನಾಂತುನಾನದಜೊಳಾಸೆಗಳ್‌ ಸೆತ್ತುದಾ 

ಗೆಸಂ ವಿಶದಭಾನಮಂ ತಿಳಿದು ಕೋಭಿನೆತ್ತಿರ್ದನೀ 

ನನುಂಧಕೆಯ ನೇರೆ ಶೋರ್ನ ಸಲಿಲಾಶಯಂಗಳ್‌ ನಿರಾ 

ಜಿಸಿತ್ತು ನಸುಧಾತಳಂ ಗತಕರಾಳಥೂಳೀಕುಳಂ ॥ ಳಿ 


A 
ಸುರಿಡುವು ಕಲ್ಪಭೂಮಿರುಹೆ ಸೆಂಕುಳದಿಂ ಸುರಭಿಪ್ರಸೂನಕೋ 
ತ್ವರನಿರಡೊಯ್ಯೆನೊದಿಡುದು ಕಂಪಿನ ಸೊಂನನುರ್ದಿರ್ದ ತಣ್ಣೆಲರ್‌ 
ಥಕೆಯ ಸಮಸ್ತ ಭೂಜ ಲತಿಕಾದಿಗಳಾಜಮೆ ಸಲ್ಲನಂಗಳಂ 
ನೆರ ಸುಮುಸಃಫಳಂಗಳುಮುನಾಂಕು ನಿರಾಜಿಸುಕಿರ್ಮನೊತ್ತಲುಂ || ೫ 


808० ಶಂಖಸ್ವಸಂ ಭಾನಸಭನನಸನೂಹಂಗಳೊಳ್‌ ಭೂರಿ ಭೇರೀ 
ಥ್ವಾನಂ ತತ್ಕಾಲಡೊಳ್‌ ವ್ಯಂತರನಿಳಯಕಾಯಂಗಳೊಳ್‌ ಮಿಕ್ಕ ಸಿಂಹ 


ಮಾಸ ಶುಕ್ನನಕ್ಷದ ದಶನಿಯ ನುಂಗಳದಿನದಂನು ಹಸ್ತ ನಕ್ಷತ್ರವು [ಹಸ್ತಾ ನುತ್ತು ಉತ್ತರಾ ನಕ್ಷತ್ರಗಳು] 
ಸೇರಿಕೊಂಡಿಕಲಾಗಿ ಪಾಸದೂರನಾದ ಜಿನೇಶ್ವರನ ದೊಡ್ಡದೂ ಅಖಂಡವೂ ಶುಶ್ಛವೂ ಆದ ಕೇವಲಜ್ಞಾನವು ನಿರಾ 
ಕಾಶನನ್ನು ಮುಟ್ಟಿತು, ॥ ೭೧ ಶ್ರೇಷ್ಕತಮನಾದ ಜಿನನ ನರಮೌದಾರಿಕ ಶರೀರವು ಅಕೇನಲ ಜ್ಞಾನವು ಹುಟ್ಟಿ 
ದೊಡನೆಯೇ ಭೂಮಿಯಿಂದ ಐಡುಸಾನಿರೆ ಬಿಲ್ಲುಗಳನ್ಟು ಎತ್ತರಕ್ಕೆ ಹಾರಿ ಅತ್ಯಂತ ನುನೋಹೆರವಾಯಿತು. ॥೭೨॥ 
ನುಹಿಶ್ರುತ್ಯ ७४७, ನುನಃನರ್ಯಯ.- ಈ ಜ್ಞಾನಗಳು ಹಿಂದಾಗಿ ಕಾಣಿಸದಾಗಲು, ಸೆನ್ಮತಿಚಿನನಿಗೆ ಅತೀಂದ್ರಿಯ 
ಜ್ಞಾನವುಳ್ಳಡೂ ಕ್ರಮನಿಲ್ಲನೆ ಹೊಳೆಯುವುದೂ ಅಡೆ ಕೇವಲಜ್ಞಾಸವು ಹುಟ್ಟಿತು. | ೭೩ ॥ ७ ಸಂದರ್ಭದಲ್ಲಿ ದಿಕ್ಕು 
ಗಳೆಲ್ಲವೂ ಪ್ರಸಕ್ನವಾದುವು , ಆಕಾಶವು ಸ್ವಚ್ಛತೆಯ ಭಾನನನ್ನು ನಡೆಯಿತು, ಈ ಭೂನಿಯನೇಲೆ ಕಾಣಬರುನ 
"0९०8४ ತೆಬಾಕಾದಿಗಳು ತಿಳಿಯಾಗಿ ಸುಂದಕವಾಗಿದ್ದುವು, ಭೂಮಿಯು ಭಯೆಂಕರವಾದ ಧೂಳಿನ ಸಮೂಹೆ ಹೊರಟು 
ಹೋಗಿ ಪ್ರಕಾಶಿಸುತ್ತಿತ್ತು. ॥ ೭೪ ಕಲ್ಪನೃಕ್ಷಗಳ ಸಮೂಹದಿಂದ ಸುವಾಸನಾಯುಕ್ತ ಹೂಗಳುನುರಿಪವು, ಸುವಾಸೆ 
ಸೆಯ ಸೊಂಪಿಸಿಂದೆ ತುಂಬಿದ್ದ ತಂಗಾಳಿಯು ಮೆಲ್ಲಮೆಲ್ಲನೆ ಬೀಸಿತು, ಜಗತ್ತಿನ ಎಲ್ಲ ನುರಗಳೂ ಬಳ್ಳಿ ಗಳೂ ನಿಶೇಷ 
ನಾಗಿ ಚಿಗುರಿಫಿಂದಲೂ ಹೊಗಳಿಂದಲೂ ಹಣ್ಣು ಗಳಿಂದಲೂ ತುಂಬಿ ०8 00७ ಪ್ರಕಾಶಿಸುತ್ತಿದ್ದುವು. ॥ «»॥ 
ಭಾನನಾರೋಕಡ ಮನೆಗಳಲ್ಲಿ ಡೊಡ್ಡದಾದ ಕಂಖದ್ವನಿಯೂ, ವ್ಯಂತರೆರ ಮನೆಗಳ ಸಮೂಹೆದಲ್ಲಿ ಆಗ ದೊಡ್ಡ 
ಚೇರಿಯ ಧ್ವನಿಯೂ, ಜ್ಯೋತಿಷ್ಯರ ಮನೆಗಳ ಸಮೂಹಗಳಲ್ಲಿ ಡೊಡ್ಡ ಸಿಂಹಧ್ವನಿಯೂ, ಕಲ್ಪವಾಸಿಗಳ ನುನೆಗಳ 


ಫಿ೬ಂ ನರ್ಧನಾನ ಪುರಾಣಂ 


ಧ್ವಾನಂ ಜ್ಯೋತಿಸ್ಕಧಾನುವುಕರಡೊಳುರು ಫಂಟಾರನಂ ಕಲ್ಬವಾಸಿ 
ಸ್ಥಾನಾನೀಕಂಗಳೊಳ್‌ ವೊಣ್ಮಿದುಯೊಡವಿಡುದಸ್ವವ್ನ 8१४8 5०8० ॥ ೭೬ 


ಏನಂ ವೇಟ್ಟುನೊ ಸಕಳ | ಜ್ಞಾನಂ ಸನ್ಮತಿಗೆ ಸಮನಿಸಿದ ವದೊಳ್‌ ಜೀ 
ನಾಫಿಕಾಪ್ಯಾಯನೆಕರ | ಮಾನಂಡನುನೂಸಮಾಯ್ತು ಭುನನತ್ರಯದೊಳ್‌ ೩೩ 


ಇತಿತೊಂದಾಶ್ನರ್ಯನೆಂ ಕಂಡನಿಮಿಸಕನುಣಂ ಸುಪ್ರಯುಕ್ತಾನಧಿಜ್ಞಾ 

ನನಿಧಾನಂ ನರ್ಧಮಾನವ್ರಭುಗೊಗೆಡ ಲಸಕ್ಕೇವಲಜ್ಞಾನನುಂ ಪಾ 

ನನ ಭಕ್ತಿಪ್ರಾಜಿಕಂ ಶಾನಟ್‌ದಿಟೀದು ನಿಜೋಚ್ಛಾಸನೋತ್ಸಂಗದಿಂದಂ 

98680 डढ॥ (ए०४०0॥ ಬುಢನುತಂ ಫೋಗಲುಡ್ಯುಕ್ತನಾದಂ | ೬೮ 


ಅಂಶು ಕಂತುಕೃತಾಂತನೆನಿಸಿದ ವೀರಭಟ್ಯಾರಕನ ಕೇನಲಾನಗಮುಸಮುತೃತ್ತಿಯೊಳ್‌ ಕೃತ್ಯಮೆಸಿಸ ಚಕುರ್ಧ 
ಕಲ್ಯಾಣನುಜೋತ್ಸನವಿಥಿತ್ಸುತೆಯಿಂ ತಕ್ಸುಕೇಶ್ವರಂ ಚತುರಚತುಕನುರ ಸಮನಾಯಸನುಸ್ವಿತು ಸುಕರೋಕ 
ದಿಂ ಥಕಿಗೆ ನಕನುವಿಭೂತಿಯಿಂದೆನಕರಿನಾಗಳ್‌ || 


ಸುರುಚಿಕ ಕತ್ನೆಭೂಷಣಗಣಡ್ಯುತಿಯುಂ ನಿಜರೋಳರೋಚನ 

ಸುರಿತ ಮರೀಚಿಯುಂ ಕರಿಳಸ್ಸಿತ ಕಳ್ಬತರುಪ್ರಸೂನಕೋ 

ತೃರನರೆಗಂಥಮುಂ ನಿಖಿಳದಿಗ್ವಳಯಾಂಕರೆನುಂ ಮುಸುಂಕೆ ಭಾ 

ಸುಕೆಸುಕೆಸುಂದರೀಜಿನದೆ ಸಂದಣಿ ಬಂದುವಔೊಂದು ಲೀಲೆಯಿಂ || ರಿ 


ಸಮೂಹಗಳಲ್ಲಿ ಘಂಟೆಯ ಥ್ಲನಿಯೊ ನೊಳಗಿಡುವು; ಎಚ ಕೆವಾಗಿರುನಾಗಲೇ ಆಸನದ ಕಂಸನು ಪ್ರಾಪ್ತನಾಯಿತು. 
೩. ॥ ಹೇಳುವುನೀನು? ಸನ್ಮತಿತೀರ್ಥ್ಗಂಕರನಿಗೆ ಕೇನಲಜ್ಞಾನವು ಆದ ಸಂರ್ಭದಲ್ಲಿ ನೂರು ಲೋಕ 
ಥಲಿಯೊ ಇರುನ ಜೀನ ಸಮೂಹಕ್ಕೆ ಹಶಕರವಾದ ಅಖಂಡ ಆನಂದ ಉಂಟಾಯಿತು. ॥ 2५ ॥ ಇಸ್ಲೊಂದು 
88 03786) ಕಂಡ ದೀನೇಂದ್ರನು ತನ್ನ ಅನಧಿಜ್ಞಾ ನನನ್ನು ಪ್ರ ಯೋಗಿಸಿ ನರ್ಧೆಮಾನಸ್ಲಾಮಿಗೆ ಹುಟ್ಟಿದ 
308 छक्के ಕೇವಲಜ್ಞಾ ನನನ್ನು, ಸನಿತ್ರವಾಡೆ ಭಕ್ತಿಯಿಂದ ಶ್ರೇಷ್ಕನಾಗಿರುವ ಜೇನೇಂದ್ರನು ತಿಳಿದುಕೊಂಡ 
ನನಾಗಿ ತನ್ನ 9४ 075०0 ಆಸನೆದಿಂದ ಎದ್ಲು ನನುಸ್ಸರಿಸಿ ಆ ಜ್ಞಾನಪೂಜೆಯ ನಿಧಿಗೆ, ಆ ನಿದ್ಲಾಂಸರಿಂದೆ 
ಹೊಗಳಲ್ಪಡಕಳ್ಳನನು ಹೋಗುವುದಕ್ಕೆ ಸಿದ್ಧನಾದನು. | ೩೮॥ ಹಾಗೆ ಮನ್ಮಧನಿಗೆ ಯನುಸೆನಿಸಿಡ ವೀರ 
ತೀರ್ಧಂಕರನೆ ಕೇನಲಜ್ಞಾ,ನೋತ್ಸತ್ತಿಯಲ್ಲಿ ತನ್ನ ಕರ್ತವ್ಯನೆಸಿಸಿಕೊಂಡಿರುವ ನಾಲ್ಕನೆಯ ಕಲ್ಯಾಣ (ಕೇನಲ 
ಜ್ಞಾನಕಲ್ಯಾಣ) ಮಹೋತ್ಸನನನ್ನು ನಿಧಿಪೂರ್ನಕವಾಗಿ ಮಾಡಬೇಕೆಂದು ७ ಜೀನೇಂದ್ರನು ನಾಲ್ಕೂ 
ಬಗೆಯಾದ ಡೇವತೆಗಳ ಸಮುವಾಯೆಡೊಡನೆ ಕೂಡಿ, ಸ್ಫರ್ಗರೋಕದಿಂದ ಭೂಮಿಗೆ ಅತ್ಯಂತ ವೈಭನದಿಂಡ 
ಇಳಿದು ಬರುನಾಗ ಮನೋಹರವಾದ ರತ್ನಾಭರಣಗಳ ಸಮೂಹದ ಕಾಂತಿಯೂ, ಚಂಚಲವಾದ ತನ್ಮು ಕಣ್ಣು 

ಗಳಿಂದ ಹುಟ್ಟಿದೆ ಕಾಂತಿಯೂ, ಅಂಗೈಗಳಲ್ಲಿ ಇಟ್ಟಿರುನೆ ಕಲ್ಪನೃಕ್ಷದೆ ಹೂಗಳ ಮುಹತ್ತಾಡ ಸುವಾಸನೆಯೂ ಎಲ್ಲ 
ದಿಕ್ಕುಗಳ ಕೊಫೆಯನ್ನೂ ಮುತ್ತುತ್ತಿರಲಾಗಿ ಹೊಳೆಯುತ್ತಿರುವ ಡೇನಸುಂಡೆರಿಯಕ ಸಮೂಹವು ತನ್ಮಜೇ 
ಆದೆ ಒಂದು ಲೀಲೆಯಿಂದ ಬಂದಿತು. ॥ ೭೯॥ ದೇವೇಂದ್ರನು ಹೀಗೆ ಆಶ್ಷರ್ಯನನ್ನುಂಟುನಾಡುತ್ತಾ ಈ. 


೯೫ ಶೀರ್ಥಕರೆ ಕೇವಲಜ್ಞಾನೋತ್ಸ ತ್ತಿ ೩ಿ೬ಗ: 


ಅಮರರೆಮಣನಿಂತಾಶ್ಚರ್ಯೆನ್ನುಂ ಮಾಡುತುಂ ಬಂ 

ದೆನುಳಿನನುತಿ ಮುನ್ನೆಂ ತನ್ನ ಡೋದಾಜೆ ಯಿಂದಂ 

ಸನೆಯೆ ಧನದನುಡ್ಯದ್ಭಕ್ಷಿ 0000 ಕೋಚಿನೆತ್ತಾ 

ಸಮವನಸರೆಣದಂತರ್ಭಾಗನುಂ ಸೋಗಿ ಫೊಕ್ಯಂ॥ ೮0 


ಅಂಶು ಸೊಕ್ಕು ನಿಕ್ಕುವಂ ನಿಜನಿಳೋಚನಕ್ಕಂ ಮನಕ್ಕಂ ಫಪ್ರೀತಿಕೌತುಕಂಗಳಂ ಸೆಂಗಳಿಸ ०३६ | (४7000 
ನುಧ್ಯಾಧ್ಯಾಸಿತ ಭಾಸುರಕೇಸರಿನಿಷ್ವರಾಗ್ರನುನಲಂಕರಿಸಿರ್ದ ಕ್ರಿರೋಕೇಶ್ವರನಂ ತ್ರಿಪ್ರಪಕ್ಷಿಣಂಗೆಯ್ದು ಸರ್ನಾಂ 
ಗಾರಿಂಗಿತೋರ್ನೀತಳನಾಗಿ ಸಮನಂತರಂ ನಿಂದಿರ್ದೆ ಸಮಭಿಮುಖಕಮಂದಾನೆಂದನಂದಿತ ಪುಳೆಕಕಳಿಕಾನಳೀನಿಳ 
ಸಿತ ನಪುರ್ಲತಿಕನುಂ, ನಿಟಿಳತಟಿಫಟಿತ ಕರಸರೋಜಕುಟ್ಮಿಳನುಮಾಗ 


ಜಯಜಯ ಜೇನ[ಜೀನ]ನರನೇಶ್ವರ ನಿಶ್ವಗುಣಾನಳಂಬ 8 
ರ್ಭಯ ನಿರನದ್ಯ ನಿರ್ಮದ ನಿರಂಜನ ९४४ ನಿತ್ಯಸೌಖ್ಯ 8 
ರ್ವ್ಯಯಸದ ನಿರ್ನಿಕಾರ ನಿಖಿಳಾನುಳಕೇನಳಬೋಥ ನೀರ ನಿ 
ನ್ಹಯ ಪದನದ್ಮಯೆುಗ್ಮಮೆನಗೀಗೆ ಮನೋರಧ ಸಿದ್ದಿಯಂ ಜಿನಾ॥ ಲಗಿ 


ಸೆಟಕಿದ್ಯಿ ಸೆಟ್ಟಿಕೆ ಪುಣ್ಯಡೊಂದು ವಿಳಸಡ್ಛ್ರೈರಾಗ್ಯಸಂಪಕ್ತಿಯಿಂ 

ತೊಟಸಡೈ ತದ್ಭಹಿರೆಂತರೆಂಗ ನಿಖಿಳಗ್ರಂಧಪ್ರನಂಚಂಗಳಂ' 

ಕೊಟಯಿಜ್ಜೆ ಧ್ಯಾನಲನಿತ್ತ ಮಾತ್ರೆ ನಿಚಿತ್ರಾಫೌಫಘ ಪಾಶಂಗಳಂ 

गंध, ನೀಂ ಜಿನ ಕೇವಳಾನಗನುದಿಂದಾಜನ್ಮಸಂದೋಹೆಮಂ || 6.5 


ಪೂರ್ವದಲ್ಲಿಯೇ ಕನ್ನ ಅಸ್ಪಣೆಯಿಂಡೆ ಕುಚೇರನು ನಿರ್ಮಿಸಿರುವ "ಸಮವಸರೆಣ'ದ ಒಳಭಾಗನನ್ನು ಆ ಶುದ್ಧ 

ಯೆ ಭಕ್ತಿಯಿಂದ ಹೋಗಿ ಪ್ರವೇಶಿಸಿದನು. ॥ ७० ॥ ಹಾಗೆ ಪ್ರವೇತಿಸಿ ತನ್ನ ಕಣ್ಣಿಗೂ ಮುನಸ್ಸಿಗೂ ನಿಜ 
ವಾದ ಪ್ರೀತಿ ಆಶ್ಚರ್ಯಗಳನ್ನು ಉಂಟುಮಾಡುತ್ತಿರುನ ಲಕ್ಷ್ಮೀ ಮಂಟಿಸದೆ ಮುಧ್ಯದಲ್ಲಿಟ್ಟಿ ರುನ ಹೊಳೆನ ಸಿಂಹಾ 
ಸನದ ನೇಲ್ಯಾಗನನ್ನು ಅಲಂಕರಿಸಿದ್ದ ಮೂರು ಲೋಕದ ಸ್ವಾಮಿಯನ್ನು ಮೂರು ಸಲ ಪ್ರದಕ್ಷಿಣೆ ಮಾಡಿ, ಎಲ್ಲ 
ಅಂಗಗಳೂ ಟರಿಂಗಿಸಿಕೊಂಡಿರುವ ಭೂಮಿಯುಳ್ಳನನಾಗಿ (ಸಾಸ್ಟಾಂಗನನುಸ್ಕಾರ ಮಾಡಿ) ಅಮೇಲೆ ಎದ್ದು 
ನಿಂತಿದ್ದು, ಆತನ ಇದಿರಾಗಿ ಮುಹಾನಂದೆದಿಂದ ಕೋಮಾಂಚಗೊಂಡು ನಿಮಿರಿ ನಿಂಕಿರುನ ಮೈಕೂಡಲುಗಳಿಂದ 
ಹೇಹನೆಲ್ಲಾ ಚಿಗುರಿದಂತಿರುನನನೊ, ಹಣೆಯ ಕೊನೆಯಲ್ಲಿ ಸೇರಿಸಿರುವ ಕರಕಮಲದ ಮೊಗ್ಗುಳ್ಳನನೂ ಆಗಿ, 
ಕೈಮುಗಿದು. "ಜೀನ ಡೇವನಾದ ನರಮೇಶ್ವರನೆ ನಿನೆಗೆ ಜಯವಾಗಲಿ | ಜಗತ್ತಿನ ಗುಣಗಳಿಗೆಲ್ಲಾ ಆಧಾರ 
ನಾಗಿರುವನನೆ, ಭಯವಿಲ್ಲದವನೆ, ಕುಂದಿಲ್ಲದವನೆ, ಅಹಂಕಾರನಿಲದನನೆ, ಯಾವುದಕ್ಕೂ ಅಂಟಿದನನೆ, ಸಿರನಾದ 
ನಕ್ಕೆ ಶಾಶ್ನತ ಸುಖನುಳ್ಳನನೆ ಶಾಶ್ನತನಾಡ ನಡನಿಯುಳ್ಳವನೆ ನಿಕಾರನಿಲ್ಲದವೆ, ಅಖಂಡ ಶುದ್ಧ ಕೇವಲ 
ಜ್ಞಾ ನವುಳ್ಳನನ್ಕೆ ನೀರಜಿಸ ಸ್ವಾಮಿಯೆ, ಹೇ ತೀರ್ಥಂಕರನೆ, ನಿನ್ನ ಎರಡು ವಾದಕನುಲಗಳು ನಮಗೆ ಇಸ್ಲಾರ್ಧ 
ಸಿದ್ದಿಯನ್ನು ಕೊಡಲಿ. ॥೮೧॥ [ಹೇ ಸ್ವಾಮಿ |] ಪುಣ್ಯದ ಒಂದು ಫನಿತ್ರವಾಡ ವೈರಾಗ್ಯಸಂನತ್ತಿನಿಂಡ 
ನೇರನಾಗಿ ತುಂಬಿ ಹೋಗಿರುವೆ, ಹೊರಗಿನ ಒಳಗಿನ ಸನುಸ್ತ ಬಂಧನಸಮೂಹನನ್ನೂ ४४,०0४, ಧ್ಯಾನನೆಂಬ 
ಕುಡುಗೋಲಿನಿಂದರೇ ಚಿತ್ರ ವಿಚಿತ್ರವಾದ ವಾನದ ಹಗ್ಗಗಳನ್ನು ಕತ್ತರಿಸಿ ಹಾಕಿದೆ ಹೇ ಜನಸ್ವಾನಿ, ಕೇನಲ 
ಜ್ಞಾನದ ಪ್ರಾಪ್ತಿಯಿಂದ ಜನ್ಮಾಂತರಗಳ ಸಮೂಹೆನನ್ನು ಹರಿದು ಹಾಕಿರೆನೆ. ॥ ೮೨॥ ಮನ್ಮಥನ ದರ್ಸ 


46 


4೬೨ ನರ್ಧಮಾನ ಪುರಾಣಂ 


ಮೆಡನ ನುದಾಂಥಕಾರನುನದಿರ್ಪಿ ಮಹೋರ್ಯತ ನೋಹನುಲ್ಲನೆಂ 

ವಿಳಿಸಿ ನಾಡೆ ಕೊಢಿವಡೆಸೊಪ್ಬುನನಂತ ಚತುಸ್ವಯಾಭಿಷಾ 

ನಡ ಕನೆಗೀಕನಾಗಿ ಭುನಕತ್ರಯೆನರ್ತಿತ ಕೀರ್ತಿನೆತ್ತ ನೆಂ 

ಹಿಡು ಬುಢಕಂ ಮರಳ್ಳುವುದು ಸನ್ಮತಿ ಸನ್ಮತಿರೋಕನಂದಿತಾ ॥ ೮೩ 


ಘನತಕ ಕರ್ಮಬಂಧನನನಿಂಥನಮಂ ಸುಡುನಂಿ ಸುಟ್ಟು हें 
छह ನಿಜ ನಿರ್ನಿಕಾರೆ ವರಮಾತ್ಮಸಮುದ್ಸನ ಭಾನನಾಹುತಾ 
ಕನ ಬಲದಿಂಡನಂತೆಗುಣ ಚಿನ್ಮೆಯನಾದ ನಮುಹಾನುಭಾನ ನೇ 
ನೆನಗೆ ಜಿನೇಂದ್ರ ನಿನ್ನ ४४0७० ಶರಣಕ್ಳೆ ಜಗಶ್ರಯೇಶ್ವರಾ ॥ ೮೪ 


ಡೆಯೆಯ ನಯೋಧಿ ಸತ್ಯದ ತನಕ್ಕನೆ ಶೀಲಪ ಜನ್ಮಭೂಮಿ ಕಾಂ 

ತಿಯೆಕಣಿ ಶಾಂಕಿಯಾಗಕನುಕಂತಗುಣಿಂಗಳ ನುಂಗಳಾಲಯೆಂ 

ಜಯರನೆಯಿಳ್ಳೆ ದಾಣಮೆನಿಸಿರ್ದ ಜಗನ್ನುತ ವರ್ಧಮಾನ ನಿ 

ನ್ನಯೆ ನಿರನಡ್ಯಮಾರ್ಗಮೆನುಗೀಗನನರ್ಗದ ಸಿದ್ದಿಯೆಂ ಜಿನಾ | [2 


ಎಂಡು ಸಕಳಸುಕೇಂದ್ರಸಂಡೋಹೆಂಬೆರಸು ವುಕೆಂದರೆಂ ನಕೆಮಜಿನೇಂದ್ರನೆಂ ಸ್ತುತಿಯಿಸಿ ಶಚೀನಿಚಿತ 
ಶುಚಿತರಾನೇಕ ಫೊಜಾದ್ರನ್ಯಸಿಚಯೆಂಗಳಿಂ ಸರನಾರ್ಹಂತ್ಯಲಕ್ಷ್ಮೀಕಾಂತನ ಮಾಡನೀರೋವಾಂತಮಂ 85३०४ 
ನುರ್ಚಿಸಿ.. 


ಸತಿ ನುತಿ ಫೂಜೆಗಳಂ ಸ | ನ್ಮತಿ ಜಿನನಕಿಗಿಂತು ಭಕ್ತಿಯಿಂ ನೊನಲೊಳ್‌ ಗೋ 
ನತಿ ಮಾಡಿ ನೋಡಿದಂ ದಕ | ಶತನಯನಣೆ ಸಮನಸೃತಿಯೆ ಶೋಭೋನ್ನತಿಯಂ ॥ ೮೬ 


ನನ್ನು ಅಲ್ಲಾಡಿಸಿ ಜೊಡ್ಡ ಆಹೆಂಕಾರಿಯಾಡೆ ನೋಹೆನೆಂಬ ಜಟ್ಟಿಯೆನ್ನು ಕತ್ತರಿಸಿ ಹಾಕಿ ನಿಶೇಷ ಪ್ರಸಿದ್ಧವಾಗಿ 
ಒಪ್ಪುವ ಅನಂತಚಕುಸ್ಯಯನೆಂಬ ಹೆಸರಿನ ಲಕ್ಷ್ಮಿಗೆ ಸ್ವಾಮಿಯಾಗಿ ಮೂರು ರೋಕದಲ್ಲಿಯೂ ಪ್ರಸಾಕವಾಗುತ್ತಿ 
ಕುವ ಕೀರ್ತಿಯನ್ನು ಸಡಿದಡ ಈ ನುಹೆತ್ತು, ಸನ್ಮೆತಿಯುಳ್ಳ ಜನರಿಂದ ನಂದಿತನಾದ ಹೇ ಸಕ್ಕೆತಿಜಿನನೇ ! 
ವಿದ್ವಾಂಸರನ್ನು ಹುಚ್ಛಕೆನ್ನಾಗಿ ಮಾಡುತ್ತದೆ. ॥ ೮೩ ॥ ನಿನ್ನೆ ನಿಕಾರ ದೂಕನಾಣೆ ನಕಮಾತ್ಮದಿಂಡ ಹುಟ್ಟಿನ 
ಭಾನಕೆಯೆಂಬ ಬಚಿಂಕಿಯೆ ಬಲದಿಂಡೆ ಬಹು ಡೊಡ್ಡದಾದ ಕರ್ಮಬಂಥನನನ್ನು, ಸೌಜಿಯೆನ್ನು ಸುಡುನಂತೆ,ಸುಟ್ಟು 
ಅನಂತಗುಣವುಳ್ಳ ಜ್ಞಾನಮಯೆನಾದ ಹೇ ಮುಹಾನುಭಾನ ! ಜಿನ ಶ್ರೀಷ್ಕಕೇ | ಮೂರು ಕೋಕದ ಸ್ವಾಮಿಯೇ! 
ಜೇನಾ! ನನಗೆ ನಿನ್ನ ಪಾದನೇ ಕೇಕನಾಗಿ ಶರೆಣಾಗಲಿ. ॥ ೮೪ ॥ ದಯೆಯ ಸಮುದ್ರ! ಸತ್ಯದ ತನರು 
ನುಕೆ ! ಶೀಲದ ಜನ್ಮ ಭೂನಿ ! ಕಾಂತಿಯ 70 | ಶಾಂತಿಯ ಮನೆ! ७३०४ ಗುಣಗಳ ಮಂಗಳಗೃಹೆ ಜಿಯೆ 
ಲಕ್ಷ್ಮಿಯ ನಾಸಸ್ಸಾನ ! ಎಂದು ಲೋಕದಲ್ಲಿ ಸ್ತೋತ್ರ ಪಾತ್ರನಾಗಿರುನ ಹೇ ವರ್ಧಮಾನ ಪ್ರಭು | ಜಿನಸ್ಯಾಮಿ! 
ನಿನ್ನೆ ಡೋಷರಹಿತನಾದೆ ಮಾರ್ಗವು ಕಮಸೆ ನೋಕ್ತಸಿದ್ದಿಯನ್ನು ಕೊಡಲಿ? ॥ ೮ ॥ ಹೀಗೆಂದು ಜೀವೇಂದ್ರನು 
ಸಮಸ್ತಡೀನತಾಸಮೂಹಡೊಡನೆ, ನಕಮಕ್ರೀಷ್ಕನಾದ ಜಿನಜೇವಕನ್ನು ಸ್ತೋತ್ರಮಾಡಿ, ಶಚೆಯು ನೀಡಿದ 
ಸರಿಶುದ್ದನಾದ ಪೊಜಾದ್ರನ್ಯಸಮೂಹೆಡೊಡನೆ ನೋತ್ಸಲಕ್ಷ್ಮೀನತಿಯಾದೆ ಜಿಕನ ನಾಡೆಪೀರದೆ ಸನಿ 
ನನ್ನು ಭಕ್ತಿಯಿಂದ ವೂಜಿನಾಡಿ ಹೀಗೆ ದೇನೇಂಡ್ರನು ನೊಡಲು ನನುಸ್ಕಾಕ ಸ್ತೋತ್ರ ಪೊಜೆಗಳನ್ನು ಸನ್ಮತಿ 


೧೫ ತೀರ್ಥೆಕರೆ ಕೇನೆಲಜ್ಞಾನೋಕ್ಪತ್ತಿ ಪಿಷ 


ಆ ರೆಚಿತೆ ಸಮನಸರೆಣಂ | ತಾರಾಸಥಲಕ್ಷ್ಮಿ ಕಳೆದ ತೊಡನೆಂಬಿೆನೇಂ 
ರಾರಾಜಿಸಿಡುಜೊ ನಿಗೆ ನಾ | ನಾರಕ್ಸಮರೀಚಿಪಿಂಜರಿತ ದಿಗ್ವಳೆಯಂ ॥ ೮೭ 


600४6... 


ಮೇದಿನಿಯಿಂಜಿ ಮೇಲೆ ನಿಗೆ ಪಂಚಸಹಸ್ತ್ರಶರಾಸನಾಂತರೆಂ 

ಪೋಡಿಡೆಯಲ್ಲಿ ಕಣ್ಣೆಸೆದು ಕೋರ್ಪುದು ವೀರೆಸಭಾಸಮುಲ್ಲಸೆ 

ನ್ಕೇದಿನಿ ಯೋಜನಪ್ರಸರನುಪ್ರತಿನುಂ ಸಮನೃತ್ವರೂಪಮಾ 

ಹ್ಲಾದಕರಂ ವಿನೇಯಶರಣಂ ಹರಿನೀಳ ಮಹಾಶಿಳಾಮುಯಂ | ಆಲ್‌ 


ಅದಟ ಕಡೆನಿಡಿದು ಘನಸ | ಮ್ಮದಕರ ಕಿಮ್ಮಾಕಕಿರಣಜಾಳಂ ಸಕಳಾ 
ಭ್ಯುದಯ ವಿಶಾಳೆಂ ಶೋಭಿಸು | ವುದು ಥೂಳೀಶಾಳನುಂಬರೆಶ್ರೀಭಾಳಂ || ರ 


ಎಸೆವಾ ಪ್ರಾಕಾರೆಡ ನಾ | ಲ್ಲೆಸೆಯೊಳಮಿರ್ಪತ್ತು ಸಾಸಿಕಂ ಸೋವಾನಂ 
ಫಿಸಡಂ ಸ್ಫಾಟಿಕಮಭಿರಂ | ಜಿಸುಗುಂ ಪ್ರಷ್ಯೀಕಮುದಿತ ವಿದಿತಾಳೋಕಂ ॥ ೯೦ 


ಮೊಡಲಡುವುಂ ತುದಿಯದುವುಂ | ಸನಲೇಪೌಸಧಿಯನಾಂತು ಭನ್ಯಜನಂ ಬೇ 
ಗದಿನಡರೆಲುಮಿಟ್‌ಿಯೆಲುಮಾ | ಸಡನುಳ ಸೋವಾನಚಯಜೊಳೆರಡೆಕಣೆಸೆಗುಂ ॥ ೯೧ 


ಮತ್ತಮಾ ಸೋವಾನನಬ್ರಿಗಳಗ್ರಭಾಗಡೊಳುಪಗ್ರರಶ್ಮಿಸಂಚೆಯಾಂಚಿತ ಸಂಚರತ್ನನೂತ್ನಕಳೆಕನಿಳಸಿತಂ 
ಗಳುಂ ಸ್ಫುರನ್ಮಯೂಖಕೇಖಾನಿಸ್ತಾಕತೋರಣಶಕಾನ್ವಿತಂಗಳು ಕನತ್ಯನಕಕೂಟಿನೇಟಿಕಛ್ರಾಜಿಕಂಗಳುಂ 





ತೀರ್ಥುಕರನಿಗೆ ಸಲ್ಲಿಸಿ, ಆಮೇಲೆ ತನ್ನೆ ಹೆತ್ತುನೊರು (7290) ಕಣ್ಣುಗಳಿಂದ ಸಮನಸರೆಣದೆ ಮಹಾ 
ಸೌಂಡೆರ್ಯನನ್ನು ನೋಡಿದನು. ॥ ೮೬ | ಸೃಷ್ಟಿಯಾಗಿದ್ದ ಆ ಸಮನಸರಣ ಮಂಟಿನವು ಬಗೆಬಗೆಯಾಡ ರತ್ನ 
ಕಾಂತಿಯಿಂಡೆ ಬಣ್ಣ ತಳೆದ ದಿಕ್ಕುಗಳೊಡನ್ಷೆ ಆಕಾಶಲಕ್ಷ್ಮಿಯು ಥರಿಸಿರುನ ಅಭರಣನೆನ್ನುನಂತೆ, ಏನು ಹೊಳೆ 
ಯುತ್ತಿಕ್ಟೊ | | ೮೭ ॥ ಅದು ಹೇಗೆಂಡಕಿ- ಭೂಮಿಯಿಂದ ಮೇಲೆ ಐದು ಸಹಸ್ರ ಬಿಲ್ಲಳತೆಯಸ್ಟು ದೊರ 
ಹೋಡ ಮೇಲಿನ ಸ್ಥಳದಲ್ಲಿ ಒಂದು ಯೋಜನ ವಿಸ್ತಾರವಾಗಿ ಅದ್ವಿತೀಯನಾದ ಸಮನೃತ್ತ್ವದಿಂದ ಸಂತೋಷ 
ನನ್ನುಂಟುಮಾತುತ್ತಾ, ನಿನೀತರಿಗೆ ಶರಣ್ಯವಾಗಿಯೂ, ಹಸಿರು ನೀಲ ರತ್ನ ಶಿಲೆಗಳಿಂದ ತುಂಬಿದುದಾಗಿಯೂ 
ನೀರಜಿನನ ಸಭೆಯ ಹೊಳೆನ ಭೂಮಿಯು ಕಾಣಿಸುತ್ತದೆ. ॥ ७० || ಅದರೆ ಅಂಚಿನ ಸುತ್ತಲೂ ಮಹತ್ತಾದ 
ಸಂಶೋಷನನ್ನು ನೀಡುವುದಾಗಿಯೂ ಕಿಮ್ಮೀರೆ (?) ಕತ್ನಡೆ ಕಿರಣಸಮೂಹೆನ್ಸಳ್ಳುದೂ, ಮಹತ್ತಾದ ಏಳಿಗೆ 
ಯುಳ್ಳುದ್ಧೂ ಆಕಾಶಲಕ್ಷ್ಮಿಯ ಹಣೆಯೆಂತಿರುವುದೊ ಆಡ ಧೂಳೀಕೋಟಿಯು ಕಂಗೊಳಿಸುತ್ತಿರುವುಡು. ॥ ೮೯ ॥ 
ಹೊಳೆಯುವ ಆ ಕೋಟಿಯ ನಾಲ್ಕು ದಿಕ್ಕುಗಳಲ್ಲಿಯೂ ಇವ್ವತ್ತು ಸಹಸ್ರ ಸ್ಫಟಿಕದ ಸೋಪಾನಗಳು ಬೇಕಿ ಜೇಕಿ 
ಯಾಗಿ ಹುಟ್ಟಿ ಸ್ಪಷ್ಟವಾಗಿ ಕಾಣಿಸುತ್ತಾ ಆನಂದಗೊಳಿಸುತ್ತನೆ. ॥ ೯0॥ ನೊಡಲನೆಯದು ಮತ್ತು ಕೊನೆ 
ಯದು ವಾದ ಕನನಡ ಔಷಧಿಯನ್ನು ನಡೆದಿದ್ದು ಭಕ್ತಜನರು ಬೇಗಬೇಗ ಹತ್ತುವುಷಕ್ಕೂ ಇಳಿಯುವುದೆಕ್ಟೂ 
[ಕನುಕೂಲವಾಗುನಂತೆ] ಆ ಶೂಡ್ಛಸೋನಾನನಬ್ತಿಗಳು ಎರಡೆರಡು ಸಾಲಾಗಿ ಪ್ರಕಾಶಿಸುತ್ತನೆ. ॥೯೧॥ 
ನುತ್ತು ಆ ಮೆಟ್ಟಿಲುಗಳ ಸಾಲಿನ ಮೇಲ್ಯಾಗದಲ್ಲಿ ಶ್ರೇಷ್ಠವಾದ ಕಾಂಕಿಸಮೂಹೆದಿಂನ ಕೂಡಿದ ನಂಚರೆಶ್ನಗಳಿಂದ 
ಮಾಡಿದ ಹೊಸದಾದ ಕಳಶಗಳಿಂಡ ಮುನೋಹಕನಾದುವೂ, ಹೊಳೆಯುತ್ತಿರುವ ಕಾಂತಿರೇಖೆಗಳಿಂದ ಉದ್ದೆನಾದ 


ಷಿ೬೪ಿ ವರ್ಧಮಾನ ಪ್ರರಾಜಂ 
'ಜ್ಯೋತಿರನುರದೌನಾರಿಕಪಾಳಿವಾಳಿತಂಗಳುಂ ಅಪ್ಪು ನಿತತಚತುರ್ಗೋಪುರೆಂಗಳಲ್ಲಿ. 


ಬಹಿರೆಂತರ್ಜಗತೀದ್ವೈಯ | ನಿಹಿತಂಗಳ್‌ ಜೇಲ್‌ನೇಆಕ ನೂಲಕಿಂಟಿಂಬೀ 
ಮುಹಿಮೆನಡೆಡಸ್ಯಮಂಗಳ | ಸೆಹಿತಂ ನನನಿಧಿಗಳಾನಗಂ ಸೊಗಯಿಸುಗುಂ || ೯s 


ನುಶತ್ತಮಾ ಜಾತರೊನಗೋವುರಂಗಳಂತರಾಳನಿಶಾಳನೀಧಿಗಳ ನೆಡುನೆ.- 


ಮಾನಸ್ತ್ರಂಭ ಚತುಷ್ವಯೆಂ ಸೊಗಯಿಕುಂ ಶಾಳತ್ರಯಾಳಂಕೃತೆಂ 
ಪೀನಡ್ವಾದಕಗೋವುಕೋಸರುಚಿರಂ ಸೀರಶ್ರಯೋನೇತನು 
ನ್ಯೂನಾಂಭಃನರಿಪೊರ್ಣಕುಂಡಸರೆಸಂ ಫಂಭಾಲಸಫ್ಯಿಂಕಿಣೇ 


ನಾನಾಚಾನಮರ ಕೇತನಾತಿಸುಭಗೆಂ ಶ್ರೀಜ್ಛೆನೆಬಿಂಬಾನ್ವಿತಂ ೯೩ 
ಸ್ವೇಭಮನೀವುವು ಮಾನ | ಸ್ವ್ರಂಭಂಗಳ್‌ ಕುನೆಯೆ ಜನೆದ ಮುನಡೊಳ್‌ ನಿಬಿಡಂ 
ಸಂಭವಿನ ನಿವುಳಮಾನದ | ನಂಭವ ದಳ್ಳುರಿಗೆ ಕರಮೆ ಕಂಡಾಕ್ಷಣದೊಳ್‌ ॥ ೯೪ 


ನುತ್ತಮಾ ಮುಹಿತ ನುಹೀತಳದೊಳ್‌ ನಾಕಸ್ತೆಂಭದಿಂ ಮಾಕಸ್ಕಂಭೆಂಬರೆಂ ಆಯ್ದೆಯು ಸೌಢಹೆಕ್ಕೆ 0ಗೆಳು 
ಮೆನಟ?್‌ಡಿಯೊಳ್‌ ಒಂದೊಂದು ಸೆಮುತ್ಕುಂಗ ಚೈತ್ಯಮಂದಿರಂಗಳುಂ ಅಳುಂಬಮೆಸೆನ್ಸದಟನದರ್ಕೇ ಹೆನುಣ್ಯಚ್ಛಿತ್ಯ 
ಭನನಭೂನಿನಾಮಂ ನೆಗಟ್ಟುಡೆಲಿಂದತ್ತಲ್‌.-.. 


ಒಂದು ನೂರು ಕೋರೆಣಗಳಿಂದ ಕೂಡಿದುವೂ, ಹೊಳೆನ ಬಂಗಾರದ ಶಿಖರಗಳ ಸಮೂಹೆದಿಂದ ಹೊಳೆಯೆನುನು 
ಗೆಳ್ಕೂ ಜ್ಯೋತಿರ್ಜೇನಕೆಗಳಾದ ಬಾಗಿಳಕಾಯುನನರಿ ಸರದಿಯ ಮೇಲೆ ಕಕ್ಷಿಸುತ್ತಿರಿನುವುಗಳೂ ಅದ 
ನಿಸ್ತಾರನಾದ ನಾಲ್ಕು ಗೋಫುರೆಗಳನ್ಲಿ- ಹೊರಗಿನ ನತ್ತು ಒಳಗಿನ ಎರೆಡು ಜಗತ್ತುಗಳೆಂದು ನಿರ್ದಿಷ್ಯವಾಡುವು 
ಗಳ್ಳೂ ಬೇಕಿ ಬೇಕೆ ನೂರೆಂಟು ಎಂಬ ನುಹತ್ತನ್ನು ಪಡೆಡುವುಗಳ್ಳೂ ಛತ್ರ, ಥೃಜ್ಯ ಕಲಶ, ಚಾಮರ್ಕ ಸುಪ್ರ 
ತಿಷ್ಕಕ್ಕ ಭೈಂಗಾರ, ಕನ್ನಡಿ, ಬೀಸಣಿಗೆ-ಎಂಬ ಎಂಟು ಮಂಗಳಗಳೊಡನೆ ಕಾಲ ನುಹಾಕಾಲ, ನೈಸರ್ನ, 
ವಾಂಡುಕ, ಪದ್ಮ, ಪಿಂಗಳ, ಮಾಣನಳ, ಶಂಖ, ಸರ್ವರತ್ನ ಎಂಬ ಸವನಿಧಿಗಳು ಸದಾ ಸೊಗಸುತ್ತಿರುವುವು. 
೯೨ ॥ ಅಲ್ಲದ ಆ ಬಂಗಾರೆದೆ ಗೋಪುರಗಳ ಒಳಗಿರುವ ನಿಸ್ತಾರನಾದ ಬೀದಿಗಳ ನಡುನೆ- ನೂರು 
ಸೋಟಿಗಳಿಂದ ಅಲಂಕೃತವಾದುದೂ, ಡೊಡ್ಡ ಹೆನ್ನೆರೆಡು ಗೋವುಕೆಗಳಿಂಡ ಸುಂದಕೆನಾಡುದೂ, ನೂರು ಪೀಠ 
ಗಳಿಂದೆ ಕೂಡಿದುದೂ, ಶುದ್ಧವಾದ ನೀರಿನಿಂದ ತುಂಬಿಡ ಅಳನಾಡೆ ಸರೋನರನ್ರಳ್ಳುದ್ಯೂ ಫೆಂಟಿಗಳಿಂದಲೂ 
ಹೊಳೆವ ಗೆಜ್ಜೆ ಗಳಿಂದಲೂ, ಮತ್ತು ಬಗೆಬಗೆಯಾಡೆ ಜಾಮರೆಗಳು ಬಾನುಟಿಗಳು ಇವುಗಳಿಂದಲೂ ಅಕಿ ಸುಂಡರ 
ವನಾದುದನ್ಯೂ ನುಂಗಳಕರನಾದ ಜಿನನ ನಿಗ್ರಪದಿಂಡ ಕೂಡಿದುದೊ ಆದೆ ನಾಲ್ಕು ಮಾನಸ್ಮಂಭಗಳು ಪ್ರಕಾಶಿಸು 
ತ್ವನೆ. ॥ ೯೩ ॥ ಈಮಾಕಸ್ತಂಭಗಳು ಕೆಟಿ ಧರ್ಮದ ಜನರೆ 2080 690 ದಟ್ಟವಾಗಿ ಶರೆನೋರುವ ನಿಶೀಷ 
ಅಹಂಕಾರ ನೋನಗಳ ಕಾಡುಕಿಚ್ಛಿಗೆ ಅವಗಳನ್ನು ಕಂಡೊಡನೆಯೇ ಸ್ವಂಭನನನ್ನುಂಟುಮಾಡುತ್ತವೆ. ನಿಲ್ಲಿಸು 
ತ್ತವೆ. ॥೯೪॥ ನುತ್ತು ಮಹಿಮಾನ್ವಿತನಾದ ಆ ಭೂಮಿಯಲ್ಲಿ ಒಂದು ಮಾನಸ್ತಂಭದಿಂದ ನುತ್ತೊಂದು ಮಾನ 
ಸ್ವಂಭವಕಿಗೆ 0990 ಅರಮನೆಗಳೂ ಅವುಗಳ ಮಧ್ಯದಲ್ಲಿ ಒಂದೊಂದು ಎತ್ತರವಾದ ಚೈತ್ಯ ಮಂದಿಕವೂ 
ನಿತೇಷನಾಗಿ ಪ್ರಕಾಶಿಸುತ್ತನೆ. ಆದ್ದೆರಿಂದೆ ಅದಕ್ಕೆ "ಹರ್ಮ್ಯಷ್ಛಿತ್ಯಭವನಭೂನಿ? ಎಂಬ ಹೆಸರು ಪ್ರಸಿಷ್ಯವಾಗಿಡೆ. 
ಅಲ್ಲಿಂದ ಆಜಿ ಕತ್ನಖಚಿತವಾಗಿ ಹೊಳೆನ ಜಗಲಿ ಮೊಡಲು ಹೇಳಿರುನ ಸನುಸ್ತ್ರ ನರ್ಣನೆಗಳಿಂದ ಹೊಳೆ 
'ಯುತ್ತಿರುನ ಜೊಡ್ಡ ನಾಲ್ಕು ಗೋಪುರಗಳು, ಸುತ್ತಲೂ ನುನೋಹರವಾಗಿ ಹೊಳೆಯುತ್ತಿರುವ, ಮತ್ತು ಕೊಳೆಯೆ 


೧೫ ಕೀರ್ಥಕೆರ ಕೇನಲಜ್ಞಾನೋತ್ಪತ್ತಿ ಸಜಿ 


ರಾಜಿತೆನೇದಿ ರೆತ್ನಖಚಿಕಂ ಪ್ರಥಮೋಕ್ತ ಸೆಮಸ್ತ್ರವರ್ಣನ 
ಭ್ರಾಜಿತಮುದ್ಯಗೋಪುಕಚತುಷ್ಯಯಮಾನೃತನಾಗೆ ನಾಡೆಯುಂ 
ರಾಜಿಸುಕಿರ್ಪದಸ್ವಮಳಕೋಮನುಳ ಪೂರ್ಣನೆಸಿಪ್ಪ ಖಾತಿ ನಾ 

ನಾಜಳಕೇಳಿರೋಳ ಖಚರಾಮರ ತಾನುರಸೋತ್ಸಳಾನ್ವಿತಂ ॥ ೯ 


ಮತ್ತಂ ತತ್ರೋಯಖಾತಿ ಭೂತಳದಿಂದತ್ತಲ್‌ ಜ್ಯೋತಿಸ್ಕಡೀನದೌನಾರಿಕ ಪ್ರಕರಿಪ್ರಕೃಷ್ಣಾಷ್ಸಮಂಗಳ 
ಕನನಿಧಿ ನಿಧೃತೆ ವಿವಿಢೆರತ್ತರಚಿತೆ ಜಗತೀ ಸೆಂಗತೆಂಗಳು ಸಮಣಿತೋರೆಣಂಗಳುಂ. ತಾರಮಯಂಗಳುನುನ್ಸ 
ಚಕುರ್ಗೊೋವುರಂಗಳುಂ ನಿಸಡನೆಸೆನ ಹಿರಣ್ಮಯನೇದಿಕೆಯಿಂ ನೇಸ್ನಿತಮಾಗಿ-. 


ಭೂರಿಸರಾಗರಾಗ ನಿತಮಕ್ಕಥುಸಾನಳಿ ಗೀಕಿಕಾನುನೋ 

ಹಾರಿಗಳಾದ ಜಾದಿ ಪೊಸನಾದರಿ ಕೇಡಗೆ ನೊಲ್ಳೆ ಮ್ಲಿನುಂ 
ದಾರನುನಾರ ಚೂತಲಕೆಯೂಧಿಕೆ ಸಂದ ನಸಂತದೊಕಿಯೆಂ 
ಬೀರನುಣೀಯ ನ್ಲಿಗಳಿನೊಪ್ಪುವುದಲ್ಲಿ ಲತಾಮುಹೀತಳಂ || 


ಮುತ್ತನುಲ್ಲಿಂದತ್ತ ದೌನಾರಿಕ ಯಕ್ಷರಕ್ಷಿತ ತಾಕೆನುಯೋಡಾರ ಗೋವುಕಚತುಸ್ಳಮುಂ, ಅನುರ್ಸ್ಯನರ್ತಕೀ 
`ನರ್ತನೋಚಿತ ನೋಡಶನಾಟಿಕಕಾಳಿಕಾಳಂಕೃತಮುಂ, ತತ್ಚಮಾಣಾನಿರಳ ಸಮುಚ್ಛೆ ಳಡಗುರುಧೂನಥೂಮಥನಸೆ 
0४ ಸುಕೆಸರಣಿಮುಣಿಮುಯ ಧೂಪಘಟಿ ಸಮೇತಮುಂ ಅಪ್ಪು ಜಾತರೊಸಮಯ ವನಿಶಾಳೆಕಾಳಂ ಬಳೆಸೆ ನಿಳಸಿತಮಾ 
ಡೆ ಸಮುಡ್ಯದುದ್ಯಾನ ಭೂಮಿಯಲ್ಲಿ 


ನರಿಗಕಕಾಲತ್ರಯ 0 | ಶ್ನಚರಿತ ಪೀರತ್ರಯೆ ಸ್ಲಿಕಾರ್ಹತ್ವೃತಿಮಾ 
ನರಿಕಕೆ ಚೈತ್ಯ ಶ್ರುಮ ಭಾ ಸುರ ಮಧ್ಯಸ್ಥ ಳಿಗಳುತ್ಪವಾಳಾನಳಿಗಳ್‌ | ೯೭ 





ಬವೂ ಮುಳುಗಿ ನೃುದುನಾಗಿ ಸಂಪೊರ್ಣನುಂದರೆನೆನಿಸುನ ಕಂದಕವು ನಿನಿಧ ನೀರಾಟಿದಲ್ಲಿ ತಲ್ಲೀನರಾಗಿರುನ 
ಗೆಂಥರ್ನ ಜೇವಕೆಗಳಿಂಡಲೂ ಕಮಲಗಳಿಂದಲೂ ಕೂಡಿದುದು [snd]. | ೯೫ | ಮುತ್ತು ಇರುನ ಆ ನೀರಿನ 
ಕಂದಕದ ಭೂವ್ರಜೀಶದಿಂದ ಆಚೆಯ ಕಡೆ ಜ್ಯೋತಿರ್ನೇವತೆಗಳ ಸಮೂಹೆವು ಬಾಗಿಲು ಕಾಯುನನರಾಗಿ ಇರುವ 
ಅಷ್ಟಮಂಗಳ ನನನಿಧಿಗಳಿಂದ ಕೂಡಿದ ಬಗೆಬಗೆಯ ರತ್ನಗಳಿಂದ ಮಾಡಿರುನ ಜಗುಲಿಗಳಿಂದ ಕೂಡಿದುದ್ಕೂ ರತ್ನಡ 
ತೋರಣಗಳುಳ್ಳುದ್ಕೂ ಬೆಳ್ಳಿಯಿಂದ ಕೆಚಿತವೂ ಆದ ನಾಲ್ಕು ಗೋಪುರೆಗಳು ವಿಶೇಷವಾಗಿ ಪ್ರಕಾಶಿಸುವ ಬಂಗಾರದ 
ವೇದಿಕೆಗಳಿಂದ ಸುತ್ತುವರಿಯಲ್ಬಟ್ಟು... ನಿಶೇಷ ಸರಾಗದಲ್ಲಿ ಅನುರಾಗಗೊಂಡು ಎರೆಗಿರುವ ಮಂಬಿಗಳ ಸಮೂಹೆಗಳ 
ಸಂಗಿೀಕದಿಂಡ ನುನೋಷಹೆರಗಳಾಗಿರುನ ४०४, ಹೊಸನಾದರಿ, ಕೇದಗೆ ಸೊಲ್ಸೆ, ಮಲ್ಲಿಗೆ,ನುಂದಾರೈನಿಸ್ತಾರನಾದ 
ಮಾನಿನಬಳ್ಳಿ, ಸೇವಂತಿಗೆ, ಪ್ರಸಿದ್ಧವಾಡ ಗೊಕಂಟೆ ಎಂಬ ನುನೋಹೆರನಾದೆ ಬಳ್ಳಿಗಳಿಂದ ಅಲಿಯ ಬಳ್ಳಿ ಕೋಟಿವು 
ಪ್ರಕಾಶಿಸುತ್ತಣೆ, ॥ ೯೬॥ ಮತ್ತಿ ಅ್ಲಿಂದಾಚೆ ಬಾಗಿಲುಕಾಯುನ ಯಕ್ಷರಿಂದ ರಕ್ಷಿಸಲ್ಪಟ್ಟಿ ಬೆಳ್ಳಿಯಿಂದ ಮಾಡಿದ 
ದೊಡ ನಾಲ್ಕು ಗೋವುರೆಗಳೂ ಡೇವಕರ್ತಕಿಯರ ನರ್ತನಕ್ಕೆ ಯೋಗ್ಯವಾದ ಹೆದಿನಾರು ನಾಟಿಕಶಾರೆಗಳಿಂದೆ 
ಅಲಂಕೃತವಾದುದೊ, ಅಡರೆ ಎತ್ತರಕ್ಕೂ ದಟ್ಟಿನಾಗಿ ಹಾಯುತ್ತಿರುನ ಅಗರು ಧೂನಡ ಹೊಗೆಯಿಂದ ತುಂಬಿದ 
ಸ್ಪರ್ಗೀಯನಾದ ರತ್ನನಿರ್ನಿತ ಥಧೊಸದ ಕೊಡಗಳಿಂಡೆ ಕೂಡಿದುದೂ ಆದೆ ಬಂಗಾರೆದಿಂದ ಮಾಡಿಡ ಜೊಡ 
ಕೋಟಿಯ ಸುತ್ತಲೂ ಇರಲಾಗಿ ನುನೋಹೆಕನಾಗಿರುನ ಹೊಳೆವ ಉಪ್ಯಾನಭೂನಿಯಲ್ಲಿ-ಉನನನಪ್ರಾಂತ 


ಷ೬ಿ ವರ್ಧಮಾನ ಫ್ರರಾಣಂ 


ಅಸುಕೆಗಳೇಟಕಕೆವಾಲಿಗ | ಳಸೆಮಂಗಳ್‌ ಚಂನೆಕಂಗಳಾಮ್ರಕುಜಂಗಳ್‌ 
ಲಸಡಮಕವಥೂನೂವುಕ | ನಿಸಕಿ್ರವಮುದ್ರಿತಂಗಳೆಸೆನುವು 877० ॥ ee” 


ಮತ್ತೆನುಲ್ಲಿಂಪತ್ತಲ್‌ ಉತ್ತುಂಗಕತ್ನತೋರಣಾದಿ ಪೂರ್ನೋಕ್ಷ ಸುವ್ಯಕ್ತ ಸರಿಕರ ಸರಿಶೋಭ್ಟಿಕ ಯೆಕ್ಷದೌನಾ 
ರಿಕಿಕರೋದಾರೆ ತಾರಗೋಫುಕೆ ಚತುಸ್ನಯೋನೇತ ಕಳಥೌತ ನೇದಿಕಾನಳೆಯೆ ನಳಯಿತಮಾಗಿ. 


ನರೆ ಮರಾಳ ಮುಯೂಕೆ ನುತಂಗಜ | 00४४० ನೈಸಾಂಶುಕ ಚಕ್ರ ವಾ 
ರಿರುಹೆದಾನು ಗರುತ್ಮ ಕುಳತಜೋ  ದೃರಿತ ಕೇತುನುಹೀತಳನೊಪ್ಪುಗುಂ ॥ ೯ 


ನುತ್ತನಲ್ಲಿಂಪತ್ತ ಫೂರ್ನೋಕ್ತ ಸಮಗ್ರನಾನುಗ್ರೀಸನೇತ ಸಡ್ರಾಗನಾಗಕುಮಾರ ಪ್ವಾಕನಾಳಕ ಪಾಳ 
ನೀಯೆ ಸೌರೊಸ್ಯ ರೂಪ್ಯರೆಚಿತ ಸುಚತುರ್ಗೋಪ್ಪರೆನಿರಾಜನಾನಾರ್ಜುನನುಯ ನಿಶಾಳೆಕಾಳೆನೇಲ್ಲಿಕಮುಂ, 
ಪ್ರಸಿಕ್ಕ ಸಿದ್ಧಪ್ರತಿಮಾ ಪ್ರಕಿಭಾಸಿಕ ಸಿದ್ಧಾರ್ಧ ಭೂಜಭ್ರಾಜಿತನುಥ್ಯಪ್ರಜೀಶಮುನಾಗಿ_.. 


ಸುಕತರುಣೀಕರಾವಚಯ ಸಲ್ಲವವುಸ್ಪಫಳೋಪಶೋಭಿಗಳ್‌ 

ಸುಕತರಿಗಳ್‌ ತರೆಂತರಣಿ 380, ತಳತ್ತಳಿಸುತ್ತುಿರ್ಪಿನಂ 

ಸುಕತಕು ಭೂತಳಂ ಸೊಗಯಿಕುಂ ಭುನನಕ್ರಯ ಸದ್ಭುಧಾವಳೀ 

ಸುತರು ಸನ್ಮತೀಶ್ವಕನ ನಿಶ್ವನಿನೂತ ಸಭಾಂತರಾಳನೊಳ್‌ | ೧00 


ನುತ್ತಮಲ್ಲಿಂಡತ್ತಲ್‌.- 


ದಲ್ಲಿ... ಸುತ್ತಲೂ ಮೂರು ಕೋಟಿಗಳಿಂಡ ಸುತ್ತುನರಿಯೆಲ್ಪಟ್ಟು ಕತ್ನದಿಂದ ಮಾಡಿದ ನೂರುಪೀರಗಳಲ್ಲಿ ಸಿಂತಿರುನ 
ತೀರ್ಥಂಕರರ ಪ್ರತಿಮೆಗಳ ಸಮೂಹದಿಂದ ಕೂಡಿರುನೆ ಚೈತ್ಯಾಲಯೆಗಳೂ, ಮುರೆಗಳಿಂದ ಸುಂದರನಾದ, ಹೆನಳಗ 
ಳಿಂದ ಕೂಡಿ ಮತ್ಯಸ್ಥಳಗಳೂ, ಅಶೋಕ, 00800 ಬಾಳೆ, ಅಸಮಾನನಾಡ ಸಂಪಿಗೆ ಮಾವು ಮೊನಲಾದ ನುರ 
ಗಳು ಸುಂಡರಿಯರಾನ ಡೇವಕಾಸ್ತ್ರೀಯೆಕ ಕಾರ್ಲೆಜ್ಞೆಗಳ ಥ್ವನಿಯ ದ್ರವದಿಂದ ಮುತ್ರಿಗೊಂಡನುಗಳಾಗಿ ಸದಾ 
ಪ್ರಕಾಶಿಸುತ್ತಿಡ್ದುವು. | ೯೭-೯೮ ॥ ನುತ್ತೆ ಅಲ್ಲಿಂದಾಜಿಗೆ ಎತ್ತರವಾದ ರೆತ್ನತೋರಣನೇ ಮೊದಲಾದ ४० 
ಹೇಳಿದ ಸ್ಪಷ್ಯವಸ್ತುಗಳಿಂಡ ಅಲಂಕೃತನಾಗಿ ಬಾಗಿಲುಕಾಯುನ ಯಕ್ಷರ ಸಮೂಹದಿಂದ ಕೂಡಿ ಬೆಳ್ಳಿಯ - 
ನಾಲ್ಬು ಡೊಡ್ಡ ಗೋಪುಕೆಗಳಿಂದ ಕೂಡಿದುವಾಗಿ ಚೆನ್ನಾಗಿ ಕೊಳೆ ಜಗುಲಿಯ ಸಮೂಹದಿಂದ ಸುತ್ತುನರಿಯ 
ಲ್ಪಟ್ಟಿದ್ದಾಗಿ ಕ್ರೀಷೃವಾದ ಹಂಸ ನವಿಲು ಆಸೆ ಸಿಂಹ, ನಿತ್ತು, ಅಂಶುಕ (१ ಅಂಕುಶ), ಚಕ್ರ, ಕನುಲದ ಹಾರೆ, 
ಗರುಡ ಇವುಗಳ ಸಮೂಹದ ಬಾನ್ಸಟಿಗಳಿಂದ ತುಂಬಿದ ४०३४४ ४९४४ ಪ್ರಕಾಕಿಸುತ್ತಡೆ. ೯೯ ಸುತ್ತಿ 
ಅಲ್ಲಿಂದಾಜಿ ಪೂರ್ನದಲ್ಲಿ ಹೇಳಿರುನ ಎಲ್ಲ ನಸ್ತುಗಳೊಡನೆ ಒಳ್ಳಿಯೆ ಅನುರಾಗದಿಂದ ಕೂಡಿದ ನಾಗಕುಮಾರರು 
ಬಾಗಿಲನ್ನು ಕಾಯುನನರಾಗಿಕೆಲ್ಲು ಸುಂಥರನಾದೆ ಬೆಳ್ಳಿಯಿಂದ ನಿರ್ಮಿತವಾದ ನಾಲ್ಕು ಗೋವುಕೆಗಳಿಂದೆ 
ಅಲಂಕೃತವಾಗಿ ಬಿಳುಪಿಸಿಂದ ತುಂಬಿಡ ಹೊಡ್ಡ ಕೋಟಿಯಿಂದ ಸತ್ತುನರಿಯಲ್ಬಟ್ಟುದೂ, ಪ್ರಸಿದ್ಧವಾದ ಸಿದ್ಕರ 
ಪ್ರತಿಮೆಗಳಿಂಡ ಹೊಳೆನ ಕಲ್ಪವೃಕ್ಷಗಳಿಂಡ ಹೊಳೆಯುತ್ತಿರುವುದೂ ಆದ ಮಥ್ಯಪ್ರನೀಕನಾಗಿ ಜೀವತಾ 
ಪ್ರೀಯರ ಕೈಗಳಿಂದ ಕೀಳಬ್ಬಟ್ಟಿ ಚಿಗುರು ಹೂ ಹಣ್ಣುಗಳಿಂದ ಸುಂಡರವಾದ ಕಲ್ಪವೃಕ್ಷಗಳು ಬಗೆಬಗೆಯಾಗಿ 
ಧಳಥಳಿಸುತ್ತಿಕಲಾಗಿ, ಕಲ್ಪನೃಕ್ಷಡ ಭೂಮಿಯು ಮೂರು ಲೋಕದ ವಿಡ್ವಾಂಸರೆ ಕಬ್ಬನೃಕ್ಷವಾಗಿ ಜಗತ್ತಿನಲ್ಲಿಯೇ 
ಹೊಚ್ಚ ಹೊಸಕಾದ ಸನ್ಮತಿಜಿಸನ ಸಜಿಯ ನುತ್ಯದಲ್ಲಿ ಪ್ರಕಾಶಿಸುತ್ತನೆ. ॥೧೦೦॥ ಸುಕ್ತಿ ಅಲ್ಲಿಂದಾಚಿ--.ನುಂಗಳಕರೆ 


೧೫ ತೀರ್ಥಕರ ಕೇನಲಜ್ಞಾನೋತ್ಪಶ್ತಿ ೩೬೭ 


ಫವನಿಧಿಮಂಗಳೆಸಂಗತ | ಸವನಾಶದ್ದಾರೆಪಾಳತಾಕನುಯಚತುಃ 
ಪ್ರನಿವುಳ ಗೋಪುರ ನರಕಕ | ಕನೇದಿಕಾನಳಯ ವರಿವೃತಂ ನಿಬುಢನುತಂ ॥ ೧೦೧ 


ಎಿಸಿಸಿ ಮಣಿತೋರೆಣಗಣಪ್ರಣೇತ ಜಿನೆಸಿದ್ದಪ್ರತಿಮಾತಸತ್ರ ನಿಚಿತ್ರ ಚಾನುರಾದಿ ರಾನುಣೀಯಕ ನನನೆನೆ * 
ಸ್ವೂನಕಳಾನನುಹಿಕ ಮಹಾನೀಧ್ಯಂತರಾಳಂಗಳಿಂ ಭಂಗಿವಡೆಡ ಸಂಗೀತಸದನ ಭೂತಳದಲ್ಲಿ- 


‘ 


ಗೀತಾಕೋಡ್ಯಪ್ರನೃತ್ಯತ್ರಯ ४०४४ ಕಛಾಕೋನಿದಾನುರ್ತ್ಯಮರ್ತ್ಯ 
ವ್ರಾತೋಡ್ಯೂತ ಪ್ರಮೋದ ಪ್ರಸರೆ ನರಿಲಸನ್ನಾ ಟೈಕಾಲಾಸಮೂಹಂ 
ಜೇತಃ ಪ್ರೀತಿಪ್ರದೆಂ ಶೋಭಿಸುವುವಸದಳಂ ನೂತ್ಸರಶಾನಳೀ ಪ್ರ 


ಜ್ಯೋತೋನೇತಂ ಕನೀಂಪ್ರಸ್ರಕರಬಹುನಿಧ ಸ್ತೋತ್ರ ಪಾತ್ರಂ ನಿಚಿತ್ರಂ ॥ ೧೦೨ 
ನುತ್ತನಲ್ಲಿಂದತ್ರಲ್‌ 

ಗಣಿ ಮೊಡಲಾದುನನಾಂತಿ | ४7 ದಿವಿಜದೌನಾರಿಕರ್ಕಳುಂ ನನನ್ನಿಧಿಯುಂ 

ನಿದಿತಾಸ್ಟ್ರಮಂಗಳೆಮುನೊ | ಪ್ರಿಡ ಹೆರಿಫೀಲನುಯ ಗೋಪುಕೆ ಚತುಷ್ಯಯಮುಂ | ೧೦೩ 


ತಳೆಜಿಸೆವ ಫವಸ್ಸಟಿಕೋ | ಸಳ ನಿರ್ನಿತ ಶಾಳನೇದಿಕೆಗಳೆರಡುಂ ನ 
ಜ್ವಳಿಸುವ ಭಿತ್ತಿಗಳಾಗಿಕೆ | ಅಳಿತ ಶ್ರೀಮುಂಡಸಂ ಕರಂ ಸೊಗಯಿಸುಗುಂ ॥ ೧0೪ 


ಹೃೆಯಕ್ಕಂ ನಯನಕ್ಕಂ | ಮುಣನುಂ ಮುಂದಿತುವ ಪರನು ಶೋಣಿಯ ಲಕ್ಷ್ಮೀ 
ಸದನಡೋಳೀರಾಟ್‌ಸೆವುವು | ಸನಮಳ ಕೋಷ್ಕಂಗಳಾಶ್ರಿತಕ್ರೀಸ್ಕಂಗಳ್‌ ೧೦೫ 


ನಾಡ ಸವನಿಧಿಗಳಿಂದ ಕೂಡಿ, ನಾಯನ್ಯದಿಕ್ಕಿನ [ದೇವತೆಗಳು] ದ್ವಾರವಾಲಕ [ರಾಗಿರುವ] ಬೆಳ್ಳಿಯ ನಾಲ್ಕು ಜೊಡ್ಡ 
ಗೋಪುಕೆಗಳುು ಬಂಗಾರದ ಜಗುಲಿಯಿಂದ ಸುತ್ತುನರಿಯಲ್ಬಟ್ಟುದು, ವಿದ್ಯಾಂಸರಿಂದ ಸ್ತುಕಿಸಬ್ಬಟ್ಟುದು ॥ ೧೦೧ | 
ಎಂಡು ಪ್ರಸಿದವಾಗಿ, ರತ್ನಗಳ ಕೋರಣಗಳಿಂದೆ ಕೂಡಿಡುದಾಗಿ, ಜಿನರೆ ಮುತ್ತು ಸಿದ್ಯರೆ ಬಿಂಬಗಳು ಕೊಡೆ, 
ನಿಚಿತ್ರವಾಡ ಚಾಮರ ಇತ್ಯಾದಿ ಮುನೋಹಕೆವಾಡ ಹೊಸಹೊಸ ಸ್ತೂನಸಮುಡಾಯದ ಮಹಿಮೆಯುಳ್ಳುದೂ 
ಆಗಿ, ದೊಡ್ಡ ಬೀದಿಗಳನ್ನು ಒಳಗೊಂಡು ಸುಂದರವಾಗಿರುವ ಸಂಗೀತಗೃಹ ಭೂನಿಯಲ್ಲಿ- ಸಂಗೀತ ವಾದ್ಯ, 
ಶ್ರೀಸ್ಕನಾದ ನೃತ್ಯ ಈ ಮೂರರಲ್ಲಿಯೂ ತೊಡಗಿದ ಕಲಾಕೋನಿದರಾಡ ಮಾನವರು ಮತ್ತು ಜೀವಕೆಗಳ 
ಸಮೂಹದಿಂದ ಹುಟ್ಟಿದ, ಸಂಶೋಷಸಮೂಹೆದಿಂದ ಹೊಳೆಯುತ್ತಿರುವ ಒಳ್ಳೆಯ ನಾಟ್ಯಕಾಲಾ ಸಮೂಹವು 
ಹೊಸ ರತ್ನಗಳ ಸಮೂಹದಿಂದ ಕಾಂತಿಯುಕ್ತವಾಡುದಾಗಿ, [ಮತ್ತು] ಕನಿಕ್ರೀಷ್ಕಕೆ ಬಹು ಬಗೆಯಾದ 
ಸ್ತೋತ್ರಕ್ಕೆ ಪಾತ್ರವಾದುದಾಗಿ, ಚಿತ್ರ ನಿಚಿತ್ರವಾಗಿ ಜೀನಕ್ಳೆ ಸಂತೋಷವನ್ನುಂಟುಮಾಡುವುವಾಗಿ ಅನರಿಮಿತ 
ವಾಗಿ ಪ್ರಕಾಶಿಸುತ್ತದೆ. ॥ ೧೦೨ ॥ ಮತ್ತೆ ಅಲ್ಲಿಂದಾಜಿಗೆ- ಗಡಿ ಮೊದಲಾದುವುಗಳನ್ನು ಧರಿಸಿರುವ ಜೀನದ್ವಾರ 
ನಾಲಕಹಿ ನವನಿಧಿಗಳು ಸ್ಪಷ್ಟವಾದ ಅಷ್ಟಮಂಗಳಗಳು- ಇವುಗಳಿಂದ ಸುಂದರೆನಾದೆ, ಹಸಿರು, ನೀಲ ರತ್ನಗಳಿಂದ 
ತುಂಬಿಜಿ ನಾಲ್ಕು ಗೋಪುಕೆಗಳು-ಇವುಗಳನ್ನು ಹೊಂದಿ ಶೋಭಿಸುವ ಹೊಸ ಸ್ಫಟಿಕದ ಕಲ್ಲಿನಿಂದ ಸೃಷ್ಟಿಯಾಗಿ 
ಕುವ್ಯಕೋಟಿ ಜಗುಲಿಗಳೆರೆಡೂ ಹೊಳೆಯುವ ಗೋಡೆಗಳಾಗಿರಲಾಗಿ, ನುನೋಹೆಕನಾದ ಶ್ರೀೀಮಂಟಿನವು ನಿಶೇಷನಾಗಿ 
ಪ್ರಕಾಶಿಸುತ್ತದೆ. ॥೧೦೩-೧೦೪ || ಹೈಡೆಯಕ್ಕೂ ಕಣ್ಣುಗಳಿಗೂ ಸಂತೋಷವನ್ನು ನೀಡುವ ಅತ್ಯಂತ ಕ್ರೀಸ್ಕಳಾನ 
'ಸೌಂದರ್ಯಲಕ್ಷೀ ಒಸದನದಲ್ಲಿ ಶ್ರೀಸ್ಕರಾಷ ಅಶ್ರಿತನನ್ನು ನಜಿದಿರುನ ಶುದ್ಧನಾನೆ ಹನ್ನೆರಡು ಕೋಷ್ಕಗಳು ಪ್ರಕಾಶಿ 


चुन नि ವರ್ಧಮಾನ ಪುರಾಣಂ 


ಯಶಿನೃಂದೆಂ ಕಳ್ಳ ಕಾಂತಾನಳಿ ವರಗಣಿನೀಶ್ರಾನಿಕಾಸಂಚಯಂ ಚಾ 
ಶುತರೆ ಜ್ಯೋತಿರ್ನಥೂವ್ಯಂತರವರೆವನಿತಾಸಂಕುಳಂ ಭಾವನ ಸ್ರೀ 
डंडे ಭಾಸ್ಟದ್ಯಾವನರ್‌ ವ್ಯಂತರರತಿ ಚತುರರ್ಜ್ಯೋತಿರಿಂದ್ರರ್‌ ಸುಕಳ್ಳ? 


ಸ್ಥಿತರುದ್ಯನ್ಮಾನುಷರ್‌ ನಾರಣರಿಪು ಮೊದಲಾಗಿರ್ದ ಕಿರ್ಯಕ್ಸಮೂಹಂ ॥ ೧೦೬. 
ಎಂಬೀ ಡ್ವಾೆಕಗಣಮಿ | ರ್ಕುಂ ಬಹುತರ ಶೋಳಿನೆತ್ತ ಕೋಸ್ಕಂಗಳೊಳಾ 
ದಂ ಬಗೆಗೊಳಿಸುವುದನನಕೆ | ತಂ ಬೋಧಸಯೋಧಿ ಜಿನನ ಸಭಿಯಾತೆಟದಿಂ || ೧೦೭. 
ಮತ್ತನುಲ್ಲಿಂದತ್ತಲ್‌_- 
ಚಂಚಡ್ಛೈಡೊರ್ಯೆಮಯಂ | ಕಾಂಚನೆನುಯನುಮಳ ಸರ್ನರೆತ್ನಮುಯಂ ಕ 
हे (० ಚೆಲ್ಪಾದುದೊ ನರಿನಿಡಿ | ಯಿಂ ಚಿತ್ತಜರಿಪುನ ನಿವುಳ ಪೀರತ್ರಿತಯಂ ॥ ೧೦೮” 
ವಾಸ್ತ್ರನ ಭಕ್ತಿಸಮೇತರ್‌ | ಮಸ್ತ ಕವಿನೈಸ್ತ್ರಧರ್ನಚಕ್ರರ್‌ ಯಕ್ಷರ್‌ 
ವಿಸ್ತೃತ ಸಕ್ಟೂಜಾದ್ರ | ನ್ಯಸ್ರೋಮದಿಸೆಸೆನ ನೊದಲಪೀರಡೊಳಿರ್ಪರ್‌ ॥ 006 
ನಿರಡನೆಯೆ ಪೀಠಕಡೊಳ್‌ ಬಂ | ಧುರ ಥೈಜನ್ರಜಮುನುಷ್ಸಮಂಗಳಮುಂ ಭಾ. 
ಸುಕನನನಿಧಿಗಳುವುಧಿಕಾ | ನುರಾಗನುಂ ನೋಟ್ವಿಜನಕೆ ಜಇಯಿಸುತಿರ್ಕುಂ || ೧೧೦ 
ಎಸೆಗುಂ ತೃತೀಯಫೀಕಡೊ | ಳಸದೈಶಸುರಭಿಪ್ರಸೂನ ಕಾಳಾಗರುನಿಂ 
ಅತ ನನದಿವ್ಯಗಂಥೆ | ಪ್ರಸರೆಂ ಗಂಭಕುಟಿ ಬಂಧುರಾಕೃತಿ ಸತತಂ ॥ nnn 


ಸುತ್ತನೆ, ॥ ೧೦೫ ॥ ಪುಷಿಗಳೆ ಸಮೂಹೆ, ಕಲ್ಪಗಳ ಸ್ತ್ರೀಯರು, ಶ್ರೀಸ್ಕರಾದ ಗಣಿನೀ ಶ್ರಾನಿಕೆಯರೆ ಸಮೂಹ, 
ಸುಂಡೆರನಾದ ಜ್ಯೋತಿರ್ಲೊೋಕದ ಸ್ತ್ರೀಯರು, ನ್ಯಂತರ ಲೋಕಡ ಸ್ರ್ರೀಸಮೂಹ, ಭವನಲರೋಕಡ ಸ್ರ್ರೀಸಮೂಹ, 
ಹೊಳೆಯುವ ಭನನ ಲೋಕದನರಿ, ವ್ಯಂತರರ್ಯುಅತ್ಯಂತ ಜಾಣರಾವ ಜ್ಯೋತಿರ್ಟೋಕಡ ಜೇನೇಂದ್ರರು, ಒಳ್ಳೆಯ 
ಕಲ್ಪಗಳಲ್ಲಿರುವವರು, ಹೊಳೆವ ಮನುಸ್ಯರು, ಸಿಂಹನೇ ಮೊದಲಾದ ತಿರ್ಯಕ್‌ ಜಂತುಗಳ ಸಮೂಹೆ ಎಂಬ ಈ 
ಹೆನ್ನೆರಡು ಗಣಗಳು ಅತ್ಯಂತ ಸುಂಡರನಾಡೆ ಕೋಸ್ಕಗಳಲ್ಲಿ ಇದ್ಮಾರೆ. ಜ್ಞಾನಸೆಮುತ್ರನಾದ ಜನನೆ ಸಭೆಯು ಈ 
ರೀತಿಯಿಂದ ನೆಣಾ ನುನೋಹರನಾಗಿರುವುದು. 4 ೧೦೬-೧೦೭ ॥ ನುತ್ತಿ ಅಲ್ಲಿಂದಾಚಿ ಹೊಳೆಯುವ ವೈಡೂರ್ಯ, 
ಬಂಗಾರ್ಕೆ ಶುದ್ಧವಾದ ಸಮಸ್ತ ಕತ್ನಗಳು- ಇವುಗಳಿಂದ ತುಂಬಿರುವ ಜಿನನೆ ನುಹೆತ್ತಾಡ ಮೂರು ಪೀಠಗಳು ಕ್ರಮ 
ವಾಗಿ ಕಣ್ಣಿಗೆ ಅಡೀನು ಸುಂದಕೆನಾಡುಸೊ! | ೧೦೮ ॥ ಸ್ವಭಾವಸಿದ್ಧವಾಡ ಭಕ್ತಿಯಿಂದ ಕೂಡಿಪನರೂ ಥರ್ನು 
ಚಕ್ರವನ್ನು ತಲೆಯಲ್ಲಿ ಥರಿಸಿದವರೂ ಆಡ ಯಕ್ಷರು ನಿಸ್ತಾಕನಾದ ವಸ್ತುಗಳ ಸಮೂಹದಿಂದ ಕೂಡಿ ಹೊಳೆಯು 
ड,008 ನೊಡಲ ನೀರಲ್ಲಿ ಇರುತ್ತಾರೆ. ॥ ೧೦೯ ॥ ಎರಡನೆಯ ಪೀಠದಲ್ಲಿ ಮುನೋಹೆಕವಾದ ಥೈಜ ಸಮೂಹ, 
ಅಷ್ಟಮಂಗಳ, ಪ್ರಕಾಶಮಾನನಾದ ನವನಿಧಿಗಳು ನೋಡುವ ಜನರಿಗೆ ಅತ್ಯಂತ ಸಂತೋಷನನ್ನು ಹುಟ್ಟಿಸು 
ಕ್ತಿನೆ. ॥೧೧ಂ॥ ಮೂರನೆಯ ಪೀರದಲ್ಲಿ ಆಸದೃಶವಾದ ಸುಗಂಥಯುಕ್ತವಾದ ಹೊಗಳಿಂದಲೂ ಕನ್ಸಾಪ 
ಆಗರುನಿಫಿಂದಲ್ಲೂ ಮುನೋಹೆಕೆನಾದೆ ಹೊಸೆ ದಿವ್ಯಗಂಢದ ಸಮೂಹದಿಂನಲೂ ಕೂಡಿ ಗಂಧಕುಟಿಯ ಸುಂಡೆರ 
ವಾದ ಆಕೃತಿ ಸದಾ ಪ್ರಕಾಶಿಸುತ್ತದೆ. ೧೧೧ ಮತ್ತೆ ಆ ಗಂಥಕುಟಿಯ ಮಥ್ಯದಲ್ಲಿ ಆಶ್ಚರ್ಯಕರವಾಗಿರುನ 


69 ತೀರ್ಥಕರ ಕೇನಲಜ್ಞಾನೋತ್ಪತ್ತಿ ೩೬೯ 


ನುತ್ತಮಾ ಗಂಥಕುಟಿಯ ನಡುವೆ ಬಿಡಂಗುವೆಡುಸಿಂಹೆಸಂಹೆತಿನಿಧೃತಮು, ಕೋಣಮಾಣಿಕ್ಕದೀಪ್ತಿ 
ಪ್ರ ದಿಗಂತರಾಳಮುಂ, ಬಹುಳಾನೋದಭತ್ರ ತರನಿಸಿದ್ರ ಸೆಹಸ್ತ್ರನಳ ಕಳಥೌತ ಕಮುಳಕರ್ಣಿಕಾಕಮನೀಯ 
ಮುಂ ಅಪ್ಪ ಸರ್ಪೋತೃಷ್ಟಹರಿನಿಷ್ಟರಾಗ್ರದಲ್ಲಿ 


ಮಹನಾರಿ ನಾಕ್ಟರಲ್‌ ಮು | ಟ್ಟೆ ಜಿನಸತಿ ನರ್ಧಮಾಕನನುನನು ಮಹಿಮಾ 
ಸ್ಪಷನವಫತರೋಕತ್ರಯ [ನುದಿತಯಶಂ ನಿದಿಕನಿಶ್ವಸೊವ್ಸುತ್ತಿರ್ದಂ || ೧೧೨ 


ಇಂತು ನಿರಂತರಂ ನಿಖಿಳಭನ್ಯ ಮುನೋಹೆಕರೂನಮಾದೆ ನೆಂ 

ಫಂ ತೆಳೆದಿರ್ದೆ ಸನ್ಮತಿ ಜಿನೇಂದ್ರಕ ರುಂದ್ರನಿಳಾಸಮಂದಿರಂ 

ಸಂತಸನುಂ ಫಿಮಿರ್ಚೆ ನಲಿದು ವಿಬುಧಾಗ್ರಣಿ ಫುಣ್ಯಭಾಜನೆಂ 

ಸ್ವಾಂತದೊಳಿಂದು ನಿರ್ಮಳ ಯಶೋರಮುಣಂ ವಸುೈಕಬಾಂಥನಂ || ೧n೩ 


ಇಡು ನಿಖಿಳಭುನನಜನನಿನೂತಸ್ಪೀಕಮುಹಿಮಾನದಾತ ವೀಶರಾಗ ಸರ್ವಜ್ಞ ತಾಸಮೇತ 
ಖ್ಯಾತಜಿನಸೆಮಯಕನುಳಿನೀಕಳಹಂಸಾಯನೂನ ನಾಸಿತ 
ಶ್ರೀ ಕಂದಿಯೋಗಿೀಂದ್ರಪ್ರಸಾದ ನಾಚಾಮಹಿತ 
ಕೇಶನರಾಜಾನಂಡನಂದನ ನಾಣೀನಲ್ಲಭೆ ನಿಸ್ತಾರಿತನುನ್ಪ 
ನಸುಥ್ಯಕಬಾಂಧನ ಶ್ರೀ ವರ್ಧಮಾನ ಪುರಾಣರೊಳ್‌ 
ತೀರ್ಥ್ಗಕರ ನರನುದೇವ ಕೇನಲಜ್ಞಾನೋತ್ಸತ್ತಿ ನರ್ಣನಂ 


ನಂಚದೆಶಾಶ್ವಾಸಂ 





ಸಿಂಹೆಗಳೆ ಸಾಲನ್ನು ಕಳೆದುದೂ, ತನ್ನ ಸೊಂಪು ನಾಣಿಕ್ಯಕಾಂತಿಯಿಂಡ ದಿಕ್ಕುಗಳನ್ನೆಲ್ಲಾ ವ್ಯಾಹಿಸಿದುದೂ, 
ಅತ್ಯಂತ ಸುನಾಸನೆಯಿಂದ ನುಂಗಳಕರವಾಗಿ ಅರಳಿಡ ಸಹೆಸ್ರದಳಗಳ ಶುದ್ಧ ಬಿಳುವಾದ ಕಮಲ ಕರ್ಣಿಕೆಯಿಂದೆ 
ನುನೋಹರನಾದುದೊ ಆದ ಅತ್ಯಂತ ಶ್ರೀಸೃಸಿಂಹಾಸನದೆ ಮೇಲುಗಡೆಯಲ್ಲಿ- ಮನ್ಮಥನ ಶಶ್ರುವ್ಯೂ ಅಸದೃಶ 
ನಾಡ ನುಹಿನೆಯುಳ್ಳನನೂ » ನಮಸ್ಕರಿಸಿದ ಮೂರು ಕೋಕಗಳುಳ್ಳವನೂ, ಕೇರ್ತಿತಾಲಿಯೂ, ಜಗತ್ತನ್ನೆಲ್ಲಾ 
ತಿಳಿನನೆನೂ ಆಡ ವರ್ಧಮಾನ ಜಿನಕ್ರೀಸ್ಕನು ಪ್ರಕಾಶಿಸುತ್ತಿದ್ದನು. ॥೧೧೨॥ ಹೀಗೆ ಸದಾ ಸನುಸ್ತೆ ಭಕ್ತ 
ರಿಗೆ ನುನೋಷೆರರೊನಿನಿಂದಿರುನ ಮಹತ್ತನ್ನು ಹೊಂದಿದೆ ಸನ್ಮತಿ ಜಿಫೆಶ್ರೀಸೃನ ಜೊಡ್ಡ ಸುಂದರೆ ನುಂದಿಕವು 
ಸಂತೋಷನನ್ನು ಅತಿಶಯೆಗೊಳಿಸುತ್ತಿಕೆಲಾಗಿ, ವುಣ್ಯಭಾಜನನೂ, ಚಂದ್ರನಂತೆ ಶುದ್ಕವಾಡ ಕೀರ್ತಿಗೆ ಮನಃ 
ಪ್ರಿಯನೂ, ಲೋಕಕ್ಳೆಲ್ಲಾ ಒಬ್ಬನೇ ಬಂಥುವೂ ಆದ ಜೀನೇಂದ್ರನು ನುಸಸ್ಸಿನಲ್ಲಿ ನಲಿನಲಿದಾಡಿದನು. ॥೧೧೩॥ 

ಇಡು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾದ ಜೊಡ್ಡ ಮಹಿಮೆಯನ್ನು ನೀಡುವುದೂ, ವೈರಾಗ್ಯ 
ಸರ್ನಜ್ಞತೆಗಳೊಡಕೆ ಸೇರಿ ಪ್ರಖ್ಯಾತವಾದ ಜಿನೆಧರ್ಮನೆಂಬ ಕಮಲಕ್ಕೆ ರಾಜಹಂಸಡಂಕಿರುವುದ್ಕೂ ಮಾನ್ಯನಾದೆ 
ಶ್ರೀ ಕಂದಿಯೋಗಿೀಂದ್ರನಿಂಡ ಪ್ರಸಾಡರೂಸವಾಗಿ ಬಂದೆ ಶೆಬ್ದಮಹಿಮೆಯುಳ್ಳುದೂ, ಕೇಶವರಾಜನಿಗೆ ७६०४४ 
ನ್ನುಂಟುಮಾಡುನ ನುಗನಾಗಿ ನಾಣೀವಲ್ಲಭನೆಂಬ ಬಿರುನ್ನು ಪಡೆದ [४४७] ४०४ ವಿಸ್ತಾರವಾಗಿ ಹೇಳೆಲ್ಬ 
ಟ್ರುಹೂ ಆಡ ಲೋಕೈಕಬಂಧು ಶ್ರೀ ನರ್ಧಮಾನ ಪುರಾಣದಲ್ಲಿ ಕೀರ್ಥಕರನ ಕೇವಲಜ್ಞಾನೋತೃತ್ರಿನರ್ಣನೆ 
ಎಂಬ ಹದಿನೈದನೆಯ ಆಶ್ವಾಸವು [ನುಗಿದೆದು/] 


47 


೧೬ ನೀರಸ್ವಾನಿ ನಿರ್ನಾಣಭೂನಿಗೆನುನೆಂ 


ಶ್ರೀ ತೀರ್ಥಕೆರನ 8089 | ಕಾತುಕಕರಮೆನಿಸ ಸಮನಸಕೆಣದ ಸಿರಿಯೆಂ 
ಪ್ರೀತಿಯೊಳೆ ಸೊಗಲ್ಟನಿಂತ್ರಂ | ಪೊತನುನಂ ಸಂಚಸಕನುಗುಕಿಸದನಿನತಂ | ೧ 


ಅಂತು ನಿತಾಂತೆಕಾಂತಮಾದ ನಕೆನುಪ್ರನೋಡಕಕೆಣನುಂ, ಭವ್ಯವರೆ ಪುಂಡರೀಕ ಶರಣನುಂ, ರೋಕತ್ರಯೆ 
ಲಕ್ಷ್ಮೀ ಲಲಿಶಮೌಕ್ತಿಕಾಭೆರೆಣನುಂ, ಮರೆಂತ ದುರಿತಶಿಮಿರೆಸಹೆಸ್ತಕಿರಣನುಂ, ನುಹಾವೀರೆ ಸಮನಸರೆಣಮೆಂ 
ನಲವುಸೂಟುನುಲಫುಭಕ್ತಿಭಾನದಿಂ ನೋಡಿ ನೋಡಿ ನೆಚ್ಚಿ ಬಿಚ್ಚಳಿಸ ನಿರ್ಮಳ ಥರ್ನುಕೆಸಿಕೆನಾ ಸೌಧರ್ನೇೇಂಡೆ 
ನೊರ್ನೆ ನೆರ್ನೆನೆತ್ತ ಸನ್ಮತೀಶ್ವರನೆ ಸಮಾಸದ ನಿಜೋಚಿತ ನರಿಸ್ಸಕೋಷ್ಸದೊಳ್‌ ಗರಿಸ್ಕವಿ ಯೆಸೈಭವದಿಂ 
ಕುಳ್ಳಿರ್ದು 


ಸರಮಜ್ಞಾಸನಿಧಾನನ | ಸುಶುಚಿರ ವಡನಾರೆವಿಂದದಿಂ ಪೊಣ್ಮುವ ಭಾ 
ಸುಕ ದಿವ್ಯಕನನುನಶ್ಯಾ | ಷರೆದಿಂದೆಂ ಕೇಳೆ ವಾಂಛೆ ನರ್ಕಿಸೆ ನುನಡೊಳ್‌ || KC) 


ಆ ನಾಕೇಕಂ ಜಿನೇಕಂಗನಘಗುಣಗಭೀರಂಗೆ ನೀರಂಗೆ ದಿನ್ಯ 

ಥ್ರಾನೆಂ ತಾನಾಗಣೇಕಿರ್ದುಷೊ ತಣೆಜೆಸುತುಂ ನಿಸ್ಮಯಾಯತ್ತ್ಯಚಿತ್ತಂ 

ಸ್ವಾನೂಸೈಕಾನಧಿಜ್ಞಾನಡಿ ಗಣಕ ಸದ್ನೌ ತಮಾಖ್ಯಂ ತಮನ್ಯ 

ಧ್ವಾನಾರ್ಥಂ ಗ್ರಾಹೆಕಂ ಬಾರದೆ ಗಡ ತಣಿಡಕ್ರಿಂಬುವಂ ಕಂಡನಾಗಳ್‌ | ೩ 


ಶುದ್ಧ ನಮುಕಸ್ಸಿನನನೂ ಸಂಚಸರನುಗುರುಗಳ ಪಾದಡಲಿ ಸಮುಸ್ಸರಿಸಿಷನನೂ ಆದ ಜೇನೇಂದೃನು 
ಕೊನೆಯಿಲ್ಲದ ಅಶ್ಚಕ್ಯನನ್ನು ಂಟುಮಾಡತಕ್ಕುದು ಎಂಬ ಶ್ರೀ ತೀರ್ಧೃಂಕರೆಳೆ ಸಮನಸರೆಣನುಂಟಿಸಡೆ ಸೌಂಡರ್ಯೆ 
ನನ್ನು ಪ್ರೀತಿಯಿಂದ ಹೊಗಳಿಡೆನು ॥0॥ ಹಾಗೆ ಅತ್ಯಂತ ಸುಂದರೆವಾನುಡೂ ಅತ್ಯಂತ ಸಂಶೋಷೆಕರೆ 
ನಾದುದೂ ಭಕ್ತಸ್ರೀಸ್ನರಿಗೆ ಶೆರೆಣ್ಯವಾಡುದೂ ಮೂರುಲೋಕಗಳ ಲಕ್ಷ್ಮಿಯ ಸುಂದರನಾದ ಮುತ್ತಿನ ಆಭರಣ 
ದೆಂತಿರುವುದೊ ನುಹಾನಾನನೆಂಬ ಕತ್ತಲೆಗೆ ಸೂರ್ಯೆನಂತಿರುವುಹೂ ಆದ ಮುಹಾನೀಕಜಿನನ ಸನುನೆಸರೆಣ 
ಮುಂಟಿಸನೆನ್ನು ಹೆಲವು ಬಾರಿ ನುಹಾ ಭಿಕ್ತಿಭಾನದಿಂದ ನೋಡಿ ನೋಡಿ ನೆಚ್ಚಿಡೆನನಾಗಿ, ನಿಸ್ತಾಕೆನಾಡೆ ಶುದ್ದ 
ಥರ್ನುಧನಿ ಕೆಿಕನಾದ ७ ಸೌಧರ್ನೇಂದೃನು ಒಂದಾನೊಂದು ಸಾರಿ ನುಹಿನಾಯುತನಾದ ಆ ಸೆನ್ಮತಿಜಿನನ 
ಸನೀಸದಲಿ ತನಗೆ ಉಚಿಕವಾನ ಕಿ ₹ಷೈಕೋಸ್ಕದಲ್ಲಿ ಮಹೆಶ್ಚಾನೆ ವಿನೆಯೆನೆ,ಭನದಿಂದ ಕುಳಿತಿದ್ದು ಆತ್ಮ 
ಜ್ಞಾನದೆ-ಮೋಕ್ಷಜ್ಞಾನಡೆ-ನಿಧಿಯಂತಿರುವ ಆ ಜಿನೆನ ಸುಂದರೆನಾದೆ ಮುಖಕನುಲದಿಂಡ ಹೊರಹೊಮ್ಮುನ 
ಮನಕೋಷೆರೆ ದಿವೃಧ್ವನಿಯನ್ನು ಅತ್ಯಂತ ಆದರೆದಿಂಡ ಕೇಳುವ ಬಯಕೆ ಮನಸ್ಸಿನಲ್ಲಿ ಹೆಟ್ಟಿಲಾಗಿ, ಆ 
ಜೇನೇಂದ್ರನು, ನುಹತ್ತಾದ ಗುಣದಿಂದ ಗಂಭೀರನಾಪ ಆ ನೀರೆಜಿನೇಶ್ವರನಿಗೆ ದಿನ್ಯಶ್ವನಿಯು ಇನ್ನೂ ಹುಟ್ಟಜಿ 
ಏಕೆ ತಡೆದಿನೆಯೋ ಎಂಬುದಾಗಿ ಆಶ್ಚರ್ಯಗೊಂಡ ಮನಸ್ಸುಳ್ಳನನಾಗಿ, ತನ್ನೆ ಅಖಂಡನಾದ ಇನಧಿಜಾ ಸ್ಲನದಿಂದ 
[४ ಧ್ವನಿಯ ಆರ್ಥನನ್ನು] ಗ್ರಹಿಸುನ ಗೌತನುನೆಂಬ ಶ್ರೇಷ್ಠ ಹೆಸರೆಳ್ಳ ಗಣಧರನು ಬರೆದಿದ್ದು ४0०४ ಆ ದಿನ್ಯ 
ಫ್ವನಿಯು ಹೊರೆಣೊನ್ಮುಲು ತಡೆದಿನೆ ಎಂಬುದನ್ನು ಆಗ ಕಂಡುಕೊಂಡನಲ್ಲನೆ ! ॥ 3-3 ॥ ಹಾಗೆ ಸರ್ವಜ್ಞನ 


೧೬ ನೀರಸ್ವಾಮಿ ನಿರ್ನಾಣಭೂನಿಗಮನಂ 4८० 


ಅಂತು ಸರ್ವಜ್ಞ ದಿವ್ಯಭಾಸಾಸಮುತ್ಸತ್ತಿ ಹೇಕುಭೂತನೆಂ ಗೌತಮಾಖ್ಯಾತನೆಂ ನಿಜಾನಧಿಸ್ರಯೋಗದಿಂ 
ಬೇಗದಿನಟ್‌ಮ.... 


ನನಕುಳಸೀದಳಾಂಕ ಶಿಖಿ ನುಟ್ಟಿಯ ಲಾಂಛನನೊಳ್ಳುನೆಕ್ರ ಜ 

ನ್ನಪಿಶಮುಣಂಶು ಕುಂಡಳೆಯುಗಂ ಕುಶಜಾತ ಸವಿಶ್ರಮಾತ್ತ ಧೌ 

ತನಸನಮುಡ್ವಮೌಂಜಿ ನೃುಗೆಕುಂದಿಯೆರಟ್ಟೊಸ ಕೇನಣಂಗಳೆಂ 

ಬಿವು ಕಡುರಯ್ಯಮಾನ ನಟುನೇಸಮನಾಂತನಂತರು ನೃಷಂ ॥ ೪ 


ಅಂಶು 


ಕಪಟಿ ನಟುನೇಷನುಂ ಸಜಿ | ಡು ಸಡಿದು ನಜಿದೆನನಿತಳಕೆ ತಿಳಕಮಿಿನೆ ಕೋ 
ಭಿನ ಗೌತನುಪುಕನರನುಂ | ನಿಪುಳಯೆಕಂ ನಿಮಿಸನಾತ್ರದಿಂ ಪುಗುತಂದಂ ॥ n 


ಅಂತು ಪೊಕ್ಕು ನಿಕ್ಕುನಂ ವುಕನುಥ್ಯಶೊಳಿಸೆನಥ್ಯಯನಕಾರೆಯಸೆಯ್ದಿ ನಂಚಕತಜ್ಯಾತ್ರಸಂಚಯಕ್ಕೆ ಚಂಡ 
ದರ್ಧಶಾಸ್ತ್ರಶ್ರಸಂಚಮನನಂಚಕತೆಯಿಂ ಕಾಂಚನ ನುಯಾಸನಡೊಳಿರ್ದ್ಶ ನಕ್ಸಣಿನ ವಿದ್ಧನ್ಮುಖ್ಯನಂ ಗೌತಮಾ 
ಖ್ಯನಂ ನೇಡೋಕ್ತಮಾರ್ಗಾಚರಣಸಾತ್ರನಂ ಗೌತನುಗೊೋತ್ರನನಿತ್ರನಂ ಥರಾನುರಾನೀಕನನನಸಂತನಂ, ಭುನ 
ನಾತಿಕೌತುಕ ಪ್ರಕಿಭಾನಿಶಾಂತನಂ ಕಂಡು ನುನಣಜಿಗೊಂಡು ಶಾಳಾಂತರಾಳಮಂ ನೊಕ್ಕು ಮಾಣನಕಂ ಸ್ಫೂಹಾನ 
ೃಬ್ಧನಾಗಿ- 
ಫನಕನಿನಂ ಬಂದಂ ಮಾ | 8४8० ತಾನೆತ್ವಣಿಂದಮೆಂದಾ ನಿಪ್ರ 
ಪ್ರವಕೆನ ಸಚಿ ಸುಭಗನೊಳೋ | ದುನುದುಂ ಮಾಚ್ಚಿನಿತು ಬೇಗಮಾಕ್ಸಿಸುತಾಗಳ್‌ ॥ ೬ 


SESE) 
ಡಿನ್ಯ ಭಾಷೆಯೆ ಹೆಟ್ಟುವುನಕ್ಷೆ ಕಾರಣಭೂತನಾದನನು ಗೌತಮನೆಂಬುದನ್ನು ತನ್ನ ಅನಧಿಜ್ಞಾನದ ಬಳಕೆ 
ಯಿಂದ ಬಹುಬೇಗ ಕಿಳಿದು-ದೇನೇಂದ್ರನು ಹೊಸೆ ತುಳಸೀದಳದ ಚಿಹ್ನೆ, ಜುಟ್ಟು, ಗೋಪೀಚಂದನದ ಗುರುತು, 
ಸೊಗಸಾದ ४४४००, ಹೊಳೆಯುತ್ತಿರುವ ಕರ್ಣಾಭರಣಗಳ್ಳು ದರ್ಭೆಯಿಂದ ಮಾಡಿದ ಪನಿತ್ರೆ, ಧರಿಸಿರುವ ಬಿಳಿಯ 
४६५ ಕ್ರೀಸ್ಸನಾಡ ಮೌಂಜಿ, ಜಿಂಕೆಯ ಚರ್ಮ ಎರಡು ಹೊಸ ಕೇನಣಗಳು-ಇವುಗಳಿಂನ ಬಹು ಸುಂದರನಾದ 
ಬ್ರಹ್ಮಚಾರಿಯ ನೇಷನನ್ನು ಧರಿಸಿ, ಆಮೇಲೆ ७ ಶ್ರೀಷ್ಕನು ೪ ಹಾಗೆ ७ ನುಹಾ ಕೀರ್ಕಿಶಾಲಿಯು 
ಸುಳ್ಳು ಬ್ರಹ್ಮಚಾರಿಯ ನೇಷನನ್ನು ಆನಂದದಿಂದ ಧರಿಸಿ ಬಂಡು, “ಭೂಮಂಡಲಕ್ಕೆ ಇಡು 30687 ಎನ್ನುನಂತೆ 
ಸುಂದೆಕನಾಗಿ ಶ್ರೀಷ್ಸವಾಡ ಗೌತಮನಟ್ಟಣನನ್ನು ನಿಮಿಸಮಾತ್ರದಲ್ಲಿ ಪ್ರವೇತಿಸಿದನು ॥೫॥ ಹಾಗೆ 
ಪ್ರನೇನಿಸಿ ನೇರಮುಗಿ ನಟ್ಟಿಣನು್ಯದಲ್ಲಿ ಪ್ರಕಾಶಿಸುನ ಅಫ್ಯಯನ ಶಾಲೆಯನ್ನು ಸೇರಿ, ಐಡುನೂರು ಜನ ಶಿಸ್ಯ 
ಸಮೂಹಳ್ಳೆ ಮುನೋಹೆರನಾದ ಅರ್ಥಶಾಸ್ತ್ರ ನಿಚಾರವನ್ನು ನಿಸ ಕನಾಗಿ ಬಂಗಾರದ ಫೀರದನೇರೆ ಕುಳಿತು, 
ನ್ಯಾಖ್ಯಾಫಮಾತುತ್ತಿದ್ದನಿಷ್ವಾಂಸ ಶ್ರೀಸ್ಕಸೂ ನೇಡೋಕ್ತನಾದ ಮಾರ್ಗದಲ್ಲಿ ನಡೆಯುನನನೂ ಗೌತನು ಗೋತ್ರ 
ದಿಂದ ಸವಿಶ್ರನಾನನನೂ ಬ್ರಾಹ್ಮಣ ಸಮೂಹೆನೆಂಬ ವನಕ್ಕಿ ನಸಂತನಂತಿರುನನನೂ ಜಗತ್ತಿನಲ್ಲೆಲ್ಲಾ ಅತ್ಯಂತ 
ಆಶ್ಚರ್ಯಕರನಾದ ಪ್ರ ತಿಭಾಸ್ವಿತನೊ ಶಾಂತನೂ ಆದ ಗೌತನನನ್ನು ಕಂಡು ನುನಸ್ಸಿನಲ್ಲಿ ಸಂತೋಸಗೊಂಡು, 
ಆ ಶಾರೆಯ ಒಳಭಾಗನನ್ನು ಪ್ರವೇತಿಸಿ ಆ ಬ್ರಹ್ಮೆಚಾರಿಯು ಕಂಭಕ್ಳೆ ಒರಗಿಕೊಂಡನನಾಗಿ-. "ಇನನಾನನೋ 
ಹೊಸೆಬನಾದ ಬ್ರಹ್ಮಚಾರಿ ಎಲ್ಲಿಂದ ಬಂದಿದ್ದಾನೆ ?' ಎಂದು ಆ ಬ್ರಾಹ್ಮಣ ಶ್ರೀಸ್ಕನ ಸಭೆಯು ನಿದ್ವಾಂಸಕೊಡಸೆ 
ಓಡುವುದನ್ನು ಬಿಟ್ಟು, ಸ್ವಲ್ಪಹೊತ್ತು ಅನನನ್ನೇನೋಡುತ್ತಾ, [ಇವನು] ಗುರುಗಳ ಪಾದಕ್ಕೆ ಭಕ್ತಿಯಿಂಡೆ ಬಂದು 


चु4७ ನರ್ಥಮಾನ ಪುರಾಣಂ 


ಗುರುಚರಣಪ್ರಣತಿಯನಾ | ದರೆದಿಂಡಂ ಬಂಡು ಮಾಡನಭಯೆಂ ಸಭೆಯಂ 
ಸರಿವೀಕ್ಷಿಸಿದನನಿವನೇಂ | ನುರುಳೋ ಮೇಣ್‌ ಅಖಿಳ ಶಾಸ್ತ್ಯಸೆಮಿತಿಯೆ ಕಿರುಳೋ || ೭ 


ನಿಂದು ನಿನ್ಮಯೆಭಾಜನಮಾದ ತತ್ಸಭಾಜನಂ ಗುರುಹೊಂಕಾರಪ್ರೇಕಿತಂ ಪುನರಥ್ಯಯನನಿಥಾನಾ ನಾನ 
ಮಾಗಿ 


ಮೃಡುಮುಥುರ ಗಭೀೀರದ್ವಾ | हेए ಸದುಸನ್ಯಾಸದಿಂಡಮನುಗತನುಪ್ಪ 
ರ್ಥಷೆ ಸೆರೆಸನ್ಯಾಖ್ಯಾನಂ | ಹೈಡೆಯಂಗಮುನಾಯ್ತು ನಿಬುಥಗೌತಮನಿಹಿತಂ ॥ ೮ 


ಆ ವ್ಯಾಖ್ಯಾಸಮುಸಂತಾ | ಸವ್ಯಂ ಚುಬುಕೆಂಪನೆಜ್ಞಿಯಿಂ ದಕ್ಷಿಣಹ 
ಸ್ವನ್ಯಾನಾರಣಿ ತೋಟದ | ನನ್ಯಗ್ರಮನಂ ಮನೀಸನಟುಕಂ ನಟುಕಂ ॥ [3 


७०359 ಚನಳೆಂ ಲನನಕರತಳೆನಿಕ 33०8 ಗಳಿಂ ಗೌತಮಾಖ್ಯಾನಮನನಲ್ಣೆ ಗೆಯ್ಗೆ ನುತ್ತೆಂ ನೆಚನನಿಚೆ 
ಯೆನಿಂ ನಿರ್ನೊೋಔನ ಸಾಟಿನನುನವಳಂಬಿಸಿ 


“ಏನಂ ನಭನತ್ಯರ್ಧ | ಸ್ಟಾ ನಡನುನ್ಯೋಕ್ತ ನಾಕ್ಯನಿವಹೆಸ್ಯ”ಯೆನು 
ತ್ತಾ ನಟು ನೆಟತೊಂನರ್ಧನು | ನಾನಿರ್ಭಾನಿಸಿಷನಕಿಶಯೋಸನ್ಯಾಸಂ || 00 


ಅಂತು ಸಕಕೀಯೆ ಸಿದ್ಸಾಂತಸಮರ್ಥನೆ ಸನುರ್ಥ ಹೇತುಜಾತನುನಸಿದ್ಯ ವಿಶುಡ್ಛಾದಿಗಳಿನಾಪಂ ದೊಸಿಸಿ 
ನಕನಾದಿ ನನಜಾಕರಹಿನುಕರನೆನೆ ಕೋಳಿಸುನ ನೇಷಧಾರಿಯೆಂ ಸೂರಿಕುಂಜರೆಂ 85909... 


ಎರೆ ತಮ್ಮ ಗಿಳಿಯ ಚನಳಕೆ | ಕೆಲೆನಿತ್ತುದು ನಿನ್ನೊಳಿನ್ನೆಗಂ ನಿನಗಿನಿತಂ 
ಕಲಿಸಿದೆ ಕೋವಿದನಾನೊಂ | ಜಲಕ್ಕನಟ್‌ನೆಂಬುಡುಂ ಮುಗುಳ್ನಗೆ ನಗುತುಂ ॥ ೧೧ 


ನಮಸ್ಕಾರ ಮಾಡುತ್ತಿಲ್ಲ ನಿರ್ಭಯನಾಗಿ ಸಭೆಯನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ, ಇನನೇನು ಹುಚ್ಚನೋ ಅಧವಾ 
ಸಕಲಶಾಸ್ತ್ರ ಸಮೂಹದ ಸಾರಸರ್ನಸ್ವನೊ?' ॥ ೬-೭ ॥ ಎಂಡು ಆಶ್ವರ್ಯಕ್ಕೊಳಗಾದ ಆ ಸಭಾಜನರು ಗುರುನಿನ 
“ಹೆಂ'ಕಾರೆದಿಂದ ಪುನಃ ಅಧ್ಯಯನ ಕಾರ್ಯದಲ್ಲಿ ಮಗ್ಗಕಾಗಲಾಗಿ-ನಿದ್ವಾಂಸನಾದ ಗೌತನುನು ಹೇಳುತ್ತಿದ್ದಮೃದು 
ನುಥುಕೆನಾದ ಗಂಭೀರೆಡ್ಛೆ ನಿಯ ಒಳ್ಳೆಯೆ ಉಪನ್ಯಾಸದಿಂಡಲೂ, ಅದಕ್ಕೆ ಅನುಸಾರನಾದೆ ಅರ್ಥದ ಕೆಸನಕ್ತಾಡೆ 
ನ್ಯಾಖ್ಯಾನದಿಂಡಲೂ [७ ಅಧ್ಯಯನವು] ಹೈದಯಂಗಮನಾಗಿತ್ತು, | ಆ ॥ ಆ ವ್ಯಾಖ್ಯಾನವನ್ನು ಸ್ಟಿರಚಿತ್ತನೂ, 
ಸಮರ್ಥ ನಿಡ್ವಾಂಸನೂ ಬ್ರಹ್ಮೆಚಾರಿಯೊ ಆಡ ಆ ಹೊಸಬನು ತನ್ನ ಬಲಗೈಯನ್ನು ಅಲ್ಲಾಡಿಸುವುಡರಿಂಡ, ४) ६४» 
४७०४)(१) ಅನಮಾನನನ್ನುತೋ ರಿಸಿಡೆಸು. ॥ € || ಹಾಗೆ ಆ ಚಂಚಲನು ಬಾಯಿ. ಕೈಗಳ ವಿಕೃತವಾದ ಸಂಜ್ಞೆ हू ಗಳಿಂದ 
ಗೌತಮನೆಂಬ ಹೆಸರನ್ನೇ ಅವಮಾನಸಡಿಸಿ, ಅಡರ ಜೊತೆಗೆ ಮಾತುಗಳ ಸಮೂಹೆದಿಂದಲೂ [ಅನನ 
ಮಾತನ್ನು ] ಕಿಕ್ಷಿಸಿವ ಧಾಷ್ಟ್ಯರ್ನನ್ನು ಸ್ವೀಕರಿಸಿ. "ಈ ಹೇಳುನ ನಾಕ್ಯಸಮೂಹೆಕ್ಳೆ ಈ ಅರ್ಥ ಆಗುವುದಿಲ್ಲ' 
ಎಂಬುದಾಗಿ ಆ ಬ್ರಹ್ಮೆಚಾರಿಯು ಬೇರೊಂದು ಅರ್ಧನನ್ನು 98800)5% ಉಸನ್ಯಾಸದಿಂವ ಹುಟ್ಟಿಸಿವನು. 
೧೦ ॥ ಹಾಗೆ ಬೇಕೊಂಡು ಸಿದ್ಧಾಂತವನ್ನು ಸಮರ್ಥಿಸಲು ಶಕ್ತನಾಡಂತೆಹೆ ತರ್ಕನನ್ನು ७8% ವ್ಯೂ ವಿರುದ್ಧವೂ 
ಅಡೆ ವಾಪದಿಂದ ನಿಶೇಷನಾಗಿ ಆಕ್ಷೇಹಿಸಿ, ಸಕನುತವಾದಿಯೆಂಬ ಕಮಲಕ್ಕೆ ಜಂದ್ರನೆನ್ನುನಂತೆ ಪ್ರಕಾಶಿಸುನೆ 
ಟ್ರ ವೇಷಧಾರಿಯನ್ನು ನಿದ್ಯಾಧಿಗ್ಗಜನಾದ ಗೌತಮನು ಪ್ರತಿಭಟಿಸಿ "ಎರೆ ತಮ್ಮಾ, ನಿನ್ನಲ್ಲಿ ಗಿಳಿಯೆ 


೧೬ 06073, 00 ನಿರ್ನಾಣಭೂನಿಗನುನ १६4 


ಸರನುಶ್ರೀನೀರಭಟ್ಟಾಕೆಕನನಿತ ದಯಾಧಾರಕಂ ವಿಶ್ವನಿದ್ಯಾ 
ಭರಣಂ ನಿಶ್ಛೇಷ ಭನ್ಯೋದ್ಸರಣನಖಿಲ ಲೋಸೈಕಪೂತಂ 
ಸ್ಥಕೆದೂರಂ ನಿರ್ವಿಕಾರಂ ಸಮನಸರಣಕಾಂತಂ ಯಶಶ್ರೀನಿಶಾಂತಂ 


- ಫಿಶೆನಡ್ಯಂ ಹೃಡ್ಯಸಸ್ಮೆದ್ನುರು ಗುಣಗುರು ನಮ್ರಾ ನುಕೇಂ್ರಂ [ಜಿನೇಂಪ್ರಂ] ॥ ೧೨ 
[ನಿಕೆ] ಕಪಕಹ ರುಕಿಯಿಂ हैं | कै ನನ್ಮು ಸಿದ್ಯಾರ್ಥನಾತ್ಮಜಂ ಸನ್ಕೃತಿ ನ 
ಚ್ಚಿನ ಗುರಿನೆ ನಿನಗಾಃ है | ಟ್ವನಿಂದ್ರಜಾಲಿಗನ ನಿ್ಯಿಯಂ ಕಲ್ಪಾಕಂ ॥ ೧೩ 


ಇನ್ನುಂ ಬಾಳಕನ್ಯೆ ನೀಂ | ನಿನ್ನೊಡನುದ್ದ್ರ ಹನುನನುಚಿಕಂ ಖಾದಿನೊಳಾ 
ನಿನ್ನ ಗುರು ನರ್ಧಮಾಕಂ | ಬನ್ನೆಂಬಡುನಂತೆ ಮಾಡುನೆಂ ನಡೆ ನೋಂ || ೧೪ 


ನಿಂದಾಗೌತನು ಬುಥೋತ್ತಮನಿಂದ್ರ ಭೂತಿಖ್ಯಾತಾನರನಾಮಥೇಯೆ ನಾಷ್ಮೀಯೆಸನ್ನು ತಾನನ್ನಭನ್ಯತಾಗೆ 
ಇಪ್ರೀರಿತಮಾನಸಂ ದುರಭಿಮಾನ ಸಂನತ್ತಿಸಂಗತರೆಸ್ತಗ್ನಿಭೂತಿ ನಾಯುಭೂಕಿಗಳೆಂಬ ತನ್ನೆ ಕಮ್ಮಂದಿರುಂ ತಾನು 
ಮಾ ಕನೀನನಾಖಾನೂಣನಕನೊಡನೆ ತಡೆಯನೆ ಕಡಂಗಿ ಪೊಳನುಟ್ಟು ನಜೆಯೆ.- 


ತತ್ನನ್ನತಿ ಜಿನನನ ಬುಢ | ವಶ್ನಳನ ಸಮಸ್ತ ಸೆಡ್ಗುಹಾಭರೆಣನ ಭಾ 
a) ನಿ ದಗ 
ಸ್ಪತ್ಸಮನಸೃತಿಯೆಖಿಳ ul ಗತ್ಸಾಕಮನಾದ್ವಿಜೋತ್ತಮಂ ವುಗುತಂದಂ || fe] 


ಅಂತು ಸುಗುತಂದು- 


ಚಾಂಚಲ್ಯತೆಯು ನುೆಮಾಡಿಡಿ [ಇತರರು ಕಲಿಸಿದ್ದನ್ನು ಹೇಳುತ್ತ] ನಿನಗೆ ಇಷ್ಛನ್ನೊ ಇದುವರೆಗೆ ಕಲಿಸಿದ ಜಾಣ 
ನಾರು ? ಬೇಗ ತಿಳಿಸು ಎಂದು ಹೇಳಲಾಗಿ [ಆ ದೇನೇಂದ್ರನು] ಮುಗುಳ್ನಗೆ ನಗುತ್ತಾ ॥೧೧॥ ನುಹತ್ತಾದ ದಯೆಗೆ 
ಆಧಾರೆನೊ, ಸಕಲ ವಿಷ್ಯಿಗಳನ್ನೂ ಆಲಂಕರಿಸಿಕೊಂಡಿರುವನನೂ, ಎಲ್ಲ ಭಕ್ತರನ್ನೂ ಉದ್ಭಾರೆಮಾಡುವನನೂ, 
ಲೋಕಗಳೆಲ್ಲಕ್ಕೂ ಪವಿತ್ರನಾಡನನೂ, ನಮಸ್ಯರಿಸಲ್ಪಟ್ಟಿನನೂ, ಮನ್ಕಧನಿಗೆ ಎಟುಕಡನನೂ ನಿಕಾರೆದೊರನೂ, 
ಸಮವಸರಣ ಮುಂಟಸಡ ಸ್ವಾಮಿಯೂ, ಕೀರ್ತಿಲಕ್ಷ್ಮಿಯೆ ವಾಸೆಸ್ಥಾನವಾದನನೂ, ನ್ಯೂನಕೆಯಿಲ್ಲದನೆನೂ, 
ಆಹ್ಲಾಡಕರನಾದನನೂ, ಕನ್ನ ನುಹೆದ್ಗುಣದ ಗುರುವೂ, ಜೀನೇಂದ್ರನಂದಿತನೂ ಜಿನೇಂದ್ರನೂ ಆದ ನುಹಾ 
ನೀರ ತೀರ್ಥಂಕರೆನು [ಇನ್ಟನ್ನೂ ಕಲಿಸಿದ ಜಾಣನು] ॥ ೧೨ ಹೀಗೆಂದು ಹೇಳಲು ಗಹೆಗೆಹಿಸಿ ನಗುನಧ್ವನಿ 
ಯಿಂಡೆ [¥ ಗೌತಮನು] ನಕ್ಕು, "ನಮ್ಮ ಸಿದ್ಧಾರ್ಥನ ನುಗನಾದೆ ಸನ್ಮತಿಯು ನಿನಗೆ ಅಚ್ಚುಮೆಚ್ಚಿನ ಗುರುವೆ? 
ಓಹೊ! ನೇರವಾಗಿ ಯೆಕ್ಷಿಣಿಗಾಕನ ನಿಷ್ಯೆಯನ್ನು ಕಲಿತನು. ನೀನಿನ್ನೂ ಹುಡುಗನೆಯ್ಯಾ, ನಿನ್ನೊಡನೆ ಹಟಿವು 
ಉಚತನಾಗುವುದಿಲ್ಲ, ನಾಗ್ವಾದದಲ್ಲಿ ನಿನ್ನ ಗುರುನಾದ ನರ್ಧಮಾನನು ಕಷ್ಟಕ್ಕೊಳಗಾಗುನಂತೆ ಮಾಡುತ್ತೇಸ್ಯೆ 
ಕಡೆ ಹೋಗೋಣ? | 08-09 ಎಂಡು ಇಂದ್ರಭೂತಿ ಎಂದು ಪ್ರಖ್ಯಾತನಾದ ಮತ್ತೊಂದು ಹೆಸರುಳ್ಳ 
ಆ ಗೌತನುಸಂಡಿತಕ್ರೀಸ್ಕನು, ಆತನೂ ಆಸಕ್ಷೆಭವ್ಯನಾದುವರಿಂದ, ಆ ಶ್ರೀಷ್ಕಗುಣದಿಂದ ಪ್ರೇರಿತನಾದ 
ನುನಸ್ಸುಳ್ಳವನಾಗಿ, ನಿಪುಲವಾದ ಅಹೆಂಕಾರಿಂದ ಕೂಡಿದ ಅಗ್ನಿಭೂತಿ ನಾಯುಭೂತಿಗಳೆಂಬ ತನ್ನೆ ತಮ್ಮಂದಿರೂ 
ಕಾಸೂ ७ ಹೊಸ ನೋಸಡ ಬ್ರಷ್ಮೆಜಾರಿಯೊಡಕೆ ಒಡನೆಯೇ ಉತ್ಸಾಹದಿಂದ ಹೊರಟು ನಡೆಯುತ್ತಾ. 
ನಿದ್ವಾಂಸರಲ್ಲಿ ನಾತ್ಸಲ್ಯವುಳ್ಳವನೂ,ಎಲ್ಲ ಸೆದ್ದುಣಗಳಿಂದ ಅಲಂಕೃತನೂ ಅದ ಅ ಸನ್ಮಶಿತೀರ್ಥಂಕರೆನ, ಲೋಕದ 
ಸಾಕಸರ್ನಸ್ವಥಂತೆ ಹೊಳೆಯುತ್ತಿರುವಸಮವನಸರಣ ಮಂಟಿನನನ್ನುಆ ಬ್ರಾಹ್ಮಣಶ್ರೀಷ್ಮನು ಪ್ರವೇಶಿಸಿದನು. ॥ಗಖ॥ 


ಪಿ೩೪ ನರ್ಭ್ಧನಖನ ६0990 


ಕೋನಾನಳೇಪ ಯುಗಮಂ | ರೋಸಿಸಿದುದು ಬಿಡದೆ ७४० ಮಿಥ್ಯಾತ್ವಮಹಾ 
ತಾನಮುನುಂ ತೂಳ್ಳಿದುದನ | ರ್ಗಾ ಪದೆಡೊಳ್‌ ನಿರುಷಮಾನ ಮಾಕಸ್ತೆಂಭಂ ॥ ak. 


ಇಂದ್ರಭೂತಿಯ ವಹ್ನಿಭೂತಿಯೆ ವಾಯುಭೂತಿಯ ಜೇತದೊಳ್‌ 

ಸಾಂಡ್ರಮಾಡ ಮುಹಾನುದೋತ್ಸಟಿ ಕೋಗಮಾಗಳೆ ನೋಗೆ ಣೇ 

ನೇಂದ್ರನಗ್ಗಡ ತನ್ನ ಸನ್ನುತ ಮೂರ್ತಿಯಂ ತಳೆಡೊಪ್ಬಿದೆಂ 

ರುಂದ್ರಮವ್ಪು ಯಶೋಧಿಯಂ ತಳೆದತ್ತಕೇಷ ಸಭಾಜನಂ ॥ ೧೩ 


ಅಸೆಂತರೆಮಾ ಪೂತಜೀತೋನಿಕೇತನಂ ಗೌತನುಂ ನರಮುಪ್ರೀತಿಯಿಂ ಸೂತ್ನರತ್ವರಚಿತ ನಿಶಾಳಶಾಳನೇದೀ 

ವಳಯ ನಿಳಸತ್ರ್ರಾಸಾಡೆ ಚೈತ್ಯಾನಾನಾನದಾತ ಖಾತಿಕಾಸಮುತ್ತುಲ್ಲನಲ್ಲಿೀವನ ಸಮುಷ್ಯದುದ್ಯಾನ ಧ್ವೈಜನ್ರಜಾನ 
ಳ್ಪಕಳ್ಳಭೂಜರಾಜದುತ್ತುಂಗ ಸಂಗೀತ ದಾಮೋದ್ಧಾಮನಸ್ಟಕೋಸ್ಕಾಧಾರತೋರಣ ನ್ರಶಸ್ತವಸ್ತು ನಿಸ್ತಾರೆಗೋ 
ಪುರಸ್ತೂಸಫಟಿನುಂಡಳೀನುಂಡಿತ ಶ್ರೀ ನುಂಡನ ಮಧ್ಯಾಥ್ಯಾಸಿತ ನಿಚಿತ್ರ ಪೀರತ್ರಯಾಗ್ರಮಂ ನಿರತಿಕಯೆ ಶೋ 
ಭಾಸನುಗ್ರಮುನಳಂಕರಿಸಿ ಕಕನೆಸೆನ ನಿಕಪಾನೆಂತಗುಣಜನ್ಮಭೂನಿಯಂ ಶ್ರೀ ನರ್ಥಮಾನಸ್ವಾನಿಯಂ ಕಂಡು 
ಮೊನೆ ಬಲಗೊಂಡು ಸರ್ನಾಂಗ ಪ್ರಣತ ಪ್ರಣುತಿ ಪ್ರಯತ್ನ ನಡನನಾರಿಜಂ 0४४४9) ಕುಟ್ಮಿಳಿತಕರನಾರಿಜನಾ 
ಗಿ ३09४9... 

ಜಯೆಜಯ ನರ್ಥೆಮಾನ ಪರಮೇಶ್ವರ ನಿನ್ನೆಯ ನಾಡನಂಕಜ 

ಹ್ವಯನುನನುರ್ಕ್ಯರತ್ನಮಕುಟಡ್ಯುಕಿ ಚುಂಬಿಕಮಂ ನಿತಾಂತನಾ 


ಹಾಗೆ ಪ್ರವೇಶಿಸಿ... ७ ಸೆಂಡರ್ಭದಲ್ಲಿ ಅಸಶೈಕವಾಡೆ ಅಲ್ಲಿನ ಮಾನಸ್ತ್ರಂಭವು ಅವರಲ್ಲಿದ್ದ ಕೋನ ಅಹಂಕಾರ 
ಗಳೆಂಬ ಎರಡನ್ನೂ ಇಲ್ಲದಂತೆ ಮಾಡಿತು; ಅದುನರಿಗೆ ಒಂಡೇ ಸಮನಾಗಿ ಬೆಳೆದು ಬಂದಿದ್ದ ನಿಥಧ್ಯಾತ್ವ 
ನೆಂಬ ನುಹಾಸಂಕಟಿನನ್ನು ಅದು ಒಡ್ಡೋಡಿಸಿತು. ॥ ೧೬ ॥ ಇಂದ್ರಭೊತ್ರಿ ಅಗ್ನಿಭೂತಿ, ನಾಯುಭೂತಿಗಳ 
ಮನಸ್ಸಿನಲ್ಲಿ ಡಟ್ಟವಾಗಿದ್ದ ನುಹಾನುದನೆಂಬ ಭಯಂಕರ ಕೋಗವು ಆ ಕ್ಷಣನೇ ಹೋಗಲಾಗಿ, ದೇವೇಂದ್ರನು 
ತನ್ನ ನುನೋಹರನಾದ ಆಕಾರನನ್ನು ಥರಿಸಿ ಪ್ರಕಾಶಿಸಿನು, ಸಮಸ್ತ ಸಭಾಜನರೂ ನಿಸ್ತಾರನಾದ ಕೀರ್ತಿ 
ಸೆಮುಶ್ರವನ್ನು ಹೊಂದಿಡನರಾಜೆರು. ॥೧೭॥ ಆ ಮೇಕೆ ಶುಶ್ಕ ಜೇತನಕ್ಕೆ ಮನೆಯಾದ ಗೌತಮನು, ಅತ್ಯಂತ 
ಪ್ರೀತಿಯಿಂದ, ಹೊಸದಾಗಿ ऐड 0०४ ನಿರ್ಮಾಣ ಮಾಡಿದ ವಿಸ್ತಾರನಾಡ ಕೋಟೆಯ ಜಗುಲಿ, ನುನೋಹರನಾದ 
ಮಕ್ಷೆ, ಚೈತ್ಯ, ಸುಂದರವಾದ, ಕಂಡಕ ಹೊಬಿಟ್ಟಿ ಬಳ್ಳಿಗಳಿಂದ ತುಂಬಿದ ಹೊಳೆನ ಉದ್ಯಾನವನ, ಧ್ವಜಗಳ 
ಸಮೂಹ, ಮಹತ್ತಾದ ಕಲ್ಪವೃತ್ಥ್ಯ ಸೊಗಸಾದ ಸಂಗೀತ್ತ ಎಂಟು ಕೋಷ್ಕಗಳಿಗೂ ತೋರಣವಾಗಿ ಕಟ್ಟರುವ 
ಶ್ರೀಷ್ಮವಾದ ನಸ್ತುಗಳ ಸಮೂಹ, ಗೋಪುರ, ಥೂನನ ಕೊಡಗಳ ಸಮೂಹದಿಂದ ಅಲಂಕೃತನಾದ ಶ್ರೀಮಂಟನಡ 
ಮಥ್ಯದಲ್ಲಿಟ್ಟಿರುವ ಮನೋಹಕವಾಪ, [ಮುತ್ತು] ಅತ್ಯಂತ ಸುಂದರವಾಗಿ ಸಂಪೂರ್ಣ ಅಲಂಕೃತವಾಗಿರೆವ, 
ಮೂರು ಪೀರಗಳ ನೇರೆ ಅಲಂಕೃತನಾಗಿ ಪ್ರಕಾಶಿಸುತ್ತಿರುವ, ಅನಂತಗುಣಗಳಿಗೆ ತೌರು ಮನೆಯಾದ, ಶ್ರೀ 
ನರ್ಧಮಾನಸ್ವಾಮಿಯನ್ನು ನೋಡಿ, ಮೂರುಸಲ ಪ್ರಡಕ್ಷಿನೆಮಾಡಿ, ಸಾಷ್ಟಾಂಗ ನಮಸ್ಕಾರಮಾಡಿ, ಸ್ತೋತ್ರ 
ಮಾಡಲು ಯತ್ನಿಸುತ್ತಿರುವ ಮುಖಕನಮುಲನುಳ್ಳನನೂ `ಹೆಣೆಯ ನಮೀವದಲ್ಲಿ ಮೊಗ್ಗಾಡ ಕರಕಮಲವುಳ್ಳವೆನೂ 
ಆಗಿ ನಿಂತುಕೊಂಡಿದ್ದು “ಹೇ ವರ್ಧಮಾನ ಜಿನೇಶ್ವರನೇ ; ಇಂದ್ರನಿಂಡ ನಂದಿತನಾದನನೆ ; ನಿನಗೆ ಜಯೆಜಯ! 
ಜೇನತೆಗಳ ರೆತ್ನಖಚಿತನಾಜೆ ಕಿರೀಟಿದೆ ಕಾಂತಿಯು ಚುಂಬಿಸುತ್ತಿರುವ (ನಿನ್ನ) ನಾಚಕಮಲಗಳೆರಡನ್ನೂ ಸದಾ 
ಆಶ್ರಯಿಸಿರುವ ಜನಸಮೂಹವು [ತಮ್ಮಲ್ಲಿರುವ] ವರಸ್ಫರ ಡ್ವೀಷನನ್ನೂ ಭಯಸ್ವಭಾನನನ್ನೂ ಅಖಂಡನಾಡ 


0६ ನೀರಸ್ವಾಮಿ ನಿರ್ನಾಣಭೂನಿಗನುನಂ ತಿ೭೫ಿ 


ಕ್ರಿಯಿಸಿದ ಜಂತುಸಂತತಿ 209 0 ವೈಿಮುನುಂ ಭಯಪ್ರವ್ಯ 
ಶ್ರಿಯುಮಕನೂನಮಾನಮುಮುನಾಗಳೆ ನೋಗಿಕುಮಿಂದ್ರವಂದಿತಾ || ೧೮ 


ಸನ್ನುತ ಸೆನ್ಮಶೀಶ್ವರೆ ಜಗತ್ತಯನಲ್ಲಭ ಸಾರನೌಖ್ಯಸಂ 

ನನ್ನ ದಯಾಸಮುದ್ರ ಮುರೆಘಾಂತಕ ಶಾಂತರೆಸವ್ರಪೂರ್ಣ ಲೋ 

ಕೋನ್ನತ ನಾನನಾಚರಣ ಭಾನಜಭಂಜನ ದೇನ ಫೇನಲಂ 

ನಿನ್ನೆ ನಪಾರವಿಂದಯುಗಳಂ ಶರಣಳ್ಳಿಮಗಿಂತ್ರನಂದಿತಾ ॥ ೧೯ 


ಅನಗತಡೋಷನನ್ಸ ಜಿನ ನೀನುನುಶೀಷ ಸದಾರ್ಧನುಂ ಪ್ರಕಾ 

१४ ಭನದೀಯಬೋಧಮುಮಕೀನ ಹಿತಂ ಭುನನತ್ರಯಳಕ್ಳೆ ಭಾ 
ವಿನೊಡೆಕೆ ನೆಂಪುನೆತ್ತ ಭವಡುಕ್ತಿಯುವಕ್ಷಯಸೌಖ್ಯಡೊಳ್‌ ನಿಯೋ 
ಜಿನ ಜಿನನಾರ್ಗನುಂ ನರಡನುಕ್ಳಿನುಗಾನಗಮಿಂಶ್ರವಂದಿತಾ | 30 


) 


. ನಿಂಡು ಸುತ್ರಾನಸೂತ್ರಿತ ವಿಚಿತ್ರಸ್ತೋತ್ರವಾತ್ರನಂ ಜಗತ್ರಯನನಿತ್ರನಂ ಕೇನಲಜ್ಞಾನನೇತ್ರನನೆನೇಕ 
ಸ್ತೋತ್ರಂಗಳಿಂ ಸ್ತುತಿಯಿಸಿ- 


ನರುಸಂ ಪೊರ್ದಿದ ಕ್ಸಿ | ದೈರಸಂ ರೆಸಿಯಿಸಿದೆ ಕೋಹೆದೊಂದಂಜನುನೇಂ 
ಥೆರಿಯಿಸಿದನೊ ಜಿನತನುರುಚಿ | ನರಿಗತನಪು ಶುಶ್ಛೈಹೈದೆಯದೀವ್ರಂ ನಿನ್ರಂ॥ ೨೧ 


ಅನಂತರೆಂ-- 





ಅಹೆಂಕಾರನನ್ನೂ ತಕ್ಷಣನೇ ಹೋಗಲಾಡಿಸುತ್ತದೆ. ಮಾಡುತ್ತಡೆ. ॥ ೧೪ ಡೇವೇಂದ್ರನಿಂದ ನಂದಿಸಲ್ಪಟ್ಟಿ 
ನನೂ ಸ್ತೋತ್ರಪಾತ್ರಕೂ ಸಕ್ಕತಿಗೆ ಸ್ವಾಮಿಯೂ, ಮೂರು ಲೋಕಗಳ ಒಡೆಯನೂ, ಸಾರನತ್ತಾದೆ 
ಸುಖದಿಂದ ಕೂಡಿದನನೊ, ನಯಾಸಾಗಕನೊ, ಕೆಟ್ಟಿ ನಾನಗಳಿಗೆ ಯನುಸ್ವರೂನನೂ, ತಾಂಳರೆಸೆದಿಂದೆ 
ಸರಿಪೊರ್ಣನಾಡನನೂ, ಲೋಕಗಳಲ್ಲಿ ಅತ್ಯಂತ ಶ್ರೀನ್ಸನೂ ಸನಿತ್ರನಾದ ನಡವಳಿಕೆಯುಳ್ಳವನೂ, ಮನ್ಮಥನನ್ನು 
ಗೆದ್ದಿನನೂ ಆದ ಹೆ ಸ್ವಾಮಿಯೇ , ನಿನ್ನೆ ಕೇನಲ ಎರಡು ನಾಡಕನುಲಗಳು ನಮಗೆ ಶರಣ್ಯನಾಗಲಿ. ॥ ೧೯ ॥ 
"ಹೆ ಡೇವೇಂದ್ರನಿಂದೆ ನಂದಿಸಲ್ಪಟ್ಟ, ಡೋಷ ದೂರನಾದ ಜಿನಸ್ವಾನಿಯೆ, ನೀನೂ ಮತ್ತು ಸಮಸ್ತ್ರ ನದಾರ್ಧ 
ಗಳನ್ನೂ ಗೋಚರವಾಗುವಂತೆ ಮಾಡುನ ನಿನ್ನೆ ಜ್ಞಾನವೂ, ಯೋಚನೆಮಾಡಿದಕೆ, ಮೂರುಲರೋಕಕ್ಕೂ ಅತ್ಯಂತ 
'ಿಕನಾಡುಡು?-ಎಿಂಬ ಮುಹತ್ತನ್ನು ಪಡೆಡ ನಿನ್ನ ಮಾತೂ, ಕೊನೆಯಿಲ್ಲದ ಸುಖದಲ್ಲಿ ನಮ್ಮನ್ನು ಪ್ರನರ್ತಿಸುವಂತೆ 
ನಾಹುನ ಜೈನಧರ್ನಮಾರ್ಗವೂ ನಮಗೆ ನುಂಗಳನನ್ನುಂಟುಮಾಡಲಿ, ॥ ೨೦” ಹೀಗೆಂದು ದೇವೇಂದ್ರ 
ऐ०४ ಕಚಿಕನಾನ ಸುಂಜರ ಸ್ತೋತ್ರಕ್ಕೆ ನಾತ್ರನೂ, ಮೂರು ಲೋಕಕ್ಕೂ ನನಿತ್ರನೂ ಕೇನಲ ಜ್ಞಾನಕ್ಕೆ 
ನೇತ್ರಫೂ [ಆದ ಜಿನನನ್ನು ] ಅನೇಕ ಸ್ತೋತ್ರಗಳಿಂಡ ಹೊಗಳಿ. ನರುಸನುಚಿಯು ಸ್ಪರ್ಶಿಸಿದ, ಸಿನ್ನರೆಸನನ್ನು 
ಕೇಪಿಸಿದ ಲೋಹದ ರೀತಿಯಲ್ಲಿ ತೀರ್ಥಂಕರನ ದೇಹಕಾಂತಿಯು ನ್ಯಾಹಿಸಿದ ಜೀಹವುಳ್ಳನನಾಡ ಆ ಬ್ರಾಹ್ಮಣನು 
ಶುಶ್ಕಮನಸ್ಸಿನ ಕಾಂತಿಯನ್ನು ಏನು ಥರಿಸಿಣನೊ' ॥೨೧॥ ಆನೇರೆ- ४ ನುಹಾತ್ಮನು ತನ್ನೆ ತಮ್ಮಂದಿ 


೩೭೬ ವರ್ಧಮಾನ ಪುರಾಣಂ 


' ಆ ಪೆಕಮಜಿಕನ ನಡಪೀ | ಕೋನಾಂತಡೊಳಸ್ತ ನಿಖಿಳನಂಗಂ ಸಕಳೊ 
ರ್ನೀಪಾನನೆನುಂ ಜೀನದೀ | ಕ್ಲಾನದನುಂ ತಳೆಡನನುಜ ಸಹಿತಂ ಮಹಿತಂ || ss 


ತಳೆಯಕೊಡಂ ದೀಕ್ಷೆಯನಾ | ಗಳೆ ಸಪ್ತ್ರರ್ಧಿಗಳ ಸಂಸದೆಂ ಸೆಮನಿಸಿತು 
ಜ್ವಳಿತ ಚತುರ್ಜ್ಞಾನಂಗಳ | ನಿಳಾಸಮಳನಟ್ಟುದಾ ವಿಶಿಸ್ಟವ್ರತಿಯೊಳ್‌ ॥ 3 


ಸಮಿತಿಸಮುಳಂಕೃತಂ ನಂ | ಚಮುಹಾವ್ರತೆ ಸಂಚಯಾಂಚಿತಂ ಶೀಲಗುಣೋ 
ತ್ರಮುನಮುಳಿನೆ ಗುಪ್ತಿಯುತಂ | ಯನಿನಾಯಕನಿಂದ್ರನೃಂಡನಂದಿಕನಾಡಂ Il ೨೪ 


7 ಅಂತು ಮುಮುಕ್ಷುಮುಖ್ಯಪ್ರನೃತ್ತಿಯಂ ನೆತ್ತು-- 


ಜೇತನದಂದನುಂ ದುರಿತೆದೆಂದನುನೀ ಜಗದೆಂಡಮಂ ಸುಧೀ 
ನೂತನೆಯಪ್ರಮಾಣಚಯಹಂಡಮುಮುಂ ಬೆನೆಸೀಕ ನೀನೆನು 

ತ್ರಾತಡೆ ಬೋಥಸಿಂಥುನ ಜಗತ್ರಯಬಂಧುವ ಮುಂಡೆ ನಿಂದು ತ 

ದ್ಲೌತನುಯೋಗಿ ಕೆಯ್ಮೆಗಿದು ತಾಂ ಜೆಸಗೊಂಕತೀನ ಭಕ್ತಿಯಿಂ || CT 


बुत, ಸ್ರಶ್ನನಿ | ಶಿನ್ನ ನಡೋನಿಚಯ ನರ್ತಕೀ ನರ್ತನಮಾ 
ವಿಷ್ಯನನುತ ಗಣಧರನು | 'ತೃಷ್ಟಾನನರಂಗನೆಸೆದುದು ನಿನದು ॥ eR 


ಅಂಶಾಯೋಗಿನೆರ್ಯಂ ನರ್ಯೆನುಯೋಗಭಾಗಿಯಾಗೆ-- 


ಕೊಡನೆ ಆ ಶ್ರೀಸ್ಕನಾದ ತೀರ್ಥಂಕರನ ಪಾದಪೀಕದ ಸಮೀನದಲ್ಲಿ ಸಮಸ್ತ ಸಂಗನನ್ನೊ ಕಳೆಡುಕೊಂಡನನಾಗಿ 
ಜಗತ್ತಿನಲ್ಲೆಲ್ಲಾ ಅತ್ಯಂತ ವನಿತ್ರವಾದ ಜೈನಧರ್ಮದ ದೀಕ್ಷೆಯನ್ನು ಸ್ವೀಕರಿಸಿದನು. ॥೨೨॥ ಹಾಗೆ ಸ್ವೀಕರಿ 
ಸುತ್ತಲೆ, ಆ ವಿಶಿಷ್ಟನಾದ ಮುನಿಯಲ್ಲಿ ಬುದ್ಧಿ, ವೃದ್ಧಿ, ತಪೋನ್ಯದ್ಧಿ, ಔಷಧ ದ್ಧಿ ಕನನೃದ್ಧಿ, ಜ್ಞಾನ 
'ಚಾರಣವೃದ್ಧಿ ನಂಬ ಏಳು ವೃದ್ಧಿಗಳ ಸಂಫತ್ತು ಪ್ರಾಪ್ತನಾಯಿತು. ಕಾಂತಿಯುಕ್ತನಾಡ ಮುತ್ತಿ ಶ್ರುತ್ಯ ಅನಧಿ, 
ನುನೇಷರ್ಯೆಯನೆಂಬ ನಾಲ್ಕು ಜ್ಞಾನಗಳ ನಿಲಾಸವೂ ಸೇರಿಕೊಂಡಿತು. [೨ || [ಆತನು] ಈರ್ಯಾ 
ಭಾಷಾ ಏಸಣಾ ಆದಾನ ವ್ರ ಕಿಷ್ಕಾನ ಎಂಬ ಐದು ಸಮಿತಿಗಳಿಂದ ಅಲಂಕೃತನಾಪವನೂ, ಅಹಿಂಸೆ ಸತ್ಯ ಅಸ್ತೇಯ 
ಬ್ರಹ್ಮೆ'ಶರ್ಯ ಅನರಿಗ್ರ ಹೆ ಎಂಬ ಐದು ಅಣುವು ತಗಳ ಸಮೂಹದಿಂದ ಗೌರನಾರ್ಹೆನಾದನನೂ, ಶಿೀಲ್ಲಗುಣಗಳಿಂದ 
ಶ್ರೀಷ್ಮನಾಡನನೂ ಪರಿಶುಡ್ಕವಾಡ ಮನೋಗುಪ್ತಿ ನಚನಗುಪ್ತಿಗಳಿಂದ ಕೂಡಿದನನೂ ಮುಸಿಶ್ರೇಸ್ಕನೂ, 
ಜೇನೇಂಪ್ರಸಮೂಹದಿಂಡ ನಂದಿತನೂ ಆದನು. ॥ ೨೪ ॥ ಹಾಗೆ ನೋಕ್ಷಗಾನಿಯಾದನನ ಮುಖ್ಯ ಲಕ್ಷಣ 
ಗಳನ್ನು ನಡೆದು. "ಜೀನನ ಸೈಕೊನವನ್ನೂ ಪಾನದ ನೆ ರೊನನನ್ನೂ ಈ ಜಗತ್ತಿನ ಸೈಕೊನನನ್ನೂ ಅಮೃತ” 
ನ್ರಾಯನಾನ ಸ್ಯಾದ್ಕಾ ದ ಸಮೂಹನನ್ನೊ, ಹೇ ಸ್ನಾಮಿಯೆಓ ನೀನು ಅನೆಕೊಡಿಸು' ಎಂಬುದಾಗಿ ಅಪಾಕೆ 
ಜ್ಞಾ ನಸಮುದ್ರನೊ ಮೂರು ರೋಕಗಳ ಬಂಧುವೂ ಆದೆ ಜಿನನ ಮುಂಡೆ ನಿಂತುಕೊಂಡು, ಆ ಗೌತನುಯೋಗಿಯು 
ಅತ್ಯಂತ ಭಕ್ತಿಯಿಂದ ಕೈಮುಗಿದು ಪ್ರಾ ರ್ಧಿಸಿಕೊಂಡನು. ॥ ೨೫ ಆರುಸಹೆಸ್ರ್ರ ಪ್ರಶ್ನಿಗಳನ್ನೊಳಗೊಂಡ 
ಮಾತುಗಳ ಸಮೂಹೆನೆಂಬ ನರ್ತಕಿಯ ನರ್ಶಕನು, ಜಗಕ್ತಿಲ್ಲಾ ಹೊಗಳುತ್ತಿರುನ ಆ ಗೌತನು ಗಣಢಕನ ಕ್ರೀಸ್ಕ 
ನಾದ ಮುಖನೆಂಬ ಕೆಂಗಸ್ನಳದಲ್ಲಿ ಸೇರಿಕೊಂಡು, ಮಹೆತ್ತಾಗಿ ಪ್ರಕಾಶಿಸುತ್ತಿತ್ತು. | 3६ || कभी ७ ಯೋಗಿ- 


೧೬ ನೀರಸ್ಕಾನಿ ನಿರ್ನ್ವಾಣಭೂನಿಗಮುನಂ ಸಿ೭೭ 


ಸನನನಿಕೋಧಮಿಲ್ಲದೆ ಗಳೋಷ್ಕಪುಟಾದಿ ನಿಮಿತ್ತಮಿಲ್ಲವು 

ದೃವಿಸುನ ಡೋಷಮಿಲ್ಲಪ ಸಮಸ್ತ ಜನೆಂಗಳ ವಾಂಭಿತಾರ್ಥಮಂ 

ಸುವಿಶಪಮಾಗೆ ನೇಟ್ವ ಭುನನಾಖಿಳಭಾಸೆಗಳಾನಗಂ ತನ 

ಶ್ರನಯನಮಾದ ನಾಡನೊಗೆದತ್ತಭನಂಗೆ ಗಭೀರೆತಾಯುತಂ || ೨೭ 


ಅಂತಕಿಕ್ರಾಂತ ಕರಣವರ್ಣಾಚರೆಣಮುಂ, ಸರೆಸ್ವತೀನನುಳಂಕಾರ ಸಾತ್ಯಾರಲಾಂಭಿಕಮುಂ, ಅನಗತಾಕುಳ 
ಮುಂ ಅಫುನರುಕ್ತಮುಂ, ವಿಕಸೋಜನಾಂತರಾನಸ್ಸಿ ತಸಮಸ್ತ್ರಜನಸಂತಾನಸ್ವಾಂತಸುನ್ಯಕ್ತಮುಂ, ಅತ್ಯಂತ 
ಮೃದುನುಶುರತಾಯುಕ್ತಮುಂಗಣಧರೆ ಕುಳಿಕಥರ ಚಕ್ರಥರೆ ಪ್ರಶ್ನ ವ್ಯತಿಕೇಕಾನಿಃಶ್ರುತನುಪ್ಪ ದಿನ್ಯರಾನಂ ಶ್ರಾವಣ 
ಬಹುಳನಕ್ಷ ನಕ್ಷಕಿಯೊಳ್‌ ನೆಗಟ್ಚುಡುಂ ಅದೆಂ ಮುದದಿನನಧಾರಿಸಿ_- 


ಚೆತುಕನುಯೋಗನಾಗಿಕೆ ತದರ್ಧನುನಾವಿಭು ಗೌತನುಂ ಸುಸಂ 

ಸತ ವಚನಂಗಳಿಂ ಸನೆದು ಸನ್ಮತಿ ತೀರ್ಧಕರೆಂಗೆ ನಿಶ್ವವಿ 

ಪ್ರತಗಣನಾಧನಾಗಿ ನುಹಿನೋನ್ನತಿನೆತ್ತು ನಿನೇಯಸನ್ಯಸಂ 
ತತಿಯೆಸೆಲರ್ಚುತಿರ್ದಸಕಿರ್ಮಳಥರ್ನುಸುಧಾಸಮನೃುದ್ಧಿಯಿಂ | ಚಲ 


ಕೆಲರೊಲನಿಂಡೆ ದರ್ಶಫೆನಿಶುದ್ದಿ ನುಹಾವ್ರತಶುದ್ಧಿಯೆಂಬಿದಂ 

ಕೆಲರೊಲನಿಂಜಿ ಡೆರ್ಕಕನಿಶು ಯಣಖನ್ರತಶುದ್ಧಿಯೆಂಬಿನಂ 

ಸೆಲಕೊಲನಿಂಜೆ ದರ್ಶನಿಶುದ್ಧಿಯನೊಂಜಿನೆ ನೆತ್ತರಾ ಜಗ 

3,०४३ ನರ್ಧಮಾನಜಿಸರಾಜನ ಸಂದೆ ಸಭಾಂತರಾಳಡೊಳ್‌ | ತ್ರ 


ಶ್ರೇತೃನು ನರ್ಯನುಯೋಗದಲ್ಲಿ ಭಾಗಿಯಾಗಲು. ಉಸಿರಿನ ७६ 00०७७, ಗಂಟಿಲು ತುಟಿಗಳು ಮೊದಲಾದುವು 
ಗಳೆ ಕಾರಣವಿಲ್ಲದ, ಸಾಮಾಫ್ಯನಾಗಿ ಹುಟ್ಟುನಂಕಹ ಡೋಷಗಳಿಲ್ಲದ ಎಲ್ಲ ಜನರೆ ಅಸೇಕ್ಷಿತವಾದುನನ್ನೆಲ್ಲಾ 
ವಿಸ್ತಾರವಾಗಿ ಹೇಳುನ ರೋಕದ ಎಲ್ಲ ಭಾಷೆಗಳೂ ಸದಾ ಕನ್ನೆ ಅಂಗಗಳಾಗಿರುನ ಧ್ವನಿಯು ಗಂಭೀರವಾಗಿ 
ಜಿನನಲ್ಲಿ [ಆಗ] ಉದಿಸಿತ್ತು. ॥ ೨೭ ॥ ಹಾಗೆ ಅಂಗಳಕ್ಸಕಗಳ ಬಳಕೆಗೆ ಅತೀತವಾದ, ಸಮಸ್ತ ಅಲಂಕಾರ 
ಹೊಡೆ ಸರಸ್ವತಿಯ ಸಾಕಾರಮೂರ್ಕಿಯೇ ಗುರುತಾಗಿರುವು ಸಮಸ್ತ ನ್ಯಢೆಗಳನ್ನೂ ಹೋಗಲಾಡಿಸುವ, 
ನುತ್ತೊನ್ಮೆ ಹೇಳಬೇಕಾಗಿಲ್ಲದಿರುನು ಒಂದು ಯೋಜನದ ಒಳಗೆ ನಿಂತಿರುವ ಎಲ್ಲ ಜನಸಮೂಹದ ಮನಸ್ಸಿಗೆ 
ಸ್ಫಷ್ಛವಾಗುವುದಾದ, ಅತ್ಯಂತ ಮೃಡುಮಥುರೆ ಗುಣಗಳಿಂದ ಕೂಢಿದ್ದ ಗಣಧರೆ ಇಂದ್ರ ನಿಷ್ಣು ಇನರ ಪ್ರಶ್ನೆ 
ಗಳಿಗೂ ಮೀರಿದ ಸ್ಪಷ್ಟವಾಗಿ ಕೇಳುವ ದಿವ್ಯ ಧ್ವನಿಯು, ಶ್ರಾನಣ ಮಾಸದ ಬಹುಳ ವಾಡ್ಯನಿಯ ದಿಸೆ ಹುಟ್ಟಿ 
ಲಾಗಿ, ಆದನ್ನು ಸಂತೋಷದಿಂದ ಕೇಳಿ ನಾಲ್ಕು ಅನುಯೋಗಗಳಾಗಿರಲು ಅದರೆ ಅರ್ಥನನ್ನು ಆ ಸ್ವಾಮಿಯಾದ 
ಗೌತನುನು ಸೊಗಸಾದ ಸಂಸ್ಥತ ಮಾತುಗಳಿಂದ ರಚಿಸಿ, ಸನ್ಮತಿ ತೀರ್ಥಂಕರನಿಗೆ ಲೋಕಪ್ರಸಿದ್ಧನಾದ ಗಣನಾಧ 
ನಾಗಿ ನುಹೆತ್ತಾಡ ನುಹಿನೆಯನ್ನು ನಡೆದು, ತನ್ನ ಶುದ್ಧ ಧರ್ಮನೆಂಬ ಅಮೃತದ ಮಳೆಯಿಂದ ಭಕ್ರರೆಂಬ 
ಸಸೈಸಮೂಹನನ್ನು ಅರಳಿಸುತ್ತಿದ್ದನು. ॥.೨೮॥ ಲೋಕೋತ್ತರನಾದ ವರ್ಧಮಾನ ಜಿನ ಶ್ರೇಸ್ಸನ ಪ್ರಸಿದ್ಧ 
ಸಭೆಯೊಳಗಿದ್ದವರಲ್ಲಿ ಕೆಲವರು ಪ್ರೇಮದಿಂದ ದರ್ಶೆನನಿಶುದ್ಧಿ ಮಹಾವ್ರತಶುದ್ಧಿ ಎಂಬಿವುಗಳನ್ನೂ ಕೆಲವರು 
ಫ್ರೇಮದಿಂಡ ದರ್ಶನನಿಶುದ್ಧಿ ಅಣುವ್ರತಶುದ್ಧಿ ಎಂಬಿವುಗಳನ್ನೂ ಕೆಲವರು ಫ್ರೇಮದಿಂದ.ದರ್ಶನ ವಿಶುದ್ಧಿ ನಿರಿಬ 
ಒಂದೇ ಒಂದನ್ನೂ ನಡೆದರು, ॥3೯॥ ಹೀಗೆಆ ಗೌಕನುತ್ರೀಸ್ಸನೇ ಮೊಡಲಾನ ಮುಖ್ಯರೂ ಜಾಣರೂ 


48 


ಸೀಲ ವರ್ಧಮಾನ ಪುರಾಣಂ 


ಇಂತು ಗೌತಮಗಣಾಗ್ರಣಿ ಪ್ರಮುಖ ಚತುರಚಾತುರ್ವರ್ಣ್ಯ ಸಂಘಸಂಗತೆನಾಮೆಹಾನೀರ ನೀತರಾಗಂ 
ಸುಮನೋನೃಸ್ಟಿ ಸಿಂಹೆನಿ್ಟರೆಂ ಪ್ರಭಾನಿತಾನ ದಿನೃಧ್ವಾನ ಸೌರಭೇರೀಚಾರುಚಾನುರಾಶೋಕಪ್ಪಿಂಡರೀಕತ್ರಿತ 
ಯಾತಿಖ್ಯಾತ ವ್ರಾಕಿಹಾರ್ಯನಿಕಾಯಮಾಯತ್ತಮಾಗೆ ಮತ್ತಂ ಶತಗವ್ಯೂತಿಮಾತ್ರ ಸ್ಲೇತ್ರಸುಭಿಕ್ಷತೆಯುಂ, 
ಸರ್ಪೊೋಪಸರ್ಗಾಭಾನಮುಂ ನಿಖಿಳಜೀವಜಾಳ ಹಿಂಸಾನಿನೃತ್ತಿಯುಂ ಅಂತರಿಕ್ಷಾನಸ್ಥಾನಮುಂ, ಚತುರಾಸ್ಯಸ್ವರೊ 
ವಾವಭಾಸೆಮುಂ ಸಮಸ್ತ್ರನಿದ್ಯಾಧಿಸತ್ಯಮುಂ ಅವ್ಯವಹರಣರಾಹಿತ್ಯನುಂ, ಅಸಗತಚ್ಯಾಯತ್ವಮುಂ, ಸಮಸ್ರಸಿದ್ಧ 
ಫಖಕೇಶತ್ವಮುಂ ಅನರಿಸ್ಟಂಪನಕ್ಷ್ಮನಾಳಿತ್ವಮುನೆಂಬ ಫಾಕಿನಿಘಾತೋನಜಾತನಿಶಡನಕವಿಧಾತಿಶಯೆಡೊಳ್‌ 
ಸೂಡ್ಯಿಸೆಂತಕಾನಂತೆ ಚತುಸ್ಸಯಸ್ವಭಾನಸ್ರಛಭಾನಮುನನಳಂಬಿಸಿ. 


ಶ್ರೀ ನರ್ಧೆಮಾನ ಸನ್ಮತಿ | ಜೇನ ಮಹಾವೀರ ನೀರಮುಖ್ಯ ಸನಸ್ತೋ 
ರ್ನೀನಳಯ ನಿನುತ ಡಶಶತ | ನಾವನೆ ನಾಮುಂಗಳಂ ಜಿನಂ ತಳೆಡಿಸೆದಂ || ೩೦ 


u ಪರೆಮಾರ್ಹೆಂತ್ಯಲಸ್ಷ್ಮೀಕಾಂತಂಗೆ ನಿಖಿಳಗುಣನಿಶಾಂತಂಗೆ ಸಚ್ಚಿದಾಸಂಪಕಂಡಳೀಜನ್ಮಭೂನಿಗೆ 26, 8 
ಸ್ವಾಮಿಗೆ ಸಮಸ್ತ್ರಭನ್ಯಜನ ಪೂರ್ನಜನ್ಕೋವಾರ್ಜಿತೋರ್ಜಿತ ಶ್ರೀಯೋನಿಕಾಯ ನ್ರೇರಣೆಯಿಂ ಸಮನಿಸ ಸನು 
ಚಿಕ ವಿಹಾರವ್ರಾರೆಂಭನುಂ ಜಂಭಾರಿ ಭೂರಿ ಪ್ರಭಾನಸ್ವಾನಧಿಬೋಥಧ ಪ್ರಯೋಗದಿನಟಾದು ಜೇಗನೆಯ್ತಂದು 


ಮಂಡಾರದ ನ್ರೊಸಮಾಕೆಗ | ಳಿಂದಂ ಜಿನನಾದನದ್ಮಮಂ ಪೂಜಿಸಿಯಾ 
80098 ಬಿನ್ನೆವಿಸಿದನಿಂ | ತೆಂದುಶಚೇರನುಣನನುಳಭಕ್ತಿಸಮೇತಂ || ೩೧ 


ಕುನಯೆ ಫನಾಂಥಕಾರನುಕವಾಕನುನೋನಡಔೆ 39४ ७१० ನಿನೇ 
0385४ ಚಿತ್ರನೇತ್ರನನಜಕ್ಕೆ ನಿಕಾಸನಿಳಾಸಲಕ್ಷ್ಮಿಯಂ 


pS 


'ಆಡೆ ನಾಲ್ಕು ವರ್ಣಗಳ ಸಂಘೆದನರಿಂಡೆ ಕೂಡಿದೆವನಾನೆ ವೈರಾಗ್ಯಮೂರ್ತಿ ನುಹಾನೀರನು डे, ವೃಷ್ಟಿ, 
ಸಿಂಹಾಸನ್ಯ ಕಾಂತಿಯ ಪ್ರಭಾನಲಯ್ಯ, 8४ ५8 7300 ನಗಾರಿಯೆ छू, 8, ಸುಂದರನಾದ ಚಾಮರ, ಅಶೋಕ 
ವೃಕ್ಷ ಮೂರು ಕನುಲಗಳು, ಬಹು ಪ್ರಸಿಷ್ಯರಾದ ಪ್ವಾರನಾಲಕ ಸಮೂಹ..-ಇನವುಗಳಿಂದ ನಿಸ್ತಾಕನಾಗಿರಲು, 
ವುನಃ ಮೂರು ಗಾವುಡೆ ನಿಸ್ತಾರದ ಭೂಮಿಯಲ್ಲಿ ಸುಭಿಕ್ಟೃತೆಯೂ, ಸೆಮಸ್ತ್ರಸೆಂಕಟಿಗಳ ನಿನಾರಣೆಯೂ, ಎಲ್ಲ 
ವ್ರಾಣಿಗಳ ಸಮೂಹೆಡೆ ಹಿಂಸಾ ನಿವಾರೆಣೆಯೂ, ಆಕಾಶದಲ್ಲಿ ನಿಲ್ಬುವಿಕೆಯೂ, ಬ್ರಹ್ಮನ ಸ್ವರೊನಜ್ಞಾನವೂ, 
ಸಮಸ್ತ ವಿದ್ಯೆಗಳ ಒಡೆತನವೂ, ಅವ್ಯವಹಾರನೆ ನಿಕೋಢವೂ; ನೆರಳು ಬೀಳದಿರುವುವೂ, ಸನು ಪ್ರಸಿಷ್ಧ ನಖ 
ಕೇಶತ್ವವ್ಲೂ, ಅಲುಗಾಡದೆ ಇರುವ ಕೆಪ್ಫೆಯೆ ರಕ್ಷಣೆಯೂ, ಎಂಬ ಫಾತಿಕರ್ನು ನಾಶದಿಂದ ಹುಟ್ಟುವ ಹೆತ್ತು ಬಗೆ 
ಯಾದ ಅತಿಶೆಯೆಗಳಿಂದ ಕೂಡಿ, ನೆದಾ ಅನಂತ ಚಕುಷ್ಯಯ ಸ್ವಭಾವದ ಪ್ರಭಾನನನ್ನು ಸ್ವೀಕಾರಮಾಡಿ ಆ 
ಜಿನನು ಶ್ರೀ ನರ್ಧಮಾನ, ಸನ್ಮೆತಿನೇನ, ಮಹಾನೀಕ್ಕ ನೀರಮುಖ್ಯ ಇತ್ಯಾದಿ ಸಮಸ್ತ ಭೂಮುಂಡಲನೆಲ್ಲವೂ 
ಹೊಗಳುತ್ತಿರುನ ಸಾನಿಕ ನನಿಶ್ರವಾದ ಜೆಸಹಿಗಳನ್ನು ನಡೆದು ಪ್ರಕಾಶಿಸಿದಕುು ॥೩ಂಗಿ ಆ ಮುಕ್ತಿಲಕ್ಷ್ಮಿಗೆ 
ಒಡೆಯನೂ ಸಮಸ್ತ್ರಗುಣೋಡಯನೂ ಸಕ್‌ ಚಿತ್‌ ಆನಂದ ಎಂಬ ಸಸಿಗಳಿಗೆ ಜನ್ಮಭೂನಿಯೊ ಆದ ಸನ್ಮತಿ 
ಜಿನನಿಗೆ, ಸಮಸ್ತ ಭಕ್ತಜನರು ವೂರ್ನಜನ್ಮನಲ್ಲಿ ಸಂಪಾದಿಸಿದ ಫುಣ್ಯಸಮೂಹೆಡ ಫಲವಾಗಿ ಹುಟ್ಟುವ, 
ಶ್ರೇಷ್ಠವಾದ ನಿಹಾರಡ ವ್ರಾರಂಭನನ್ನು ಜೇವೇಂದ್ರನು ತನ್ನ ಮಹತ್ತಾದ ಅವಧಿಜ್ಞಾನಡ ಪ್ರಭಾನನನ್ನು 
ಪ್ರಯೋಗಿಸಿದುಡರಿಂದ ಕಿಳಿದುಕೊಂಡನನಾಗಿ, ಬೇಗೆ ಬಂಡು... ಶಚೀ ಸತಿಯಾದ ದೇನೇಂದ್ರನು ಶುದ್ಧನಾದ 
ಭಕ್ತಿಯಿಂದ ಜಿನೆಕೆ ನಾಡಕನುಲಗಳನ್ನು ಮಂದಾರವುಪ್ಸದ ಹೊಸಮಾರೆಗಳಿಂದ ಪೂಜೆಮಾಡಿ ಹೀಗೆಂದು 


न 


೧೬ ವೀರೆಸ್ವಾಮಿ ನಿರ್ನಾಣಭೂಮಿಗಮನಂ ಷೀ 


ಜನಿಯಿಸಲುಂ ಸದೆಂ ದಲಿದು ಜೀನ ಜಗತ್ರಯನೇತ್ರವೀರ ಪಾ 
ನಕ ಜಿನಭಾಕು ನೀನೆನಗು ವಿಶ್ವವಸುಂಧಕಿಯೊಳ್‌ ವಿಹಾರೆಮುಂ || ೩೨ 


ಎಂಡು ಪುರೆಂಡರೆಂ ನಿಕೆಯೆದಿಂ ವಿಜ್ಞಾಸನಂಗೆಯ್ಯೆ 


ನೃಂದಾರಕ ನೃಂದಾಹತಿ | ದುಂದುಭಿಸೆಂಡೋಹೆ ಸಾಂದ್ರ ಮುಂಡ್ರೋಚ್ಛಧ್ಯಾ 
ನಂ ಜಿಸೆಗಳುನುಂ ನಭಮುನು | ನೆಂಪಾಕ್ರಮಿಸಿತ್ತು ಭನ್ಯಜನಹರ್ನಕರಂ ॥ ೩೩ 


ನುತ್ತಂ ತತ್ತೀರ್ಧಕರ ಸರನುಜೀನ ಶ್ರೀನಿಹಾರೆಡೊಳ್‌ ಸರ್ವತೋಭದ್ರ ಸರ್ವಜ್ಞ ನುನೋಜ್ಞ ನಡ್ಮನನ 
ಯಾಕಮುಂ, ಸರ್ನಾರ್ಧಮಾಗಧೀಯಭಾಸಾನಿಶೇಷಮುಂ, ನಸರ್ನಜನಮುನೋನುರಾಗಾಭೋಗಮುಂ, ಸರ್ನಾ 
ನುಕೂಲ ಸುರಭಗಂಧಿ ಗಂಥನಾಹೆಮುಂದನುಂದೆ ಪ್ರಚಾಕೆಮುಂ, ಸರ್ವಪ್ರಯತ್ನನುಕುತುಮಾರ ಸಮ್ಮರ್ಜನಾತಿ 
ಶುಶ್ಳಯೋಜನಮಾತ್ರಥಾತ್ರೀಭಾಗಮುಂ, ಸರ್ವಸಮ್ಮತಸ್ತನಿತಕುಮಾರತದ್ದಾರಿಣೀ ನಿಸ್ತಾರಿತ ನುಳಯರುಹ 
ಕಾಶ್ಮೀರಗಂಥಬಂಧುರವಾರಿನಿಸೇಕಮುಂ, ಸರ್ವರ್ತುಸಮುಚಿತ ನವಪ್ರನಾಳಪ್ರಸವರೆಸನತ್ಸಳಮಹೀಜರಾಜಿ ನಿಭ್ರಾ 
ಜಿತ ದರ್ನಣಾಯಮಾನ ಕತ್ನಮಯ ಮುಹೀನಳಯಮುಂ, [ಸ]ರ್ನನಯನಾನಂಡಸ್ಯಂದಿ ಫಳಭಾರನನ್ರುಕಮ್ರುಶಾಳಿ 
ನ್ರೀಹ್ಯಾದಿ ಸಸ್ಕಸಂಸಕ್ತಿಯುಂ, ಸರ್ವಜಂತುಸಂತಾನಾಂತರೆಂಗಸಂಗತಾತ್ಯಂತ ವಿಚಿತ್ರಮೈತ್ರಿಯುಂ ಸರ್ನನ್ಷಿಪ್ರ 


ಸಂತೋಷದಿಂದ ವಿಜ್ಞಾಪಿಸಿಕೊಂಡು. ॥೩೧॥ “ಹೇ ಸ್ಕಾಮಿ! ಮೂರು ಲೋಕಗಳಿಗೂ ಕಣ್ಣಾಗಿರು 
अत, ನೀರತೀರ್ಥಂಕರನೆಂಬ ಪವಿತ್ರವಾದ ಜಿನಸೂಕ್ಯನೆ | ಕೆಟ್ಟ ಢರ್ಮಗಳಿಂಬ ಅಪಾರವಾದ ಕಗ್ಗತ್ತಲೆ 
ಯನ್ನು ನಿರ್ದಾಕ್ಷಿಣ್ಯವಾಗಿ ಓಡಿಸುವುಡೆಕ್ಕೂ, ಭಕ್ತಜನೆಸಮೂಹೆದ ಮನಸ್ಸು-ಕಣ್ಣುಗಳೆಂಬ ಕನುಲದೆ 
ಪೊರ್ಣನಿಕಸನನೆಂಬ ಸೌಂಡರ್ಯಲಕ್ಷ್ಮಿಯನ್ನು ಹುಟ್ಟಿಸುವುನಕ್ಕೂ ಇಡ್ಳುಹನನಾದ ಕಾಲನಲ್ಲನೆ? ಅದ್ದರಿಂದ 
ಸೀತು ಬ್ರಹ್ಮಾಂಡಪಕ್ಲೆಲ್ಲಾ ನಿಪಾರನನ್ನು ಮಾಡು, ॥ 8.3 ॥ ಎಂದು ಜೇನೇಂದ್ರನು ನಿನಯದಿಂದೆ ವ್ರಾರ್ಥಿ 
ಸಲು ಭಕ್ತಜನರಿಗೆ ಸಂತೊಃಸನ್ನುಂಟುಮಾಡುವ ನಮುತ್ತುಜೀನತೆಗಳಸಮೂಹೆದಿಂಡ ಹೊಡೆಯಬ್ಬಟ್ಟ ನಗಾರಿಗಳ 
ಸೆನೂಹೆಡ ದಟ್ಟವಾದ ಥೊಡ್ಡ ಮಂದ್ರ ಥೈನಿಯು ದಿಕ್ಕುಗಳನ್ನೂ ಆಕಾಶನನ್ನೂ ಹೋಗಿ ಆಕ್ರಮಿಸಿತು. ॥೩೩ || 
ಮತ್ತು ಆ ತೀರ್ಥಂಕರ ಸ್ವಾಮಿಯ ಮಂಗಳನಿಹಾರದಲ್ಲಿ ಎಲ್ಲರಿಗೂ ಮುಂಗಳಕರನಾದ (7) ಸಮಸ್ತರಿಗೂ 3४४ 
ನುನೋಹಕನಾದ(? )ಪಡ್ಮವನನೇ ವಾಹನವೂ,ಎಲ್ಲ ಅರ್ಥಕ್ಕೂ ಮಾಗಧೀಯ ಭಾಷೆಯೇ ನಿಶೇಷನಾಡುದಾಗಿಯೂ, 
ಎಲ್ಲ ಜನರೆ ಆನಂದಕ್ಕೆ ಆಶ್ರಯವಾದುದೂ, ಸರ್ವರಿಗೂ ಅನುಕೂಲವಾದ ಸುಗಂಥಯುಕ್ತನಾದ ಗಾಳಿಯ ಮಂದ 
ನುಂದನಾದ ಬೀಸುನಿಕೆಯೂ ಸಮಸ್ತ ಪ್ರಯತ್ನದಿಂದಲೂ ಮರುತ್‌ಕುಮಾಕನು ಬಳಿಯುವುದರಿಂದ ಒಂದು 
ಯೋಜನ ಶುಪವಾದ ಭೂಭಾಗವುಳ್ಳುಮ್ಯೂಎಲ್ಲರಿಗೂ ಒಪ್ಪಿಗೆಯಾಗುನಂತೆ ಸ್ವನಿತಕುಮಾಕ-ಮೇಫಕುಮಾರುನ್ಸ 
ಆಸ್ಟ್ರೇ ವಿಸ್ತಾರವಾದ ಭೂಮಿಯನ್ನು ಶ್ರೀಗಂಥ-ಕಸ್ತೂರಿ ಮೊಡಲಾಡೆ ಸುನಾಸನೆಯಿಂದ ಕೂಡಿದ ನೀರಿನ ४४४ 
ಯೆನ್ಸೂಎಲ್ಲ ಖುತುಗಳೆಲ್ಲಿ ಇರುನ ಹೊಸ ಚಿಗುರಿನೆ ಸಮೂಹೆ ರಸವತ್ತಾದ ಹಣ್ಣಿನ ಗಿಡಗಳ ಸಮೂಹೆಗಳಿಂದ ಹೊಳೆ 
ಯುತ್ತಿರುವ ಕನ್ನಡಿಯಂತಿರುನ ರೆತ್ನಮಯನಾದ ಭೂಮಂಡಲವೂ, ಎಲ್ಲರೆ ಕಣ್ಣುಗಳಿಗೂ ಆಕಂದವುಂಟಾಗುನಂತಿ 
ಫಲಭಾರದಿಂಡ ಬಾಗಿರುವ ಸುಂದರೆ ಭತ್ತ ಗೋದಿ ಇತ್ಯಾದಿಗಳ ಸಸ್ಯಸಂತಕ್ರಿಯೊ, ಸಮಸ್ತ ಪ್ರಾಣಿ ಸಮೂಹದ 
ಮನಸ್ಸಿನಲ್ಲಿಯೂ ಸೇರಿಕೊಂಡಿರುವ ಅತ್ಯಂತ ಆಶ್ಚರ್ಯಕರವಾದ ಸ್ನೇಹೆವೂ, ಸಮಸ್ತ್ರ ಪಕ್ಷಿಗಳ ಸಂಚಾರದಿಂದ 
ಮೋಡಗಳು ಹೋಗಿ ಶುದ್ಭವಾಗಿರುನ ಆಕಾಶವೊ, ಎಲ್ಲ ದಿಕ್ಕುಗಳ ಸಮೂಹವೂ ಎಲ್ಲ ದಿಕ್ಕುಗಳನ್ನೂ ಸೇರಿ 
ಕೊಂಡಿರುವ ಕತ್ತಲು ಥೂಳುಗಳ ಸಮೂಹದ ನಾಶದಿಂದ ಆದೆ ನಿಶಾಲವಾದ ಸ್ಪಸ್ಟಕೆಯೂ, ಎಲ್ಲ ದೇವತೆಗಳ 


४० ನರ್ಧನಾನ ಪುರಾಣಂ 


' ಚಾರಥಾರಾಥರನಿಗಮುನಿನುಳೀಕೃತನಿಹಾಯಸಮುಂ, ಸರ್ನದಿಶಾನಳೆಯಾಕಳಿತ ತನೋರೆಜಃನಟಿಳ ವಿಳಯ 
ನಿಸೃಷ್ಟವೈಶದ್ಯಮುಂ, ಸರ್ನಗೀರ್ನಾಣನಿಕಾಯಾಮೇಯೆ ಪ್ರೀತಿಸರಸ್ಪರಾಹ್ವಾನಥ್ವಾನಮುಂ ಸರ್ಷಭ್ಯವ್ಯಜನೆ 
ಮನಃಸರೋಜನಾರ್ತಂಡನುಂಡಳಾಯಮಾಕಮಾನಿಶಾಸ್ರ್ರೇಸಕೆಢರ್ಮಚಕ್ರಮು,  ಸರ್ನೊೋರ್ನರಾಕಿಪ್ರಶಸ್ತ್ಯ 
ಭೈಂಗಾರಾದಿ ಮುಂಗಳೋನಕರೆಣ ಧರೆಣರಿಮುಣೀಯ ಕರನಕೋಜ ವುರಂಧ್ರೀ ಫುರಸ್ಸೈಕೆಣಮುನೆಂಬ ನಿಳಿಂನ 
ನಿರ್ನಿತ ಚತುರ್ದೆಶಾಕಿಶಯೆಂಗಳಖಿಳ ವಿಸ್ಮೆಯಾಶಯನುಕುತೇಶೆಯೆಂಗಳನಲರ್ಚೆ. 


ಕುಕು ಕರೆಹಾಟಿ ಲಾಟಿ ಖಚ ಗೂರ್ಜರ ಮಾಳನೆ ಜೋಳ ಮುಖ್ಯಬಂ 
ಫುರನಿಷಯೆಂಗಳೊಳ್‌ ನರಮಧರ್ಮನುಧಾಕಸಮೆಂ ನಿರೆಂತರೆಂ 
ನಿರುಸಮ ನೈಭನಂ ಕಟ್‌ಯುತುಂ ವರನೀರಜಿನೇಶ್ವರೆಂ ಸಮು 


ಶೈರಿಸಿನಿಂತು ಕೀರ್ಧಮನನಂತಗುಹಾಂಬುಧಿ ಸದ್ವಿಹಾರದಿಂ || - ಹಿ೪ 

ಎಸೆವಾ ಜಿನರಾಜನ ಸಮ | ವಸೆಯೊನಾಶ್ವರ್ಯಕರೆಣನುಡು ಕೂಡೆ ನಿಹಾ 

ರಿಸುತುಂ ಬಂದುದು ರಾಜಗೃ | ಹೆಸೆಮಾಪದ ನಿಪ್ಪಳಗಿರಿಗೆ ವಿನುಕೋತ್ಸನದಿಂ ॥ ೩೫ 
छाए... A 


ಕಂಪಿನ ಸೊಂನನಾಂಕೆಸೆಯಿ ತೀಡುನ ತಣ್ಣೆಲರಿಂ ಸನುಂತು ಜಿ 

ಲ್ವಂ ನಡೆದಿರ ವಿಗ್ಗಗನದಿಂ ಸುಕೆಚೇರಿಯ ಭೂರಿ ನಾಡದಿಂ 

ಹೆಂ ನರಿತಂದು ಬಿನ್ನನಿಸ ಮಾನನರಿಂ ಮುಗಧಾಧಿನಂಗೆ ನೈ 

३08 ನಿನೂತ ಸನ್ಮತಿ ಸಮಾಗತಿಯಾಯ್ತು ಹಿತಂ ಸುನಿಶ್ಚಿತಂ ॥ ೩೩ 


ಅನಂತರ. 


ಸಮೂಹೆದ ನಿಶೀಷ ಪ್ರೀತಿಯಿಂದ 803 0083 ಆಹ್ವಾನಿಸುವ 200 ६४४ ४503, ಭಕ್ತ ಜಕೆಕೆ ನುನೆಕಮಲದೆ 
ಸೂರ್ಯನಂತೆ ದುಂಡಾಗಿ ಗೌರನಗೊಂಡಿರುವ ಶ್ರೀಸ್ಕವಾಡ ಥರ್ಮಚಕ್ರವೂ, ಸಮಸ್ತ ಭೂನುಂಡಳದಲ್ಲಿಯೊ 
ಅತಿತ್ರಿೀಷ್ಸವಾದ ಕಲಶನೇ ನೊಡಲಾಡ ನುಂಗಳೋನಕರಣ ವಸ್ತುಗಳನ್ನು ಧರಿಸಿ ನುನೋಹೆಕನಾದ ಕರೆ 
'ಕಮಲಗಳುಳ್ಳೆ ಮುತ್ತೆಡಿಯೆರಿಂಡ ಮುಂದಾದುಹೂ ಎನ್ನುವ ಜೀನಸೈಷ್ಟಿಯ ಹದಿನಾಲ್ಕು ಅಶ್ಚರ್ಯಅತಿಕಯೆ- 
ಗೆಳು ७७० ಅಶ್ಚರ್ಯಗಳೆಂಬ 'ಕಮಲಗಳನ್ನೂ ಅರೆಳಿಸೆಲಾಗಿ- ಅನಂತ ಗುಣಗಳೆಂಬ ಸಮುದ್ರೆದಂತಿರುನನನೂ, 
ಅಸದೃಶವೈಭವವುಳ್ಳನನೂ ಆಗಿ ಶ್ರೀನೃಸಾದ 900 ಕೀರ್ಥಂಕರೆನು ಕುರು, ಕರಹಾಟ್ಯ ಲಾಟಿ, ಖಚೆ, ಗೂರ್ಜರ, 
ನಾಳನ, ಚೋಳ, ನೊದಲಾದಡೆ ಮುಖ್ಯನಾದೆ ಸುಂಡಕಿ ದೇಶಗಳಲ್ಲಿ ಶ್ರೀಸ್ಕವಾದ ಥರ್ಮಾನ್ಯುತನನ್ನು ತನ್ನ 
ಒಳ್ಳೆಯ ನಿಹಾರೆದಿಂದ ಸದಾ ಕರಿಯುತ್ತಾ ಅವರನ್ನು ಉದ್ಭರಿಸಿಷನು. ॥೩೪॥ ಆ ಜಿನೆಸ್ವಾಮಿಯ (ಪ್ರಕಾಶಿ 
ಸುನ ಜಿನಕ್ರೀಷ್ಕನ) ಆಶ್ಚರ್ಯಕರವಾದ ಸಮವಸರಣ ನುಂಟಿನವು ನಿಹಾಕೆ ಮಾಡುತ್ತಾ ರಾಜಗೃಹೆದ ಹೆತ್ತಿಕೆ 
ದೆಲ್ಲಿರುನ ನಿಪುಲಾಚಲಕ್ಕೆ ಒಳ್ಳೆಯ ಉತ್ಸವದಿಂದ ಬಂದಿತು. ॥ ಬಃ | ಅಗೆ ಸುನಾಸನೆಯ ಸೊಂನನ್ನು 
ಧರಿಸಿ ಮನೋಹೆಕೆನಾಗಿ ಬೀಸುವ ತಂಗಾಳಿಯಿಂಪಲ್ಲೂ, ವಿಶೇಷವಾಗಿ ಸುಂಡರವಾಗಿದ್ದ ದಿಕ್ಕು [ನುತ್ತು] ಆಕಾಶೆ 
ಗಳಿಂದಲೂ ಹೇನ ದುಂದುಭಿಯೆ ಡೊಡ್ಡ ಶಬ್ದದಿಂದಲೂ, ಓಡಿ ಬಂದು ವಿಜ್ಞಾ ಏಿಸುನ ಮಾನನರಿಂಡಲೂ ನುಗಥೆ 
ರಾಜನಿಗೆ ನೇವಕೆಗಳ ಸೆಡ್ಬುಶ್ಧಿಯು ಹಿತವಾಗಿಯೊ ನಿಶ್ಚಿತವಾಗಿಯೂ ವ್ರಾಪ್ರವಾಯಿತು. ೬ ॥ ಅಮೇಲೆ 


೧೩ ನೀಕರೆಸ್ವಾಮಿ ನಿರ್ನಾಣಭೂನಿಗಮನಂ 4७०0 
ವಸುಭೀಶಂ ಕ್ರೀಣಿಕಂ ಚೇಳಿನಿವೆಕೆಸು ಮುಹಾನಂದೆದಿಂ ಭವ್ಯಸಂದೊ 
ಹಸಮೇತಂ ಬಂದು ಭಾಸ್ಟೆತ್ಸಮನ[ಸರಣ]ನುಂ ನೊಕ್ಕುತಚ್ಛೋಭಿಯಂ ನ 
ರ್ಣಿಸಿ ನರ್ಣಿಸ್ತುತ್ಯನೆಂ ಸನ್ನುತನುತಿ ಬಲನಂಡರ್ಚನಾದ್ರನ್ಯದಿಂಪ 
ರ್ಚಿಸಿ ತಚ್ಚ್ರೀನಾನನೀರಾಂತನುನನನತಿಯಂಮಾಡಿ ಸನಾಂಗದಿಂದಂ ॥ ೩೭ 
ನಿಂದಿರ ಭಾಳಸ್ಥಳಾಳಂಕೃತ ಕರಕನುಳಮುಕುಳನಾಗಿ_ 


ಶ್ರೀಗೆ 80883, शी ಜಯ | ಶ್ರೀ[ಗನೃತಶ್ರೀಗೆ ನೀನೆ ಕರಣೆಂಬ ನುಹಾ 
ಭಾಗಂ ಭಾಜನನಕ್ಕುಂ | ಬೇಗಡೆ ಕೊದಳಾವುದಿಲ್ಲ ನರನೀರಜಿನಾ ॥ ೩೮ 


ಅರಿದಾರ್ಗಂ ಗೆಲಲೆನಿಸುನೆ | ದೆರಿತನುಹಾಭಟಿಕ ಸೇನೆಯೆಂ ನೀನೆ ದಿಟಿಂ 
80809 ह00 ಕೆಕೆಗುಂ | ಹೆರಿಗುಂ ನಿರ್ನಾಣಪುಕಕೆ ನರೆನೀರೆಜಿನಾ ॥ ೩೯ 


ಸಂಸಾರನುಹಾಂಬುಧಿಯಂ | ನೀೀಂ ಸರಣೆಂಬನನೊಳೊಂದು ಕುಡುತೆಯ ಕೊನೆಗೆಂ 
ಸೆಂಸಯನೇಂ ನೆಆಕಿಯೆದ ಕೆಳ | ದಿಂ ಸಂತೋಷಿಸುಗುನುಕ್ರಿ ನರನೀಕೆಜಿನಾ ॥ ४० 


ಸ್ಮಕೆನೆಂ ಫಸ್ಮರನಂ ಕೇಳ್‌ | ಮರನಂ ಸುಡುವಃತೆ ಸುಟ್ಟು 900 ಶೆರೆಣೆಂಬಾ 
ವುಕಿಸಂ ನರುಸಾಫನಿ ನೋ | ಸೆರಿಕುಂ ನಡೆಗುಂ ನಿಮುಕ್ತಿಯಂ ನೀರಜಿನಾ || ೪೧ 


, ಇನಿಸಂ ಮುಫಿಸಂ ಜನಡೊಳ್‌' | ನುನಡೊಳ್‌ ತಳೆದಂದು ದಂದುಗಂ ಭನಭವಡೊಳ್‌ 
ತನಗಕ್ಕುಮೆಂದು ನಿೀಂ 20 | ಣೆನುತಿರ್ನನನುಟಃಗುನುಂತದಂ ನೀರಜಿನಾ | ೪೨ 


I 


— ಮಹಾರಾಜನಾದ ಶ್ರೇಣಿಕನು [ನುಡದಿಯಾದ] ಚೇಳಿನಿ ಮುಹಾಡೇನಿಯೊಡನೆ ನುಹಾ ಸಂಶೋಸದಿಂದೆ 
ಭಕ್ತ ಸಮೂಹದ ಜೊತೆಯಲ್ಲಿ ಬಂದು, ಹೊಳೆಯುತ್ತಿರುವ ಸನನಸರಣ ಮಂಟನನನ್ನು ಪ್ರನೇತಿಸಿ, ಅದರೆ 
ಸೌಂಡರ್ಯನನ್ನು ನರ್ಣನೆ ಮಾಡ್ತಿ ಆ ನರ್ಣನೆಗಳಿಂದ ಸ್ತೋತ್ರನಾತ್ರನಾಗಿರುವ ತೀರ್ಥಂಕರೆ ಸ್ವಾಮಿಯನ್ನು ಆ 
ಶ್ರೀಸ್ಕಬುದ್ಧಿಯ ರಾಜನು ಪ್ರದಕ್ಷಿಣೆ ಮಾಡಿ, ಪೂಜಾ ಸಾಮಗ್ರಿಗಳಿಂದ ಪೂಜಿಸಿ ಅತನ ಪಾದೆನೀರಗಳ ಕೊನೆ 
ಯೆಲ್ಲಿ ಸಾಷ್ಟಾಂಗ ನಮಸ್ಕಾರೆ ಮಾಡಿ..,.(೩೭॥ ನಿಂತು, ಹಣೆಯನ್ನು ಅಲಂಕರಿಸಿದ ಕರಕಮುಲದೆ 
ನೊಗ್ಗುಳ್ಳವನಾಗಿ (हूँ; ಮುಗಿದು ಕೊಂಡು). "ಜೇ ವೀರ ತೀರ್ಥಂಕರನ, ನೀನೇ ಶರಣು ಎನ್ನುವ ಮಹಾನು 
ಭಾನನು, ಲಕ್ಷ್ಮಿಗೂ ನಡೋಲಕ್ಷ್ಮಿಗೂ ಜಯಲಕ್ಷ್ಮಿಗೂ ನೋಕ್ಷಲಕ್ಷ್ಮಿಗೂ [ಅವರ ಕೃನೆಗೆ] ಬಹು ಬೇಗ ನಾತ್ರ 
ನಗುತ್ತಾನೆ, ಇದರಲ್ಲಿ ಅಸತ್ಯನೇನೂ ಇಲ್ಲ. ॥೩೮॥ ಹೇ ವೀರಜಿನನೇ | ನೀನೆ ನಿಜನಾದ ಶರಣ್ಯ ४०७ 
ನುನುಸ್ಯನು ಯಾರಿಗೂ ಗೆಲ್ಲಲಸಾಧ್ಯನೆನಿಸುವ ನಾನಗಳೆಂಬ ನುಹಾಯೋಧರ ಸೇನೆಯನ್ನು ಗೆಲ್ಲಲು ಶಕ್ತನಾಗು 
ತ್ತಾನ್ಸೆ ಅನನು ನೋಕ್ಷಪುಕಳ್ಳೆ ಧಾನಿಸುತ್ತಾನೆ. ॥ ೩೯ ॥ ಹೇ ಕ್ರೀಷ್ಕನಾನ ನೀರಜಿನೇಶ್ವರಾ, ! ನೀನೇ 
ಶರಣೆನ್ನುವವನು ಸಂಸಾರ ನುಹಾಸಾಗಕೆದ್ಲಿ ಒಂದು ಬೊಗಸೆಯ ಕೊನೆಯನ್ನು ಕೂಡ ತುಂಬಿಕೊಳ್ಳದೆ ರೀತಿ 
ಯಲ್ಲಿ ಸಂತೋಷಿಸುನನು, ಇದಕ್ಕೆ ಸೆಂಶೆಯನೇನು ? ॥ ೪೦॥ ಹೇ ನೀರಜಿನಾ! ನೀನೇ ಶರಣೆನ್ನುನ ನುಕು 
280 ಭಯಂಕರನಾದ ಮನ್ಮಥನನ್ನು, ನುರನನ್ನು ಸುಡುನಂತೆ ಸುಟ್ಟು ಹಾಕಿ ಕರಿಣವಾದ ವಾನದಿಂಡ ನಾರಾ 
ಗುತ್ತಾನ್ಸೆ ಕೇಳು ಮುಕ್ತಿಯನ್ನೂ ನಡೆಯುತ್ತಾನೆ. ॥ ೪೧ ॥ ಜೇ ನೀರಜಿನನೇ, ನೀನು ಶರಣು ಎಂದು 
ಹೇಳುವನನ್ನು ಜನರಲ್ಲಿ ಅಸ್ಟು ಇಸ್ಟು ಕೋನನನ್ನು ನುನೆಸ್ಸಿನಲ್ಲಿ ತಾಳಿದರಿ ಜನ್ಮಜನ್ಮದನ್ಲಿಯೂ ದುಃಖವು 


ತಿಳಿಸಿ ವರ್ಥಮಾನೆ ವುರಾಣಂ 


ತೋದಳೇಂ ನೀಂ ಶರಣೆಂಬೀ | ಸದಮಂ ಮದನುಂ ಬಿಸುಟ್ಟು ಜಪಿಯಿನ ಬುಧನಾ 
ಸನೆಯೆಂ ಹೈಡಯೆಂ ಸದೆಯಾ | ಭ್ಯುದಯಾಸ್ಟಪಮಾಗದಿರ್ಕುನೆಃ ವೀಕೆಜಿನಾ || ५8. 


ಅಫನಂ ನುಘನಂ ಸೆಟ್ಬಕೆ | ನಿಘೆಟಿಸಲೆಂಡಭನ ವಿಭನದಿಂದಂ ನಿನ್ನೆಂ 
ಸಫೈಣಿ ಸೆಲೆ ವಪೂಣಿಸಂ ಪ್ರಾ | ಲಘುಗುಣ 8९० ಶರಣೆನುತ್ತಿ ನಕನೀರೆಜಿನಾ ॥ ಛಳಿ 


ಭೃತನುಂ ಬ್ರತಮುಂ ನಾಳಿನ | ಮತಿಯುಂ ಥೃತಿಯೆಂ ನನುಂತು ನೀಂ ಶೆರಣೆಂಬಾ 
ಕೃತಿಯೊಳ್‌ ಕ್ಲಿತಿಯೊಳ್‌ ಪುಣ್ಯಾ | ಕೃತಿಯೊಳ್‌ ಸಕತಂ ನಿರಾಜಿಕುಂ ನೀರಜಿನಾ ॥ ೪೫ 


ಎಂಡು ನಿವಿಧಸ್ತ್ರವಾನಳಿ | ಯಿಂಪಂ ಸನ್ಮತಿ ಜಿನೇಂದ್ರನೆಂ ಸ್ತುತಿಯಿಸಿ ಭೂ 
ನಂದಿತನಂ ಗೌತಮನಂ | ಬಂದಿಸಿದೆಂ ಬಂದು ಗಣಢರಾಗ್ರೇಸಕೆಕಂ ॥ ೪೬ 


ಅಂತು ಬಂದಿಸಿ ಬಚ್‌ಯಂ ನಿಜೋಚಿತಕೋಸ್ಕದೊಳಾ ನೃನಾಳಕ್ರೀಷ್ಸಂ ಕುಳ್ಳಿರ್ದ ನಿನಯ ನಿಹಿತಪ್ರಶ್ನಂ 
ತಶ್ವಶ್ರನಣವಕ್ತಚಿತ್ತನಾಗಿ ಪೀಯೂಸಪ್ರನಾಹಾಯನಾನ ಗಂಭೀಕೋದಾರ ಸುವ್ಯಕ್ತ ಸೂಕ್ತಿ ಪ್ರಸರೆದಿಂ ಪ್ರಸನ್ನ | 
ಗಧರಡೇನಂ ಬೆಸಸಿಡೆಂ ಚಂಚತ್ಸಂಚಾಸ್ತಿಕಾಯ ಸಡ್ಸ್ರನ್ಯಸಪ್ರತತ್ವ ನನನಧಾರ್ಧ ಸಾರ್ಥ್ಧಮುನುಂ, 8,008 
ಯತಾನಸ್ಥಿತ ಕ್ರಿಳೋಕತ್ರಿಕಾಲ ಪ್ರಸಂಚನುನುಂ, ತ್ರಿಷಸ್ಟಿಶಲಾಕಾಪುರುಸ ಪ್ರರಾಣಕಧಾಕಳಾಸಮುನೂಸಾಗಾ 
ರಾನಗಾರ ಭೇಡಭಿನ್ನಾಚಾರ ವಿಸ್ತಾಕಮುನುಂ ನುತ್ತಮತ್ಯಂತ ಹೇಯರೂವಾಸಾರಸಂಸಾಕನೃತ್ತಿಯುನುಂ, ಸಾ 
ಕ್ಷಾದುನಾಜೀಯರೂಸೆ ಪರಿಮನವಿತ್ರ ತ್ನತ್ರಯಮಾಹಾತ್ಮ್ಯಸಂನತ್ತಿಯುನುಂ, ಸವಿಸ್ತರನುಟದು-. 
ತನಗಾಗುತ್ತದೆ ಎಂಬುದನ್ನು ತಿಳಿದು ಅದನ್ನು ಬಿಟ್ಟು ಬಿಡುತ್ತಾನೆ. ॥ ४७॥ ಹೇ ನೀರಜಿನನೇ, ಹೆಚ್ಚು 
ಮಾತೇನು? ಅಹಂಕಾರವನ್ನು ತ್ಯಜಿಸಿ ನೀನೆ ಶರಣೆನ್ನುನ ಮಾತನ್ನು ಜನಮಾಡುವ ಜಾಣನ ದಯಾಪೂರಿತ 
ಹೈದೆಯವು ಆ ದಯೆಯ ಏಳಿಗೆಗೆ ಅವಕಾಶವಾಗಿ ಇರುತ್ತದೆಯೇ ? ॥ ೪೩ ॥ ಹೇ ಶ್ರೀಷ್ಕನಾದ ನೀರಜಿನನೇ, 
ಹೇ ಸ್ವಾನಿಯೆಣ್ರ ವಿನೇಕಶಾಲಿಯಾದ ದೇನೇಂದ್ರನು [ತ್ನ] ವಾಸನನ್ನು ನೇರವಾಗಿ ನಾಶಮಾಡಲೆಂಡು, 
"ಮಹತ್ತಾದ ಗುಣವುಳ್ಳ ನೀನೆ ನೆನೆಗೆ ಶರೆಣು' ಎಂಬುಪಾಗಿ ನಿನ್ನನ್ನು ಅತ್ಯಂತ ವೈಭವದಿಂದ ವಿಶೇಷವಾಗಿ ಪೂಜೆ 
ಮಾಡುತ್ತಾನೆ. ॥ ೪ ॥ ಹೇ ವೀರಜಿನ, ನೀನೆ ಶರಣು ಎನ್ನುತ್ತಾ ಭೂಮಿಯಲ್ಲಿ ಪುಣ್ಯ ಪುರುಷನಾಗಿ ಕಾಣಿಸಿ 
ಕೊಳ್ಳುವ ಸುಕೃತಿಯಲ್ಲಿ [ತಾನು] ಸ್ವೀಕರಿಸಿರುವ ಪ್ರತವನ್ನು ಬಿಡನಿ ನಡೆಸುವ ಬುದ್ಧಿಯೂ ಧೈರ್ಯವೂ ಸದಾ 
ಪ್ರಕಾಶಿಸುತ್ತವೆ?. | ೪೫ ॥ ಹೀಗೆಂಬುದಾಗಿ ಬಗೆಬಗೆಯಾಗಿ ಸನ್ಮತಿಜಿನನನ್ನು ಸ್ತುತಿಸಿ ರೋಕಪೊಜ್ಯನೂ ಗಣಧರರಲ್ಲಿ 
ಅಗ್ರಗಣ್ಯನೂ ಆದ ಗಾತನನೆ ಬಳಿಗೆ ಬಂದು [ಅತನನ್ನು] ನಮಸ್ಕರಿಸಿದನು. ॥ ೪೬ ॥ ಹಾಗೆ ನಮಸ್ಕರಿಸಿ, 
ತರೆನಾಯ ७ ರಾಜ ಶ್ರೀಸ್ಕನು ತನಗೆ ಉಚಿತನಾದ ಕೋಸ್ಕದಲ್ಲಿ ಕುಳಿತಿದ್ದು, ವಿನಯೆದಿಂದ ಯೋಗ್ಯನಾದ 
ಪ್ರಶ್ನಿಯನ್ನು ಕೇಳಿ [ಆ ಗೌತಮನು ಹೇಳುವ] ತತ್ವವನ್ನು ಕೇಳುವುದಕ್ಕಿ ನೀಡಿದ ಮನಸ್ಸುಳ್ಳವನಾಗಿ, ಅನ್ಫುತದ 
ಪ್ರವಾಹೆಡುತೆ ಗಂಭೀರನಾಡ ಮುತ್ತು ಸ್ಫಷ್ಟನಾಡ ಮಾತುಗಳ ಸಮೂಹದಿಂದ ಪ್ರಸನ್ನಮಸಸ್ಸಿನ ಆ ಗಣಧರ 
ಡೇವನಿಂದೆ ಶ್ರೀಸೃನಾದ ನಂಚಾಸ್ತಿಕಾಯ್ಯ ಸಡ್ತ್ರವ್ಯ, ಸಪ್ತ್ರತತ್ವ, ನನನದಾರ್ಧ-ಇನುಗಳಿಂದ ಸಾರ್ಧಕೆನಾದು 
ಡೆನ್ನೂ ಕ್ರಮವಾಗಿ ಸ್ಥಿರೆಗೊಳಿಸಿರುವ ಕ್ರಿರೋಕ್ಯ ತ್ರಿಕಾಲಗಳ ಸಮೂಹವನ್ನೂ, ಅರವತ್ತುಮೂರು ಶಲಾಕಾ 
ಪುರುಷರ ವುರಾಣಕಥಾನಮೂಹನನ್ನೂ, ಶ್ರಾನಕ ನುತ್ತು ಮುನಿಗಳೆ ವ್ಯತ್ಯಸ್ತ್ರನಾಡೆ ಆಜಾರೆ ಭ್ಲೇಡೆಗಳ 
ನಿಸ್ತಾಕೆನನ್ನೂ ನುತ್ತು ಅತ್ಯಂತ ಹೇಸಿಗೆಯದಾದ ಅನಾರವಾದ ಸಂಸಾರೆ ಸ್ವರೊನನನ್ನೂ ಸಾಕ್ಷಾತ್ತಾಗಿ ಸೇವಾ 
ಯೋಗ್ಯವಾದ ಅತ್ಯಂತ ನನಿತ್ರ ಕತ್ನತ್ರಯೆಗಳ ನುಹಾಕ್ಮಿಯ ಸಂಸತ್ತನ್ನೂ ನಿಸ್ತಾಕನಾಗಿ ತಿಳಿದುಕೊಂಡು. 


೧೬ ನಿಕರೆಸಾಮಿ ನಿರ್ನಾಣಭೂಮಿಗಮನಂ बहू 


ಅಧಿಕೋತ್ಸನಪೀಯೊಸಾಂ | ಬುಧಿಯೊಳ್‌ ತನ್ನಂತರಂಗನೊೋಲಾಡೆ ಗುಹಾಂ 


ಬುಧಿ ಮಗಥಮುಂಡಳೇಕಂ | ನಿಧುನಿಶಡಯೆಕೋನಿಭಾಸಿ ತಣ್ಣಕೆ ತಣಿದೆಂ ೪೭ 
ಅನೆಂತರಂ- 

ನರೆನಂ ಕರನಂಕಜಮುಂ | ನರನಂಡಿತ ಪುಂಡರೀಕ ಕೀರ್ಕಿತಯಕನಾ 

ಥೆರೆದಿಂ ಭರೆದಿಂ ಮುಗಿದ | ಹೆರನೆಂ ನಿಜಗತ ಭನಂಗಳೆಂ ಬೆನಗೊೊಂಡಂ || ೪೮ 

ಬಿಸಗೊಳೆ ದಶನೆಮರೀಚಿ | ಪ್ರಸರಂ ವೊಸಜೊನ್ನಡಂತೆ ಪಜಳಿಸಿ ನಿಕಾ 

ಕಿ [%] ಸುಕಿಕೆ ಕೈಪಹೈತ್ಯುಮುದಮು | ನೆಸದೃಶಯಶನಿಂತು ಬೆಸಸಲುದ್ಯತನಾದಂ I ೪೯ 

४०० ನಗಮುಗಣಿತ ಸೌ | ಗಂಧ್ಯಂ ನಿಜನದ್ಮೆರಾಗರುಚಿರಚಿತ ಮಹಾ 

ಸಾಂಥ್ಯಂ ಶಲರಕ್ರೀಡಾ | ವಂಥ್ಯಮದೀಭರಿತಭೂಗೆ ಭೂಸಣನೆಸೆಗುಂ ॥ ೫೦ 
ಆ ನಮುಹಾಮಹೀತರೆದ ನಿಕಟಿದಲ್ಲಿ.- 

ಘಟಿಕುಚದ ಬರ್ಜಿಕಚದನಿ | ಕಟಿ ಯೌನನಭರದೆ ನರಕೃಶೋದರದ ಮಹೋ 

ತೃಟಡ ಶಬರಿಯೆರಿಕೆಸೆನುದು | ಕುಟಿಜನನಂ ಕುಟಿಜಕುಟಿಜನನಮೃಗಭನನಂ | un 

ಅನನೀಶ್ವರ ನೀಂ ನೆಅಗೀ | ಭವಕ್ಕೆ ಮೂಅನೆಯ ಭನಡೊಳಾಕುಟಿಜ ನುಹಾ 

ಟಿನಿಯಲ್ಲಿ ಖದಿರಸಾರಾ | ಖ್ಯನಲಂ ಸನನಿಸಿಡಶಬರನಾಯಕನಾಜ್ಯಿ || ೫ 





ಚಂದ್ರನಂತ ನಿಸ್ತಾರನಾಡೆ ಯಶಸ್ಸಿನಿಂದ ಪ್ರಕಾಶಿಸುವ ಸಡ್ಗುಣಸಮುದ್ರನಾದ ನುಗಥಢನುಹಾರಾಜನು 
ಅತ್ಯಂತ ಸಂತೋಷದ ಅನೃುತ ಸಮುದ್ರದಲ್ಲಿ ತನ್ನ ಅಂತಃಕರಣವು ಓಲಾಡುತ್ತಾ ತೇಲಾಡುತ್ತಾ ಇರಲಾಗಿ, 
ತೃಂತ ತೃಪ್ತನಾದನು. ॥ ೪೭ ॥ ಅನಂತರ ನಂಡಿತಕ್ರೀಸ್ಕರಿಂಡ ಹೊಗಳಲ್ಬಟ್ಟಿ ಕೀರ್ತಿಯುಳ್ಳವನಾದ ಆ 
ನುಹಾರಾಜನು ತನ್ನೆ ಕರಕಮಲಗಳನ್ನು ಬಹು ಬೇಗೆ ಭಕ್ತಿಯಿಂದ ಮುಗಿದು,ನಾಸ ಮೂರೆನಾದ ತೀರ್ಧಂಕರನನ್ನು 
ತನ್ನ ವೂರ್ನಜಕ್ಮನೃತ್ತಾಂತನನ್ನು [ತಿಳಿಸುವಂತೆ] ಬೇಡಿಕೊಂಡನು ॥ ४७ ॥ [ಹೀಗೆ] ಬೇಡಿಕೊಳ್ಳಲು ತನ್ನ 
ढ86 ಕಾಂತಿಸಮೂಹವು ಹೊಸ ಬೆಳುದಿಂಗಳಂತೆ ಕಾಂತಿಯುಕ್ತವಾಗಿ ರಾಜನ ಮನಸ್ಸೆಂಬ ಕನ್ನೈದಿರೆಯನ್ನು 
ಯನ್ನು ಅರಳಿಸುತ್ತಿಕಲಾಗಿ, ಎಣೆಯಿಲ್ಲದ ಆ ಕೀರ್ತಿಶಾಲಿಯು ಹೀಗೆ ಅನ್ಸಣೆ ಕೊಡಿಸಲು ಪ್ರಾರಂಭಿಸಿದನು. ॥४६|| 
ವಿಶೇಷವಾಗಿ ಸುಗಂಢಯುಕ್ತನಾದುದೂ, ತನ್ನ ನಡ್ಮೆರಾಗದ ಕಾಂತಿಯಿಂದ ಸೃಷ್ಟಿಸಿದ ಡೊಡ್ಡ ಸಂಧ್ಯಾ ಕಾಲದ 
ಕಾಂತಿಯನ್ನುಳ್ಳುದೂ, ಜೇಡರೆ ಆಟಕ್ಕೆ ಅನುಕೂಲನಾದುದೂ ಆದ ವಿಂಧ್ಯನರ್ವಕವು ಭಾರತ ಭೂಮಿಗೆ 
ಅಲಂಕಾರವಾಗಿ ಪ್ರಕಾಶಿಸುತ್ತಿಜೆ. ॥ ೫೦ ॥ ಆ ಮಹಾನರ್ನತಡ ಸಮೀಪದಲ್ಲಿ ಕೊಡದಂತೆ ದೊಡ್ಡ ಕುಚ 
ಗಳನ್ನುಳ್ಳ, ನನಿಲಿನಂತೆ ಕೂಡಲನ್ನುಳ್ಳ; ನಿಕಾರನಲ್ಲದ ತುಂಬು ಯೌನವನನ್ಪಳ್ಳ, ಶ್ರೀಸ್ಕವಾದ ತೆಳು ಹೊಟ್ಟಿಯ, 
ನುಹಕ್ತಾಗಿ ಮದಿಸಿರುವ,ಬೇಡಿತಿಯರಿಂದ [ಕೂಡಿ] ಕುಟಿಜನೆಂಬ ನನವು, ಪ್ರತಿಯೊಂದು ಪೊಡಿಯೂ ವನಮೃಗ 
ಗಳಿಂಡೆ ತುಂಬಿಡುದಾಗಿ, ಪ್ರಕಾಶಿಸುತ್ತಡೆ, ॥೫೧॥ ಎಲ್ಳೆ ನುಹಾರಾಜಕೆ, ನೀನು ಈ ಜನ್ಮಕ್ಕೆ ಹಿಂದಿನ 
ಮೂರನೆಯ ಜನ್ಮದಲ್ಲಿ ७ ಕುಟಿಜ ಮಹಾಕಣ್ಯದಲ್ಲಿ ಖದಿರಸಾರ ಎಂಬ ಹೆಸರಿನಿಂದ ಕೂಡಿದ ಬೇಡರ ಒಡೆಯ 
ನಾಗಿಜ್ದಿ. ॥೫೨॥ ಆ ಬೇಡರಾಜನು ಹಿಂಸೆಯಲ್ಲಿ ಆಸಕ್ರನಾಗಿ, ಹೆಂಡ ಮಾಂಸ ಜೇನುಗಳನ್ನು ನೆದಾ 


- ತ್ಲಿಲಳಿ ನರ್ಧೆಮಾನೆ ಪುರಾಣಂ 


ಆ ಭಿಲ್ಲನಲ್ಲಭಂ ಹಿಂ | ಸಾಭಿಕೆತಂ ಮಡ್ಯಮಾಂಸಮಥ್ಗುಸಂತಕಸೇ 
ವಾಭಿಕೆತಂ ಬಹುನಿಷಯಸು | ಖಾಜಿಕತಂದುರಿತನೂರ್ತಿ ಜೀವಿಸುತಿರ್ದೆಂ 99... 


ಒರ್ಮೆ ತಪ್ಪಿರಾತಶರಾಜನಾನನಾಂತರಾಳಡೊಳ್‌ 

ಡುರ್ನುಕಾಂಧಃಕಾರಸೂರನಂ ನಿರೆಸ್ತಮಾಕೆನಂ 

ನಿರ್ಮೆಕತ್ರಿ ಗುಪ್ತಿಗುಪ್ತನಂ ಸಮಾಧಿಗುಪ್ತನೆಂ 

ನೆರ್ಮೆನೆತ್ತ ಜೈನಯೋಗಿಯಂ ಗುಣೋನಯೋಗಿಯೆಂ || ೫೪ 


ಕಂಡುನಶಾಂತಸ್ವಾಂತಂ [ ದೆಂಡಿತಡುರಿತಂಗೆ ನಿನಯೆದಿಂಜೆಟಗಿ 5380 
ಗೊಂಡಾ ಯೆತಿನಕಿಯೊಳ್‌ ಕೆ | ಯ್ಯೊಂಡನನಂ ಕಾಕಮಾಂಸನಿರೆತಿವ್ರತಮಂ || wt 


ಎಸೆನಾ ಪ್ರತಮಂ ನಪ್ರತಿವಾ | ಳಿಸುತ್ತುಮಿರ್ದಂಗಡೊರ್ಮೆ ಕರ್ನುದ ಬಸೆದಿಂ 
ನಸಿಗುತ್ತಂಸಕ್ತಿ ನಿನ | ರ್ಭಿಸುತಿರ್ದಡು ಬಂಧುಜನದೆ ಮನದುನ್ಮುಳನುಂ]॥ ೫೬ 


ಆಗಳಾತನ ಪುರಾತನ ಕರಾತನಾಯಕಕೆಯ್ತಂದು ಕಡುಗುತ್ತದಿಂ ಬಡಪಟ್ಟಿನೊಡಲಂ ಬಿಡಡೆ ನೋಡಿ ನಡ 
ನೆಡನಡುಗಿ ಕಾಗೆಯಡಗಂ 30800 ಕೊೊಡಲೊಡಂ ಕಿಡುಗುಮಾ ಕಡಿದನ್ದು ಕೋಗಮೆಂಡು ನುಡಿವುದುಮಾ ಜಡಕೆ 
ನುಡಿಯೆಂ ಶಬಕಕೊಡೆಯಕನಧಾರಿಸಿ. 


ಪಿರಿಯೆರೆ ನಕ್ಕಡೊಳಾಂ ಮುಂ | ಥರಿಯಿಸಿದೆಂ ಕಾಕಮಾಂಸನಿರಕಿವ್ರತಮಂ 
ನರಿಹರಿಸುವೆನಲ್ಲೆ ನಡಂ | ಹೆರೆಣಂಗಳ್‌ ಬಿಟ್ಟು ನೋಷೊಡಂ ಕೇಳೆನಿದೆಂ ॥ ೫೭ 


ಎಂಡು ಫಿಜಕೃತಪ್ರತಿಜ್ಞೆಯಂ ಪ್ರತಿನಾಳಿಸ್ಸ ಪುಳಿಂಡಪುಂಗನನನೊಡಂಬಡಿಸಲ್‌ ನೆಜಯೆದಾತನ 


ಸೇವಿಸುವುಡರೆ್ಲಿ ಉಡ್ಯುಕ್ತನಾಗಿ, ಅತ್ಯಂತ ನಿಷಯಸುಖರೋಲನಕೆಯಿಂಡ ಪಾಪದ ಮೂರ್ತಿಯಾಗಿ ಜೀವಿಸುತ್ತಿ 
दूं 80. ॥೫೩.॥ ७ ಬೇಡರ ರಾಜನು ಆ ಅಡವಿಯ ಮಧ್ಯದಲ್ಲಿ ದುಷ್ಟನುತನೆಂಬ ಕತ್ತಲೆಗೆ ಸೂರ್ಯನೂ ಮನ್ಮಥನನ್ನು. 
ಸೋರಿಸಿದನನ್ಮೂಶುನ್ಸವಾದ ಕ್ರಿಗುಪ್ತಿಗಳಿಂಡೆ ಗುಪ್ತನಾಡನನೊ,ತನ್ನ್ನ ಗುಣಗಳಿಂದ ರೋಕಕ್ಕೆ ಉಪಕಾರಿ ಮತ್ತು 
ನುಹಿನಾಶಾಲಿಯಾದೆನನೂ, ಅಡೆ ಸೆಮಾಧಿಗುನ್ತನೆಂಬ ಜೈನಮುನಿಯೆನ್ನು ನೋಡಿ, ಶಾಂತನಾದೆ ಮನಸ್ಸುಳ್ಳವ 
ನಾಗಿ, ಆ ವಾಪಶಿಕ್ಷಕನಿಗೆ ಭಕ್ತಿಯಿಂದ ಸಮಸ್ಯರಿಸಿ ಆ ಮುಸಿ ಶ್ರೇಸ್ಕರಿಂದ ಕಾಗೆಯೆ ಮಾಂಸನೆನ್ನು ಕಿನ್ನದಿರುವ 
ವ್ರತನನ್ನು ಸಂತೋಷದಿಂದ ಸ್ವೀಕರಿಸಿದನು. Ison || € ಶ್ರೀಷ್ಕನಾದೆ ಪ್ರತನನ್ನು ನಜಿಸುತ್ತಾ ಇದ್ದ ಅನ 
ನಿಗೆ ಒಂದು ಸಲ ಕರ್ನೇವಶದಿಂದ ಸನೆದು ಹೋಗುನ ಕೋಗ [ಕೆಯ] ಹೆತ್ತಿ ಅನನ ಬಂಧುಗಳ ಮನಸ್ಸಿನ ಮಃಖ 
ನನ್ನು ಹೆಚ್ಚಿಸುತ್ತಿತ್ತು. ೫ | ಆಗೆ ಆತನ ಹೆಳೆಯೆ ಬೇಡನಾಯಕರು ಬಂದು, ಭಯೆಂಕರ ಕೋಗದಿಂದೆ 
ಬಡವನಾದ ದೇಹನನ್ನು ಒಂದೇ ಸಮನಾಗಿ ನೋಡಿ, ಗಡಗಡ ನಡುಗಿ, "ಕಾಗೆಯ ಮಾಂಸನನ್ನು ಬಿಡದೆ ಸೊಟ್ಟಕಿ 
ಒಡನೆಯೇ ಈ ಭೆಯೆಂಕರೆ ರೋಗವು ನಿನಾರಣೆಯಾಗುತ್ತದಜೆ' ಎಂದು ಹೇಳಲು ಆ पड ಮಾತನ್ನು ಕೆರಾತೆ 
ರಾಜನು ಕೇಳಿ “ಹಿಶಿಯೆರಾಡವರ ಬಳಿಯಲ್ಲಿ ನಾನು ಕಾಗೆಯ ಮಾಂಸನನ್ನು ಬಿಡುವ ವ್ರುತನನ್ನು ಹಿಂಡಿ 
ಸ್ವೀಕರಿಸಿದೆ ; ಅದನ್ನು ನಾನು ಬಿಡುವವನಲ್ಲ. ಪ್ರಾಣಗಳನ್ನು ಬಿಟ್ಟು ಹೋಗುನೆಂಶಾದರೊ ನಾನು ಇದನ್ನು 
ಕೇಳುವುದಿಲ್ಲ.” ೫೭ ಎಂಬುವಾಗಿ ತಾನು ಕೈಕೊಂಡ ಪ್ರತಿಜ್ಞೆಯನ್ನು ಪಾರಿಸುತ್ತಿಕಿನ ಬೇಡ ಶ್ರೇಷ್ಠ 
ನನ್ನು ಒಪ್ಬಿಸುವುದಕ್ಕಿ ಶಕ್ತರಾಗಣೆ, ಆತನ ಮೈದುನನಾದ ಸೂಕವುರದ ಸೂರವೀರ ಎಂಬುವನಲ್ಲಿಗೆ ಸುದ್ದಿಯನ್ನು. 


೧೬ ವೀರೆಸ್ವಾಮಿ ನಿರ್ನ್ವಾಣಭೂಮಿಗಮನೆಂ ತಿಲಕ 


ಮೈದುನನಸ್ಪ ಸೂರವುರಡ ಸೂರನೀರನಲ್ಲಿಗಾನೃತ್ತಾಂತನುಂ ನೇಟ್ಟಟ್ಟಿನೊಡಾತನತಿತ್ವರಿತಗತಿಯಿಂ ಬರುತ್ತು 
ಮಿರ್ನಾಗಳ್‌- 


ಆ ನೇರಡನಿಯೊಳೊರ್ನಳ್‌ | ರೊನನತಿಯೆನೇಕ ಭೂನಣಾಸ್ವಿತಿ ರನೆಯಂ 
ನ್ಯಾಪಿನ ಬಹುಪ್ರಳಾನ ಕ | ಳಾನದಿನಟುಕಿರ್ದಳಿರ್ಪಡುಂ ತದ್ರನಮಂ | ೫೮ 


ಕೆಳ್ಸು ನೆಬ್ಬುಯ್ಯೆಲಂ ನಿಜಾರಿಸಡೆ ಪುಹುನಂ ನೋಗಲಾಗಜೆಂದು ತತ್ಸಮಾನನುನೆಯ್ದಿ ನಟನಿಟಿಪಿಯೆ ನೊ 
ದರೊಳಿರ್ನಳಂ ಕಂಡು 


ನೀನಾರ್ಗೇಕಟ್ಟನೆಯೆಲೆ | ನಾನಿನಿ ನೇಟಂದು ಶಬರನರೆನಕಿದೆಯೆಯಿಂ 
ತಾಫನಳು ಚೆಸಗೊಳೆ ಕೆಗ | ಟ್ಹಾ ನಾರಿ ನುನೋನುರಾಗದಿಂದಿಂತೆಂದಳ್‌ || He 


ಯೆಕ್ಷಿಯೆ ನಾಂ ನಲಂ ಖದಿರಸಾರನನಕ್ಕಟಿ ಕಾಕನಮಾಂಸನುಂ 

ಭಕ್ತಿಸೆನೆಂಬ ಸದ್ಟ್ರೈಕಣಿ ಸಕ್ತಿ ನಗೆಂ ನತಿಯಾಗಲಿರ್ದನೆಂ 

ಭಕ್ತಿಸಲೆಂಡು ಮಾಡಿ ನರಕಂಬುಗಿಸಲ್‌ ಬರುಕಿರ್ನ ನಿನ್ನನಾ 

ನೀಕ್ತಿಸಿ ಸೂರನೀರ ನಿರಿಷಪ್ಪಚಲಂ ತಳದೀಗಳೆಟ್ರನೆಂ ॥ ೬0 


ನಿಂಬಡುಮಾ ಜೇನಕೆಯ ನಾಕ್ಯತತಿಯನಾ[ಕರ್ಣೆ]ಸಿ ನಿಸ್ಮಿತಾಂತರೆಂಗಂ ತದ್ಣ್ರತಭಂಗನುಂ ಸಂಗಳಿಸುನೆನ 
है ನೆಂಡು ತಲ್ಲಲನೆಗೆ ಭಿಲ್ಲವಲ್ಲಭಂ ह०४ ನುಡಿದು ನಡೆದು 800 ಖದಿರನಾರನಂ ಸಾರ್ಮ ತತ್ಸರಿಣತಿಯಂ ನರೀಕ್ಷಿ 
ಸರೆಂಡು ಕಾಕಪಿಶಿತಮಸಿತಮಾಗೆ ಬೇಗದಿಂ ಕೋಗಮುಂ ನೀಗಿ ರಾಗದಿಂ ಬಾಬಸ್ವಿಯಪಟಾನಡದನೊಳ್ಳೆ ಕೆಂದೆಮ್ಮೆಲ್ಲರಂ 





ಹೇಳಿ ಕಳುಹಿಸಲಾಗ್ಯಿ ಆತನು ನೇಗನಾಗಿ ಬರುತ್ತಿದ್ದಾಗ. ಆ ದೊಡ್ಡ ಅಡನಿಯಕ್ಲಿ ಬಹುರೂನನತಿಯೂ, ಅನೇಕ 
ಆಭ್ದರೆಣಗಳಿಂದ ಕೊಡಿದನಳೂ ಅದ ಒಬ್ಬಳು ಭೂಮಿಗೆಲ್ಲಾ ನ್ಯಾಪಿಸುವಂತೆ ಬಹು ಗಟ್ಟಿಯಾಗಿ ಹೆಲುಬಿಕೊಂಡು 
ಅಳುತ್ತಿದ್ದಳು, ಹಾಗಿರಲಾಗಿ ಆ ಶಬ್ದವನ್ನು vole ಕೇಳಿ ಹೆಣ್ಣಿನ ಅಳುವನ್ನು ವಿಜಾರಿಸಿಕೊಳ್ಳದೆ 
ಗೆಂಡು ಹೋಗಬಾರಡು ನಿಂದು, ಅನಳ ಸಮೀಪಕ್ಕೆ ಹೋಗಿ, ಆಲಡೆ ಮರದ ಬುಡದಲ್ಲಿದ್ದನಳನ್ನು ಕಂಡು 
"ನೀನಾರು? ಪ ಹೆಣ್ಣೇ, ನೀನೇಕೆ ಅಳುತ್ತೀಯೇ ? ಹೇಳು? ಎಂದು ಬೇಡನು ಅತ್ಯಂತ ದಯೆಯಿಂದ ಅನಳನ್ನು 
ಕೇಳಲ್ಬು ಸುನ್ರಸಿದ್ಧಳಾದ ಆ ಹೆಣ್ಣು ನುಸಸ್ಸಿನ ಪ್ರೀನುದಿಂದ ಹೀಗೆಂದು ಹೇಳಿಸಳು. ॥೫೯॥ “ನಾನೊಬ್ಬ 
ಯಕ್ಷಿಯಾಗಿಡ್ಸೇನೆ, ಕಾಗೆಯ ಮಾಂಸವನ್ನು ತಿನ್ನುವುದಿಲ್ಲನೆಂಬ ಒಳ್ಳೆಯ ಪ್ರತದಿಂದ ಸತ್ತು ನನಗೆ ನತಿಯಾಗಲಿ 
ಕಿನ ಖದಿಕೆಸಾರನನ್ನು ಕಿನ್ನುನಂಕೆ ಮಾಡಿ, ಅಯ್ಯೋ, ನರಕವನ್ನು ಹೊಗಿಸಲು ಬರುತ್ತಿರುವ ನಿನ್ನನ್ನು ಕಂಡು, 
ಹೇ ಶೂರ, ನೀರೆ, ಮಹತ್ತಾದ ದುಃಖನನ್ನು ಹೊಂದಿ ಈಗ ಅಳುತ್ತಿಜ್ಲೀನೆ” ॥೬೦॥ ಎಂದು ಹೇಳಲು, 
७ ದೇನಕೆಯ ಮಾತುಗಳನ್ನು ಕೇಳಿ ಅಶ್ವರ್ಯಗೊಂಡ ಮನಸ್ಸುಳ್ಳನನಾಗಿ "ಆ ಪುತನನ್ನು ಹಾಳುಮಾಡಲು 
ನಾನು ಸೇರುವುದಿಲ್ಲ' ಎಂದು ಆ ಬೇಡನಾಯಕನು ಆ ಹೆಣ್ಣಿಗೆ ನಂಬುನಂತೆ ಹೇಳಿ ಮುಂಡಕ್ಕೆ ಹೋಗಿ ಬೇಡ 
ನಾಡ ಖದಿರಸಾರನನ್ನು ಸಮೀಪಿಸಿ, ಅನನ ನಿಶ್ಚಯನನ್ನು ಸರೀಕ್ಷಿಸುವುಡಕ್ಕಾಗಿ, "ಕ್ಞಾಗೆಯೆ ಮಾಂಸನನ್ನು 
ಅಹಾಕ(?) ನಾಗಿ ಸ್ವೀಕರಿಸಿದಕಿ ಬೇಗ ಕೋಗವನ್ನು ಕಳೆದುಕೊಂಡು, ಸಂತೋಷವಾಗಿ ಬದುಕುತ್ತೀಯೆ, 
ಅಡುಡರಿಂಡ ಅದನ್ನು ಒಳ್ಗೆ ಸೆಂದು ಹೇಳಿ ನಮ್ಮೆಲ್ಲರನ್ನೂ ಕೊಲ್ಲ, ತಿನ್ನು? ಎಂದು ಮೃಡುನಾಗಿ ಹೇಳಲು; 


49 


4೮೬ ವರ್ಧಮಾನ ಪುರಾಣಂ 


ಸೊಲ್ಲಜಿ ನೆಲ್ಲೆಂದು ४086 ನುಡ(ಜ್ಯೊಡಿ ನೋಡಿ ಬೇಡರೆರಸಂ ನೀಡುಮಾಡಾಡಿ ಕಾಡೊಡೆಯೆನಂ ಜಡಿದು ನುಡಿ 
ಹೆಂತುಂ ಸಾವೆನಲ್ಲಡಿ ಕಾವುದಂ ಮಾಣೆನಾಂ ಪ್ರತನುನೆಂಬುದಂ ಭಾನಕ ವಾನ ಶೀಲಪ್ರಭಾನಕ್ಕೆ ಮೆಚ್ಚಿ... 


ನಿಕಗಿಂ ಮೊಟ ದಿನಂ ಜೀ | ನನನೊಳ್ಳಿತು ಗೆಯ್ದೆ ಜೇನಗತಿಯೊಳ್‌ ಕೊದಳೆಕಂ 
ಜನಿಯಿಸಿಡನಿ ಬರುತುಂ है? | हू 8०8४० ಭಾನ ಯಕ್ಷಿದೇವಿಯೆ ಜಿಸೆಯಿಂ ॥ kn 


ಎಂದು - 


ಆಕರ್ಣಿತ ವೃತ್ವ್ತಕಮಂ | ಸಾಕಲ್ಯಡೆ ಪೇಟ್‌ ಕೇಳು ಸಕಳವ್ರತಮಂ 
ಸ್ವೀಕರಿಸಿ ಕಾಯಮಂ ಬಿ | ಟ್ವಾಕುಶೆಲಂ ಪ್ರಥಧಮಕಲ್ಪಡೊಳ್‌ ಜನಿಯಿಸಿಡೆಂ || ೬೨ 


ಅಂತು ಜಫಿಯಿಸಿ ತತ್ಯಲ್ಪದೆನಲ್ಪಸುಖಮುಂ ದ್ವಿನಾಗಕರೋನಮಾಯುರನಸಾನಂಬರಮುಂಡು ಶಡ್ನೀನನನ್ಸ 
ಫೀನಿಲ್ಲಿ ಬಂದು. 


ಭೂಮಾಶ್ವರೆ ಕುಣಿಕಂಗಂ | ಶ್ರೀಮತಿಗಂ ಶ್ರೀಣಿಕಾಖ್ಯಸುತನಾನ್ಯಿ ನು 
ಕ್ರೀಮಾಕೊ ನಿಷಯೆಕಾಂಕ್ಷೋ | ದ್ಹಾಮತೆಯಿಂ ಪ್ರಧಮನರೆಕನುಂ ನೀಂ ಪುಗುನೈ ॥ ೬೩ 


ಕ್ಟಾಯಿಕೆ ಸಮ್ಯಕ್ಷಂ 8 | ಶ್ರೀಯನಕರಮಾದುದಿಲ್ಲಿ ನಿನಗಡೆಲಂ ಬ 
ರ್ಪೀಯುತ್ಸರ್ಪಿಣಿಯೊಳ್‌ ನಿರ | ಯಾಯಾತಂ ಪ್ರಥಧಮಕೀರ್ಧಕರನರನನ್ಟಯ್‌ || ೬ 


ಎಂದು ಗೌತಮಸ್ವಾಮಿ ಬೆಸಸೆ ನಿರೆಯನಿಸತನಭೀತಿಯಂ ತೀರ್ಥಕರತ್ವ ಪ್ರಾಪ್ತಿಪ್ರೀತಿಯಿಂ ಪ್ರಶಮಿಸಿ, 
ಜಿನೆಮುನಿಗಳಂ ಬೀಸ್ಕೊಂಡು ಸಮನಸರೆಣದಿಂ ಧರಣಿಗನತರಿಸಿ ನಿಜರಾಜಥಾನಿಯಂ ಮಹಾನಿಭನದಿಂ ಫೊಕ್ಳಂ 


ಆ ಬೇಡರಾಜನು ಆ ಕಾಡಿನ ನಾಯಕನನ್ನು ನೋಡಿ, ನಿಕೇಷನಾಗಿ ಛೀಮಾರಿ ಹಾಕಿ ಗೆದೆರಿಸಿ "ನುಡಿದಹಾಗೆಯೇ 
ನಾಯುತ್ತೀನಲ್ಲನೆ ಪ್ರತ ರಕ್ಷಣೆಯನ್ನು ಬಿಡುವುದಿಲ್ಲ” ಎಂಡು ಹೇಳಲು, ಭಾನನ ಸನಿತ್ರವಾದೆ ಶೀಲಕ್ಕೆ ಮೆಚ್ಚಿ... 
“ಹೇ ಭಾನ, ನಿನಗೆ ಇನ್ನು ಮೂಕೀ ದಿನ ಆಯುಸ್ಸು, ನೀನು ಒಳ್ಳೆಯದನ್ನು ಮಾಡಿಡೆ, ಹೆಚ್ಚು ಮಾತೇನು? 
ನೀನು ಜೇವಗತಿಯಲ್ಲಿ ಹುಟ್ಟುವೆ. ನಾನು ಬರುತ್ತಾ ಇರುವಾಗ ಯಕ್ಷಿನೇನಿಯ ಕಡೆಯಿಂದ ಇದನ್ನು ಕೇಳಿದೆ.” 
| ೬೧॥ ಎಂದು-ಕಾನು ಕೇಳಿದೆ ನೈತ್ತಾ ಂತನನ್ನು ಸನುಗ್ರನಾಗಿ ಹೇಳಲು, ಅದನ್ನು ಕೇಳಿ ಜಾಣನಾಡ 
ಆ ಬೇಡರಾಜನು, ಎಲ್ಲ ವ್ರತಗಳನೆ ಸ್ವೀಕರಿಸಿ ದೇಹವನ್ನು ಬಿಟ್ಟು, ಪ್ರಥನು ಕಲ್ಪದಲ್ಲಿ ಹುಟ್ಟಿಕನು, ॥ ४७ | 
दभा 608, ಆ ಕಲ್ಪದ ಮಹತ್ತಾದ ಸುಖನನ್ನು ಎರೆಡು ಸಾಗರದಸು ಆಯುಸ್ಸಿನ ಕೊಫೆಯನವಕೆಗೆ ಅನುಭನಿಸಿ 
ಆ ದೇವನಾದ ನೀನು ಇಲ್ಲಿ ಬಂಡು.ರಾಜನಾದ ಕುಣಿಕನಿಗೂ ಅನನ ಹೆಂಡತಿಯಾದ ಶ್ರೀನುತಿಗೂ ಶ್ರೀಣಿಕ 
ನಂಬ ಹೆಸೆರಿನೆ ಮುಗನಾಡಿ ಹೆಚ್ಚು ಮಾತೇಕೆ? ರಾಜ್ಯದ ಮೇಲಿನ ಆಸೆಯ ಅಧಿಕ್ಕದಿಂದ ನೀನು ಪ್ರಥಮ 
ನರೆಕನನ್ನು ಪ್ರನೇಶಿಸುತ್ತೀಯೆ. ॥೬೩॥ ಕ್ಲಾಯಿಕ ಸನ್ಯುಕ್ಟೃವು ಇಲ್ಲಿ ನಿನೆಗೆ ಮಹೆಕ್ತಾಡ ಶ್ರೀಯೆಸ್ಸನ್ನು 
ಉಂಟುಮಾಡುತ್ತದೆ. ಆದುದರಿಂದ ಈಗ ಬರುವ ಉತ್ಸರ್ಪಿಡಿಯ ಕಾಲದಲ್ಲಿ ನರಕದಿಂದ ಹೊರಬಂದು ಶ್ರೀಷ್ಸ 
ನಾಡೆ ಪ್ರಥಮ ಕೀರ್ಥಂಕರನಾಗುತ್ತೀಯೆ ॥ ೬೪ ಎಂಡು ಗೌತಮ ಸ್ವಾಮಿಯು ಅವ್ಪಣೆ ಮಾಡಲಾಗಿ 
ನರಕದಲ್ಲಿ ಬೀಳುನ ಭಯನನ್ನು ತೀರ್ಧಂಕರನನನಿಯು ನ್ರಾಪ್ರನಾಗುವುಣೆಂಬ ಪ್ರೀತಿಯಿಂಡ ಶಮನಗೊಳಿಸಿ, 


೧೬ ವೀರಸ್ಕಾಮಿ ನಿರ್ನಾಣಭೂಮಿಗನುನಂ ಕಿಲ 


ಇತ್ತಲಾಣೇನಡೇವೋತ್ತನುಂ ಗೌತಮಪ್ರಮುಖ್ಯೆಕಾಡಶಗಣಧರರುಂ ಶತಕ್ರಯ ಪೂರ್ನಧರಯಿಂ, ಕ್ರಿಕತಾಧಿಕ 
ಸಹಸ್ರಾನಧಿಜ್ಞಾನಿಗಳುಂಸಪ್ರಶತಕೇವಳಿಗಳುಂ, ನವಕತ ವಿಕ್ರಿಯರ್ಥಿನ್ರಾಪ್ತರುಂಚತುಶೃತ ನಾದಿಗಳುಂನನಶತ 
ಶಿಕ್ಷಕರು, ಚಂದೆನಾರ್ಯಿಕಾಪ್ರಮುಖ ಸಟ್ರಿಂಶತ್ಸಹಸ್ರ್ರ ಗುಣನದ್ಗಣಿನಿಯರುಂ, ಏಕಲಕ್ಷ ಶ್ರಾನಕರುಂ, ಕ್ರಿಲಕ್ಷ 
ಶ್ರಾನಕಿಯರೆ, ಅಸಂಖ್ಯಾತ ಜೇನಡೇವೀನಿಕಾಯೆನಮುಂ ಸುಕೆಸೆನಿತಿಯೆಂ ತಿರ್ಯಗ್ವರ್ಗಮುಂ ಜಿರೆಸು 


ಬರಿಸಂಗಳ್‌ ಮೂನತ್ತೋ ९ | ಸರಿಸುವಿನಂ ಭನ್ಯಬಂಧು ಭರ್ಮಕ್ಷೇತ್ರೋ 
ತೃರೆಡೊಳ” ವಿಹಾಕನುಂ ಬಿ | ತ್ರಿಸಿದನಾನತಶಿನಂಕರೆಂ ಕೀರ್ಥಕರೆಂ || ೬ 


ಅಂತು ನಿಹಾರಿಸುತ್ತುಂ ಚಕುರ್ಧಕಾಲದೊಳ್‌ ಕ್ರಿಸಂನತ್ಸರಂಗಳುನುಸ್ವ ಮಾಸಂಗಕುಂ ನಂಚೆಡಶದಿನೆಂಗಳು. 
ಮುನಶಿಸ್ಟಂಗಳಾದುನೆಂಬಂದು 


ನಾನಾವುಕನರಡ ಬಹಿ | ರ್ಭೂನಿಳಸಿಕ ನಿತತನನಕೆ ಸುರುಚಿತಸೆರೆಸೀ 
ಪಾನನವನಕೆ ಜಿನೇಂದ್ರಂ | ಶ್ರೀನಿೀಕಂ ಮಾರನಿಜಯಿ ಬಿಜಯಂಗೆಯ್ದಂ I ೬೬ 


ಅಂತು ಬಿಜಯಂಗೆಯ್ದು ವ[ಸೆ]ರ್ಜಿತ ಸನುವಸರಣೋವಾಶ್ರಿತಜನಸೆಮುನಯನುಂ, ದಿನದ್ವಯನರಿತ್ಯಕ್ತ 
ನಿಹಹಾಕ್ರಿಯನುಮಾಗಿ, ಸಹೆಸ್ರಯತಿವರನೃಸಭಸನುಸ್ಸಿತಮಲ್ಲಿಯೊಂದು ಸಮುಲ್ಲಸಿತ ನಿರ್ಜಂತುಕ ನಿಶಾಳ 
ಸಳಾಸಟ್ಟಿಕಡ ಮೇರೆ 





ಜಿನರನ್ನೂ ಗೌತಮಮುಸಿಯೆನ್ನೂ ಬಿಟ್ಟು ಹೊರಟು. ಸಮವಸರಣ ಮಂಟಿನದಿಂದ ಭೂಮಿಗಿಳಿದು, ಕನ್ನ 
ರಾಜಧಾನಿಯನ್ನು ಮಹಾ ವೈಭನದಿಂದ ಪ್ರನೇಶಿಸಿದನು ಇತ್ತ ಅ ಜೀನದೇನೋತ್ತನುನಾದ ಜಿನನೂ 
ಗೌತನುಕೆೇ ನೊಡಲಾದ ಹೆನ್ನೊಂಡು छह ಗಣಧೆರರೂ ಮೂರು ನೂರು ಜನ ವೂರ್ವಥರರೂ ಒಂಡುಸಾನಿರದ 
ಮೂರುನೂರುಜಫೆ ಅನಧಿಜ್ಞಾ ನಿಗಳೂ ಏಳು ನೂರು ಕೇನಲಿಗಳೂ ಒಂಭತ್ತು ನೂರು ನಿಕ್ರಿಯರಿಪ್ರಾಪ್ರರೂ 
ನಾಲ್ಕುನೂರು ವಾದಿಗಳೂ ಒಂಭತ್ತುನೊರು ಶಿಕ್ಷಕರೂ ಚಂಡನಾರ್ಕಿಯೇ ನೊದಲಾಡ ಮೂನತ್ತಾರುಸಹೆಸ್ರ 
ಗುಣನದ್ಗಣಿನಿಯರೊ ४598, ಶ್ರಾನಕರೂ ಮೂರುಲಕ್ಷ್ಮ ಶ್ರಾನಿಕಿಯರೂ ರೆಕ್ಕವಿಲ್ಲದನ್ಟು ಜೀನ-ದೇನಿಯರ 
ಸನುೂಹವೂ ದೇವತೆಗಳ ಸಮೂಹವು ತಿರ್ಯಕ್‌ ಸಮೂಹವೂ ಸೇರಿಕೊಂಡು -ಆಶ್ರಯಿಸಿಷವರಿಗೆ ಮಂಗಳ 
ನನ್ನುಂಟಿನಾಡುನ ತೀರ್ಥಂಕರನು ಭಕ್ತರ ಬಂಧುನಾಗಿ ನೂನತ್ತು ನರ್ನಗಳು ಕಳೆಯುವವಕೆಗೆ ಶ್ರೀಷ್ಕನಾಡೆ 
ಥರ್ಮಕ್ಷೇತ್ರಗಳಲ್ಲಿ ನಿಹಾಕನನ್ನು ವಿಸ್ತರಿಸಿದನು. ॥ ೬ ॥ ಹಾಗೆ ನಿಹಾಕಮಾಡುತ್ತಾ ನಾಲ್ಕನೆಯ ಕಾಲದಲ್ಲಿ 
ಮೂರುನರ್ಷ ಎಂಟುತಿಂಗಳು ಹದಿನೈದು ದಿನಗಳು ಉಳಿದಿನೆ ಎನ್ನುವಾಗ-ಶ್ರೀಷ್ಕನಾಡ ವಾವಾವುರದ ಹೊರೆಗಡೆಯ 
ಭೂಮಿಯಲ್ಲಿ ಮುನೋಹಕವಾಗಿ ಸುಂಡಕನಾಡ ಸಕೋವರದಿಂದ ವಾನನನಾಗಿರುವ, ವಿಸ್ತಾರವಾದ ಅರಣ್ಯಕ್ಕೆ, 
ನುನ್ಮಥನನ್ನು ಗೆದ್ದ ಶ್ರೀ ನೀರಜಿನೇಂತ್ರನು ಬಿಜಯಮಾಡಿದನು.] ६६ ॥ಹಾಗೆ ಬಿಜಯನಾಡಿ ಸಮನಸರಣದಲ್ಲಿ 
ಅಶ್ರಯಿಸಿದ್ದ ಜನಸಮೂಹನನ್ನು ಬಿಟ್ಟಿವನ್ಯೂಎರಡುದಿನ ನಿಹಾರ ಕಾರ್ಯನನ್ನು ನಿ್ಲಿಸಿದನನೂ ಆಗಿ,ಸಹಸ್ರ್ರಜನ 
00088 (३४ ಜೊತೆಯಲ್ಲಿ ७९४ ಒಂದು ಮನೋಹರವಾದ ಪ್ರಾಣಿಗಳಿಲ್ಲದ್ಯನಿಸ್ತಾರವಾದ ಕಲುಬಂಡೆಯ ಮೇಲೆ. 
ಅಸದೃಶನಾಡ ಗುಣಸಮುದ್ರನ್ಕೂಮೂರುರೋಕಗಳ ಸ್ವಾಮಿಯೂ, ತನ್ನ ಸನ್ಮತಿಯಿಂದ ಸೆಂವೂರ್ಣನಾಗಿ ಪ್ರಾಣಿ 


छठ ನರ್ಧವಮಾನ ಪುರಾಣಂ 


ಅನ್ರತಿಮಗುಹಾಂಬಧಿ ಸುದ | ಥೆ ಪ್ರತಿಮಾಯೋಗದಿಂೆ ನಿಂದ ಕ್ರೈಳೋ 
ಕೃವ್ರಭು डंड है 3 ಕ್ಕ | ತ್ರೈಪ್ರಾಣಿಲಸಡ್ನಯಾಕರೆಂ ತೀರ್ಥಕರೆಂ ॥ ೬೭ 


ಅಂತು ನಿಂದ[ಸೊಕ್ಷ್ಮಕ್ರಿಯಾಪ್ರತೀಕನಾಗಿ ಮೂಲಶರೀರಪ್ರಮಾಹಾವಸ್ಪಿತಾತ್ಮನ್ರನೀಶಂ ಬಟಿಯಮಂತ 
ರ್ಮುಹೊರ್ತೆದಿಂ ಬಾಡರೆನುನೋನಚನೋಜ್ಛ್ಯಾನಂ, ಬಾಡೆರಕಾಯೋಗೆ]ಸೊ ನುನೋನಚನೋಜ್ಯಾ ಸೆಂಗೆ 
ಳುಮಂ ನಿಕೋಧಿಸಿ ಸೂಕ್ಸೃ ,ಕಾಯೆಯೋಗನಾಗಿ ಸಮನೆಂತರೆಂ ತನ್ನಿಕೋಥಂಗೆಯ್ದೆ ಯೋಗಿ ಕೇವಳಿಗುಣನ್ನಾನ 
४० ಸಮುಚ್ಛಿನ್ನೆ ಪ್ರಾಜೋವಾನಪ್ರಚಾರನಾಗಿ ಸಮುಚ್ಛಿನ್ನಕ್ರಿಯಾಸಿನೃತ್ತಿಯೆಂಬ ಚತುರ್ಧಸರನುಶಕ್ಷ ಧ್ಯಾನ 
ಹೊಳ್‌ ३०७), ಸಂರುದ್ಕಸರ್ನಾಸ್ರನಂ, ಸಂಪೂರ್ಣ ಸಕಳ ಶೀಳಗುಣಸಮಾಜಂ ಫಿಜೋನಾಂತಸಮಯದೊಳನೃತ 
ಕನೇದೆನೀ ಯಜೇನಗತಿತತ್ಟಾಯೋಗ್ಯಾನುವೂರ್ನ ಶರೀರೆಬಂಧನೆ ಸಂಘಾತನರ್ಣರಸನ್ರಶ್ಯೇಕ ಫೆಂಚೆಕಸೆಂಹಕನ ಸಂ 
ಸೆಂಸ್ಥಾನಷಟ್ಕಿ ಗಂಧ್ಲದ್ಧಿತಯೆ ನಿಹಾಯಾಂಗೋವಾಂಗದ್ದಿತಯ ವಿಹಾಯೋಗತಿದ್ವಿತಯ ಸ್ಪತ್ಟಕಾಗುರುಂಫು 
ಚತುನ್ಯು ಶುಭಾಶುಚಿ ಸ್ಥಿರಾಸ್ಸಿಕ ಸುಸ್ವಕ ಡುಃಸ್ವರ ಡುರ್ಭಗಪ್ರಕ್ಯೇಕ ಶರೀರಾಯಶಸ್ವೀತಣ್ಯನಾನೀಯ ನಿರ್ಮಾಣ 
ಸರ್ಯಾಸ್ತಸೀಚೈರ್ಗೊೋತ್ರಗಳೆಂಬ ದ್ವಾಸಪ್ವತಿ ಪ್ರಕೃತಿಗಳಂ ನಿರನಕೇಸಂ ಮಾಡಿ ನಿಜಚರನುಸಮಯಡೊಳವಶಿ 
ಸ್ಟಾನ್ಯತರನೇದ್ಯ ಮನುಸ್ಯಾಯುರ್ಗಕಿ ತತ್ಟಾಯೋಗ್ಯಾನುವೊರ್ನನಂಚೇಂದ್ರಿಯೆ ಜಾತಿ ತ್ರಸೆನಾಮ ಸುಭಗಾಥೇಯ 
ನರ್ಯಾಕ್ತ ಬಾದರೆ ಯಶಸ್ವೀರ್ತ್ಯುಚ್ಛಿ)ರ್ಗೋತ್ರ ತೀರ್ಧವರೆನಾಮುಂಗಳೆಂಬ ತ್ರಯೋದಶ ಪ್ರಕೃತಿಗಳುಮುನುನ್ಮೂ 
ಲಿಸಿದನಿಂತು-- 


ಧ್ಯಾನನುಣಿಪ್ರದೀನದಿನಫಾಕಿ ನಮುಳೌಫೆನುಹಾಂಥಕಾರೆ ಸೆಂ 
ತಾನನುನೆಯ್ದೆ ತೂಳ್ಳಿ ನೆಗಟ್ಟಪ್ಟಗುಣಂಗಳ ಫಸ್ಟಿ ತನ್ನೊಳ 


ಗಳಿಗೆ ಕ್ರೀಷ್ನನಾಡೆ ಡಯೆಯನ್ಸುಂಟುನಾಡುನನನೂ ಆದ ಆ ತೀರ್ಧಂಕರೆನು ದ್ಲೆಡ್ಗನಾಡ ನೃಕಿಮಾಯೋಗದಲ್ಲಿ 
ಫಿಂತುಕೊಂಡನು, ॥೬.೭॥ಹಾಗೆ ನಿಂತುಕೊಂಡ ಸ್ನೊಲಕ್ರಿಯೆಯೆ ಪ್ರತಿಬಿಂಬವಾಗಿ ಶನ್ನ ಮೂಲ ಶರೀಕಸ್ರಮಾಣಕ್ಕಿ 
ಸೆರಿಯಾಗಿ ನಿಂತ ತನ್ನೆ ಪ್ರಡೀಶನನ್ನುಳ್ಳನನಾಗಿ ಸಮೀನದೆ ಅಂತರ್ಮುಹೊರ್ತದಿಂದೆ ಸ್ಥೂಲನಾದೆ ಮನಸ್ಸು 
ಮಾತು ಉಸಿರು[ಗಳನ್ನು] ಸ್ನೂಲನಾಡೆ ಅಯೋಗದ ಸೂಕ್ಸ್ಮ್ಮನಾಡ ಮನಸ್ಸು, ಮಾತು, ಉಸಿರುಗಳನ್ನು ತಡೆದು 

(लए ಯೋಗವ್ಪಳ್ಳನನಾಗಿ ಅಂತರದಲ್ಲಿ ಅದನ್ನು ನಿಲ್ಲಿಸಿ ಕೇನಲಯೋಗಿಯ ಗುಣಸ್ಸಾ ನದಲ್ಲಿ 
ನಿಂತಿರುವನನಾಡ್ಯ ಒಂದಾಗಿಸೇರಿದ ಪ್ರಾಣ, ಅವಾನಗಳನ್ನು ನಿಸ್ತರಿಸಿ ಒಟ್ಟಿಗೆ ಸೇರಿದ ಕ್ರಿಯಾ ನಿನೃತ್ತಿ ಯೆಂಬ 
ನಾಲ್ಕನೆಯ ನಕನುಶುಕ್ಷ ಧ್ಯಾನದಲ್ಲಿ ನಿಂಶೈಎಲ್ಲ ಕರ್ಮುನನ್ನೂ ತಡಿನನನಾಗ್ಯಿಅಖಂಡನಾದೆ ग्रेड), ಶೀಲಗುಣಗಳ 
ಸೆಮೂಹೆನನ್ನು ಉಳ್ಳವನಾಗಿ ಸಿಡ್ಲವೂರ್ನ ಸಮಯದಲ್ಲಿ ಜೇಕೆ ७३४४४ ४१७०७ ಡೇನಗತಿ, ७७७ ಪ್ರಯೋ 
ಗದೆ ಹಿಂದಿನ ಶರೀಕೆ ಬಂಧನ, ಸಂಘಾತ, ನರ್ಣ, ಕೆಸೈೆ ಪ್ರ ಶೇಕ ಎಂಬ ಇದು ನೇಹೆಗಳಲ್ಲಿ ಸ್ಲಾಕನಡೆದಿರುವ 
ಸೆಂಸ್ಲಾನಾದಿಸಟ್ಟಿ, ಎರಡು ಗಂಥ್ಯ ನಿಹಾಯೆ, ಅಂಗೋನಾಂಗ ಎಂಬೆರಡು, ನಿಹಾಯ, ಗತಿ ಎಂಬೆರಡು;ಸ್ಪಷ್ಯಕಾ, 
ಗುಕುಲಘೆ ಚತುಷ್ಯ, ಶುಭ-ಅಶುಭ್ಯ, 00-७१ ७, ಸುಸ್ವರೆ-ದುಃಸ್ವರ, ಡುರ್ಭಗ ಪ್ರತ್ಯೇಕ ಶರೀಕ್ಕ ७०१४, 
७6६१3, ಅನಾಡೇಯೆ, ನಿರ್ಮಾಣ-ನರ್ಯಾ ¥ ನೀಚೈಃಗೋತ್ತ ಎಂಬ ಎಪ್ಪತ್ತೆರಡು ವ್ರಕ್ನ ತಿಗಳನ್ನು ನಾಶಮಾಡಿ 
ತನ್ನ ಅವನಾನಕಾಲದಲ್ಲಿ ಉಳಿದೆ ಕಿಳಿಯೆಬೇಕಾದೆ ಮನುಷ್ಯನ ಆಯುಸ್ಸು; ಅಪರ ಪ್ರ ಯೋಗಳ್ಳೆ 90098 
ಐದು ಇಂದ್ರಿಯೆಗಳ ಹೆಟ್ಟು, ತ್ರಸೆನಾಮ, ಸುಭಗಾಥೇಯ್ಯ ನರ್ಯಾನ್ರೆ ಸರ್ಯಾಪ್ರಬಾದರೈ ಯಶೆಸ್ಸು, ६९7, 


೧೬ ನೀರಸ್ಕಾನಿ ನಿರ್ನಾಣಭೂಮಿಗಮನಂ ೩೮೯ 


ನ್ಯೂನನುಡಾಗೆ ಬೇಗಡೆ ಜಗತ್ರಿತಯಾಗ್ರಮನೆಯ್ದಿ ನೋಕ್ಸಲ 
ಶ್ಲ್ಯೀನಿಧಿಯಾದೆನಾ ಸರಮನಾವನ ಸನ್ಮತಿ ತೀರ್ಧನಾಯೆಕಂ ॥ ೬೮ 


ನಿಫಿಕೊಂಡುಂಟು ಗುಣಂ ಪ್ರಕೃಷ್ವನುನಿತುಂ ಸಂಸತ್ತಿಯಂ ನೆಶ್ತುವಾ 

ತ್ಮನೊಳೆಂಬೀ ನಿಳಸಕ್ಮೆಹಾಮುಹಿನೆಯಂ ಕೆಯ್ಯೊಂಡು ಲೋಕತ್ತಯಾ 

ಗ್ರಫಿನಾಸೀದ್ಸ 0808 ಸಿದ್ಧಗಣನುಥ್ಯೋಡ್ಛಾಸಿಯಾದಂ 80० 

ಜನನುದ್ಯದ್ದ ಪಭೆಂಜನಂ ನಿರುಸಮೆಶ್ರೀನರ್ಧೆಮಾನೆಂ ಜಿನಂ ॥ AF 


ನಿಳಸಿತಕಾರ್ತಿಕಮಾಸಾ | ಕಳಿತಂ ಸಿತನಕ್ಷನರೆಚತುರ್ನಶಿಯೊಳ್‌ ಶಾಂ 
ಬೆಳಗಸ್ಸ ಜಾನಡೊಳ್‌ ನಿ | ರ್ಮಳಮುಕ್ತಿಶ್ರೀಗೆ ನೀರೆಜಿನೆನಿನನಾಡಂ || ೩೦ 


ಸೆಕೆದಂ ನಿರ್ನಾಣಲಕ್ಷ್ಮಿಕಲಲನೆಯೊಳನಘೆಂ ನೀಕಭಟ್ಟಾಕಕಂ ಬಂ 

ಧುರ ಜಬೋಥಧಾನಂಡರೊಸಂ ನರನುನರದನೀ ವ್ರಾಂತಕಲ್ಯಾಣವೂಜಾ 

ಭರಮುಂ ಫ್ರೈಲೋಕ್ಯಲೀಲಾಕರಮಸನೆಸಗುನೆಂ ಬೇಗೆದಿಂದೆಂದು ವುಣ್ಯಾ 

ಚರಣಂ ಚಾತುರ್ಸಿಕಾಯಾನುರಸನಿತಿ ಸಮಸ್ಟೀತನೆಯ್ದೆಂದನಿಂದ್ರಂ ॥ ೬೧ 


ಸ್ಫುರಿತಾತೋಡ್ಯನಿನಾದಮಾಡನುಖಿಳಾಶಾಡಂತಿಕರ್ಣಂಗಳಂ 
ತರನುಂ ತುಂಬಿಡುದುತರಕ್ನನುಯ ನಾನಾಸದ್ವಿಮಾನೋಚ್ಛಳ 





ಉಚ್ಛೈರ್ಗೊೋತ್ರ, ತೀರ್ಥನರೆ ನಾನು ನಂಬ ಹದಿಮೂರು ಪ್ರಕೃತಿಗಳನ್ನು ನಾಶನಾಡಿದನು-ಹೀಗೆ, ಅತ್ಯಂತ 
ನನಿತ್ರನಾಪ ಸನ್ಮ್ಮಶಿಕೀರ್ಥಂಕರೆನು ಥ್ಯಾನನೆಂಬ ಕತ್ನದೀನದಿಂಡ ಅಫಾತಿಕರ್ನಸಮುೂಹೆನೆಂಬ ಗಾಥಾಂಥಕಾರ 
ಸಂತತಿಯನ್ನು ಹೊಡೆಗೋಡಿಸಿ ಸುಪ್ರಸಿದ್ಧವಾದ ಅಷ್ಟಗುಣಗಳೆಂಬ ಶಕ್ತಿಯು ತನ್ನಲ್ಲಿ ಸೊಂಕಿಲ್ಲಡೆ ಸೇರೆಲಾಗಿ, 
ಬಹುಬೇಗ ಮೂರುಲೋಕಗಳ ಕೊನೆಯನ್ನು ಸೇರಿ, ४0068, ಲಕ್ಷ್ಮಿಯ ನಿಧಿಯಾದನು. ॥ ೬೮ ॥ ಪ್ರಸಿದ್ಧ 
ನಾಡೆ ನಿಷ್ಟುಗುಣಗಳಿನೆಯೊೋ ಅಷ್ಟೂ ಆತ್ಮನಲ್ಲಿ ಸಂಸತ್ತನ್ನು ನಣೆಡುವು ಎನ್ನುನಂತಹೆ ನುಹಾ ನುಹಿನೆಯನ್ನು 
ಸ್ವೀಕರಿಸಿ, ಲೋಕದ ಕೊನೆಯಲ್ಲಿ ವಾಸಿಸುತ್ತಿರುನ ಶುದ್ಧರಾಡೆ ಸಿದ್ಧಸಮೂಹಡ ನುಧ್ಯದಲ್ಲಿ ನಿರಂಜನನೂ 
ಸಂಸಾರೆನಾಕಕನೂ ಆಡ ಅಸದೃಶ ಶ್ರೀ ನರ್ಧಮಾನ ಜಿಕನು ಪ್ರಕಾಶಿಸಿದನು. ॥ ೬೯ ॥ ಮುನೋಹೆಕನಾಡ 
ಕಾರ್ತಿಕಮಾಸದಲ್ಲಿ ಶುಕ್ಗನಕ್ಟದ ಚತುರ್ನೆಶಿಯಂದು ಬೆಳಗಿನ ಜಾವದಲ್ಲಿ ನೀರ ಜಿನನ ನರಶುನ್ಸಳಾಡ ಮುಕ್ತಿ 
ಲಕ್ಷ್ಮಿಗೆ ಸ್ವಾಮಿಯಾದನು. ॥ ೭೦॥ ನಾಸದೂರನೊ ಮನೋಷಹೆನಾಡ ಜ್ಞಾನಾನಂಡರೊನನೂ ಅತ್ಯಂತ 
. ಶ್ರೀಷ್ಠನಾಡ ವಕನನ್ನು ಕೊಡುನನನೂ ಆದ 860 ತೀರ್ಥಂಕರನು ನೋಕ್ತಲಕ್ಷ್ಮಿಯೆಂಬ ಹೆಣ್ಣಿನಲ್ಲಿ ಸೇರಿದನ 
ನಾನು. "ಈ ಕೊಟ್ಟಕೊನೆಯ ಕಲ್ಯಾಣ ಮಹಕ್‌ ಪೂಜಿಯನ್ನು ಮೂರು ಕೋಕಗಳಿಗೂ ನುನೋಷೆಕೆ 
ನಾಗುನಂಕೆ ಬಹುಬೇಗ ಮಾತುಕ್ತೀನೆ' ನಿಂಬುಡಾಗಿ ಪುಣ್ಯಕಾಕೈವನ್ನು ಮಾಡುನ ದೇವೇಂದ್ರನು ನಾಲ್ಕು 
ಬಗೆಯಾದ ಜೇನಕೆಗಳೊಡನೆ ಕೂಡಿದನನಾಗಿ ಬಂದನು. ॥೭ಂ॥ (ಲಿದ್ದ ನಾವ್ಯಥೈನಿಯು ನಿಶೇಷನಾಗಿ 
-ಿಲ್ಲ ದಿಗ್ಗಜಗಳ ಕಿನಿಗಳ ಒಳಭಾಗನನ್ನೆಲಾ ತುಂಬಿಕೊಂಡಿತು; ಶ್ರೇಷ್ಠವಾದ ರತ್ನಗಳಿಂದ ತುಂಬಿ ಬಗೆಬಗೆ 
ಯಾದ ನಿಮಾಕಗಳಿಂದ ಹೊರಹೊರಟಿ ಕಿರಣವು ಉಳಿದ ಆಕಾಶಡೆ ಒಳಭಾಗನನ್ನೆಲ್ಲಾ ನ್ಯಾಪಿಸಿತು; ಆ ದೇನ 


40 ನರ್ಧಮಾನ ಪುರಾಣಂ 


ತ್ಳಿರೆಣಿಂ ವ್ಯಾಪಿಸಿತ್ತು ಮಿಕ್ಕ ಗಗನಾಂತರ್ಭಾಗಮಂ 3078९ 
ಥಕಿಯೆಂ ತತ್ಸುರಸೈನಿಕಾಗಮುನಡೊಳ್‌ ವು್ರೋಲ್ಲಸಡ್ವರ್ಷಣಂ | ಪತಿ: 


ಆಷೆಜೆಯಲ್ಲಿ ನಿಂದು 8०४०३ ನುಹಾಭಟಿರಂ ಜಿನೇಂದ್ರನಂ 
ಹೋನಣೆ ಗೆಲ್ಲನಾವನುಮತೀತಳಮಂ ಪರಮಪ್ರಮೋಡದದಿಂ 
ಜೀವಕಡಂಬಕಂ ४00) ನುಂ ಬಲನಂಡು ಪುರೋಮಜಾ ಫ್ರಿಯೆಂ 
न ಸಾನನನುಪ್ಪ ವಸ್ತುಗಳಿನರ್ಚಿಸಿದಂ ವಸುಫ್ಯಕಬಾಂಥನಂ | ಚಿ 


ನಾಡೆ ಬೆಡಂಗುನೆಕ್ತ್ರ ಮುಣಿಭಾಜನ ವೀನಕಳಾನದಿಂ ಸನುಂ 

ತೀಡಿತನುಪ್ಸ ತದ್ಭಕೆಯನೊಲ್ಲು ಫಿವಾಳಿಸಿಡತ್ತು ರಾತ್ರಿಯೊಳ್‌ 

ಸಾಡುತುಮಾಡುತುಂ ಬಲಗೊಳುತ್ತುನುನುರ್ಯ್ಯೃಚಯಂ ಪ್ರಮೋದಡೊಳ್‌ 

ಕೂಡಿ ದೆಲಾದುದಂಡು ನೊದಲಾಗಿ ಥರತ್ರಿಗೆ ದೀಪಿಕೋತ್ಸನಂ || ೭೪ 


ಅನಂಕರೆನಾಕತನುಖಂ  ಚತುರ್ಥಿಕಾಯೆ ಸುರೆಸಬಿತಿಸನೇತಂ ಕರಕನುಳಕುಟ್ಮಿಳಾಳಂಕೃತ 
ಸಿಟಿಳತೆಟೆನಾಗಿ- 


ನಿಕತಿಕಯಾಂಗಸೆಂಗಕಮುರೀಟಿ ದುರಾಚರಿತಾಂಥಕಾರಮಂ 

ನರಿಹೆರಿಸಿತ್ತು ದೇನ ಭನದೀಯ ನಟಚೋರನೆ ನಾಂಛಿತಾರ್ಥನುಂ 

ಸೆಕೆದ ಸಭಾಜನಕ್ಳೆ ಕಟದಕ್ತು ನಿರಾನರೆಣಾನಬೋಥಮಾ ५ 

ನರಿಸಿಮುಡೆಲ್ಲವುಂ ನಿನತುಮಾಂತಸನೆಂತುಟೊ ಕಂತುಭಂಜನಾ ॥ ಪಿ 


ಸ್ನೆನ್ಸದ ಬರುನಿಕೆಯಲ್ಲಿ-ಆಗನುನದಲ್ಲಿ-ಅದ ಅರಳಿದ ಹೊನುಗಳ ನುಳೆಯು ಭೂನಿಯೆಸ್ನೆಲ್ಲಾ ತುಂಬಿಕೊಂಡಿತು, 
॥೬ತ॥ ಜಿನೆಸ್ವಾನಿಯು ಯಾನ ಸ್ಥಳದಲ್ಲಿ ನಿಂತುಕೊಂಡು ಎಲ್ಲ ವಾನಗಳೆಂಬ ನುಹಾಭಟಕನ್ನು ಸ್ವಲ್ಪವೂ 
ಕರುಣೆಯಿಲ್ಲದಿ ಗೆದ್ದನೋ, ಆ ಭೂಭಾಗನನ್ನು ಲೊೋಳ್ಳಿಕ ಬಂಥುವೂ ಪ್ರಲೋನುಜೆಯ ಗಂಡನೊ ಆದ 
ಜೀವೇಂದ್ರನು ಜೇನಕೆಗಳ ಸಮೂಹಡೊಡನೆ ಸೇರಿಅತ್ಯಂತ ಸಂತೋಷದಿಂದ ನೊಡಲು ಪ್ರಕ್ಷಿೆನಾಡ್ಕಿ ಆಮೇಲೆ - 
ಫನಿಕ್ರವಾಡ ನಸ್ತುಗಳಿಂಡ ಪೂಜಿಸಿದನು. ॥ ೭೩॥ ಆ ಡೇನತಾಸಮೂಹವು ರಾತ್ರಿಯೆಲ್ಲಾ ಹಾಡುತ್ತಲೂ, 
ನರ್ತಿಸುತ್ತಲ್ಲೂ, ವಿಶೇಷ ಸುಂಡರವಾದೆ ರತ್ನಡ ವಾಕ್ರೆಗಳಲ್ಲಿ ಇರುನ ದೀನಸಮೂಹೆಗಳೊಡನೆ ಸಂಪೂರ್ಣ 
ಸ್ತೋತ್ರಪಾತ್ರನಾಡ ಆ ಭೂಭಾಗವನ್ನು ವ್ರದಕ್ಷಿನೆಮಾಡುತ್ತಾ, ಅತ್ಯಂತ ಸಂತೋಷದಿಂದ ಕೂಡಿ ಆರತಿಯ 
ಕ್ಲೆತ್ತಿತು! ಆ ದಿನದಿಂದ ಆಕೆಂಭನಾಗಿ ಈ ಭೂಮಿಗೆ ದೀನೋತ್ಸನನು ಉಂಟಾಯಿತು. ॥०४]॥ ಆನೆಲೆ 
ಜೀನೇಂದ್ರನು ನಾಲ್ಕುಬಗೆಯಾದ ದೇವಸಮೂಹೆಡೊಡನೆ ಕರಕಮುಲಗಳ ಮೊಗ್ಗುಗಳಿಂಡೆ ಅಲಂಕೃತವಾದ 
ಹೆಣೆಯುಳ್ಳನನಾಗಿ [ಕೈಮುಗಿದನನಾಗಿ] "ಹೇ ಸ್ವಾಮಿ, ನಿನ್ನ ಡೇಹೆನೊಡನೆ ಸೇರಿಕೊಂಡಿರುವ ಅಸೆದೃಶನಾದ 
ಕಾಂಕಿಯೆ ಪಾವಾಚರಣೆಯೆಂಬ ಕತ್ತಲನು ಹೋಗಲಾಡಿಸಿತು ; ನಿನ್ನ ಮಾತೆಂಬ ಲಕ್ಷ್ಮಿಯು ಸೇರಿದ ಸಭಾ 
ಜನರಿಗೆ ಕೇಳಿದ ಇಷಾರ್ಧನನ್ನು ಮಳೆಗರೆದಳು ; ನಗ್ಗನಾಡೆ ನಿನ್ನ ಜ್ಞಾನವು ಎಲಕನ್ನೂ ತುಂಬಿಕೊಂಡಿಕು 
ಹೇ ನುನ್ಮಥಸಂಹಾರಿ ! ನಿನ್ನ ನುಹತ್ತು ಅಜಿಸ್ಟೊ! ॥೩೫॥ ಹೇ ಧೀರ ಮತಿಯ, ! ಪಾಸಾಕ್ರಮಣ 


೧೬ ನೀರೆಸ್ವಾಮಿ ನಿರ್ನುಣಭೂನಿಗಮನಸಂ ತೀ 


[ದೆರಿತನಿಪಾತ]ಮಂ ಫಿಯೆನುದಿಂಜಿ ನಿನಾರಿನ ಭೂರಿಕಕ್ಷಿ ಭೂ 

ಚರೆಖಚರಾಧಿರಾಜನದಡೊಳ್‌ ಕೊದಳೇಂ ಫಿಲಿಪೊಂದು ಬಲ್ಬು ಸಂ 

ಸೆರೆಣಸಮುದ್ರದಿಂ ತೆಗೆದು ಮುಕ್ತಿನಿನಾಸಮನೆಯ್ಸಿನಾರ್ವು ಬಾ 

ಪೃಕಿ ನಿಜಸಾದನದ್ಮಯುಗ ಭಕ್ತಿಗಿದೊಚ್ಛತನುಕ್ತೆ ಧೀರಧಿಃ | ೬೬ 


ಹೆರಿಯಾಜ್ಯಿ ಡೇನನಾವ್ಯೈ [ಖಚರ ರಮಣನಾಷ್ಯಿ] ಮರುಸ್ಕುಖ್ಯನಾಸ್ಯೆ 

ಹೆರಿಸೇಣಾಭಿಖ್ಯನಾದ್ಯಿ ತ್ರಿನಿನಜನಿತನಾದ್ಯೆ ಸುಚಕ್ರೇಶನಾಷ್ಯೆ 

ಸುರನಾಡ್ಯಿ ಸಂದನಾಡ್ಯೆ ಸ್ಲಿತಿತಳಸತಿಯಾಜ್ಯ ನಿಳಿಂನೇಶನಾಷ್ಯಿ 

ನರನೀರಸ್ವಾಮಿಯಾಜ್ಯೆ ಬಟಾಕ ಶಿನಗಕಿ (४8०0 ಮಹಾಶ್ಮಾ ॥ ೭೭ 


ಜಕನೆಜರಾರಿಜಾನುರಣದು:ಸಹಘೋರೆಡುರಂತದಮಃಖಭಾ 

ಜನನೆನಿಸಿರ್ದ ಜೀವತತಿ ದೇನ ಭನತ್ಸಡನವ್ಮೆಯುಗ್ಮಮುಂ 

ಫೆನೆಯಲೊಡಂ ಸಡಭ್ಯುಡಯಸೌಖ್ಯಮುನುಂ ನಿರಿನದ್ರನಾಕಿವಾ 

ನನತರ ನಿತ್ಯಮೋಕ್ಷನದ ಸೌಖ್ಯಮುನುಂ ನಡೆಗುಂ ಗುಣಾಂಬುಧಿ ॥ ೩೮ 


ಒನೆಯೆಜೆಯುಂ ಸದಾನತರ್ಗೆ ಸೌಖ್ಯಸಮೃದ್ಧಿಯನೀನೆ ಜೀನ ನೀಂ 

ಬೆಸೆಯಡೆಯುಂ ನದಾನಕರ್ಗೆ ದುಃಖನಹೆಸ್ರಮನಾನಗಂ ನಿಸ _ 
ರ್ಜಿಸುನೆ ನುನೋನವಿಕಾರಭರನಿಲ್ಲದೆಯುಂ ನರನುಕ್ತಿಲಕ್ಷ್ಮಿಗೊ 

ಪ್ರಿಸಿೆ ನಿಜಾತ್ಮನಂ 88४० ನೃತ್ತಿ ನಿಚಿತ್ರತರೆಂ ಧರಿತ್ರಿಯೊಳ್‌ || ರಿ 


“ನನ್ನು ನಿನ್ನ ಅಪ್ಪಣೆಯಿಂಡ ಹೋಗಲಾಡಿಸುವ ಮಹಾಶಕ್ತಿಯೊ/ ರಾಜಸದನಿ ಮತ್ತು ಗಂಧರ್ನ ಚಕ್ರವರ್ತಿ 
ಗಳೆ ಸಡವಿಯಲ್ಲಿ ನಿಲ್ಲಿಸುವ ಒಂದು ಪರಾಕ್ರಮ, ಸಂಸಾರ ಸಾಗರದಿಂದ ಉದ್ಭಾರಮಾಡಿ ಮುಕ್ತಿಯ ಮನೆಗೆ 
ಮುಟ್ಟಿಸುನ ಸಾಹೆಸ--.ಭರೇ ! ಇನೆಲ್ಲವೂ ನಿನ್ನ ಎರಡು ವಾನಕಮಲಗಳಲ್ಲಿ ಇರುವ ಭಕ್ತಿಗೆ ಮೀಸಲಲ್ಲವೆ ? 
lleall ಹೆೇ ನುಹಾತ್ಕಾ ಸಿಂಹೆನಾಜೆ, ಜೇನನಾಜಿ, ಗಂಥರ್ನರಾಜನಾಜಿ, ನುಶುಶ್‌ ನೇನಕೆಗಳ ಮುಖ್ಯನಾಜಿ, 
ಹೆರೇಣನೆಂಬ ಹೆನರಿನನನಾಡಿ ಸ್ವರ್ಗದಲ್ಲಿ ಹುಟ್ಟಿದನನಾನೆ, ಥೊತ್ಡಚಕ್ರವರ್ತಿಯಾಜಿ, ಜೇವನಾದೆ,ನಂದನಾಜೆ, 
ಭೂನುಂಡಳದೆ ರಾಜನಾಜಿ, ನೇನೇಂದ್ರನಾಜಿ, ಶ್ರೀಷ್ಕನಾದ ನೀರೆತೀರ್ಧಂಕರನಾಜಿ, ಆನೇಲೆ ನುಂಗಳಗಕಿಯೆ 
ನುಹಾಲಕ್ಸ್ಮಿಗೆ ಒಡೆಯೆನಾಡಿ ॥೭೭॥ ಗುಣಸಮುದ್ರೆನಾಪ ಹೇ ಸ್ವಾನಿ,ಹುಟ್ಟು,ನುಪ್ಪು,ಕೋಗ ನಾವುನಹಿಸಲ 
ಸಾಧ್ಯನಾ ಭಯಂಕರನಾದದುರಂತ ಶಮಃಖ--ಇವುಗಳಿಗೆ ಒಳಗಾಗುನವುಗಳು,ಎನಿಸಿರುನ ಜೀನಸಮೂಹನ್ರ ನಿನ್ನ 
ಎರಡು ಪಾಷಸಡ್ಮಗಳನ್ನುನೆನೆಯುತ್ತಲೇಒಳ್ಳಿಯ ಏಳಿಗೆಯ ಸೌಖ್ಯನನ್ನುಯಾನ ತೊಂದರೆಯೂ ಇಲ್ಲದ ಅತ್ಯಂತ 
ಸನಿತ್ರಕರವಾದ ಶಾಶ್ವತ ಮೋಕ್ಸಪದನಿಯ ಸುಖನನ್ನು ನಣಿಯುತ್ತದೆ. ॥೭೮॥ ಹೇ ಸ್ವಾಮಿ, ನೀನು ಸಂಶೋಷ 
ಪಡದಿಶ್ದರೂ ನಿನ್ನ ಪಾಷಗಳಿಗೆ ಶರೆಹಾಡವರಿಗೆ ವಿಶೇಷನಾಡ ಸೌಖ್ಯನನ್ನು ಕೊಡುತ್ತೀಯೆ, ನಿನ್ನನ್ನು ನೇರದಿ 
ಇದ್ದರೊ ನಿನ್ನೆ ನಾಷಗಳಲ್ಲಿ ಶೆಕಿಣಾಪನರಿಗೆ ಬರುವ ಅಸೆಂಖ್ಯನಾದ ದುಃಖಗಳನ್ನು ಸಡಾ ಹೋಗಲಾತಡಿಸುನೆ; 
४0896. ನಿಶೀಷ ನಿಕಾಕ(ಆಸೆಯೇ ಮೊಡಲಾನುನುನಿಲ್ಲದಿದ್ದರೂ ಶ್ರೀಸ್ಕಳಾಪ ಮುಕ್ತಿಲಸ್ಷ್ಮಿಗೆ ನಿನ್ನ ಆತ್ಮ 
“ನನ್ನು ಒಪ್ಪಿಸಿನೆ, ನಿನ್ನ ಕಾರ್ಯ. ನಡನಳಿಕೆಯು-ಜಗತ್ತಿನನ್ಲಿ ಬಹು ನಿಚಿತ್ರನಾಮತು. ॥೭೯॥ ಹೇ ದೇನೇಂಪ್ರ 


ರ್ಷೀ೨ ವರ್ಧಮಾನೆ ವುರಾಣಂ 


ಅನಗತದೋಸರೋಷನರಿತೋಷಕೆಯಿಂಡೆ ಜಗತ್ವಯಕ್ಕೆ ನೀ 

ನುಪಕೃತಿಯಂ ನಿಣಾನುಳೆ ನಚೋಮೃತ ಕೋನುಳದೃಷ್ಟಿಯಿಂಜೆ ನಿ 

ಪೃನಸತಿನೆಂದ್ಯ ಸಂಜೆಯನುಜೀಂ ನೊಡೆಕೊಳ್‌ ದಯೆಗೆಯ್ದೆ ನೇನ ನು 

ತ್ರಪನಪುವಾಗಿ ಬೇಗಡೊಳೆ ಸಾಧಿಸಿ್ಯ ಜಿನ ಸಿದ್ಧಿಲ ಯಂ ೮0 


ನಿಜಮಾರ್ಗಂ ನಿಜಮಾರ್ಗಬೋಧಿತೆ ಲಸೆಜ್ಜೀವಸ್ವರೊನಂ ವಲಾ 

ನಿಜನುಂ ಮಾನಿಜಸಂಗಳಲ್ಲಪನಕೋನಂತಿರ್ಕುದಿಂ ಕೀರ್ಡುನೆಂ 

ದು ಜಡವ್ಯಾಹೃತಿಯಿಂ ಗೆಡಂ ಗಳವುವರ್‌ ಚಿದ್ರೂನ ತದ್ರೂನನುಂ 

ಸುಜನೆ[ರ್‌] ತ್ವಕ್ಕತವರ್ತಿಗಳ್‌ ಜಿನ ಯಧಾರ್ಥೊೋದ್ಸಾಸಿಯೆಂ ಭಾಷಿಸರ್‌ | ೪೧ 


ಭನಸಂತಾನನಿರೋನನುಂ ನಿಯಮದಿಂದಿಚ್ಛೈನನಂ ನಿಚ್ಛಮು 
ತ್ಸನದಿಂ ತ್ವಚ್ಛರಹೋಚ್ಛಭಕ್ತಿನನೆಯಾ ನರ್ಚ್ಯಂ ಚಿರಂ हंथ 
ನಲಂ ನರ್ತಿಕೆ ತತ್ಛಸಾವನುನನಂ ತಡ್ಗುಳಖದಿಂ ಹಿಂಗಿಕುಂ 


ಕೆನಿವಾಂ ಬೆಳನಲ್ಲಿ ನಿಲ್ಕುಮೆ ತಮಂ ಶ್ರೀನೀರಥೀರಾಗ್ರಣೇ ॥ ಆ 


ಎಂಡನೇಕ ಪ್ರಶಸ್ತ್ಯಸೆಂಸ್ಪನಂಗಳಿಂ ಸ್ತುತಿಯಿಸಿ ಗೀರ್ನಾಣರನುಣಂ ನಿರ್ನರ್ತಿತಸರ್ನಜ್ಞನರಿನಿರ್ನಾಣ 
ಕಲ್ಯಾಣಮಾಂಗಲ್ಯನಾಗಿ ನಾಕರೋಕಕ್ಕೆನೋಡನಗಣ್ಯಭಕ್ಷಿನಕೇಣ್ಯಂ ಚಾತುರ್ವರ್ಣ್ಯನಂಘೆಂ ತಡುರ್ನೀಕಳ 


ನಿಂದೆ ಪೂಜಿತನಾದನನೊ ಬೇವ್ಯಾಜಿನನೇ , ಡೋಷ್ಯಕರೋಷ (ಕೋನು, ನರಿತೋಸೆ(ಸಂತೋಷ)--"ಇವುಗಳಿಂಡೆ 
ಬಿಡಲ್ಪಟ್ಟಿನೆನಾಗಿ, ಮೊೂರುರೋಕಕ್ಕೂ ನಿನ್ನ 805 5०४ ಮಾತುಗಳ ಅಮೃತದಿಂಡೆಲೂ, ಕೋಮಲನಾದ ದೃಷ್ಟಿ 
ಯಿಂದಲೂ [ನಿನ್ನಂಜೇಹನಾಗ] ಪಾರೆಂಭಡೆಲಿಯೇ ಉಪಕಾರನನ್ನು ಅನುಗ್ರಹಿಸಿ, ಪುನಃ ದೇಹೆನಿಲ್ಲದನನಾಗಿ, 
ಸಿದ್ದಿಯೆಂಬ ಲಕ್ಷ್ಮಿಯನ್ನು ಬಹುಬೇಗ ಸಾಧಿಸಿನೆಯಲ್ಲವೆ? ೮೦ ಜ್ಞಾನ ಸ್ವರೊಪಿಯಾಡ ಸ್ವಾಮಿಯೇ, 
ನಿನ್ನ್ನ ಮಾರ್ಗವು ನೀನು ಬೋಧಿಸಿದ ಕ್ರೀಷ್ಕಜೀನನದ ಸ್ವರೊಸನೇ ಅಲ್ಲನೆ? ಆ ಸತ್ಯನನ್ನು ಗೌರನಾಸ್ವಿತರಾದ 
ಜನರೆಲ್ಲದನರೊ ಕೂಡ "ರೆಕ್ಷಿಸುವಂತಿತ್ತು, ಇನ್ನು ಮುಗಿಯಿತು' ಎಂದು ಜಡನಾದ ಹೇಳಿಕೆಯಿಂದ ಬೊಗಳು 
ತ್ವಾರೆಲ್ಲನೆ? ನಿನ್ನ್ನ ಮತನಕ್ನಸುಸರಿಸಿರುವ ಸಜ್ಜನರು ಯಧಾರ್ಥವಾಗಿ ಬೆಳೆಗುತ್ತಿರುನ ಆ ಸ್ವರೊಸನನ್ನು 
ಹೇಳುತ್ತಾಕಿ ಗಗ! ಧೀರರಲ್ಲಿ ಅಗ್ರಗಣ್ಯನಾದ ಹೇ ವೀರತೀರ್ಥ್ಧಂಕರೆ | ಸೆಂಸಾರ ಸಮೂಹೆನನ್ನು ಇಲ್ಲದಂತೆ 
ನಿಯಮಿಸಲು ಇಚ್ಛಿಸುವನನ್ಮು ದಿನದಿನವೊ ಉತ್ಸಾಹದಿಂದ ನಿನ್ನ ಶ್ರೀಷ್ಕವಾಡ್ಯ ನಾಜಿಗಳ ಭಕ್ತಿಯೆಂಬ ಲಕ್ಷ್ಮಿಯ 
ಕೆನಿಮಾತಿನ ಗುಟ್ಟನ್ನು ಸದಾ ನಂಬಿ, ಮೆಚ್ಚಿಗೆಯಿಂದ ನಡೆಡುಕೊಳ್ಳಲ್ಲಿ; ಅವರೆ ಪ್ರಸಾದವು ಅನನನ್ನು ಆ ದುಃಖ 
ದಿಂಡ ನಿವಾರಣೆ ಮಾಡುತ್ತಜೆ, ಸೂರ್ಯನ ಕಿರಣಗಳು ಬೆಳಗುನಲ್ಲಿ ಕತ್ತಲೆ ನಿಲ್ಲುತ್ತಜೆಯೇ? [೮೨ 
ಹೀಗೆಂದು ಅನೇಕ ಕ್ರೀಷ್ಸವಾನ ಉತ್ತಮ ಸ್ರೋತ್ರಗಳಿಂಡ ಸ್ತುತಿಸಿ, ದೇವೇಂದ್ರನು ಸರ್ವಜ್ಞ ನಾದ ತೀರ್ಥಂಕರನ 
ಸೆರಿನಿರ್ನಾಣ ಕಲ್ಯಾಣವನ್ನು ಮುಗಿಸಿ, ಮುಂಗಳಕರೆನಾಗಿ ಸ್ವರ್ಗರೋಕಳ್ಳಿ ಹೊರಟು ಹೋದನು ಆಮೇಲೆ] 
ಅಸರಿನಿತವಾದ ಭಕ್ತಿಯಿಂದ ಕ್ರೇಷ್ಮನಾದ ನಾಲ್ಕು ನರ್ಣಗಳ ಸಂಘೆವೂ [ನಾವಾಪುಕ್ಕಕ್ಷೇತ್ರ ದೆಲ್ಲಿನೆ] ಆ ಭೂಭಾಗೆ 

ನ್ನು ನುಹೆತ್ತಾದೆ ಪೂಜಾನಸ್ತುಗಳಿಂದೆ ಸೂಜಿನಾಡಿ, ಅತ್ಯಂತ ಸಂತೋಷಕರೆವಾಡ ಪ್ರದಕ್ಷಿಕೆಯೆನ್ನು ಸಾಂಗ 

\ 


೧೬ ನೀರಸ್ವಾಮಿ ನಿರ್ನಾಣಭೂನಿಗಮನಂ ರೀ 


ಫುಢಗುರ್ನೀನರ್ಚನೆಗಳಿಸರ್ಚಿಸಿ ಪರಮಸ್ರಮೋದಸ್ರದ ಪ್ರನಸ್ಷಿಜೀಕರಣ ಪರಿಣತಂ ರೂಸಸ್ತ್ರನ[ನಸ್ತುಸ್ವವ] 
ಗುಣಿಸ್ತನನಿವಹಾಸೊಸಥ್ಯಾನಬಧಿರಿತಾಶಾನಳಯಮಾಗಿ..- 


ನರಿನಿರ್ವಾಣಕ್ರಿಯೆಯಂ | ನಕನೋತ್ಸವದಿಂಜಿ ತೀರ್ಚಿ ಸಕಳವಿನೇಯೋ 


ತ್ಕಕನುಂದು ನಯೆಜೆ ನಿಜನಿಜ | ಢಕಿಗಳ್ಳಲ್ಲಿಂಜೆ ತಳರ್ದು ಪೋಯ್ತು ಕೃತಾರ್ಧಂ ॥ ೮೩ 
ಅನಂತರೆಂ 

ಯುನರಾಜಂಗಧಿರಾಜ | ತ್ವವಿಭನನುಪ್ಪಂ[ತೆ ಕೇವಲತ್ವಂ ಫಾತಿ] 

ಪ್ರವಿನಾಶಜಿ ಗೌತನುಯತಿ | ಥನಂಗೆ ಸಮಸಿಸಿತು ಸಕಳಭುನನಿನಿನೊಶಂ ॥ ೮೪ 


ವ್ಯಾಪಶನರ್ಷಂಬರೆಮೆಸೆ | ವಾದಿನಿಜಸ್ತುತಜಿನಂ ನಿಹಾರಿಸಿ ಥಕೆಯೊಳ್‌ 


ಭೇದಿಸಿಯಫಾಕಿಮಳನುಯೆ | ನಾಡಂ ಪ್ರವ್ಯಕ್ತ ಮುಕ್ತಿಲಕ್ಷ್ಮೀರಮಣಂ ೮೫ 
880 ४५७४३ -- 

ಅನುಬದ್ಧ ಕೇವಳಿಗಳಾ | ॥ ಫೆಗಚ್ಡಕಿಸನಾಸು [ಥೆರ್ಮಜಂಬೂನಾ]ನುರ್‌ 

ಫನಯಶರನರಿಂ ४०१६४ | ರ್ನನುಮಿಲ್ಲೀಕ್ಷೇತ್ರದಲ್ಲಿ ಲಬ್ಯಾರ್ಹಂತ್ಯಂ ॥ ೮೬ 

ಶ್ರುತಕೇನಳಿತ್ವದಿಂ ಕ್ಷಿತಿ | ಸುತಿವಡೆದರ್‌ ನಿಷ್ಣುನೆಂದಿ ಯಮಥೆನಸರಾ 

ಜಿತೆಯತಿ ಗೋವರ್ಧಸಮುನಿ | ಸತಿ ಜನನುಶ ಭತ್ರಬಾಹುವೆಂದಿನರೆಯ್ವರ್‌ | ೮೭ 


ಯೆನಿಗಳ್‌ ನಿಶಾಖದತ್ತ | ಪ್ರಮುಖರ್‌ ಡಕವೂರ್ನಧಾರಿಗಳ್‌ ಕೊ[ಳಗಿದರು] 
ತ್ರನು[ಜ]ಯನಾಳಸ್ರಭ್ಯೃತಿಗ | ಕಮಳಿನರೇಕಾಡೆಕಾಂಗಧಾರಿಗಳೆಸೆದರ್‌ ॥ ೮೮ 





ನಾಗಿ ಮಾಡಿ, ರೂಸಸ್ತೋತ್ರ, ವಸ್ತುಸ್ರೋತ್ರ, ಗುಣಸ್ರೋತ್ರಗಳ ಸಮೂಹಡೆ ನಿಶೀಷ ಧ್ವನಿಯಿಂದ ದಿಕ್ಕುಗಳ 
ಸಮೂಹನನ್ನು ಕೆನ್ನಡಾಗಿ ಮಾಡಿ ಸರಿನಿರ್ನಾಣ ಕಾರ್ಯನನ್ನು ಮುಹೋತ್ಸನದಿಂದ ಮಾಡಿ ಮುಗಿಸಿ ಎಲ್ಲ 
ಭಕ್ತಶ್ರೀನ್ಸರೂ ಆಗ ಗೌಕನದಿಂದ ಧನ್ಯಕೆಯನ್ನು ತಾಳಿ, ತಮ್ಮ ತಮ್ಮ ಲೋಕಗಳಿಗೆ ಅಲ್ಲಿಂದ ಹೋದರ. ೮೩ 
ಆನೇರೆ. ಯುನರಾಜನಿಗೆ ಮಹಾರಾಜ ಪಟ್ಟಿದೆ ವೈಭವವಾಗುನಂತೆ,ಫಾತಿಕರ್ಮಗಳ ನಾಶದಿಂದ ಸಮಸ್ತ ಭೂ , 
ಮುಂಡಲದಲ್ಲಿಯೂ ಪನಿತ್ರನೆನಿಸಿದ ಕೇವಲ ಜ್ಞಾನವು ಗೌತನುಮುಸಿಶ್ರೀಷ್ಕನಿಗೆ ಪ್ರಾಪ್ರನಾಯಿತ. ॥ ७४ ॥ 
ಕೇವತೆಗಳೆಲ್ಲರೂ ಸ್ತೋತ್ರನಾಡುನ ಆ [ಗೌತಮ] ಜಿನನು ಹನ್ನೆರಡು ನರ್ನಗಳನಕಿಗೆ ಭೂಮಿಯಲ್ಲಿ ವಿಹಾರೆ 
ನಾಡಿ, ನುಲನುಯನಾಗಿರುನ ಅಫಾತಿಕರ್ನಗಳನ್ನು ನಾಶಮಾಡಿದನನಾಗಿ, ಸುನ್ನಷ್ವನಾಡ ಮಕ್ತಿಲಕ್ಷ್ಮಿಗೆ 
ಒಡೆಯನಾದನು. ॥೮೫॥ ಆಮೇಲೆ. ಪ್ರಕಾಶಿಸುವ ಆ ಸುಢರ್ಮ್ಯಜಂಬೂ ಎಂಬ ಹೆಸರಿನವರು ಅನುಬದ್ಧ 
ಕೇನರಿಗಳಾಗಿ ಪ್ರಸಿದ್ಧರಾದರು, ನುಹಾಕೀರ್ತಿಶಾಲಿಗಳಾದ ಅನೆರಿಂದ ಮುಂಡೆ ಈ ಭೂಮಿಯೆಲ್ಲಿ ಅರ್ಹಂತ ನದವಿ 
ಯನ್ನು ಸಡೆದನೆನು ಒಬ್ಬನೂ ಇಲ್ಲ. ೮೬ ವಿಷ್ಣುನಂದಿ ಯನುಧರಿ ಅಸರಾಜಿಕ ಮುನ್ಸಿ ಗೋವರ್ಧನ 
ನುಸಿ ಕ್ರೀಷ್ಯ, ಲೋಕದಿಂದ ಕೀರ್ತಿತನಾದ ಭದ್ರಬಾಹು ಎಂಬ ಈ ಐದು ಜನರು ಶ್ರುತಕೇನಲಿ ನಡನಿಯನ್ನು 
ನಡೆದು ಕೋಕದಲ್ಲಿ ಕೀರ್ತಿನೆಂತರಾಡರು, ॥ ०६. ॥ ವಿಶಾಖದತ್ತನೇ ನೊಡಲಾದ ಮುನಿಗಳು ಹೆತ್ತು ಪೂರ್ವ 


ಗಳನ್ನು ತಿಳಿದೆನರಾಗಿ ಪ್ರಕಾಶಿಸಿದರು ; 'ಶ್ರೀಷ್ಮರಾಡ ಜಯೆಪಾಲನೇ ನೊಡಲಾದ ನರಿಶುದ್ಧಾಶ್ಮರಿ ಹೆನ್ನೊಂಡು 
50 


ರ್ಷೀಳಿ ನರ್ಧಮಾನ ಪ್ರರಾಣಂ 


ಅನರಿಂ ಬಬಃಕ್ಕೆ ಸಿದ್ದಾಂ | ತನಿಷ್ಯಿಯಾನಿರಥತಳದೊಳೆಔೆನಟಳಯನಿ ಫೆ 
ಲನಿಸಿತ್ತು ಭೂತಬಲ್ಯಾ | ವಿನೀರೆಸೇನಾಂತಕಾಂತಯೆಕಿತತಿಯಿಂದಂ || ೮೯ 


ಶ್ರೀ ವಸುಥೈಕಬಾಂಥವನ ಬಂಧುರ ಭಕ್ತಿಗೆ ನೆ[ಚ್ಚಿಕೇತಿರಾ] 
ಜಾನನಿದೇನನಾನಿಬುಢಜಾನುಸನುನ್ವಿತನಂದು ನೇಟುತುಂ 

ಜೈನನಿಯೋಗದಿಂಡಿ ಗಡೆ ಫಿಂದುವನೀ ನಕೆನೀರೆಕಾನ್ಯಮಂ 

ಭಾನಿಸಿಯಾಜಿರಾಜನಿಭು ಪೂರಿಸಿದೆಂ ಜಿನಭಕ್ತಿ ಸೂಕ್ತಿಯಿಂ || ೯0 


ವೆಕನಸುಥೈಕಬಾಂಥನನೆ ಬಂಧುರಭಾಗ್ಯನೆ ದೆಂಡೆನಾದ್ದ 0६ 

ಚರಸೆನ ಮಾನಸೆಪ್ರಿಯನೆನಿವ್ರ ಜಗನ್ನುತ ನರ್ಥೆಮಾನ ಸ 

ಚ್ಛರಿತನುನಿಂಕಿದೆಂ ನಯೆಜೆ ಭಾವಿಸಿ ಭಾನಿಸಿ ನೋಡಿ ಬಿಟ್ಟು ಮ 

ಚ್ಛಕಮಸತಿಪ್ರಮೋದದೊಳೆ ಕಿರ್ಮೆಗೆ ಕಾವ್ಯಕಳಾವಿಶಾರೆದೆರ್‌ i «0 


ಶ್ರೀ ನಾಣೀನಲ್ಲಭಾಖ್ಯಾನಮನಕಿಮಡದಿಂ ನೆಕ್ತು ನರ್ತಿನ್ಸು ಧಾತ್ರೀ 

ಜೀನಂ ಸೆಂದಾಚಿರಾಜಂ ಪುರಿಕರನಗರಾಧೀಕೆಕಂಖಾಗ್ರಜಾರ್ಹ 

ತ್ಸೇವಾಸಕ್ತಾಶೆಯೆಂ ಬಿತ್ತರಿಸಿದ ನಿಬುತಕ್ರವ್ಯಮಾ ನೀರಕಾನ್ಯಂ 

ಭೂನಿಖ್ಯಾತಾವದಾತಂ ಸಕಳನೆಭೆಗಳೊಳ್‌ ನರ್ಕಿತಾಚಂದ್ರೆಶಾರೆಂ ॥ ೯೨ 


ಅಂಗಗಳನ್ನು ಕಿಳಿದನರಾಗಿ ಪ್ರಕಾಶಿಸಿದರು. ॥ ೮೮ ॥ ಅನರಾಡಖೇಲೆ ಸಿದ್ಧಾಂತ ವಿಶ್ಯಿಯು ಈ ಭೂಭಾಗದಲ್ಲಿ 
ನಿಚ್ಛಿ್ನವಾಗಡೆ ಭೂತಬಲಿ, ವೀರಸೇನ, ಆಂತಕಾಂತ ನೊಡಲಾದೆ ಮುನಿಗಳ ಸಮೂಹದಿಂದ ಹೆಬ್ಬಿತು. ॥೮೯ ॥ 
ರೋಫೈಕಬಂಥುನಾಡೆ [ಶೇಚನಿಭುನಿಕ] ಮನೋಹೆಕೆನಾದ ಭಕ್ತಿಗೆ ಮೆಚ್ಚಿ ಕೇಸಿರಾಜ ಬ್ರಾಹ್ಮಣನು ನಿದ್ವಾಂಸ 
ನಾಡೆ ಜಾಮುಕೊಡನೆ ಕೂಡಿಕೊಂಡು ಹಿಂನೆಯೇ ಹೇಳೆಹೊಕಟು ಜೈನಯೋಗದಿಂದ ನಿಂತುಹೋಗಿದ್ದ ಈ ಶ್ರೀಷ್ಕ 
ನಾಡ “ನೀರೆಜಿನನಕಾವ್ಯ'ವನ್ನು ಆಟಿರಾಜಸ್ವಾಮಿಯು ಜಿಕನನ್ಲಿ ಭಕ್ತಿಯುಕ್ತನಾಷ ಮಾತುಗಳಿಂದ ಭಕ್ತಿ 
ಪೊರ್ನಕನಾಗಿ [ಬಕಿಡು] ಪೊಕೈಸಿದ್ದಾನೆ. ॥೯೦॥ ಲೋಕಕ್ಕೆಲ್ಲಾ ಶ್ರೇಷ್ಠನಾದ ಏಕೈಕ ಬಂಧುವೂ, ನುನೋ 
ಹೆಕೆನಾದ ಭಾಗ್ಯವುಳ್ಳನೆನೂ, [ರೇಚನಿಭುನಿನೆ] ಸೇನಾಸತಿಯೊ ಆದ, ರೇಚರಾಜಕೆ ಮನಸ್ಸಿಗೆ ಬಹು ಪ್ರಿಯನೆನಿ 
ಸಿದ ಲೋಕಕೀರ್ತಿತನಾಡ ಈ "ನರ್ಧಮಾಕ ಚರಿಕ್ರೆ'ಯನ್ನು, ಮೃಮ ಮನಸ್ಸಿನಿಂದ ಭಕ್ತಿಭರಿತೆರಾಗಿ ನೋಡಿ, 
'ಮಾತ್ಸಕ್ಯಿನನ್ನು ಬಿಟ್ಟು, ಕಾನೈಕಲೆಯಲ್ಲಿ ಪ್ರನೀಣರಾಡೆನೆರು ಇದನ್ನು 388, ॥೯೧ ಸಂಪಡ್ಯಕ್ತನಾದೆ 
'ನಾಜೇನಲ್ಲಭನೆಂಬ ಹೆಸರನ್ನುಅತ್ಯಂತ ಸಂತೋಷದಿಂಡ ನಡೆದು ವ್ಯವಹೆರಿಸುತ್ತಿರುವ [ಣೈಕೆ] ಬ್ರಾಹ್ಮಣನಾದ ಸುಪ್ರ 
ಸಿದ್ಮೆನಾದೆ ಆಚಿರಾಜನು ಫ್ರಲಿಗೆಕೆ ಕಗೆಕೆಡೆ ಒಡೆಯೆನಾದ ४०४४६ ಅಣ್ಣನು; ತೀರ್ಧ್ವಕರನ ಸೇನೆಯಲ್ಲಿ ನಿಶೇಷನಾಡೆ 
ಆಸಕ್ತಿಯುಳ್ಳವನು. ಆತನು ವಿಸ್ತಾರವಾಗಿ ಹೇಳಿರುವೆ, ವಿದ್ವಾಂಸರು ಕೇಳಲು ತಕ್ಕುದಾಡ ಈ "ನೀರಜಿನನ 
ಕಾವ್ಯವು ಲೋಕದಲ್ಲಿ ಪ್ರಖ್ಯಾತವಾದ ಶುಭ್ರ ಢವಳನೆಯೊಡನೆ ಎಲ್ಲ [ವಿದ್ವತ್‌]ಸಭೆಗಳ್ಲಿಯೂ ಚಂದ್ರ- 


mM 


ಸೊರ್ಯರಿರುನನಕಿಗೆ ಕಡಿದುಕೊಂಡು ಹೋಗಲಿ. 6.3]. ಕೊಳಗಿ ಜೆಳಗುತ್ತಿರುನ ಈ ನೀಕೆಜಿನ ಕ್ರೀಸ್ಕನ 


೧೬ ನೀರೆಸ್ವಾಮಿ ನಿರ್ವಾಣಭೂನಿಗನುನಂ ar 


ಎಸೆನೀ ನೀರಜಿನೇಂದ್ರಜಾರುಚರಿತಂ ಸದೃಕ್ಷಿಯಿಂ ಸಂತತಂ 

ಸೆಸರ್ಗೊಳ್ವೋದಿಸುವೋದುವಾದರಿಸ ಯೋಗ್ಯರ್ಗೀವ ಭಾನಿಪ್ಪ ಪೊ 

ಜಿಸುನಾದೆಂ ಬರೆಯಿಪ್ಸ ತಾಂ ಬರಿವ ಸದ್ವ್ಯಾಖ್ಯಾನಮಂ ಮಾಟ್ಟಿ ಭ 
ನ್ಯೃಸಮೂಹಳ್ಳಿರದೀಗುಮುಭ್ಯುವೆಯನುಂ ನಿಶ್ಚ್ರಯಸಶ್ರೀಯುನುಂ ॥ ೯೩ 


ಇದು ನಿಖಿಳಭುನನಜನನಿನೂಕಸ್ಫೀತನುಹಿಮಾನದಾತ ವೀತರಾಗ ಸರ್ನಜ ತಾಸನೇತೆ 
ಖ್ಯಾತಜಿನಸಮಯಕನುಳಿನೀಕಳಹೆಂಸಾಯಮಾನ ಮಾನಿತ 
ಶ್ರೀ ಕೆಂದಿಯೋಗಿೀಂದ್ರಪ್ರಸಾಡ ನಾಚಾನುಹಿತ 
ಕೇಶನರಾಜಾನಂದನಂದನ ನಾಣೀನಲ್ಲಭ ನಿಸ್ತಾರಿತಮುಪ್ಪ 
ವಸುೈಕಬಾಂಥನ ಶ್ರೀ ನರ್ಧಮಾಕ ಪುರಾಣಡೊಳ್‌ 
ನೀರಸ್ವಾಮಿ ನಿರ್ನಾಣಭೂನಿಗಮನ ನರ್ಣಕಂ 


ಸೋಡಶಾಶ್ವಾಸಂ 


ನುಸೋಹರನಾದ ಚರಿತ್ರೆಯು ಭಕ್ತಿಯಿಂದ ಸದಾ ಹೆಸರು ಹೇಳುವ, ನುತ್ರೊಬ್ಬರಿಂಡ ಓದಿಸುವ, ತಾವು ಓಡುವ, 
ಆಡರಣೆಯನ್ನು ಕೋಕುನ್ಯ ಯೋಗ್ಯರಿಗೆ ಇಡನ್ನು ದಾನೆಮಾಡುನೈ ಭಕ್ತಿಯುಕ್ತವಾಗಿರುನ, ಪೂಜಿಸುವ, ನಿಶೇಷ 
ನಾಗಿ ಬಕೆಯಿಸುನ, ತಾನೇ ಬಕೆಯುನ, ಇದರ ಒಳ್ಳೆಯ ವ್ಯಾಖ್ಯಾನವನ್ನು ಮಾಡುನ ಭಕ್ತ ಸಮೂಹಕ್ಕೆ ಏಳಿಗೆ 
ಯನ್ನೂ ಸೆದ್ಗತಿಸಂಸತ್ತನ್ನೂ ನಿಶ್ಚಯನಾಗಿಯೂ ನೀಡುತ್ತದೆ. ॥ಣ॥ 

ಇದು ಸಕಲ ಜಗತ್ತಿನ ಜನರಿಗೆ ಹೊಚ್ಚ ಹೊಸತಾದ ಹೊಡ್ಡ ಮಹಿಮೆಯನ್ನು ನೀಡುವುದೂ, ನೈರಾಗ್ಯ 
ಸರ್ನಜ್ಞ ಕೆಗಳೊಡನೆ ಸೇರಿ ಪ್ರಪ್ಯಾತನಾಡ ಜಿನಧರ್ಮನೆಂಬ ಕಮಲಕ್ಕೆ ರಾಜಹೆಂಸದಂಕಿರುವುದ್ಯೂ ಮಾನ್ಯನಾದ 
ಶ್ರೀ ನಂದಿಯೋಗೀಂದ್ರಫಿಂದ ಪ್ರಸಾಡಕೊನವಾಗಿ ಬಂಡೆ ಶಬ್ಬಮಹಿಮೆಯುಳ್ಳುದ್ಧೂ ಕೇಶವರಾಜನಿಗೆ ०६०४४ 
ನ್ನುಂಟುಮಾಡುನ ನುಗನಾಗಿ ನಾಣೀನಲ್ಲಭನೆಂಬ ४0४8) ನಡೆದ [७७७] ३०४ ವಿಸ್ತಾರೆನಾಗಿ ಹೇಳಲ್ಪ - 
8059. ಆಡ ರೊಳೈಕಬಂಥು ಶ್ರೀ ನರ್ಧಮಾಕೆ ಪುರಾಣದಲ್ಲಿ ನೇಕಸ್ವಾಮಿ ನಿರ್ನಾಣಭೂಮಿಗಮನ ವರ್ಣನೆ 
४०७ ಹೆದಿನಾರೆನೆಯೆ ಆಶ್ವಾಸವು [ನುಗಿಡುವು.] 


क्र 


ಶಬ್ಧ 


ಆಂಕುರೆ 
ಅಂಗಜಾರಿ 
ಅಂಗರೋಟಿ 
ಅಂಚಳೆ 
ಅಂಜಳಿ 
ಅಂಟು 
8008 
ಅಂವು 
ಆಅಂಬರೆ 
ಅಂಹೋಭಾರೆ 
ಅಕಲ್ಕ 
ಆಕಳಿತ 
ಅಕ್ಕುಳಿಸು 
ಅಗಣತಿ 
ಅರ್ಗರಿಸು 
ಅಗರು 
ಅಗೆ 
ಅಗ್ರಾನ 
ಅಟ್ಟೆ ಗೆ 
ಅಜೇಯೆ 
ಆಟ 
ಅಡಕಿಲ್‌ 
ಅಡಗು 
ಅಡಪ 
ಆಡೆಸು 
ಅಡಹೆಡಿಸು 

9 
ಅಡ್ಲಣ 

@ 

3» 


ಆತೆಯ್ಬ 


ಶಬ ಕೋಶೆ 
[~] 


ಆಕ್ಮಾಸ-ಪದ್ಯ 


5-೧ 
೧-೧೦೨ 
ಪಿ-ಎ೧ಗಿ 
ಗಿ-೭೪ 
೨-೧೪ 
3-3 
೬-ತ೩ಿಗ 
೬-ರಗೆ 
೧-೩ 
೩-೬೩ 
ಓರಗೆ 
೩-ಎ೬೯ಗೆ 
೧೫ - ೩೮ 
೩-೬೦ 
೯ಎ ४५१॥ 
೧೪-೨೬ 
4... 09 
೬ಎರ್‌ಗ 
೧೧ - ೧೫ 
೨-ಸಿಲಿಗೆ 
೩-೬೩ 
೯ಎ ಳಳಗ 
೧೧-೩೦ 
nn - ೫೨ 
೨-೫ 
೬ಎ೫ಚಿಗ್ಗೆ 
೯-೫೬ 
೧-೬೫ 
೧೦.-೫ಗೆ 
~ಗಿ೨ಿಗೆ 


ಆಕಾ 

ಸಡೆಭಾಕೆ 
ಲ್ರೇಪಕನಲದ ಕಡೆಡಡ? 
ಆಖಂಡನಾದ 
ಒಳೆಗಿಳಿ 
ಫರ್ನಕೆರಾಜ 
ಅಗ್ಗಳಿಸು, ವಿಶೇಷನಾಗು 
ಗುಗ್ಗುಳೆ 
ಅಂಕುರೆ, ಮೊಳಕೆ 
ಕೆಲ್ಲಲದ 
ಉತ್ನಾಹೆ, ಸಂಭೃಮ 
ಗೆಲ್ಲಲಸಾಧ್ಯನಾದ? 
ಮುಂಡ, ಕಲೆಯಿಲ್ಲದ ಜೀಹೆ 
ಒಂದರಮೇಲೊಂದು ಸೇರಿಸುವುದು 
ಮಾಂಸ 
ಕೈಚೇಲ 
ಪ್ರಾಸ್ತನಾಗು 
ಚಡಸಡಿಸು 
ಉಪ್ರೀಕಗೊಳ್ಳು 
ಗುರಾಣಿ 
ತ್ಕ 
ಅಡ್ಡಹಾಕು 


39 


ಅಡಿಗುಟ್ಟು 
ಅಡಿನೊತ್ತು 
ಅಣಿ 
ಅಣ್ಣು 
ಕೈ 
ಅತನು 
ಅತುಳ 
ಅಥನಳೆಲ್‌ 
ಅಧಃ ಕೃತ 
ಅಧಿಸ್ಟಿತೆ 
ಅಫನದ್ಯೆ 
ಅನಾದ್ಯತೆ 
ಅನಾಕೆತ 
ಅಸಿಮಿಸಫೈಲ 
ಅಸ್ಟಿತರ್‌ 
ಅನುಬಂಧ 
” ಅನುನಸು 
ಅನುಶೆಯೆ 
ಆನುನಂಗ 
ಅನ್ನೆಯ 
ಅನೋಕಹೆ 
ಅನತ್ರಪಾ 
ಅನತ್ನ 
ಅಪನಿತತ 
ಅಪಾತ್ರ 
ಅಪ್ಪತಿ 
ಅರ್ಬಿಸು 
ಅಭಿಯಾತಿ 
ಅಭಿನಾಂಛ್ಲಿತೆ 
ಅಭಿಸವ 
ಅಭ್ಯುತ್ಸಾ fy 
ಅನೆರ್ಕೆಗಿಡು 
ಅನೇಯ 


ಶಬ್ದಕೋಶ 


ಆಕ್ವಾಸೆ. ಸದ 
೧೩-೫೨ 
೪-೬೭ 
€ .. 9६ 7 
೫-೪೪ 
೬-೫೦ 
0-० 
8, - 32 ह 
9-१० त॑ 
8. - 2.६. | 
೧-೪ 
೧-೧೦೬ 
೪-೬ಬಗೆ 
೧-೫೫ 
೧-೩೧ 
೧-ರ್‌ 
೪-೬ 


४-०7 
೯. ಳಳಗ್ಗೆ 


೪-೫೬ಗೆ 


ಪಿ-ಬಹಿ 
೧-೫೩ 


೬-೧೨ಿಗೆ 
೯-ಳಲಿಗೆ 
೧-೨೦ 
೧-೪ 
೯-೪೫ 
೪-೬೮ 
೧-೭೭ 
೨-೪ 
೧-೩೧ 
೫-ಳಜಗೆ 
೯-೯ 
೧-೧ 


462 


ಅರ್ಥ 

ವಾಡವನ್ನೊತ್ತು 

ಅಡಿಹಾಕು, ಬೇಗೆಯನ್ನು ನಡೆ 

ಸನ 

ಸರಿನುಳದ್ರವ್ಯ 

ಲೇಪನ 

ಮನ್ಮಥ 

ಎಣೆಯಿಲ್ಲದ 

ವ್ಯಥೆ 

४०३७ 

१३४४ 

ಶ್ರೀಷ್ಕವಾಡ 

ಅನಾಡರಣೆಗೊಂಡವಳು 

ಸದಾಕಾಲ 

ಜೀವಕೆಗಳ ಸರ್ನತ-ನೇರುನರ್ನತ 

ಕೂಢಿದನರು 

ಬಾಂಧವ್ಯ, ಸರೆಂಸಕೆಯಾಗಿ ನಣೆಣುಬಂದ 
ಸೆಂಬಂಥೆ 

ಬಯೆನಸ್ಸು ಹೊಂದಿಕೋ 

ಕೋನ 

ಸಂಬಂಧ 

ಅನ್ಮಾಯೆ 


ಲಜ್ಜಿಯಿಲ್ಲದನಳು 
ಮಗ 
ಡೊಡ್ಡದಲ್ಲದ 
ಹೋಗಲಾಡಿಸಿದ 
ಸೆಮುಪ್ರ 
ಆರ್ಭಟಸು 

ಶತ್ರು 
ಅಸೇಕ್ಷಿಸಲ್ಪಟ್ಟಿ 
ಅಭಿಸೇಕ 

ನಿಂತು ಗೌರನಿಸುವುಡು 
ಹೊಂದಿಕೆ ಕವ್ಪು 
ಎಣಿಕೆಮೀರಿದ 


ard 


ಶಬ್ಧ 
ಆರೆ 
ಆರಾಕಿ 
ಆರುಣಿ 
ಅಟಗುಲಿ 
ಆಟಕಕೆಯೆ 
ಆಟಿಯೇಟು 
७37 
ಅಲಕ್ಷ 
७७०४१ 
७७0) & 
ಅಲರ್ಚು 
ಆಲುಂಬು 
ಆನಗ 
ಅನಗಾಹೆ 
ಅನಗ್ರಹ 
ಅನಟಿಯಿಸು 
ಅನಕಂಸ 
ಅನದಾಶ 
ಅನನೀಥ್ಛರೆ 
ಅನಭಾಸಿತ 
ಅನೆಭಾಸಿತ 
ಅನರೆಜ 
ಅನರೋಧೆ 
ಅವಹಿಶ್ನ 
ಅವ್ವಳಿಸು 
७800४ 
ಅಕ್ಕ 
ಅಸಕಳಿ 
ಅಸಕೃತ್‌ 
ಅಸನಸ 

kd 
ಅಪ್ಸಂಡ 
ಅಸ್ಸಂದಿತ 


ವರ್ಧಮನ ಪುರಾಣಂ 


ಆ ०३; मं ದೈ 


೮-೪೦ 
೧-೯೦ 
೧-೪೨ 
೧೧-೧೨ 
ಗಿ-೧೦೭ 
೯-2೬ 
೬-0 
೧-೭೪ 
೧-೪೦ 
९४...) ॥४ 
೪.೮೩ 
भ- ६५ 7 
99 
3-०६ ॥ 
೧-೪೮ 
भ . 58 7 
9... 0५ 
೧-೮೩ 
ಪಿ-ಗಿ೩ಿ 
೧-೪೬ಗೆ 
smn 
n-೯n 
9०७5१ वी 
೪-ಗ೧ಳಗೆ 
೨ 90 
ವಿಲಜೆ 
೩-ನಿಗೆ 
೪೬೮ 
೧-೪೩ 
೪-೫ಲಿಗ 
೧೦ - 89. 
೨ಿ-ಳಿಜಿಗೆ 
೧-೯ಂ 


ಆರ್ಥ 


ಆಕಿಕಾಲು 

ಶತ್ರು 

ಕೆಂಪು 
ಥರ್ನುನಾಕಕ 
ಪ್ರಸಿದ್ಧವಾದ 
ವಿಕೃತಿಗೊಳಿಸುನ ಗಾಯ 
ಸ್ಯಥ್ಗೆ 

७४१४ 0४ 

ಹೂವು ಎಜರಳು 
ಹೊಗೊಂಚಲು 
ಆರಳಿಸು 

ಸೆಳಿಆ ಲ್ಲಾಡಿಸು 
ಉರನಣಿಎಅಕಿಕೆಯೆ 
ಮುಳುಗು 
ಅಗಲಿಕೆ-ಲೇಸನ 
ಕೊಡು, ಒದಗಿಸು 
ಕಿನಿಯೆ ಅಭರಣ 
ಅವಲಂಬಿಸಿದೆ, ಸುಂದರೆನಾದ್ಯ ಬಿಳಿದಾಜ 
ಬಿಟಿ 

ಹೊಳೆಯುವ 
ಹೇಳಿಡೈನಿರ್ಗುಣ 
ಕನ್ಮು 

ನಿರೋಥ 
ಒಡೆದ್ಯ ಬಚ್ಚಿಡುವುದು 
ಉರನಣಿಸು 
ದೆಟ್ಟಿವಾ ದ 

ಕಲ್ಲು 

ನಶೆಸಪ್ಪು 

ಮೇ 80३60 ಲ್ರೆ 
ಆತುರ, ೬ ಸ್ವನೃಸ್ತ 
ಸಂಭ್ರಮ 
ಅಲ್ಲಾಡದ 
ನಡುಕನಿಲ್ಲದ್ಯ ಸ್ಫಂದನಗೊಳ್ಳನ 


ಶಬ್ಧ 

ಅಸಿತ 
ಆಸಿಥೇನು 
ಅಸಿಸತ್ರ 
ಆಸಿಯೆೇು 
ಅಸುಕೆ 
ಆಸುನಟಕಿ 
ಆಸುನಟ್‌ಯಾಗು 
ಆಸೆ 

ಅಸ್ತೋಕ 
ಅಳಕ 

ಳ್ಳ ನಿ ಳ್ಳ ಯಾಗಿಸು 
ಅಳಿ 

ಅಳಿಸಿ 

ಅಳಿಪು 

७९९४ 
8९.७९ 
७४0०8) 
ಅಳುರ್‌ 
ಆಳುರ್ಕೆ 
8४), 

ಳ್ಳ 
ಅಟರಸು 
ಅಟರು 

ಅಟಲ್‌ 
ಅಟ್ಟಟು 
ಆಟಸ್ಕುನು 
४०७५ 

ಅಬ್ಬು (ಳು?) 
७६३) 


೧ 
ಅಂಡೋಳ 
ಆಕರ್ಣಿನು 
ಆಕಳಿತ 
ಆಳುರಿತ डर 


ಶಬ್ದಿಳೋಶ 


ಅಶ್ವಾಸ-ಪದ್ಯ 
೧-೪ 
೩-೧೦ 
8. ... 06 
€.. ६६ 
७... ६३ 
೪-೬೬ 
ಊರಿಗೆ 
೮ಲಎಜಲಿ 
೧-೩೨ 
೧-೬೯ 
೯-೫೪ 
೧-೪೫ 
3-೧೪ 
೧೦-೪೩ 
8, - 00 7 
೧೧-೪೭ ಗೆ 
೩-೨೭ 
೪ ಎ೪೭ 
೨-೩೪ 
೮-೨೨ 
೩-೧೧ 
೬ಎರ್‌ಗ್ಗೆ 
೧-೧೯ 
नहा 
೧-೧ 
೫-ಲೆ 

9, - ४४. 
೧-೬೬ 
೬-೪ 
೧-೬೩ 
೩-೩೮ಗ 
೩ಎಪಿಗೆ 
೧- ೪೪ 


ರ್ಕ 


ಅರ್ಥ 

ह 

ಸಣ್ಣ ಕತ್ತಿ 
ಕತ್ತಿಯೆ ಅಲಗು 
ಕತ್ತಿಯ ಗಾಯೆ 
ಅಶೋ ವೃಕ್ಷ 
ಅರೆಜೀವ 
ಸೋಲು 
ಮುಂಭಾಗ 
ನುಹಕ್ತಾದ 
ಮುಂಗುರುಳು 
50४९४), ಅಸ್ತವ್ಯಸ್ತ ನಾಗಿಸು 
ದುಂಬಿ 


99 
ಅತಿಯಾಸೆ, ನ್ಯಾನೋಹೆ 
ಮೋಸ 
ವ್ಯಭೆನಡಿಸು 
ನಿಶೇಷನಾದ 
ನ್ಯಾಪಿಸು 
ನಿಶೇಷ್ಯ ಅಧಿಕ್ಯ 
ಹೆಟ್ಟು, ಆಕ್ರಮಿಸು 
ನಕ್ಕೆ 
ಹೆನರಿನು 
ಹೆದರಿಸು 
ವ್ಯಥೆ 
ಪ್ರೀತಿ 
ಆರೆಗಿಸು 
ಅಕ್ಕರೆ 
ಹೆಡರು 
ನಾಶನಾಗು 
ಉಯ್ಯಾರೆ 
ಫೇಳು 
ಸೇರಿದ 


- ವೃಥೆಗೊಂಡ 


9090 


ಆಫ್ರಾಣಿಸು 
ಆಜ್ಯಾಧಿಸು 
ಆಟಿನಿಕ 
ಆಟಿಸು 
ಆಡು 
ಆಕತೆ 
ಆತ್ರ 
ಆಕೋದ್ಯ 
ಆಡಮೆ 
ಆದರ್ಶ 
ಆರ್ಪ್ರಮಸ 
ಆಧಿ 

ಆನ್‌ 
ಆನಕ 
७४९४ 
ಆನು 
ಆಸನೋದನ 
ಆಅಭಿೀಳೆ 
ಆಭೋಗೆ 
ಆಯತ್ತ, 
७005४ 
ಆಜಡಿ 
ಆಟಾನು 
ಆಟುಗೆ 
ಆನಾಳೆ 
७8४ 
ಆವು 
ಆಶಾಚಕ್ರ 
ಆಸನವೆ 
ಆಸ್ತರಣ 


೧-೨೦ 
೬-೨೨ಗ 
೨-೫೬ 
೪-೮೩ 
೧-೨೩ 


७-१ 
೩-೪ 


೧-೮೦ 
೯-2೫ 
೪-೪೮ಗೆ 


ಫರ್ಕಿಸು 
ನಿಸ್ತಾಕಿನಾಡ 
ಪ್ರಾಪ್ರನಾದ 
ಮಂಗಳವಾದ್ಯ 
ವಿಶೇಷನಾಗಿ 


ಪಲ 

ಕನ್ನಡಿ x 2) 
205%ए ಪ್ರನನಸ್ತುನಳ್ಳಿ 

ಮನೋರೋಗ 

ಮುಟ್ಟು ಚರಿಸು, 

ನಗಾರಿ 

ಗುಂಪು, ಸಮೂಹ 


, ಸೇರಿ 


ನಿವಾರಣೆ 
ಭಯಂಕರವಾದ 
ಭೋಗಭಾಗ್ಯ 
ಸೇರಿರುವುಮೆ 
ನಿಚಾರೆಮಾಡು 
ದುಂಬಿ ವ್ಯಥೆ 
ಹೋಗಲಾಡಿಸು 
ನಿವಾಕಣೆಯಾಗುವುಡು 
ಪಾಕಿ 

ನಿಲಾಸ್ಯ ಸೌಂದರ್ಯ 
ಹೆಸು 

ದಿಕ್ಕುಗಳ ಸಮೂಹ 
ಮಷ್ಯೆ ಅಮೃಶ್ಯ ಮಕರಂದ 
ಹಾಸಿಗೆ 


5 


ಶೆ 
ಆಸ್ಟಾಳ 
ಆಅಹೊತ 
ಆಳನಿಣೆ 
ಅಕ್ವಕ 
ಆಳ್ವರಿ 
ಇಂಚರ 
ಇಂದೊಳೆ 
ಇಂದ್ರಾಣಿ 
ಇಂಬು 
ಇಕ್ಕಿವಾಣ 
ಇರ್ಸೆಗೊಳ್‌ 
ಇಕ್ಷುಕ್ಷೇತ್ರ 
ಇಟ್ಛಿಥೆ 

ಇಡಿ 
ಇಡಿಕಿಟಃ 
ಇಡುಕುರು 
ಇನ 

ಇನ್ನನೆ 
ಇಟಾಕೆಯ್‌ 
ಇರ್ವು 

ಇನು 
ಕಡಿತ 
खत ಓಗು 
ಪುಟ್‌ 
ಉಗು 
ಉಗುರ್ವಯ್ಸು 
ಉಚ್ಛೆಳತ್‌ 
ಉಚ್ಛ ಳಿಸು 
ಉರ್ಚ್ಟು 
ಉಡುಗು 
ಉಡೆನೊಲ್‌ 
ಉತ್ತಂಸ 
ಉತ್ತರ 


ಶೆಬ್ಬಕೋಶ 
ಆಶ್ವಾಸ-ನದ್ಯ 
6... 90 
೫-೧ಗೆ 
೫-೬೨ 
ಪಿ-ಸಿ೪ 
೫-೫೨ 
೧-೮೬ 
೧-೬೫ 
೧-೮೮ 
೧೫೪ 
೫-೮೪ 
೯ -೬೧ಗೆ 
೧-೨೩ 
೬-.ಪಿಗೆ 
೬-೪೦ 
೧೧ - » 
४. ४१४7 
೬-೨೩ 
೯-೩ 
೪-೫೮ಗೆ 
೫-೬೩ 
೧-೩೯ 
೧-೬ 
೪-0 
೨-೩ 
೫-೨೭ 
೬-೫೨ 
೧-೮೯ 
೨-೬೦ಗೆ 
೩-೭ 
೪-೫ಜ೮ಗ 
೩-೯ಗೆ 
೪ಎ೫ಗ 
೩-೧ಿಗೆ 


೪೦೧ 

ಅರ್ಥ 
ಭುಜಾಸ್ಸಾಲಸೆ 
ಕಕೆಯಬ್ಬಟ್ಟಿ 
ಆಲಾಪಿಸಿೀ ನಂಬ ವೀಣೆ 
ಪರಾಕ್ರಮ 
ಕೋಟಿಯ ಸುತ್ತಣ ಗೋಡಿ 
ನೃದುಥ್ವನಿ ನುಥುರಗಾನ 
ಉಯ್ಯಾಲೆ 
ಇಂತ್ರಸಶ್ಲಿ ಶಟಿ 
ಅನಕಾಶ 
ವಾಸಸ್ನಾನ 

क 
ಮಸೆಮಾಡಿಕೊ 
ಕಬ್ಬಿನ ಗಣ್ಜಿ 
ಇಕ್ಕಟ್ಟಾದ ವ್ರಜೀಶ 
ತುಂಬು 
ದೆಟ್ಟಿವಾಗಿ 30०90) 
७९७ कं 
ಸೂರ್ಯೆ 
ಇಂತಹನನೆ 
ನಿಂದಿಸು 
ಹೆಸಿ 
ಬಾಣಪ್ರಯೋಗ ಮಾಡು 
ಸ್ತೋತ್ರ 
ಎರಡೆಲೆ ಬಿಡು 
ಕಿತ್ತಿಳೆ, ಹೇರಳೆ 
ಹೊರೆಚಿಲ್ಲು 
ಉಗುರಿನ ಗಾಯೆ 
ಮೆಲಳ್ಕಿ ಹಾರುವೆ 
ಮೇಲೇಳು 
ಚುಚ್ಚು, ಬಿಚ್ಚು 
ಮುದುಡಿಕೊಳ್ಳು 
ಉಡಿದಾರ 
ಶ್ರೀ ಸೃವಾದ 


ಶ್ರೀನ್ಸ 


ಇಂತ 


ಶಬ್ದ 
ಉತ್ಕರೆ 
ಉತ್ಕಳಿಕಾ 
ಉತ್ಪಾಟಿಸು 
ಉದೆಗ್ರ 
ಉಟ 
ಉದೀರ್ಣ 
ಉಜ್ಯೋ ತ 
ಉನ್ನೆಯೆತ್‌ 
ಉನ್ಕಾರ್ಗಿ 
५०8) 8 है 
ಉನಕೋಥೆ 
ಉಪಳ 
ಉಪ್ಸರವಟ್ಟ 
ಉನಾಂತೆ 
ಉನಾರ್ಜಿಸು 
ಉಪಾಜೀಯೆ 
ಉನಾಲಂಭ 
ಉನೇತ 
ಉಬ್ಬರೆ 
ಉಬ್ಬರಿಸು 
ಉಬ್ಬೆಗ 
ಉಮ್ಮಳಿಸು 
ಉರನಣಿಸು 
ಉರುಳಿ 
ಉಟರ್‌ 
ಉರ್ಕು 
ಉರ್ದು 
ಉಲಿ 
ಉಲಿವು 
ಉರ 
ಉನ್ನೆ ಕರೆ 
ಉಷ್ಮಾಯೆಮಾಣ 
ಉನಸಲಿಂಕು 


ನರ್ಧಮಾನ ಪುರಾಣಂ 


ಅಶ್ವಾಸಪಜ್ಯ 
೧-೩೨ 
೯-೪ಳಗೆ 
೩-೪೬ 
० शक 
೧-೩3೧ 
೧-೭೪ 
೧ಗಿ-೭೪ 

०9 - ४२. 
ರಟ 
೩-೧ಳಿಗೆ 
६, - 06 7 
೧ಗಿ-ಪಿಂ 
9०-८४. 
೨-೩೨ಗೆ 
0-९0 
೩-೧೭ಗೆ 
& - 3.४, ॥ 
೧-೪೬ಗೆ 
2-೩೪ 
ಪಿ-೫೦ 

७ _. ४9. 
8, - 9६ 7 
ಪಿ-ಳಿರಿಗೆ 
೧೧-೬ 
೩-೬೦ 
೧-೪೩ 
೧-೬೩ 
೧-೪೩ 
೪-೧೧ 
೧-೯೬ 

६. -- .98 7 
೪.೭೧ 
ಹಕ 


ಅರ್ಥ 

್ರೀಕ 

ಉತ್ಕಂರತೆ, ನಿರೆಹೆ ಕಾತರ 
ಕಿತ್ತು ಹಾಕು 

ಕ್ರೀಷ್ಕ 

ಶ್ರೇಷ್ಠನಾದ 
ಭಯೆಂಕಕೆನಾದ 
ಪ್ರಕಾಶಮಾನವಾದ 
ವಿಶ್ತಿದೆ 

ಅಹೆಂಕಾರಿ 

ಫಡುನೆಯೆ, ಒಳಗೊಳಗೆ 
ಡ್ಡ 

ಕಲ್ಲು, 

ಎತ್ತರವಾಗಿ ನೇಲೆ ಕಟ್ಟುವ ಶ್ವಜನಸ್ರ, 
ಸಮೀಪ 

ಗಳಿಸು 
ಸ್ವೀಕಾರೆಯೋಗ್ಯ 
ನ್ಯಂಗ್ಯೋಕ್ತಿ, ಸಲಿಸೆ 
ಸೇರಿದುಡು 

ವಿಶೇಷ 

ದಪ್ಪನಾಗು 

ಉದ್ವೇಗ 

ದುಃಖಗೊಳ್ಳು 
ವಿಜೃಂಭಿಸು 

ಉಂಡಿ 

ಲಕ್ಷಿಸುವುದಿಲ್ಲ 

ಉಕ್ಕು 

ಉಜ್ಜು 

ಧೈಫಿ ಧೃನಿಮಾಡು 
ಧ್ಯನಿ 

ಹೆಚ್ಚಾಗು 

ಸೂರ್ಯ 

ಬೆಂಕಿಗೆ ಸಮನಾದ 
ತೇಗ್ಗು ಗಟ್ಟಿಯಾಗಿ ಉಪಿರುಬಿಡು 


ಶಬ್ದ 


ಟು ಳೈಲರ್‌ 
४०६०७ 
ह09भी03 
शाह 
ಊ ಉಊಳ್‌ 
ಎಕೃತುಳ 
ನಿಕ್ಕಲಗಾಣಿ 


[32 


ಎಗ್ಗು 
ಎಡಣು 
ಎಡ 
@ 

ನಿಜೆಗುಡು 
ನಿಡೆಯುರ್ಚು 
ಎಣೆ 
ಎಯ್ದೆ ತನ 
ನಿರಲೆ 
ರೆ 
ನಿಕೆಗೊಳ್‌ 
ನಿಜಪು 
६8903) 
ವಿಲರ್‌ 
ನಿಸಕ 
ವಿಸಪ್ರ 
ವಿಳೆಗಾರೆ 
ನಿಳವಾಳೆ 
ಎಳವು 
ನಳನು 
ವಿಳ್ಗೆ 

ಏ ನಿಗಳುಂ 
ವಿಗೊಳ್‌ 
083 
ಎನು 

ಬ ಕಿಲ್‌ 


ಅಶ್ವಾಸ_ಸದ್ಯ 


೬ಓ-ಯಿಗ್ಗೆ 
೮-೩೬ 
ಗಿಂ- ೫೭ 
४. - १8 7 
ಲೆ-ಳಂಗೆ 
೬-ನಿಷಿಗೆ 
೯-೪೪ಗೆ 


೯-೪೪ಗೆ 
१-०० 
೭-೧೦ 
೯-9೪ 
೬-೬೧ಗೆ 
೧-೬೨ 
೯-೩೭೧ 
೧-೩೫ 
೯-೬ 
೬-೨೪ 
೧-೬೩ 
೧-೧೦೭ 
೧-೪೩ 
೯-೧೦ 
(8. - ೫೪ 
೫ಎ೬೩ಗ 
೬-೭ 
೪-೩೭ 
೧-೪೨ 
೧- ಶಿಲೆ 
೧-೧೭ 
6७ - 00 
೪-೨೩೭ 
೧- ೬೫ 
೧೧ಿ - ४० 


ಶಬ್ದಿಕೋಶ 


9०१ 


ಅರ್ಥ 
ಅಕೆಳುಮೊಗ್ಗು 
ಒಳೆಗೊಳಗೆ ಹೆಡರಿ 
ತಸಸ್ಸುಮಾಡು 
ಉಕ್ಕು 
(ನೆರಿಯಂತೆ) ಕೂಗ್ಳು 50083 
ಏಕಪ್ರಕಾರೆ 
ತನಿಸಂಗೀತಗಾರೆ, 
ನೆಕ್ಸನಾದ್ಮನಿಲ್ಲದೆ ಒಂಟಿ ಗಾ 
ನ್ನ 
ಮನೋಹರ 
ಅನಕಾಶಕೊಡು 
ಮಥ್ಯೆ ಪ್ರವೇಶಿಸು 
ಸಮಾನ 
ವಾತಿವ್ರತ್ಯ 
ಜಿಂಕೆ 
ಪ್ರಾರ್ಥಿಸು 
ಆಹಾಕನಾಡಿಕೊ 
ಮೇಲೆ ಬೀಳು 
ಒಡೆಯ, ರಾಜ 
ಗಾಳಿ 
ಕಾರ್ಯ 
ಮಾಡು 
ಎಳೆಯ (530०0), ಮಳೆಗಾಲದ 
ಎಳೆಯೆ ಮೀನು 
ಹೊಂದಿಸು 
ಅವೇಕ್ಷಿಸು 
ಭೂನಿ 
ಯಾವಾಗಲೂ 
ಒಪ್ಬಿಕೊಳ್ಳು 
ಗಾಯೆ 
ಹೀಯಾಳಿನು 
ಮಂಜುಗಡ್ನೆ 


೪೪ ನರ್ಧನೂನ ಪ್ರರಾಜಂ 


ಶಬ್ದ ಆಶ್ವಾಸೂಪಡ್ಯ ಆರ್ಥ 

ಒ ಒಗೆ ಗಿ-೩೮ೆ ಹುಟ್ಟು 
ಒಚ್ಚತ ೧೩ - ೨೩ ಸಂತೋಷಕರ 
ಒಟ್ಟಿಜೆ 3० ९९. ಗುಂಪು 
ಒಟ್ಟಿಲು ೪-೪೪ ಗುಂವ್ರೈರಾಶಿ 
ಒಡವರು 8, - 3 ಜೊತೆಗೆ ಬಾ 
ಒಡ್ಡಣ ೮-೧೨ ಸಮೂಹೆ 
ಒಣಿರ್‌ ೧೦-೪೮ ಹೇಳು 
ಒತ್ತುಗೊಳ್‌ ६. - 48 7 ದೆಟ್ಟಿವಾಗು 
ಒದೆವು ೯- 39. ಪ್ರಾಪ್ತನಾಗು 
ಒದೆನಿಸು ೩-೧ಗೆ ಒದಗಿಸು ಉಂಟುಮಾಡು 
ಒಪ್ಪ ಪಿ-೬ ಒಪ್ಪಿಗೆ ನುನೋಹೆಕೆ 
ಒಸೆಗೆ ೪-೮೫ಿಗೆ ನೆಂಕೋಷ 
ಒಸರ್‌ ೧-೪೩ ಸ್ಪವಿಸು 
ಒನೆ ೧೬-೭೬ ಪ್ರೀತಿಸು 
ಒಳಕೆಯ್‌ ೧-೫೨ ಒಳೆಗುಮಾಡು 
ಒಳೆಟು ೧೦-೮ ಮುಃಖದಿಂದೆ ಹುಯ್ಯಲಿಡು[ಕಿರಿಚಿಕೊಳ್ಳು] 
ಒಳೆನು ೩-೩೦ ಇನೆ 
ಒಳೆಸೋರು ७ _ 00 9४09) 

ಓ ಹಿಕ ೧-೫ ವಾಸಸ್ಥಾನ 
ಓರ್ಗುಡಿಸು ೪-೭೭ ಒಂದುಕಡೆ ಬಾಗು 
ಓಘ ೧-೯ ಸಮೂಹ ಗುಂಪು 
ಓವ ೪-೬೬ಿಗೆ ಪ್ರಿಯತನು 
ಓರೆಂತೆ ೨-೧ ಒಂಡೇೇ ಸಮನಾಗಿ 
४०08, ೪-೫೮ಗೆ ಸಮಾನ 
ಓನನಿಗೆ ೪-೩೬ ಬೀಸುನ ಹಾಡು 
ಓವರಿ 6-೩೩ ಕೋಣೆ, ಮೂರೆ 
ಓ್ರಿ  - ೧-೨3 ಸಂಕಕ್ಷಿಸು, ಕಾವಾಡು 
ಹಓಿಷ್ಕ ೩-೬೫ ತುಟ 
98 ೯-೪೪ಗೆ ನಾಲು 
ಹಳಿಗೆ ೭-೫೧ ಸನಾನ 
ಓಳಿಗೊಳ್‌ ೫-೨ ಸಾಲಾಗಿ ಸೇರು 

ಔಣ ಔಡೊತ್ತು ೭-೪೧ಗೆ ಹೆಲ್ಳುಕಢಿ 


ಔರ್ನಾನಲ ೨-೩೦ ಪ್ರಳೆಯಾಗ್ನಿ 


ಕಬ್ಬ 
ಕಂಕೆಲ್ಲಿ 
ಕಂದಲಿ (ರಿ १) 
ಕಂಡಳೆ 
ಕಂಡು 
ಕಂಡೂ 
ಕಚ 
ಕಜ್ಜಳ 
ಕಟಕ 

ಕಟಿ 

ಕಟ್ಟಿನ 
ಕಡಿಕೆಯ್‌ 
ಕಡುಕೆಯ್‌ 
ಕಡೆನಡು 
ಕಣಿತನ 
ದೆಂಬ 
ಕಿಕಕ್ಕ 


ನುನ 
ಕನುಲ್ವರಿ 
ಕನ್ಮುನೆ 
ಕನ್ರು 
ಕರ್ದುಂಳು 
ಕರ್ಮೇನ್ನು 
ಕರನಾಳಿಕಿ 
ಕರವಾಳ 
ಕೆರುನೆಸನ 
ಸಕೆಂಡಕ 
ಕರಕ 
ಜಂಗು 

ಳ 

ಕನಾಟಿ 
ಕಸಟಸು 
ಕಳಮಕ್ಷತ್ರ 
ಕಳಲ್‌ 


ಶಬ್ದಕೋಶ 


ಆಶ್ವಾಸಿ.ಪಣಡ್ಯ 
B-೬ 
9-० 8९ 7 


p- 
॥ ॥ 747 
e586” 


ಚ್ರೌ 


} 


छ (० 72 2 3 छ ७ :-> 
‘ तु 
(5 [ 
BF 
ke N 


[i 
ls 


lo 
} 

Kv] 
re 


೩-೪೦ 
೧ಗಂ-೪೦ಗ 
೧-೭೪ 
೩-೧೭ 


೧೩ - ೭೭ 
೪-೩೩ 
೧-೬೪ 
೧೩-೭೦ 
७... ೪ಭ 
9... ४6 7 
೩-೧ 
2-೪೭ಗೆ 
೭-೩ಗೆ 
೧-೪೬ 
೧೪ ಎ ೧೫ 
೬೯ 
೩-೫೦ಗೆ 
೧- ಚಿ 
ಪ-8೩೫ 
೧-೪೫ 
೪-೭ 


ಅರ್ಧ 
ಅಕೋ ಕನೃಕ್ಷ 
ಬಾಳಿ 


80500, ಕುತ್ತಿಗೆ 
ಶ್ರೀಗಂಥದೆಚಕ್ಕೆ (?) 
ಕೀಟಿ 
ಕೊದಲು 
ಕಾಡಿಗೆ 
ನಡಗ ಸೈನ್ಯ 
ಪೊರನಾರು 
ಕಟ್ಟಿರುವ (१) 
ತುಂಡುಮಾಡು 
ಕೀಗು, ತೀನ್ರಗೊಳ್ಳು 
(भा) 
ಥೈರ್ಯ್ಯ 
ಸಮೂಹ 
ಕೋತಿಯ ಶ್ಲಾಫನೆಯೆಳ್ಳ (?) ಕೋತಿಗೆ 

ಶ್ಲಾಧ್ಯವಾದ (0 
ನುನೋಹೆಕನಾದ 
ತೊಂಜೆಯ ನಕ್ಕ (?) 
ಸುವಾಸನಾಯುಕ್ತ, ನುನೋಹರ 
ಪ್ರಿಯನಾದ, ಪ್ರೇಮನುಯ 
ಕೊಕ್ಳಿನಿಂದ ಕುಕ್ಕು 
ಕಬ್ಬಿಣ 
ಕತ್ತಿ ದೊಣ್ಣೆ 

ಗತ್ತಿ 
ಎರಕದ ಕೆಲಸ 


ಸೆಟ್ಟಿ ಗೆ 

ಕರ್ನೊಕ 

ಕರಿಕಾಗಿ ಹೋಗು 
ವಿದ್ಯಾವತಿ 

ಬಾಗಿಲು 
ಅಸಹ್ಯಕರನಾಗು 

ಭತ್ತವ ಗಣ್ಜಿ 

ಕೊಚ್ಚು, ಕೊಚ್ಚಿ ಹೋಗು 


೪೦೬ 


ಶಬ್ಧ 
ಕಳಲ್ಪು 
ಕಳಾಸ 
ಕಳಿಕೆ 
ಕಳಿತ 
ಕಟಲ್‌ 
ನಟಿ 


9१ 

ಕಾಂಡನಟಿ 
ಕಾಡಲ 
ಕಾದಂಡಿಕೆ 
ಕಾಪುಗೊಳ್‌ 
ಕಾಯ್ಕು 
ಕಾರ್‌ 
ಕಾರ್ತಾಂತಿಕ 
ಕಾಲಧಾರಿಕ 
ಕಾಲ್ಪಳಿ 
ಳಾನಣ 
ಕಾಸಾರೆ 
ಕಾಳಾಯೆಸೆ 
ಕಾಬ್ಬುರೆ 
ಕೆಂವಾಕೆ 
ಕಿತ್ತುಸಿರ್‌ 
ಕೆಜುಪು 
ಕೆಜುಗುಳರ್‌ 
ಕಿಟುನಟುಗುಲ್‌ 
ಕಿನಿನೇಟಿ 
ಕಿಸುಕಟ್ಟು 
ಕಿಸುಗಣ್ಣು 
ಕೆಟಂದಲೆ 
ಕೆಟ್ಟರೆ 
ಕೇಚಕ 
ಕೇನಾಶೆ 


ವರಮಾನ ಪೈರಾಣಂ 


ಅಶ್ವಾಸ-ಪದ್ಭ 
೧-೨ 
೧-೯೪ 
೬-ಳ೪ಗಗ 
9 -- थे. 7 
೨-ಳ೯ಗ 
ಆರ್ಥ 
೧೦-೧ 
೬- ಪಿಗೆ 
೪೭೬ 
೫-೫೦ 
೯-೫೭ಗೆ 
೪-೫೮ಗ 
9) - 3.0 
೩ಿ-೭ಂಗ 
೮-೨೩ 
೭-೩ 
९- शक 
ಸಿ-ಗ೧ಿ೬ಗೆ 
೪.೪೧ಗೆ 
೬-೧೨ 
3० ७.९, 
೪.೬೧ 
00 ... 9 7 
೩೬-೬೦ 
೬-ಳಿಗಿಗೆ 
೪-೩ 
೩-೨೦ 
೪೫ 
ಲ 92. 
೫ 
೪-೨೩೩ 
೯-೭೭ 


ಅರ್ಥ 

ಬಿಚ್ಚು, ಹೊಕೆಕೆಗೆ 
ಸನೂಹೆ 

ನೊಡಕಕುಢಿ 

ಸೇರಿದೆ 

ಕೆಳಗೆಬೀಳು, ಜಾರು 
ತುಂಬುಪ್ರವಾಹೆ, ದೂರೆ 
ಸತ್ತುಜೋಗು 
ನಧೂನಕರನಡುನೆ ಹಿಡಿನಬಟ್ಟಿ,ಅಿಂತಃನಟಿ 
ಪ್ರೇಮಿ 

ರಕ್ಷಣೆಯ ದಂಡ 
ಕಾವಲಿಕು, ಸಂಕೆಕ್ಟಿಸು 
ಬಿಸಿ 

ಕಿನ್ನು 

ಮೌಹೊರ್ಕಿಕ ಜೋಯಿಸ 
ಹಾನು, ಸೂರ್ಯ? 
ಉಪಗ್ರಾಮ 

ಬಳ್ಳಿ ಯನುನ, ಚಪ್ಪಕೆ 
ಸರೋವರ 

ಕಬ್ಬಿಣ 

ಕಾಡಿನ ಪ್ರವಾಹ 
ವಾಸಕರ್ನು 
ಸಣ್ಣ ಉಸಿರು 
ಅಡ್ಡವಾಗಿಸು 

890» 

ಚಿಕ್ಕತಗ್ಗು 
ಸಂಗೀತನನ್ನು ಕೇಳಿ ಹುಟ್ಟುವ ಪ್ರೇಮ 
ಕೆಂಪುಕಟ್ಟು 
ಕೋಸಗೊಳ್ಳು 
ಕಿತ್ತತಕೆ 

ಬಾಗಿದತರೆ 

ಬೊಂಬು 

ಯೆಮ 


ಶಬ್ದ 
ಕಲಿಸು 
ಕೇಸು 
ಸೀಳಾನಳಿ 
ಕುಕಿಲ್‌ 
ಳುರಾರೆ 
ಸುಜ 
ಸುಟ್ಟನು 
ಕುಟ್ಕಿಲ 
ಕುಡುತೆ 
ಕುಣಪ 
ಸುಪ್ಯೀ ಳ 
ಕುತ್ತ 
ಕುತ್ತು 
ಕುತ್ತುಂಗಟಃ 
ಕುರಂಗ 
ಳುರಂಗಿ 
ಳುಳಿಗೊಳ್‌ 
ಕುಟಃ 
ಕುನಳಯೆ 
ಕುಶೇಶಯೆ 
ಕುಸುಕುಟ 
ಸುಹೆರೆ 
ಕುಳಿಕ 
ಳುಳಿಸ 
ಕೂರ್ಪು 
ಸೂರ್‌ 
ಕೆಕು 
ಕಡೆ 
ಕೆಡು 
ಕತ್ತು 


ಕೆನ್ನುನೆ 
ಕೆಯ್‌ 


ಶಬ್ದಕೋಶ 

ಅಶ್ಯಾಸ-.ಸಜ್ಯೆ 
೬-ರ೯ಗೆ 
೧೧ಎ ५८ 7 
೨-೬೫ 
08 - 8६ 
೧-೫೫ 
೨-೬ 
೧-೬೧ 
ಪ. ೧೦ 
೧೬ ಎ೪೦ 
೩-೪೩ 
೨. ೨೨ಗೆ 
೧೧ - ೪೮ 
८... ४० 
೭ಎ೮ 
9-५७ 
९... ೫೮ಗ 
७-९ 
8, ... 06 
೧-೧೧ 
೧೩ - ೯೫ 
೬-ಪಿ೩ಿಗೆ 

99 ೫ 
೮ಎ೬೦ಗೆ 
೧-೩ 
೧-೧೬ 
೧-೪೧ 
೫-೬೩ಿಗ 
೨-೫೧ 
೯-೫ 
೬-೩೨ಗ 
೧-೪೩ 
೧-೫೨ 


೪೦೭ 


ಅರ್ಥ 

ಖಚಿತಮಾಡು, ಸೇರಿಸು 
ಗೀರು ಗಾಯೆಮಾಡು 
ಉರಿಗಳ ಸಮೂಹ ಜ್ವಾಲೆಗಳು 
ಧ್ವನಿಮಾಡು 

ಸೊಡರಿ 

ಮರೆ 

ಕೆಲಗಟ್ಟು 
ಮೊಗ್ಗು 

ಬೊಗಸೆ 

ಹೆಣ 

ವರ್ನಶ 

ಕೋಗ 

ಚುಚ್ಚು, ಹೊಡಿ 
ಸಣ್ಣಗರಿ 

ಜಿಕೆ 

ಹೆಣ್ಣುಜಿಂಕೆ 
ಗುಳಿಬೀಳು 

ಗುಳಿ 

ಭೂಮಂಡಲ, ಕನ್ನೈದಿರೆ 
ಕಮಲ 

ಇಕ್ಕಟ್ಟಾದ 

ಫೋಣೆೆ ಗುಹೆ 
ಭಯಂಕರವಾದ ಹಾವು 
ವಜ್ರಾಯುಧ 

ಸ್ನೇಹ 

ಹೆರಿತ ಪ್ರೀಕಿ 

ಕೆಂಪು 

ೆಳಗೆಬೀಳು 
ಚಿಲ್ಲಾಡು 

ಹಾರು, ಹಾರಿಸು 
ಸುಮ್ಮನೆ 


ಗಜ್ಜಿ 


೪೦೮ 


ಶೆಬ್ಬ 


ಕೆಯ್ಬಾರ 


ಕೆಟು 


ಕೆಳರ್‌ 
ಕೇರ್‌ 
ಕೇವಣ 
ಕೇಸನಡಿ 
ಫೇಸುರಿ 
ಕೈಗಟಕಿ 
ಳಳ 
ಳೈವೆಸ 
ಕೊಂಬುಗೊಳ್‌ 
ಕೊಕ್ಕ ಸು 
ಕೊಗ್ಗಿ 
ಕೊಗ್ಗು 
ಕೊರ್ಗುದಿ 
ಕೊಚ್ಚು 
ಕೊನೆ 
ಕೊರ 
ಕೊಸಗು 
ಕೋ 
ಕೋಕ 
ಕೋಣ 


ಸೋರಯಿಸು 
ಕೋಲ್‌ 
ಫೋ ಳದೆಳ್‌ 
ಕೋ ಟ್ವಿಳ 
ಕೌಶಿಕ 

ಕ್ರಮ 

ಖಚರೆ 
ಖಫುಷ್ಟ 
ಖನ್ಯೋತ 
ಖಿಳ 


a 
ನರ್ಧಮಾನ ಪುರಾಣಂ 


ಆ ಶ್ವಾ ಸ-ಪ ಜ್ಯ 


೯ ಹಿ 
೩-೫ 
೮ಎ-೧೯ಗ 
€- ५४० 
೬-೩೨ 
೪-೩೨ 
8. - 8७ 
೬ಎಪಿಗೆ 
ಊಯ- ೫೨ 
೬೭-೩ಗೆ 
४ - 38 त॑ 
0) ०- 6७3 
೭-೯ಗ 
೧೪ ಎ೮೪ 
೯-೫೭ಿಗೆ 
09 - ४४ ॥ 
೪-೧೬ಗ 
6-४० 
ಎ೧೦ 
೩-೬ 
೯ಎಲಗ೧ಗೆ 
೨-೧ 


೧೦ - ೪೩ 
೭-೫೨ 
೭ಎ೪೯ 
೬ಎಳಳಿಗೆ 
ಬಗೆ 
೧-೭೪ 
೧-೭೬ 
೩-೩೪ 
೬-೩೨ ಗೆ 
ಚಿ-ಪ೫ಿಗೆ 


ಅರ್ಥ 

ಸ್ಟೋತ್ರ 

ಮುಚ್ಚು 

ಕೇಗು 

ಗೋಡೆ 

ಕುಂದೆಣ 

ಕೆಂಪು ನಾಡ 

ह ०8) ಉರಿ 

ವಿಕೇಷನಾಗಿ 

ಶ್ರೀಗಂಥ 

ಕೈಗೆಲಸ 

ದ್ವಿಗುಣಿತನಾಗು ಕನಲೊಡೆದು ಹೆಚ್ಚು ;. 

ಅಸಹೈಸಟ್ಟುಕೊ 

ನಿಯ ಕಸರು 

ಸ್ಟೀಣಿಸು 

ತಳನುಳ್ಳ ಕುದಿ 

ಹಿಟ್ಟು-ನುಚ್ಚು H 

ಸೆಂತೋಷೆಗೊಳ್ಳು 

ಕೊಬ್ಬು 

ಬೆಟ್ಟಿದಾನಕಿ 

ತಿವಿ ನೋಣಿಸು 

ಶ್ರೀ ನಿಜಯ ಒಂದು ಹೆಸರು 

ಢಕ್ಸಿಯನ್ನು ಹೊಡೆಯುನೆ ಕೋಲು- 
ವಾಡೆನದಂಡ 

ನಾಚಿಕೊಳ್ಳು 

ಬಾಣ 

ಹೆಸಿಮಿಡುಳ್ಳು, 

ಆನೆಯ ಫೊಂಬು 

ಗೂಬೆ 

ಹೆಜ್ಜೆ, ನಡಗೆ 

ಆಕಾಶದಲ್ಲಿ ಸಂಚರಿಸುನವ, ಗಂಥರ್ನ 

ಆಕಾಶ ಪುಷ್ಟ 

ನಿಂಚುಹುಳು 

ನಾಶ 


52 


ಶಬ್ದ 
ಖೇಟಿಕ 
ಗಂಡಸ ಳ 
ಗಂಥ್ಸನಹೆ 
ಗೆಂಜ್ಗಶಾಳಿ 
ಗಡಣ 
ಗಡ್ದುಗು 
ಗರೆಳೆ 
ಗರುಡತ್ವಜ 
ಗೆನಸೆಣಿಗೆ 
ಗೆಸಣೆ 
ಗಳೆತ್‌ 
ಗಟ್‌ 

nB 
ಗುಂಗುಟು 
ಗುಂಡಿಗೆ 
ಗುಚ್ಛ 
ಗುಟಿ 
ಗೆರೆನಟು 
ಗೊಂಡಳ 
i (4) 
ಗೊಜ್ಜುಗೆ 
ಗೋತ್ರ 
ಗೋನಿಸಿ 
ಗ್ಲಪಿತ 
ಗ್ರಾನಾಂಗಣ 
ಫಟ 
ಕ್ಟ 
ಫಳಿಲ್‌ 
ಘೂಕ 
ಫೊೋಟಿಕ 
ಜೆಂಚೆತ್‌ 
ಚೆಂಚರೀಕ 
ಚೆಂಚು 


ಶಬ್ದಕೋಶ 


ಆರ್ವಾಸ-ಪಷ್ಯ 
७-३४ 
0... 6 
9-35 
೧-೪೧ 
೧-೬೪ 
೧೧ - ೧೫ 
೬ಎ೬೧ಗೆ 
8, - 88, 

9 - 02 
೭-೩ಗೆ 
೩-೧೧ 
೧-೯೯ 

೧೧ ಪಿಂ 
Mm - ೪೦ 
೫ 
೫-೪೫ 
೮-೫೨ 
೬-೧ 

೧೪ - ೫೬ 
3ಿ- 
೫ 
೪ 


po 


4೯k 


- 


0०» 
9, “ है. 
೧-೭೪ 
೩-೧೫ 
೧-೬೫ 
ಪಿ-ಳಗೆ 
ಲ-ಳಿಂಗೆ 
೧೨-೯೧ಗೆ 
೧-೩ 
೪-೨೧ 
3-೧ 


೪೦೯ 


ಅರ್ಥ 
ಗುರಾಣಿ 

ಕಪೋಲ 

ಗಾಳಿ 

ಭತ್ತ 

ಸಮೂಹ 

ಗಜ್ಜುಗ 

ನಿಷ 

ನಾಸುಜೀನೆ ಒಂದು ಹೆಸರು 
ಪೊರಕೆ 

ಆಯಾಸ್ಯ ಚಿಂತೆ 
ಜಿಬ್ಬತ್ತಿಸುನ 
ಬಿದಿಕಿಗಳೆ ಕೋಲು 
ತುರುಕು 

ನುಸಿ ಹುಳು 

ಮಸಿ 

ಗೊಂಚಲು 

ಸಕ್ಷರಕ್ಷೆ, ತಡಿ 

ಗೆಲ್ಲು 

9०३ 

ಗೋಷ್ಠಿ (ತ) 
ಒಂದು ಜಾತಿ ಹೊವು-ಸೇನಂಕಿಗೆ 
ನಂಶೆ 

ಲಕ್ಷ್ಮಿ 
ಭಯಗೊಂಡ, ನೊಂದ 
ಕಲ್ಲುಗಳ ಅಂಗಳ 
ಗಡಿಗೆ 

ಶ್ರೀಗಂಧ 
ಇಕ್ಕಿದ 

ಗೂಗೆ 

ಳುದುಕಿ 
ಹೊಳೆಯುನ 

ದುಂಬಿ 

ಕೊಳ್ಳು 


೪೧೦ 


ಶಬ್ದ 


ಚಂದ್ರಿಕೆ 
ಚಕಿತ 


ಚಟೂಕ್ತಿ 


ಬಿ 
ಚಪ್ಪರಿಸು 
ಚಮೂ 
ಚಸಕ 
ಚಳನ 
'ಚಳೆಯೆ 
ಜಾಟುಳೆ 
'ಜಾರು 
ಚಿಕುರೆ 
ಚಿರಂತನ 
ಚೀಲ 
ಜೀ ಸಿ ಸು 
ಚೇಳಕ 
ಭಾದಿಸು 
ಜಂಗುಳಿ 
ಜಂಫಾಳ 
ಜಕ್ಕು ಲಿಸು 
ಜಗುಕೆ 
ಜಗುಜ್‌ 
ಜಡಿ 
ಜನ್ನನಿರೆ 
ಜನಸಿಕೆ 
ಜನರೆ 
ಜಾತರೂನ 
ಜಾನಳಿಸು 
ಜಾಳೆ 
ಜಿನುಗು 
ಜಿಹ್ಮಗ 
'ಜೀಮೂತೆ 
ಜೀರೆಟ್‌ 


ನರ್ಧೆಮಾನ ಪ್ರರಾಣಂ 


ಆಶ್ವಾಸ.ಸದ್ಯ 
೨-೪೩ 
9» 88 7) 
<.._ ४7 
४.» € ६ 
६. -೨೭ಗೆ 
ಅ.೯ 
೫-೬೩ಿಗೆ 
೧೩ -೧ಿ೭ 
೧೩-೭೫ 
೪-ಟ೬೬ಿಗ್ಗೆ 
೧-೧೦೭ 
೯-೩೩ 
LV 
೫-೧೨ 
೬-೬೧ 
೬ಎ ಳ೪ಳಗೆ 
೧೪-೩ 
6७... ४४ ॥ 
3- 8.0 
ಲಿ 
೭-೨೬ 
೬-೧೭ 
೬-೨೭ಗೆ 
೧೬-೪ 
೧-೫೪ 
೯ -೬೭ಗೆ 
೩-೨೦ 
೩-೫೮ 
೬-೩೬ 
೪-೫ಲಗೆ 
೧೦-೩ 
೨ಿ-೫ಿಜಿಗೆ 
ಆ- ೪ಜಿ 


ಅರ್ಥ 

ಬೆಳೆದಿಂಗಳು 
ಭಯೆಗೊಂಡ 
ನರ್ಣಲೇಷನ 
ಬುದ್ಧಿನಂತಿಕೆಯ ಮಾಶು 
ಗದರಿಸು 

ಸಿಕ 

४४७) 

ಪಾಡ 

ಚೆಮುಕೆಸುವುಡು 
ಚನುತ್ಯಾರೆ 
ಮುನೋಹೆರೆ 
ತಲೆಗೂದಲು 

ಪ್ರಾಚೀನ್ಸ ಶಾಶ್ವತನಾಡ 
pl 

ಮಾಡು 

ಬಟ್ಟ 

ಮುಚ್ಚು 

ಸನೊಹೆ 

ಮೊಳಕಾಲು 

ಅಲ್ಲಾಡು 

ಯೆನುಕೆ 

ಜಾರು 

ಗೆದರಿಸು 

ಜನಿವಾರ 

ಕೆಕೆ 

ಜೋಡಿ 

ಬಂಗಾರೆ 
ಅಹೆಂಕಾರೆದಿಂದೆ ಮಾತನಾಡು 
ಬೆ 

ಗೊಣಗು _ 

ಹಾನು 

ಮೋಡ 

ಜಿರ್‌ ಜಿರ್‌ ಎಂಡು ಹಾರು 


ಶಬ್ಬಿ 
ಜೂಜು 
ಜ್ನ 
ಟಕ್ಕು 
ರನಣೆ 
ಡನಳೆ 
ಡಿಂಡೀರ ಪಿಂಡ 
ಕಂಡಲ್‌ 
ತಂತ್ರ 
ಕ್ಕು 
ತಗುಳ್ಳು 
ತಟಿಲ್ಲತಿ 
ಕಡೆಂಗಲಸು 


99 
ತಣ್ಣರೆ 
ತಣ್ಳುಳಿಲ್‌ 
ತಜಿ 
ತನುಕರೆ 
ತನುತ್ರ 
ತನೂಳೆ 
ತರಣಿ 
ತರೆತ್‌ 
ತರಳ 
ಕರಳಿನು 
ತಕವಾರಿ 
ತಕಿವಳಿ 
[A 
ತಟ್ಕ ರಿ 
ತಕೆಗಕೆ 
ಕಲೆವರಿಸೆ 
ತನಿಸು 
ತನಿಲ್‌ (ನಾ) 
ಕಳರ್‌ 
ಕಳಿ 


ಶಬ್ದಕೋಶ 


ಆಶ್ಕಾಸ_ಫದ್ಯ 
೭-೫೭ಗ 
೧-೮೬ 
ಪಿ-೫೨ 
೯-೪೪ 
೧೫-೫೨ 
೩ಿ-೫೦ಗ 
೫-೨೭ 
೧-೧೬ 
೯.೬೯ 
೪-೮೪ಿಗೆ 
9-६ 
೪-೭೬ 
೭-೨ಗೆ 
೪-೭೫ 
೧-೩೩ 

५१ - 9.9 
೪-೨೨ 
೮-೧೨ 
೧-೫೩ 
ತ-ಟಿಗೆ 
ಪ-೧ಿರೆ 
೧-೭೪ 
€- ४५ 
೧೨-೧ಿಂ೧ಗೆ 
೨-೫೨ 
ಪಿ-೪೭ಗೆ 
3० ४७ # 
६ - ४४ 0 
೬-೩೯ 
೧-೨ 

೫ 

3-೪೬ 
೧-೩೯ 


ಅರ್ಥ 
ಬೂಟಾಟಿಕೆ 
ಬೆಳ್ಲಿಂಗಳು 
ನೋನ 

ಲೆಕ್ಕ ಸತ್ರ (7) 
ಪೀಕಡಾಫಿ 
ೊಕಿಯ ನುಸ್ಲಿ 
ತುಂತುಕುನುಳೆ 
ಆಯಾಸಗೊಂಡ, ಜಡನಾಡ 
ಪರಾಕ್ರಮ 
ಸಿರನಾಗಿ ನಿಲ್ಲು 
ಬಳ್ಳಿ ಮಿಂಚು 


- ತಜಿಯಾಗು 


ಸೇರಿಕೆ 
ತಂನಾಗಿ ಬೀಸು 


ತಂಪಾದ ಮಕೆಳ ರಾಶ್ಮಿ ಕೋಪು 


ಚೆನ್ನಾಗಿ ಒಡೆ 
ಮನೋಹಕೆ ಸೂಕ್ಷ್ಮ 
ಕನಚ 

ಹೊಂಗೆ 

ದೋಣಿ, ಹೆಡಗು 
ಚರಿಸು 

ಚಂಚಲ 

ಚಂಚಲತೆ 

ಕತ್ತಿ 

ಹುಡುಗ 

ಕತ್ತರಿಸು 
ಮುಕ್ಕಾಗಿ ಹೋಗು 
ಮಾಯೆನಾಗು 
ಶಿರಸ್ರಾಣ 
ನಾಶಮಾಡು 
ತವ್ಗಧಾ) ನಾಶ 
ಹೊರೆಡು 


ಚಿಮುಕಿಸು 


है 


ಶಬ್ಧ 
ತಳ್ಳತಳ 
ತ್ತು 
ತಳ್ಳೊಯ್‌ 
ತಟಾ 
ತ ಟು है ಸು 
ತಾಂಡನೆ 
ತಾಕ್ಕ ೯ಂಡು 
ಶಾರಯಿಸೆ 
ತಾಲಥ್ವಜ 
ತಾಳನೃಂತ 
ತಿಗ್ಮದೀಧಿತಿ 
ತಿಟ್ಟಿನಿಡು 
ತಿರುನಾಯ್‌ 
86830 
38१89) 
ಕಿಸೆರಿ 
ಕ್ರಿನಿನ 
ತೀನ್‌ 
ತೀವ್ರ 
ತುಂಗೆ 
ತುಂಡ 
ತುಟುಗಲ್‌ 
99 
ತುಟುಂಗಲ್‌ 
ತುಜುಗು 
ತುಜುಗೆನೆ 
ತೊಂತು 
ತೂಳಿಕೆ 
ತೂಟ್ಬು 
डे 7 
ತೆತ್ತೀಸು 
ತೆರಳ 


ತಳ್ಳಿ 


ನರ್ಧಮಾನ ಪುರಾಣಂ 


ಆಶ್ವಾಸ..ಪೆದ್ಯ 
ಗಲ 
೧-೫೨ 
೬-೧೮ 
೫-೮೪೯ಗೆ 
೨-೪೪ 

9 - ೫ 
೩-೩ಗ೧ಿಗೆ 
೫-೫೧ 
೩-೩೨ 
9 ... 08 
९... ६9, 
೫-೬೨ 
೧೦ ಎ೩೮ 
೧ಗ-೪ಿಂ 
9. -. ९६ 
೯ಎ ಳಳಗೆ 
೧-೩೧ 
೧೦-೧೫ 
೨-೩ 
9. 58 
ಪ-ಳಿ 
भ- शत वां 
೧೧-ಉಊಗೆ 
೫-೪೯ಗೆ 
೧-೫೦ 
೪. 2.१ ॥ 
೨೫೨ 
೪-೧೯ 
೧-೧೧ 
೪-೬೨ 
ಲ-೫ಜ 
೪-೩೩ 
3- 3९ 


ಅರ್ಥ 

ಹಾಸಿಗೆ 
ಸೇರಿಕೊಂಡು 
ಆರಲಿಂಗಿಸು 

ಸೊಡೆ 

ಆಲಿಂಗಿಸು 

ಗಂಡು ನರ್ತಕ 
ಹೊಂದಿಸಿಕೊಳ್ಳು 
ಧೈನಿಮಾಡು 
ಬಲರಾನ್ನೆ ಒಂಡು ಜೆಸರು 
ಬೀ ಸೆಣಿಗೆ(ತಾಳೆಗರಿಯದು) 
ತೀಕ್ಷ್ಮವಾದ ಕಾಂತ್ರಿ 
ಚಿತ್ರಿಸು 
ಬಿಲ್ಲಹೆಗ್ಗದ ನಡುಭಾಗ 
ಬೇಡು 

ಅಣ್ಣೆ ಕಲ್ಲು 

ಒಂದು ಬಗೆ ನೀಣೆ 
ಸ್ವ ರ್ಗ 

ಕೀಟಿ 

ತುಂಬು 

ಬಿತ್ತರೆನಾದ 
ಕೊಕ್ಕು 

ಗುಂಪು 

88, ಬಂಡೆ 
ಸಮೂಹೆ 

ತುಂಬು 

ಡೆಟ್ಟಿವಾದ ಎನೆಗಳು 
ತೊತು ಮಾಡು 
ಆಕ್ರಮೆಣ 

६५७४) ಬೆನ್ನಟ್ಟು 
ತೆಕ್ಳ- ದೆಟ್ಟಿವಾಗು 
ಸೇರಿಸು 

ಒಟ್ಟಾ ಗು 
ಗುಂಪ್ರೆಗೂಡುವುದು 


29) 


ಕೆಜಂಬೊಳೆ 
ಕೆಟಪು 
ಕೆಟವು 
ತೇರಯ್ಯ 
ತೊಡರ್ಪು 
ಕೊಣೆ 
ತೊಳೆರ್‌ 


ಕೋನುಕೆ 
ತೋಕೆ 
६0200 
ದೆಂಡಕೊಕ 
ನೆಂದುಗ 
ದಡಿ 
ಡಕನ್ಸಕ 
ದಹಿ 
ಡಸ್ಕುಕಾಂತ 
४४१०0) 
ದಳಿತ 
ದಾಂಗುಡಿ 
ದಾಢೆ 
ಬಾನು 
ದೀರ್ಫಿಕಾ 
988 
ದುರ್ನಳೆ 
ನೂಡನಿ 
ದೂನೆ 
ದೂಸಟ್‌ 
ಜೀನಾಂಗೆ 
ಹೊಣೆ 


ನೊನ್ಮುಳಿಸು 
ನೋರ್ದೆಂಡ 


ಶಬ್ಮಳೋಶ 
ಅಶ್ವಾಸ-ಫೆದ್ಯ 
भें - 2२ 
೧-೩೧ 
೬-೫೨ 
೪.೬೧ 
೧೨-೪ 
೧-೬೨ 
೧-೪೩ 


2-೬ 
೧-೪೦ 
೩-೪೧ಗೆ 
೮-೬೩ 
nk - ೪೨ 
೩-೫ 
೧3-೧೧ 
Mm - ೩೮ 
6... 40 
೧-೬೪ 
೧-೭೯ 
೫-೩೪ 
೧-೧೦೧ 
೨-೪೪ 
೪ಎ೫೮ಗೆ 
೧-೬೫ 
೯ಎ ಶಿಲೆ 
೧೦-೩ 
೪-೫ರೆಗೆ 
೨-ರ೯ 
೬-೨ಗೆ 
೧-೬೨ 


ರ-ಳಗೆ 
2-೪೨ 


१08 


ಅರ್ಥ" 

ಪ್ರಕಾಶಿಸು 

ಅನೆಕಾಶ | 

0५०6, ಬಿಡುವು 

ಮಾತುಡುಗುನ, ಹಿನ್ಮೆಟ್ಟುವ 

ತೊಡಕು 

ಸಮಾನ 

ದಾರಿತಪ್ಪಿ ನಡಿ ಕಷ್ಯದಿಂದ ಮಾರ್ಗ 
ಕ್ರಮುಣಮಾಡು 

ಕಹಿ 

ದೆನ್ಸವಾಡ 

ಕೋಕಿದಾಡಿ 

ನರ್ನ 

ನ್ನ 

ದನ್ಸನೆಯ ಕೋಲು 

ಅಕಿಶೆಯೆ 

(ಚೊನಾದೆ ಗೂಟಿ 

ಕಳ್ಳರಿಗೆ ಪ್ರಿಯನಾದ 

ಉಬ್ಬು, ಸಂತಶೊೋಸಗೊಳ್ಳು 

ಅರಳಿದ 

ದಾರಡೊಂಕಿರುವ ಕುಡಿ 

ಹಲ್ಲು ಕೋಕೆ 

ಹಾರೆ 

ಸಕೋವರೆ 

ಮೃಗಗಳನ್ನು ಹಡಿಯಲು ಒಡ್ಡುವ ಯಂತ್ರ 

ಜಿರ್ಬಲ (ಸೆಂ) | 

ದೊತಿ 

ಬೆಂಕಿ 

ಕಾರಣ 

0६४, 

ಕೊಣೆ (ಬಂಡೆ-ಜೆಟ್ಟಿಗಳಲ್ಲಿ ನೀರು ನಿಲ್ಲುವ 
ಗುಣಿ) 

ಸಂಭ್ರಮಗೊಳ್ಳು ಸ 

ದೆಂಡಥಂಕಿಕೆನ ತೋಳುಗಳು 


80४ 


ಇಒ 


ಶಬ್ದ 


ಜೋರ್ನಳೆ 
ಧಾರಾಗೃಹೆ 
ನಂದಿ 
ನಷಿ 
ನದಿಪು 
ನಕೆಗೆಟ್ಟು 
ನೆಕುಗಂಪು 
ಕ್ಕಿ 
ಕಸೆ 
ನಾರಜ 
ನಿನಾಟಿವೆ 
ಫಿಕ್ಕುವಂ 
ನಿಕೋಜೆ 
ನಿಗದಿಸು 
ನಿಚಿಕುರೆ 
ನಿಚಿತ 
ನಿರ್ಯಾಣ 
ನಿರೆನಿಸು 
ನಿಟ 
ನಿರ್ನಂಡೆ 
ನಿಶಾಂತೆ 
ನಿಸೆದೆಂ 
ನೀರಾಜಿಸು 
ನೀಕಚೇಳ 
ನೀಳ್ಬ 
ನುಣ್ಬರೆ 
ಕ್ಕ 
ಫೆಗಪ್ರು 
ನೆಗಳ್‌ 
ನೆಗಟ್‌ 
ನೆಯ್ಯೇರಿಸು 
ಕೆರ 


- ft 
0 


ನೆರ್ಧನಣನೆ ಪುರಾಣಂ 


ಆಶ್ಕಾಸೆ-ಸದ್ಯ 
७ ०. १५ 7 
೪.೪೨ 
"9०० ५.६४. ते 
೧.೪೦೧ 
೧ಿಂ-೪೭ಗೆ 
೧-೬೩ 
೧-೬೪ 
ಪಿಎಗಿಸಿ 
०-६१ 
0- ९.३ 

9. - ४६ 
೧ಗಿ-ಗ೧ಿಂ೪ಗೆ 
೮-೨೪ 
೩-೨ 
೪-೬೩ಿಗೆ 
೭-೬೩ 
ಲ-೪ಂಗೆ 
४. - 8.9 हे 
೫-ನಿ೪ 
ಊರಗೆ 
ವಿ-ಪಿ೨ಿಗೆ 
೧-೧೧ 
೨-೪ 

&. .. 36 ॥ 
3-00 
೧-೬೪ 

೧೫ - ೩೮ 
9० 9४ ॥ 
ತಿ-೫೭ 
ಪಿಎರ್ಟಗೆ 
೧-೧೪ 
೭-೫ 
೧-೮೬ 


ಆರ್ಧ 

ಬಾಹು ಬಲ 
ಸ್ನಾಸಹನನೆ 
ಸಂತೋ ಸಗೊಳ್ಳುನನನು 
ದೀರ್ಫನಾಗಿ, ಕುತೂಹೆಲ ಪೂರ್ನಕನಾಗಿ 
ಅರಿಮೆ 

ಮೊಗ್ಗುಬಿಡು 
ಸುವಾಸನೆ 

ಪ್ರೇಮು 

ಬಿಜಿ 

ಗವಾಕ್ಷಿ 

ಅದಕ್ಷಕಿ 

ನಿಶ್ಚಯವಾಗಿ 

ನೊಗ್ಗು 

ಹೇಳ್ಳು ನಿಕ್ಷಯಿಸು 
ಚಿಗುರು 

ಉಚಿತ ಸೇರಿದ 

ಸಾವು 

ನಿಲ್ಲಿಸು, ಒಪ್ಪಿಸಿಕೊಡು 
ನುಡಿಕೆ (ನಾ) 
ನಿರ್ಬಂಧ (ಸಂ) 
ರಾತ್ರಿಯೆ ಕೊನೆ-ನುನೋಹಕ 
ಸದಾಕಾಲ 
ಆರೆಕಿಮಾಡು 

ಕವ್ಪು ಬಟ್ಟೆ 
ಉದ್ದವಾದ 
ನೃುಮುಶ್ವೆಸಿ 

हो) 
ಇದ್ದಕ್ಸಿದ್ದಂತೆಯೆ 
ನೇಲಕ್ಕೆತ್ತು 

ಮಾಡು 

ಪ್ರಸಿಷ್ಧನಾಗು 

ವಿಕ್ಣೆ ಹೆಚ್ಚು 
ಸೆಹಾಯೆ 


ಕಟ್ಕ 


ಕೆಕವು 

है 

ಸೆಟ್‌ 
ನೆಟಕ್‌ದಿಂಗಳ್‌ 
ನೇಣಜಂತ್ರ 
ನೇತ್ರ 
ಫೇರ್‌ 
ನೇರಿದ 
ನೊಂದ 
ನೋನಕು 
ನಂಗು 
ನಂಚತ್ವ 
ನಂಚಾಸ್ಯ 
ಕ್ಕ 
ಸಳ್ಳಿವಣಿ 
ಸಗಿಲ್‌ 
ಸರ್ಚುಗತನ 
ಫರ್ಚುಗೊಳ್‌ 
ಸಣ್ಣ 
ನಟಳ 

ಷಿ ವಣೆ 
ನಟ್ಬಾಕಾರ 
ಷಟು 
ನಡಲಗೆ 
ಸಡಿ 

99 

ನಡಿಕೆ 
ನಡಿಯಟ 
ನಡು 
ಸಡುಳೆ 
ಸ್ತ್ರ 

४3, 


ಕತ್ತುವಿಡು 
ಸಕ್ತಿಸಾರು 


ಶಬ್ದಕೋಶ 


ಆಶ್ವಾಸ_ಫದ್ಯೆ 


9... 8.5 
೯-೬೭ಿಗೆ 
೧-೧೯ 
8-१7 
೯-ರ೯ 
೭-೨ಗೆ 
೬೪೫ 
१० है, 
७०-१७ 
೮-೬ 
೪-೮೪ 


४ & “४१ ॥ 


8. - 8७ | 
& ... ९६ 
೬ಓ-೨೩ಿಗೆ 
೪೭ಸಿ 
೧ಂ-೪೦ಗೆ 
೬-೪೬ 
९... ४५ ॥ 
ಪಿ-೫೮ಗೆ 
೬ಎಳಗೆ 
೩-೩ 
ಪಿ-ಳಲೆಗೆ 
೧೧-೩ 
೧-೮ 
೩-೫ 

೧೧ -೩ಿಲೆ 
೧-೯೬ 
೧೨-೯ 
೧-೪೭ಗ 
3-೫ 
6... ४० 
ಪ-೫ರಗೆ 
೨ಎನಿಪಿಗೆ 


೪೦೫ 


ಅರ್ಥ 
ಮಾಡಿಮುಗಿಸು 
ಸಹಾಯ 
ಶೆಕ್ತನಾಗು 
ವೂರ್ಣಚಂದ್ರ 
ಸೂತ್ರದ ಬೊಂಬೆ 
ಕೀನ್ಮೆ 

ಕತ್ತರಿಸು 
ನೇಕನಾಡ 

ನ್ರತ 

ನೂಕು 

ಹಂಗು 

ಸಾವು 

ಸಿಂಹೆ 
ಸಕ್ಷ(ಸಂ.), ಕ್ಕಿ 
ಹಕ್ಳಿಯಗೂಡು 
ಸ್ಯ 
ಹೆಂಚಿಕೊಳ್ಳುನಿಕೆ 
ಹಂಚಿಕೊಳ್ಳು 
ಅಲಂಕಾರ 
ಸಮೂಹ 
ಸಿಂಹಾಸನ 
ಬಂಡೆಯ ಆಕಾರೆ 
ಶಕ್ತವಾದ ಶೂರೆ 
(ಪಾತಿ) ಬುಟ್ಟಿ 
ಸಮಾನ, ಪ್ರತಿ (ಸೆಂ) 
ಬಾಗಿಲು 
ಪ್ರಾಪ್ರವಾದೆ 
ಬಾಗಿಲು ಕಾಯುವವ 
ಮಲಗು 

ನೆಟ್ಟಿಗೆ ಬಟ್ಟಿ 
ಹಣ್ಣು ಬಿಟ್ಟಿ 
ಕಾಲಾಳು 
ಬಿಟ್ಟುಬಿಡು ಆಗಲು 
ಹತ್ತಿರಕ್ಕೆ ಹೋಗು 


೪೧೬ 


ನೆರಿನುಜೀಯಾಡು 
ನರಿಯೆಳ 
ನರಿಯಿಡು 
ನಕೇತನನ 
ನಟನೆ 
ಸಟೀನಟಯಾಡು 
ಸಟುಗೋಲು 
ನಟಕ 
ಸಲ್ಲಣಿಸು 
ಸನಣಿಸು 
होते 

ಫೆಸಲೆ 
ವಸನಾಯಿತೆ 
ನನುರ್ನಂದರ್‌ 
ಫುಸುರ್ನಾಸೆ 
ನಸೆ 

ನಳಂಚು 
ವಳಿತ 

ನಳಿಕು 
ನಟಯೆಗೆ 
ನಟಃ 


ಪ್ರಕರ 


ನರ್ಧವಾನ ಪುರಾಣಂ 


ಅಶ್ವಾಸ.ವೆದ್ಯ 
೩೭ಎ೯ಗೆ 
೩-೯ 
೧-೫೬ 
೭-ನಿ೪ 
೧-೫೩ 
೧೫ - ೧೪ 
೧-೫೦ 
ಗಿ-೫೦ 
೧-೫೧ 
8 ... 8७ 7! 
6... 00 
४... ८ 
&.- $ | 
೯-೫೭ಗೆ 
ಪ-ಪಜಿಗೆ 
೬-೪೪ಗೆ 
೬-ಳ೪೪ಗೆ 
೬-೧೨ 
ಲ. ಳಿಂಗೆ 
೯. ೫೭ಗ 
೧-೩೧ 
೧-೫೯ 


ರ್‌ 


೫-೬೧ 
೭-ಳಿಗಿಗ 
೬೭ 
ಭಎಜಲೆಗೆ 
೧-೪೩ 
೩-೫೨ 
೧-೬೧ 
೫-೮ 
ಪ-೬೪ 
೧-೪೬ಗೆ 


ಅರ್ಧ 

ಉನಾಯ, ಜಾಣ್ಮೆ 
ಸೇಮ 

ಹೆಬ್ಬುಗೆ 

ನಿಶ್ವಾಸ 

ಹೆಲಸು 

ಓಡು 

ಸುತ್ತುವ ಜಾಗ 

ಪರೀಕ್ಷಿಸು 

ಸುತ್ತ ಇರುನ ಕಂದಕ 

ಗೆಜಿ 

ಕತ್ತರಿಸಿಹೋಗು 
ಓಡಾಡು, ಕುಣಿದಾಡು 
ತ್ಕ 

ಕುಗ್ಗು 

ಶಾಸ 

ಮೆಂಬಿ 

ಬಗೆಬಗೆಯಾಗಿ ನರ್ತನ ನಾಡು 
ಹೆರಿಗೋಲು, ದೋಣಿ 
ತನ್ಮುಟಿ 

ಜೀನುಹಾಕು 
ಸಿಡ್ಛಗೊಳಿಸು - 
ಅಂಗಡಿ 

ಗರಿಕೆ 

ಉಡುಗೆಗಳ ಸೇಲ್ವಿಚಾರಿಕೆ 
ಹಸಿರು ಹೆಂಡಕ ಚಪ್ಸರೆ 
ಹೆಸಿರುಗರಿಳೆ 


ಹಾಸಿಗೆ 


-ತಾಗು 


ಸಕೆಬಂಪೆ 

ಸ್ಫಟಿಕ 

ಹಳನಿಗೈ ಬಾವುಟ 
ಹೆಳ್ಳಿ ನಿಂದಿಸು 
ಸಮೂಹ 


53 


ಶಬ್ದ 
ಪತ್ತಿ 
ಸ್ರನಾ 
ಪ್ರಪಾಂಗಕೆ 
ಪ್ರನಲ್ವಿಕಾ 
ಪ್ರನಾಳ 
'ಪ್ರಸನ 
छू 
ನಾಂಗಿ 
ಸಾಂಧ್ಗ 
5909) 
ಪಾಗುಡ 
ಪಾರ್ಥಿವ 
ನಾಡನ 
ನಾನುರಿ 
ನಾರ್‌ 
ನಾಟು 
ಪಾಸಟ 
ನಾಸು 
ಪಾಳಿ 
ಹಿಂಗು 
ಸಿಂಜರೆ 
ಏಿಂಭಾತಸತ್ರ 
ಸಿಕ 
ನಿಟಕ 
ತ್ಯ 
80% 
ಫುಂಜಿಸು 
ವುಗುಟ್‌ 
ಫುಟನೇಥ 
ಪುಟಕಿ 
ನುಡಿ 
ಸಡುಕುರೀರ” 
४५ 


ಶಬ್ದಕೋಶ 
ಆಶ್ವಾಸ್ತಪದ್ಯೆ 
ಪಿಎಳಜಿಗೆ 
೧-೩೮ 
೧-೩೯ 
೬ಎ೪೪ಗ 
8. - ೨೫ 
3०-०८, 
೪-೬೯ಗೆ 
೧-೫೭ 
೧-೩೯ 
४) - 06 ॥ 
೪.೫ಗೆ, 
ಗಿ-ಇಊಗ 
9०७6 
೧-೪೦ 
ಪ-೪೭ಗ 
n 

೧೪.೭೩ 
೪೯ಗ 
೫-೨9೪ 

3 _ 02. 
ಪಿಎ೧೮ 
೫-೨3೪ 
೧-೫೫ 
00 - 35 
3०७४० 
೧-೪೭ಗೆ 
೧-೫೯ 
೪_ಬಲಿಗೆ 
೪-೫೦ 
೫-೬೩ಿಗೆ 
೪. #6 [६ 
೬೯ 
೪-೨೧ 


೪೧೭ 


ಅರ್ಥ 

ಗೌರವ 

ಅರವಟ್ಟಿ i 
8089 0008 ನೀರು ಕೊಡುನನಳು 
ಸಮಸ್ಯಾಪೂರಣ 
ಹೆನಳ 

ಹೊ 

ಪ್ರನಾಹ 

ರೀತಿ 

ಹಾದಿಗ 

ಜಾರ" 
ಬಹುಮಾನ 


ಕ್ತತ್ರಿಯೆ 

ಮರೆ 

ಬೇಡಕನಳು, ಹಳ್ಳಿಗಳನ್ನು ಓಡಿಸುನನಳು 
ನೋಡು ನಿರೀಕ್ಷಿಸು 

ಓಡು 


ಸಮಾನ 

ಹಾಸು ಹಾಸಿಗೆ 
ಕ್ರಮ ಸಾಲು 
ಹಿಂಗು, ಬತ್ತಿ ಹೋಗು 
ನೆತ್ತಿಡ 
ನನಿಲುಗರಿಯೆ ಕೊಣೆ 
ಕೋಗಿಲೆ 

ನೊಗ 

ಚಿಕ್ಕಪ್ಪ 

ಹಿಳಿ, ಹಿಂಡು 
ಗುಂಬಾಗು 

ಬೊಬ್ಬೆ, ಹೊನ್ಬಳೆ 
ಪುಟಕ್ಕ ಹಾಕುವುದು 
ಬಸಿ 

ಧೂಳು, ಮಣ್ಣು 
ಕುದಿಯುನ ನೀರು 
ಗೊಂಬೆ 


8७ 


रुमु० 


ನರ್ಧನಾನೆ ಫ್ರೆರಾಣಂ 


ಆಶ್ಮಾಸ-ಪದ್ಯ p 
೨-೬೬ 
೬-೧೦ 
೯.೨೧ 
ಪಿ-೫ 
7 - भ० 
೧-೨೨ 
9-9७ 
#.. ६४ 7 
ಪ-ಎ೪೯ಗೆ 
೬.೬೦ 
೨-೧೩: 
೫-೩ 
೪ಎ 
೫-೩೯ 
೩ಎ ೬೫ 
೧೨-೨೦ 
೧-೮ 
9 « 38. 
0-4. 90 
೪ಎಜಲಗೆ 
3 
೬.೩೧೪ 
೧೧ಿ- ಗೆ 
೩ಎಳಳ 
೨-೫ 
೬ಎಪಖಿಗೆ 
९... 06 
೧೩-೬೨ 
೬-ಗಗೆ 
೬-ಪಪಿಗೆ 
ಗಿ೨ - ४९ 
६. ... 39 ॥/ 
೨-೫೫ 


ಅರ್ಧ 

ಕರ್ಮ 
ವ್ಯಾಪಿಸು 
ಹೊಂದಿಕೆ 
ನಿಭಾಗ 
ಹುಯ್ದು, ದುಃಖದಿಂದ ಅರೆಚಿಕೊಳ್ಳು 
ವೇನೇಂದ್ರ 
ಕೋಮಾಂಚಕೆ 
ಬಾಣದ ತುಂಡು 
ಮಕಳು 
ಪ್ರತಿಜ್ಞೆ ಮಾಡು 
ಪ್ರವಾಹೆ 
ಹೊನಿನ ಪೂಜೆ 
ಹೊಡ್ಡದಾಡೆ 
ರಾಣಿನಾಸೆ 
ಹಿರಿತನ 
ಚ್ಚ 

ಹೆನ್ಮೈ ಹಿರಿಮೆ 
ಹಂಜಿ 
ಬೇಕೆಯೆದು 
ಚಂದ್ರ 

ಹೆಡಕು ಬೆಬ್ಬಳಿಸು 
ಬೆನ್ಬಾಗು 
ಹೆಠರು 
ಸಮೂಹೆ 
ಹೇಡಿ 
ಕುಮುಕೆಸನಾರ 
ನನಿಲುಗರಿ 
ಸುಂದರೆ 

ಕಾಂಕಿ 
ಬಂಗಾರೆದ್ಧಕಡೆಯುಳ್ಳ 
ಕೋಮಾಂಚೆ 
ಪೊಟ್ಟಿಣ 
ಉತ್ಸಾಹೈ ಶಕ್ತಿ 


ಶಟ್ಟಿ 


ವ 


ಫೊಣರ್ನಕ್ಸಿ 
ಫೊಡಟ್‌ 
ಫಟ್ಟ 
ಫೊರ್ಶು 
ಫಿಚ್ನು 
ಫೊಕಿದು 
ಫೊಟನಾಯ್‌ 
ಸೊಲಗಿಡು 
ಪಸೆ 
8900७" 
ಪೋರ್ಕುಳಿಯಿಕ್ಳು 


ಫಳಾನಳಿ 
ವಲ್ಲ 
ಬಂಟು 
ಬಂಬಳಿಸು 
ಬಟ್ಟ 
ಟ್ಟ 
ಬಸವರ 
ಬಡರಿ 
ಬದ್ದನಣ 
ಬನ 
ಬನ್ನೆ 
ಬರಿ 
ಬರುಂಟು 
ಬಜಕು 
ಬಲಗೊಳ್‌ 
ಬರಿ 

99 
ಬನಕೆ 
ಬಸ್ಸ 
ಭನೆ 


ಶಟ್ಮಕೋಕೆ 


ಆಕ್ವಾಸಪೆಜ್ಯ 


೪೨೫೧ 
೨ಎಗಿಿ 
೧-೯೧ 
೧ - ೧೦೫ 
೧-೪೩ 
೧-೪೧ 
೧೫ - ೩೮ 
೪೭ 
೧೧-೩೦ 
2-೪೯ಗೆ 
६-४४ १ 


೩-ಸಿಗೆ 
9-४, 
೭-೫ 
೪-೬೨ಗೆ 
೧೧.೮ಗೆ 
೬-೩೨ಗೆ 
೭-೩ 
೨-೩ 
೧೩- ೫೨ 
೬-೩೨ 
೨-೫3೨ 
೭-೪೬ 
೫. ೬೩ 
೧೫ -೩೯ಗೆ 
೧೦ - ೩ಲ್ಮಗೆ 
ಪಿ-೩೮ಗ 
೯ಎ ೫೭ಗೆ 
೩-ರ೯ಗೆ 
ರಎ೬ಲ 
ಪಿಎಳರಗೆ 
೧೧-೩೦ 


೪೧೯ 
ಅರ್ಥ 
(ಜಗಳನಾಡುನುಚಕ್ರವಾಕನಕ್ಷಿ 
ಹೊರೆಹೊ: 
ಪ್ರಸಿದ್ಧನಾಡ 
ಹೊಂಡ್ಯುಸನೀಪಿಸು 
ಹೊಯ್ದು, ಹೊಡೆಕ 
ತುಂಬಿಕೊಂಡು 
ಹೊರೆಹೊರೆಡು 
ಜಾರಿತಪ್ಸು 
ಹೊಸ್ಗೆ ಹಚಕು 
ನಟ್ಟಣ 
ಚಲ್ಲಾಸಿಕ್ಲಿಯಾಗಿ ಓಡಿಸು ಹೋರಾಟಿ 
ನಾಡು 
ಹಣ್ಣುಗಳನ್ನು ತೂಗಿಹಾಕಿರುವ ಮೇಲ್ಕಟ್ಟು 
8090 (ಹೊ) 
ಬಂಟಿ, ಯೋಧ 
ದಟ್ಟಿನಾಗು 
ಉಂಡೆ, ದುಂಡು 
ದಾರಿ 
ನೆರ್ಣವೊಕೆ 
ಜೋ ಕೈಮರ) 
ಮುಂಗಲವಾಚ್ಯ, ನರ್ಧಮಾಕ(ಸಂ) 
ನುಂಗಳವಸ್ತ್ಯ 
ಕಷ್ಯ 
ನ 
ಒಲುಗಿಸು ಕೆದರು 
ಬತ್ತಿಹೋಗು 
ಪ್ರಡಕ್ಷಿಣೆಮಾಡು 
ಬೆಳೆಸು ಪುಷ್ಟವಾಗಿಮಾಡು 
ಸಿದ್ಧಮಾಡು 
ಯುನ್ಯ 
ಬಯಕೆ 
ನಕ 
ಶಿ 


Ke] 


93960 


ಶಬ್ಧ 
ಬಸೆದಾಗು 
ಬಸದು 
ಬಸೆನಿ 
ಬಸುಜ್‌ 
ಬಳನಿ 
ಬಳಾಕೆ 
ಬಳ್ಳು 
ಬಟ 

99 
ಬಾಡನ 
ಬಾಡನಣ 
ಬಾಯ್ಕೆಕಿ 
ಬಾಯಿನೆ 
ಬಾರಿಸು 
ಬಾಸಿಗೆ 
ಬಾಸೆ 
ಬಾಟ್ಡರೆ 
ಬಾಳ್ಕುಡಿ 
ಬಾಟಲಿ 
ಬಿಚ್ಚ ತ 
ಬಿಜ್ಜಣಿಗೆ 
ಬಿಣ್ಣಿತ್ತು 
ಬಿಣ್ಬು 
ಬಿಣ್ಗೊಫೆ 
ಬಿತ್ತು 
ಬಿದ್ದಂಬರಿ 
ಬಿಡು 
ಬಿಡು 
ಬಿನಡ 
ಬಿ ನ್ಲಣ 
ಬಿನ್ನನೆ ” 
ಬಿಸ 
ಭಿಸಟಿಂಬರಿ 


ನರ್ಧನಾನ ಪುರಾಣಂ 


ಆ ಶ್ಯ್ಯಾ ಸಪ ದ್ಯ 


೯-೫೨ಗೆ 
(8 - 30 
ಿ-ಚಿ೨ 
೩-೭ 
೯.೩೯ 
೬-೩೨ 
೮-೪ಂಗೆ 
೧ಿ-೧ಂ೪ಗೆ 
೯-೬೧ಗೆ 
೧೦-೬೪ 
೬-೧ 
೧-೪೧ 
ಕಿಡಿ 
೧-೪೦ 
೩-೫೨ 
೪-೨೭ 
७. 29, 
೪.೧೮ 
೩-೧೪ಿಗೆ 
೫-೧ 
೩-೬೨ 
೪-೮೨ 
3-9 
೬೩೫ 
೬ಓ-೩೨ಗೆ 
೬೭-೪೪ 
00 - # 7 
७... ४९ 
೩೬೩-೪೮ 


ಜಿ-೫೨ 


೪ಬ 
೬.ಎ೩೨ಗೆ 


ಅರ್ಥ 

ನೆಶನಾಗು 

ಕೀನ್ರಾಸಕ್ರ 

ವ್ಯಸನಿ 

ಹೊಳ್ಳ 

ಬೆಳವಣಿಗೆ 

ಬಲಾಹೆಕ ನೀರುಹಕ್ಕಿ 
ಗಳ್ಳಿ ನರಿ 

ಹಿಂಜೆ, ನಂಶ 

ಮಾರ್ಗ 

ಬ್ರಾಹ್ಮಣ 
ನಾತಾಯನ್ಗ(ಸಂ), ಗನಾಕ್ಷಿ 
ಅಲಗು 

ಬಾಗಿನ 

ತಜಿ ನಿನಾರಿಸು 
ಹೊನಿನ ಕುಂಜ ಕು 
ಹೊಟ್ಟಿಯ ಮೇಲಿನ ಕೂದಲು 
ಜೀವಂತ ತಲೆ 

ಕತ್ತಿಯ ನೊನೆ 
ಜೀನಂತನಾದ ಬೇಲಿ 
ನಿಸ್ತಾರನಾಡೆ 
ಬೀಸಣಿಗೆ 

ಭಾರ 

ಭಾರೆ 

ಭಾರನಾಡ ಕೊನೆ 

ಬೀಜ 

ಬಿರುದನ್ನು ಘೋಷಿಸು 
ಕುಂಭನ್ನಳದ ನಡುಭಾಗ 
ತ್ತಿ 

ವಿನೋದ 

ಜಾಣತನ, ವಿಜ್ಞಾನ(ಸಂ) 
ಮೌನನಾಗಿ 

ತಾನಕೆಯೆ ವಂಟು. 
ಮನಬಂಡಂತೆ ಓಡು 


ಜೆಚ್ಚು 
ಜೆಚ್ಚು F 
ಬಟು 
ಬಟ 
ಜಿಸಕು 
ಬೆಟಲ್‌ 
ಭೇನಸ 
ಳೈ 
ಜೋಕೆ 


है. ಭಾರ್ಗವ 


ನು 


ಭಾನುಂಡಳೆ 
ನುಂಚಕೆ 
ಮುಂಡನ 
ನುಂಡನಿ 
ನುಂಧ್ಯರೆ ಗಿ 
ನುಂಪಯಿಸು 
ನುಗುಟ್ಛು 
ನುಚ್ಛರಿಸು 
ನುಡ 
ನುಡಲಿಡು 
ನುಡಿವು 
ನುಣಿಗಾರೆ 
ನುದಿಲ್‌ 
ನುದಿಬನಾಡ 
ನುದಿಲು 
ನುನ್ನೆಯೆ 


ಶಬ್ದಕೋಶ 


ಆಶ್ವಾಸ್ಥಪದ್ಯ 

೬-೩೨3 
೧-೫೯ 
3-೪ 
६०-१७ ॥ 
೩-ರ್ಷ೯ 
೬- ಖಗೆ 
೪-೫ಲೆಗೆ 
೪-೮೯ 
೫-೯ಗೆ 
೧೧-೪೭ಗ 
೨-೨೫೫ 
೩-೪೧ 
4००, 
೪-೫೮ಗ 
೬ -೨೩ಿಗೆ 
೧೩-೫೨ 
6-४७ 
೧-೧ 
೧-೬ 
೬-೧೯ 
೫-೫ 
೫-೧೩ 
೫-೬೪ಗೆ 
೧-೬೫ 
3-೩೭ಗೆ 
am - ೬೧ 
23-0 
೨-೪೬ 
೧-೫೯ 
೫-೫೨ 
೫-೫೨ 
೧-೭೨ 
೩-೧೨ಗೆ 


೪3೧ 


ಅರ್ಥ 
ಕಮಲೆ ದಂಟು 
ಸೂರ್ಯೆ 
ಬಿರುಕು 
ಸ್ವೇಚ್ಛಿಯಾಗಿ ಓಡು 
ನಾಚಿಕೆಗೆಟ್ಟಿನನು 
ಹೆದರಿಕೆ 
ಆಶ್ಚರ್ಯಗೊಳ್ಳು 
ಬೆಸುಗೆ ಹಾಕು 
ಹೆಡರಿ 
ಚು್ತು 
ಅಹೆಂಕಾರಸಡು 
ಅಪ್ಪಣೆ 
ಚೀಲ 
ಸಂಕಟ ಆಯಾಸೆ 
ಬಚ್ಛಿಡು 
mu 
ಬಾಣ 
ಪ್ರಭಾನಳೆಯ 
ಮಂಚ 
ಅಲಂಕಾರ ಆಭರಣ 
ಮಂಟನ 
ನಿಧಾನವಾದ ಕಡಿಗೆ 
ಪೆಟ್ಟಿ ವಾಗು 
ಹಿಂದಿರೆಗಿಸು 
ಜ್ವೀಷಿಸು, ಮತ್ಸರಗೊಳ್ಳು 
ಹಿನ್ಮುಡಿ 
ಡೆಟ್ಟವಾಗು 
ಕೊಲ್ಲು 
ರತ್ನವ್ಯಾನಾರಿ 
ಗೊಡಿ 
ಬತೇರಿ 
ಗೋಡಿ 


ಮಾನ್ಯ(ಸಂ) 


೪೨೨ 


ಶಬ್ದ 


ಕಲ್‌ 
ಮಟಫಿ ಕ್ಕು 
ಮಟುವಕ್ಕ 
ನುಜಯಟ್ಟು 
ಮಲ್ಲಣಿ 
ಮರು 
ಮಸಗು 

99 
ಮಸುಳಿ್‌ 
ಮಸ್ಕಣ 
ನುಟ್ಲಾಸು 
ನಬ್ಸು 
ಮಾಂತನ 
ಮಾಕಂದೆ 
ಮಾಡ 
ಮಾಯ್‌ 
ಮಾಅಜಡಕ 
ಮುಳ್ಳ 
ಮಾ 
ಮಿಂಡ 
ಮಿಂಡ 
ಮಿಡುಕು 
ಮಿಡುಕು 
ಮಿದಿ 
ಮಿಜನಿಗೆ 
ಮಿಟುಪ 
ಮಿಳಿರ್‌ 

99 
809० 
ಮಿಳ್ಮಿಳಿಸು 
ಮುಂಗುಢಿ 


/ 
ನರ್ಧಮಾನ ಪುರಾಇಂ 


ಆಶ್ಛಾಸ.ಪದ್ಯ 
೩-೫ 
೯.೭ 
೩-೯ಗೆ 
೬-೩೨೩ 
8... » 
೫-೫೮ 
೨-೩೭ಗೆ 
೬-೧೨ 
೬-೧೯ 
೯-೩೧ 
2-೨೬ 
೧೨3-೧ 
೧೨ ಎ ೧೦೬ 
೩-೨ 
೬-೧೦ 
೪-೮೨ 
೬-೯ಗೆ 
೩-೧೧ 
೬-೨೦ 
ಸಲಲ 
೯-೫೭ಗೆ 
9 
७- भछ 7 
೧೧-೩೭ 
೯ - ४० 0 
99 
೧-೪೨ 
೯ ಳಳಿಗೆ 
99 
೬-೨೩ 
हर + 55 


, ಅರ್ಧ 


ಮರಳು 

ಮಕೆಯುನಂತೆ ಮಾಡು 

ಇದಿರು ಪಕ್ಷ ಸ್ಫರ್ಥೆ 

ಓಡಿಸು 

ಗಲಭಿ 

ಮಬ್ಬು, ಕರ್ಕಲು 

ಕೇಗು 

ಕ್ಷೋಭಿಗೊಳ್ಳು 

ಕಾಂತಿಹೀನೆವಾಗು 

ಹೊಳೆಯುವ 

ನಾಶಮಾಡು 

ನಾಶನಾಗ್ಗು, ಕಣ್ಣಿಗಾಗು 

ಮಹೆತ್ತು 

ಮಾವು 

ಉಪ್ಪರಿಗೆ ಮನೆ 

ಮರೆಯಾಗಿರು 

ಪ್ರತಿಗೋನ್ಯ"ಸ್ಥಾಫ 

ರೀತಿ 

ಕಾರ್ಯ 

ಸರಾಕ್ರಮಿ 

ಕಾಮುಕ 

ಉತ್ಸಾಹೆಗೊಳ್ಳು 

ಸೃಂದಿಸು 

ನಾಮ 

ಡಾಂಭಿಕ 

ಹೊಳೆಯೆನ 

ಚರಿಸು 

ಧಳದಳ ಹೊಳೆ 

ಅಲ್ಲಾಡು 

89३) ४ ಕಣ್ಣು ಬಿಡು 

ಮೊಡಲ ಚಿಗುರು ಎಳೆಯ ಚಿಗುರು. 
ಸೈನ್ಯದ ಮುಂಭಾಗೆ 


४ 


ಮುಂಗುರಿ 
ಮುಂಗೊಳ್‌ 
ಮುಂದೂಳ 
ಮುರ್ಕು 


ಮುಗುಳ್‌ 
ಮುಢಡಿವಟಕ 
ಮುತ್ತುಗೊಳ್‌ 
ಮುನ್ನೀರ್‌ 
ಮುಮ್ಮುರಿ 
ಮೆಯ್‌ 
ಮುಯ್ಯೌಂವು 
ಮೆರಿ 
ಮುಜೀ 
ಮುಜುಕ 
ಮುಷಿತ 
ಮುಸುಟಕ 
ಮೂಡಿಗೆ 
ಮೂನೆ 


ಮೆಯ್ಸಿರಿ 
ಮೆಯ್ದೆಗೆ 
ನೆಯ್ಕೆ ರು 
ನೆಯ್ಯೊಕಿ 
ಮೇಡುರ 
ನೇಲುಡು 
ಮೇಳ 
ನೇಳಿಸು 
ಮೊಗಸು 
ನೊಗನೆಡ 
ಮೊಗೆ 
ನೊನಲ್‌ 
ಮೊಕೆ 


ಅಶ್ವಾಸ್ವನದ್ಯ 
೧೫-೬೪ 
೮-೪ಳ೩ಿಗೆ 
೬-೨೩ಗೆ 
ತಿ-ಳಿರಿಗ್ಗೆ 
೬-೨ 
೧-೬೪ 
2 «- ४३, ॥ 
६. - 39. 7 
ರೆ- ೫ಜಿ 
೪-೬೩ 
೬-೫೪ 
೬-೪ 
೪-೭೭ 
9 ५. ६१ ह 
೧೦-೫ಗೆ 
७... .१९ 
00 .. भा 
ಲ ೫೭ 
೧೨-೮೩ 
೩ ೪೫ 
3-೧೬ 
४. - 59, 
೩-೪ 
೯.3 
ಲ-೮೩ಿಗೆ 
೬-೧೯ 
೬-೨೧ 
೪ಲ೯ಗ 
९... ४७४ 
೭-೧೨ಗೆ 
೪. ಖಃ 
೯.೭೧ 
೮-೬೧ 


3३ 


ಅರ್ಥ 
ಮುಂಗಸಿ 
ಮುನ್ನುಗ್ಗು 
ಮುಂಚೂಣಿ 
ಮುಕ್ಕು 
ಮೊಗ್ಗಾಗು 
ಮೊಗ್ಗು 
ಮುಡಿಯ ಹೊಕಿ, ತಕೆಗೊಡಲ ಭಾರ 
ಆಕ್ರಮಿಸು 
ಸೆಮುದ್ರ 
ಮೂಹಿ ಬಗೆಯಾದೆ ಉರಿ 
ಭುಜ 
ಭುಜನನ್ನು ಜಾಚು, ನೆಹಿಸು 
ತಿರುಗಿಸು 
ತುಂಡು 


9» 
ನೀಗಿದ, ಕಳೆದುಕೊಂಡ 
ರಾಡಿ 
ಬತ್ತಳಿಕೆ 
ಮೂರು ಸಲ 
ಕೋಣ? ನೋಕಿ? 
ಜೇಹೆಕಾಂಕಿ 
ಮಾಯೆನಾಗು 


6) 
ಜೀಪನ್ನು ವ್ಯಾಪಿಸು 
ಸರನ್ಯ ಮೃದು 
ಮೇಲುಹೊದಿಕೆ 
ಜೊತೆ 


ಒಂದಾಗಿ ಮಾಡು 


ಅನ್ನೇ हूँ 5४४ 
ಮುಖನಾಡ 
ಬೊಗಸೆಯಿಂಜೆತ್ತಿಕೊಳ್ಳು 
ಬೇರು ಬುಡ 


ಯುದ್ಧ 


೪೨೪ 


ಯೆ 


ಶಬ್ದ 
ಮೊಟ 
ಮೊಟಗು 
ಮೊಟ್ಟು 


4) 

೪ 
ನೋಡು 
ಯನಿ 
ಕೆಂಭಾಳಾಂಡೆ 
ಕ 
ಕೆಕ್ಕೈನಣಿ 
ರಜ 
ಕಟಿನ 
ಕತ 
ಕೆಥಾಂಗ 


a] 
ley 


0७ 
ರಾಕಾ 
ರಾಗೆ 
ರಾಜಾಯತನೆ 
ರಾಟಿ 
ರಾವ 
ರಾನ್ಸತ 
000, 

038 

ಕೊಕ್ನ 
ಕೈಯ 
ಕೋಧೆ 
ಊೋಡಿಸು 
ಅಂದೆಣಿಗೆ 
ಲಂಬಳೆ 
ಅಂಬಳಿಗೆ 
ಅಂಬೂಕಶೆ 
ಲ್ಯ 
ಲಚ್ಛಿಸು 


ವರ್ಧಮಾನ ಪುರಾಣಂ 


ಅಶ್ವಾಸ-ಪಡ್ಕೆ 
00 » 30 
೯-೫೭ಗೆ 
೨-೫೯ 
೯-೬೧ಿಗೆ 
೯.೫೮ 
8 - 8. 
೪-೨೦ 
9० 9७ ॥ 
09 - 3.9 ऐ 
0-०५) 
ಿ-೫ಲೆಗೆ 
9-90) 
ವಿ-೧ಿಗಿ 
೨-೭೩ 
ಒಳಗೆ 
೩-೩೦ಗ್ಗೆ 
ಪ-ಪಿಗೆ 
೧-೩೬೩ 
೧-೪೩ 
೨-೬ 
೯ಎ ೫೭ಗೆ 
೧೨-೫೩ 
೬-೪೬ 
3- 8.0 7 
08 - ४ 
भ- ९6 
€- ५१०७० 
8. -- 9 
€- ०४ 7 
೩೭-೯ಗೆ 
೧೪-೪ 
೭-೫೨ 
೧೧-೩೬ 


ಆರ್ಧ 
ಕೆಕ್ಷಣೆ 
ಗುಡುಗು, ಗರ್ಜಿಸು 
ಅಡ್ಡ ಬೀಳು 
ಜೆಳಗೆಬೀೀಲ್ಲು ನಾಕನಾಗು 
ಗುದ್ದು 
[A] 
ಖುಷಿ 
ಬಾಳೆಗೆ 
a 
ರಕ್ಷಣೆ 
ಕಕ್ಟಾನುಣಿ 
ಸರಾಗ 
89 
७० के 
ಕೊಡಗಿರೆವೆ 
ಚಕ್ರವಾಕಸಕ್ಷಿ 
ಭೂಮಿ 
७४0३४ 
ಜೆಳುದಿಂಗಳು 
ಫ್ರೇನು 
७0४06 
ಗಾಲಿ 
ಶಬ್ದ 
ಕುದೆಕೆಸೆನಾಕೆ 
ಬಹುಜೊಡ 
a 
89) 
[a] 
ಭೆಯೆಂಕರೆ 
ನಮುಣೋಷರೆ 
ಆಕಾಶೆ 
ಗೇಲಿಮಾಡು 
ಆನ್ಗೆಮಾರುನನೆ (2) 
ಹಾರೆ 
99 
ಜಾಲರಿ (2) 
ಲಕ್ಷ (ಸೆಂ) 
ಲಕ್ಷ್ಯೈಮಾಡು, ಗುರುತಿಸು 


ಶಬ್ಬ 
ಲಾಂಗೂಲ 
ಲಾಂಗೂಲಿ 
ಲಾನಿ 
ಲುಂಬಾಕ 
ಲುಳಿತ 
ಲುಳಿಯಿಸು 
ಲೆಂಕ 
ಲೋಗರು 
ರೋಪಿಸು 
ನಂಧ್ಯ 
ನೆಂಶನಾದ್ಯ 
ನಥೊಟಿ 
ನರ್ನಿತ 
ನಯಸ್ಯೆ 
ನಲ್ಲಕೀ 
ನಿ 
ನಲ್ಮೀಕ 
ನಳಿತ 
ನಳಿಯಿಸು 
ವಾಗುರಿಕ 
ನಾಗುಕಿ 
ನಾಗೆ 
ನಾರಿ 
ವಾನರ 
ನಾಸನ 
ನಾಳೆ 
ನ್ಯಾಕೋ ಚಿಸು 
ವ್ಯಾಕೋಶ 
ನಿಕೀರ್ಣ 
ವಿಗ್ರಹ 
ವಿಜಾತಿ 
ನಿಟಿನ 
ನಿತತ 

54 


ಶಬ್ದಕೋಶ 
मे आओ 
70 - भ | 
೯ರ 
೧-೬೩ 
೬ಎರಗೆ 
೨-೧೧ 
೯ಎಳಿಳಗೆ 
೯-೬೫ 
೯ಎ ೬ರ 
ಪ-ರ೩೯ 
೩-೩೪ 
೫-೭ 
೯-೪ 
७-9१ 
೨-೩ಿ೭ಗೆ 
೩-ಎ೬೬ಗೆ 
೨-೪೮ಗ 
೧-೪೬ಗೆ 
೧ಗಿ- ೭೫ 
७... ४०॥ 
६. _ 88. 
४. » 03 
७.8. 
೯-೬ 
೪-೫ 
೧ಿ-೪೬ಗೆ 
ಆ೮-೪೦ಗ 
೧೧-೧ 
೩-೩೨ 
೪-೬೩ಗ 
3-೨ 
೪.೫೪ 
೨-೭ 
೧-೧೨ 


೪ 


ಅರ್ಥ 

ಬಾಲ 

ಬಲರಾಮನು 

ಗೊಂಚಲು () 

ಸೆಳೆಯುನುಡು 

ಬಾಗಿದೆ, ಸುಂದರವಾದ 

ಸಂಗೀತ ಥೈನಿಯನ್ನು ಹೊರಹೊಮ್ಮಿಸು 
ಸೇವಕ 

ಸಾಮಾನ್ಯ ಜನರು 

ನಾಶಮಾಡು 

ಬಂಜೆ 

ಕೊಳಲು 

ಹೆಣ್ಣು 

ಸಜ್ಜುಗೊಳಿಸಿದ 

ಗೆಳತಿ 

ವೀಣೆ 

ಬಳ್ಳಿ 


९ 
ಹುತ್ತ 


pe 
ಬಾಗಿದ 
ಬಾಗು 

ಸ್ತ 

ಬರೆ 
ಕಡಿನಾಣ 
ಬಾರ್ಕಿ ಸೆರೆದಿ 
ನಾರೆ 
ಹೇವೇಂದ್ರ 
ಬಾಲ 

ಉಕ್ಕು (ಥಾ) 
ಗರ್ಭ ಒಳಿಭಾಗ 
ಕುಂಬಿಡೆ 


4०] 


ಶಬ್ದ 


ನಿಶಾನೆ 
ನಿಥುಂತು 
ನಿನಂಚಿ 
ನಿಪಣಿ 
ನಿಭಾನರಿ 
ವಿರತಿ 
ನಿಲೂಕ 
ನಿನಕ 
ವಿಷಯ 
ನಿಷಾಣಿ 
ನಿಸೆಟೆಂಬರಿ 
ನಿಹೆಂಗೆ 
ನಿಳಂಬಿತೆ 
ನೀಧಿೀ 
ನೇತ್ರ 
ನೇಸರಿ 
ಶೆಂಕುರಾಗೆ 
ಶತಥಾರ 
ಶತಾಯುಥ 
४99 

ड़ 
ಶಾಡ್ವಲ 
ಶಾಬಕ 
ಶಾತಿ 
ಶಾರ್ವಕೆ 
ತಿೀಮುಖ 
ಶೀತಳಿಕೆ 
ಶುದ್ಯಾಂತ 
ಸಂಕೆ 
ಸೆಂಗಳಿಸು 
ಸಂಡೆ 
ಸೆಂಕನೋಗು 
ಸಂನರಣ 


ವರ್ಧನನನೆ ಪುರಾಣಂ 


ಆಶ್ವಾಸ್ಥಪದ್ಯ 
४. - ९४, 
೫ - १ ॥ 
९-98 
೧-೬೦ 

६. » ९9 7 
೯ -ಚಿಗೆ 
ಪಿಡಿಪಿಗೆ 
६. .. 8.9 | 
೧-೩೨ 
೩-೧೦ 
ಪಿ-೩೭ಗೆ 
9० (6 


'0+- ४७ 


0». 009 
೩-೫೨ 
೩-೪೦ 
७... ४0१ 
೧~೧ಳ 
೭-೪೩ 
& ०० 
९-३७ 
९.०० 
९... शक्ष 7 
६. « भें 7 
3० थे, ए 
೪.೧ 


೪-೭೪ 


೬೭-೩೬ 
೪ಎಜಲೆಗೆ 
೧೪.೧೦೧ 
ಎ೧ 
೭-೪೧ಗ 
3-೬೨ 


ಅರ್ಥ 

ಚೌಕಟ್ಟು, ನೇಲು ಕಟ್ಟು 
ರಾಹು 

ನೀಣೆ 

ಅಂಗಡಿ 

ರಾತ್ರಿ 

ಗ್ಯ 

ಕಳೆದುಕೊಂಡ, ಕತ್ತರಿಸಿದ 
ಗುಹೆ ಮೂರೆ 

ರಾಜ್ಯ 

ಕೊಂಬು 

है (४ ಓಡಾಡು, 
ಹಕ್ಕ 

ದೀರ್ಫನಾಡ್ಯ, ಉದ್ದವಾದ 
ಬೀದಿ 

ಬೆತ್ತ 

कं 

ಒಂದು ಬಗೆ ಆಯುಧ (१) 
ಸಿಡಿಳು 

ಹೇವೇಂಡ್ರ 

ಮೀನು 

ಸಢಿಲನಾಡೆ 

ಹೆಸಿರು ಹೆಲ್ಲು, ಗರಿಕೆ 
ಮರಿ 

ಮಹತ್ತಾದ 

ಕಷ್ಟ, ರೆಃಖ 

ಬಾಣ 

ತಂನಾಜನಸ್ಸು (2) 
ಅಂತಃವೈೆಕೆ 

ಶಂಥೆ 

ಒಟ್ಟಿಗೆ ಸೇರಿ 
ಪ್ರಸಿದ್ಧನಾಡ 
ಸಿಡ್ಕವಡಿಸಿಷೆ, ಸನ್ನಾಹ ಮಾಡಿಕೊಂಡ (7) 


ಸೆಂಸಾರೆ 


ಸಿೀೀರ್‌ 
ಸಿೀರನಾಣಿ 
ಸುಗಿ 

ಸುತಿ 
ಸುತ್ತುಗತ್ತರಿ 
ಸುಯ್‌ 
ಸುಯ್ಯಾಣನೆನ 
ಸುಕಳಿ 
ಸ್ಪುಟಿಯಿಸು 
ನೊಡು 
ಸೂಳೆನಳ 
ಸೊಟ್‌ 
ಸೂಟ ಸು 
ಸ್ಕಿ 
ಸೆಜ್ಜಿವನೆ 


ಶಬ್ದಕೋಶ 


ಆಶ್ಕಾಸ-ಪಧ್ಯ 
೬ಒಎಸಿಲ 
೩ಎಳಿಗ೧ಗ 
8. ... 8७ ॥ 
६. - 9६. 
೪-೧ 
ಪಿ-೧ಿಲೆ 
೬-೨ 
ವಿ-ಳಲೆಗೆ 
೧-೪೨ 
೬-೧೮ 
೭-೪೭ 
೨-೪೪ 
8. - ೬೭ 
೯-೫೭ಗೆ 
ಆ - १५९०१ 
೬-ಳಿ೧ಗೆ 
೧೫ ... ೨ 
9० 
9)» ४० 
೧೦-೧ಿಗೆ 
೪-೩ 
೧-೬೪ 
2-9 0 
೧-೬೪ 
೩-ನಿಗೆ 
೧-೩೮ 


೪.೨೬ 


ಅರ್ಥ 

ಸಂನಾರೆ 

ಸಾಕ್ಷಿ 

ವ್ರಾಣಿ 

ನಿಶ್ಚಯ 
ಪ್ರಾಪ್ರನಾಗು 
ಸಂಕೋಷ 

ಮೆಳೆ 

ಆನೆ 

ಗೊಂಚಲು 
ಮುಂಡಕ್ಕೆಚಾಚು 
ಕುಮುಕ್ಕಸವಾರ 
ಗಲ್ಲು 
ಸೆರಿವಡಿಸಿಕೊಳ್ಳು 
ಕುಡುಕಿಯ ಆಳು 
ನೊಣ 

ಸಿಗುರ್ಕು ಸಿಬುರಿ 
ನಲ್ಲ 

ಶಬ್ದಸಹಿತನಾದ ಕೆಸಾಸ್ವಾಪನೆ 
ಕೋ ನಗೊಳ್ಳು 
ನೇಗಿಲನ್ನು ಹಿಡಿದವ, ಬಲರಾಮ 
ಹೆದರು 

४७४०) 

ಬೇಲಿ 

ಉಸಿರುಬಿಡು 
ಚಚ್ಚರದೆ ಕೆಲಸ 
ಸುನಾಸಕೆ 

ಸ್ಟೋ ಟಗೊಳ್ಳು » ಒಡೆ 
ಮುಡಿಸು 
ಸೂಳೆಯರ ಮೇಲ್ವಿಚಾರಕ 
ಸರದಿ 

ಧ್ವನಿ ಮಾಡು 

कद 
ಮಲಗುನ್ಮಮನೆ 


ತಲ 


ಶೆಬ್ಬ 

ಸೆಜಿ 

ಸೆಕೆ 

ಸೆಲ್ಲ 

ಸೆಳ್ಳು ಗುರ್‌ 
ಸೇಸೆ 
ಸೈತಿಡು 
ಸೈರ 
ಸೊಡರ್ಗುಢಿ 
ಸೊಡರ್‌ 
ಸೊನಡು 
ಸೋಗೆ 
ಸೋಯೆ್‌ 
ಸೋನತ 
ಹೆಗರೆಣ 
ಹೆನನೆ 
ಹೆಯೆನಾಗು 
ಹೆರಣ-ಭರಣ 
ಹೆರಿಗೆ 
ಹೆರಿಬ 
ಹೆಡೆಲಗೆ 
ಹೊಗರ್‌ 
ಹೊಗರಿಸು 
ಹೊಟಸು 


ನರ್ಭಮಾನ ಪುರಾಣಂ 


ಆಶ್ಕಾಸ-ಪಜ್ಯೆ 
೪.೩೨ 
೯ಎ ६) 
೮-೫೧ 
೧-೬೪ 
೭-೧ಗ 
೬-೧೪ 
೩-೨೪ 
00) - 000 # 
೬-೩೫ 
७५-०४ 
೩-೩ 
೧-೪೨ 
<.. ९० 

& - 9९ 
೩-೪೨ 
೫-೬೪ 
೫-ಜಲಗೆ 
೫-೬೩ 
೭-೪೨ 
೭ಎ೩ಿಗೆ 
೩-೩೦ 
೪-೨೫ 
೨-೬೮ 


ಅರ್ಥ 
ಅಹೆಂಕರಿಸು 
ಕುತ್ತಿಯೆ ನರ 
ಶಲ್ಯ(ಸಂ), ಆಯೆಧೆ 
ತೆಳುನಾದ್ಯ ಚೊನಾನ ಉಗುರು 
ಶೇಷಾ[ಸೆಂ), ಮಂತ್ರಾಕ್ಷತೆ 
ಸಮಾಧಾನ ಪಡಿಸು 
ನೇಕನಾವ 
ದೀನಕಳಿಕೆ 
ದೀನ 
ವಾಸನೆ 
ಸೊಂಜೆಲು? 
४४899 ಓಡಿಸು 
ಬೇಟಿಯ ಮೃಗ 
ಅದ್ಭುತ್ಯ ಭಯಂಕರ ನಾಟಕ ಪ್ರಕಾರ 
ಸಂಹಾಕೆ 
ಹಾಲು ಕಕಿ 
ನಾಶ್ಯ ಸೆಂರೆಕ್ಷೆ 
ಗುರಾಣಿ 
ಕಾರ್ಯ 
ಹೆಡಗೆ 
ಕಾಂತಿ 
ಕಾಂತಿಯನ್ನು ಸೂಸು 
ಪಾರಿನಾಳೆ 


ಸರಿತಿಸ್ಪ 
ಚಾವುಂಡರಾಯಕೃತೆ ನರ್ಧಮಾನ ಪುರಾಣಂ 


ಶ್ರೀ ನೀೀಕಜಿನಂ ಮುಕ್ತಿ | ಶ್ರೀನಲ್ಲಭನೆಖಿಲರೋಕಬಂಧು ಸದಾಂಚೋಃ | 
ಜಾನನತಭವನನೆಮುಗನ್ಯು | ತಾನಾಸಮುನೀಗೆ ವರ್ಧಮಾನ ಜಿನೇಂದ್ರಂ || 


ಮುಂಗಳಾದಿನಿರೂನಣಪೂರ್ನಕಂ ವುರಾಣಂಗಳಂ ಸೇಟ್ಟುದು, ಅನಜಕೊಳ್‌ ಶೀನರ್ಥಮಾನಭಟ್ಟಾರಕರ 
ಚೆರಿತನುನಚಿನರ್ಣಿಸುನೆಸೆಂತೆಂಜೊಡೆ- 

ಜಂಬೂದ್ವೀನದೆ ಫೊರ್ನನಿಡೇಹಡ ಸೀತಾನದಿಯೆ ಬಡಗಣತಡಿಯ ವುಸ್ಕಳಾನತೀವಿಷಯದ ವುಂಡರೀಕಿಣೇ 
ಫೆಗರೆದ ನುಥೂಕನೆಸಡೊಳ್‌ ವುರೂಕನನೆಂಬ ಬೇಡನಾತನ ನೆಂಡಿತಿ ಕಾಳೆಯೆಂಬಳಾಗೆ ನುಶ್ತೊಂದುಜಿನಸಮಾಕಾ 
ನನಹೊಳ್‌ ನೊಲಗೆಟ್ಟುಸುಟ್‌ನ ಸಾಗರೆಸೇನರೆಂಬ ಮುನಿಯೆಂ ಕಂಡು ನಂದಿಸಿ ಧರ್ಮನುಂ ಕೆಳ್ಳು ಮಥುನುದ್ಯ 
'ಮಾಂಸನಿನೃತ್ತಿಗೆಯ್ದು ಜೇನಿತಾಂತ್ಯಡೊಳ್‌ ಸೌಧರ್ನುಕಲ್ಪಡೊಳ್‌ ಸಾಗರೋನನು ಸುಖನುನುಂಡು ಬಂದು 
'ಜಂಬೂದ್ವೀವದೆ ಭರತದ ಕೌಕಲನಿಷಯದ ನಿನೀತಾ ನಗರಮನಾಳ್ವ ಭಕ ತಂಗಮುನಂತಸೇನೆಗೆಂ ಮರೀಚೆಯೆಂಬನುಗ 
ನಾಗಿ ನೃಷಭನಾಥಕ ನರಿತ್ಯಾಗಕಾಲದೊಳ್‌ತಾನುಂ ಸರ್ನಸೆಂಗ ನರಿತ್ಯಾಗಂಗೆಯ್ದು ಕ್ಷುಪ್ಪಿವಾಸಾದಿ ನೆರೀಷಹೆಂಗಳೆಂ 
ಸೈರಿಸಲಾಜಡಿ ಭವ್ಯನಾಗಿಯುಂ ದೀರ್ಫೆಸಂಸಾರಿಯಪ್ಸುದೆಟ*ಂ ನರಿನ್ರಾಜಕದೀಕ್ಷೆಯಂ ಕೆಯ್ಯೊಂಡು ತನ್ನನಾಶ್ರ 
ಯಿಸಿದನರ್ಗಮುಡನುನನೀಶಂಗೆಯ್ದು ಅರ್ಹೆಶ್ಚನಚನನುಂ ಕೇಳ್ನುಂ ಸೆದ್ಭರ್ಮಮಂ ಕೆಯ್ಯೊಳ್ಳದಿ ವುಕಜೀನಕೆಂತು 


ಮುಕ್ತಿಲಕ್ಷ್ಮಿಯ ಸ್ವಾನಿಯೂ ಸನುಸ್ತಜಗತ್ತಿನ ಬಂಥುವೂ, ತನ್ನ ನಾಡನದ್ಮಗಳಿಗೆ ನಮಸ್ಯರಿಸುವ 
'ಇಗತ್ತುಳ್ಳನನೂ ವೀರ ಜಿನನೂ ಆನ ನರ್ಧಮಾನ ಕೀರ್ಥಂಕರನು ನಮಗೆ ಮುಕ್ತಿಯನ್ನು ಕರುಣಿಸಲಿ. 
ಆರಂಭದಲ್ಲಿ ಮಂಗಳವನ್ನು ನಿರೂಪಿಸುವುಡರ ಮೂಲಕ ಪುರಾಣಗಳನ್ನು ಹೇಳಬೇಕು, ಅಂತಹೆ ಪುರಾಣಗಳಲ್ಲಿ 
ಲಿ ನರ್ಥನಾನ ನಮುಹಾನುಭಾನರೆ ಜೀವಕೆ ಚರಿತ್ರೆಯನ್ನು ವರ್ಟಿಸುತ್ತೀನೆ. ಆಡು ಹೇಗೆಂದರೆ-ಜಂಬೂದ್ವೀಪದೆ 
ಪೂರ್ನವಿಜೇಹದ ಸೀತಾಸದಿಯ ಉತ್ತರಪಡದಲ್ಲಿರುವ ಪುಸ್ಕಲಾವತೀ ಜೀಶದ ವುಂಡರೀಕಿಣೇ ನೆಗಕಡ ಮಥೂಕ 
ವನದಲ್ಲಿ ಪುರೂರನನೆಂಬ ಒಬ್ಬ ಬೇಡ, ಅನನ ಹೆಂಡತಿ ಕಾಳೆ ಎಂಬುವಳಾಗಿರಲಾಗ್ಯಿ, ಒಂದಾನೊಂದು ದಿವಸ 
ಆ ಅಥನಿಯೆಲ್ಲಿ ದಾರಿಗೆಟ್ಟು ತಿರುಗುತ್ತಿದ್ದ ಸಾಗಕೆಸೇನಕೆಂಬ ಮುನಿಯನ್ನು [७ ಬೇಡನು] ಕಂಡು, ನಮಸ್ಕರಿಸಿ, 
ಥರ್ನುಕ್ರನಣಮಾಡಿ, [ಅಡರೆ ಫಲನಾಗಿ] ಮಧು, ನುದ್ಯ, ನಾಂಸಗಳನ್ನು ಬಿಟ್ಟು ಸತ್ತನೇಲೆ ಸೌಧರ್ಮಕಲ್ಪದಲ್ಲಿ 
ಸಾಗರಡಸ್ಟು (ನಿಸ್ತಾಕನಾಡ) ಸುಖನನ್ನು ಅನುಭವಿಸಿ, ಅಲ್ಲಿಂದ ಬಂದು, ಜಂಬೂದ್ಧೀನದೆ ಭರತಖಂಡದ 
ಕೌಶಲ ಡೇಶದೆ 08९४० ನಗರದಲ್ಲಿ ರಾಜ್ಯಭಾರಮಾಡುತ್ತಿರುನ ಭಕತ ಅಕಂತಸೇನೆ ಎಂಬನರಿಗೆ ನುರೀಚಿ ಎಂಬ 
[ಹೆಸರಿನೆ]ನುಗನಾಗಿ [ಹುಟ್ಟಿ] ನೃಷಭನಾಧನು ಸರಿನಿಸ್ಕ್ರಮಣ ಮಾಡಿದ ಕಾಲದಲ್ಲಿ ತಾನೂ ಸರ್ವಸಂಗ ವರಿಶ್ಯಾಗ 
ಮಾಡಿ, ಹೆಹಿನು-ಬಾಯಾರಿಕೆಗಳೇ ಮೊದಲಾದ ನರೀಷಹೆಗಳನ್ನು ಸೈರಿಸಲಾರಣೆ, ತಾನು ಭನ್ಯನಾಗಿದ್ದರೂ 
ದೀರ್ಥೆಕಾಲ ಸಂಸಾರಿಯಾಗಬೆಕಾದನನಾದುಡೆರಿಂಡೆ ಬಹುಜನ್ಕಗಳನ್ನು ಎತ್ತಬೇಕಾಗಿಕುವುದರಿಂದು) ಸರಿನ್ರಾಜಕ 
ದೀಕ್ಷೆಯನ್ನು ಸ್ವೀಕರಿಸಿ, ತನ್ನನ್ನು ಅಶ್ರಯಿಸಿವರಿಗೂ ಆಡನ್ನು ಉಸಡೀಶಮಾಡುತ್ತಾ, ತೀರ್ಥಂಕರನ ಪ್ರನಚನ 
ನನ್ನು ಕೇಳಿಯೊ ಸಡೃರ್ಮನನ್ನು ಸ್ವೀಕರಣೆ, ವುಕುಣೀನನು ಹೇಗೆ ತನಗೆ ಶಾನೇ ಸರ್ನಸಂಗ ನರಿತ್ಯಾಗನನ್ನು 


९३० ವರ್ಧಮಾನ ಪುರಾಣಂ 


ತನ್ನಿಂಡಮೆ ಸರ್ವಸಂಗಸರಿತ್ಯಾಗಂಗೆಯ್ದೆ ಕ್ರಿಭುನನಕ್ಷೋಭಕಾರಿಯೆಸ್ಪ ಮಾಹಾತ್ಮ್ಯೃಮನೆಯ್ದಿಡೊಂ ನಾಕುನುಂಕಿ 
ಜಗಡೊಳಿನ್ನ ಮತಮನುನೊಂದೆಂ ಮಾಡಿ ಮಹಾಪ್ರಭಾನಮುನೆಯ್ದು ನೆನೆಂಬ ಮಾನಕಸಾಯೋಡಯೆದಿಂ ಕುಮಾರ್ಗೆ 
ಮಂ ಪತ್ತುವಿಡನೆ ಕನುಂಡಳನುಂ ಕ್ರಿದಂಡಹಸ್ತ್ಯನುಂ ಗೈರಿಕರಕ್ತ ಜನರಿಸರಿಧಾನನುಂ ಮುಂಡಿತಶಿರಸ್ಯನುಂ ५०४ ०१ 
ಶಿಖರನುಂ ನಿರ್ಗತಸಂಭನ ಜಲಸ್ನಾನೆ ಕಂಡೆಮೂಲಾದ್ಯುಸಯೋಗನಿಕೆತನುಮಾಗಿ ತನ್ನೆ ತತ್ವಮನಟಯದುಡೆಂ 
ಪ್ರಕಟಿಂ ಮಾಡುತ್ತುನಿಂದ್ರಜಾಲಿಕನಂತೆ ತತ್ವಾಭಾಸಮಂ ಕಹಿಳಾದಿಗಳನ್ಪ ಶಿಷ್ಯವರ್ಗಕ್ಕಆವುತ್ತುಂ ಜಗದೊಳ್‌' 
ನೆರಿಭ್ರಮಿಸಿ ಜೀವಿಶಾಂತೃಜೊಳ್‌ ಬ್ರಹ್ಮೆಕಲ್ಪದೊಳ್‌ ಪುಟ್ಟಿ ನತ್ತು ಸಾಗರೋಸನುದ ಕಡೆಯೊಳ್‌" ७७० ಬಂದು 
ಸಾಕೇತಡೊಳ್‌ ಕಪಿಲನೆಂಬ ನಾರ್ನಂಗಂ ಕಾಂಪಿಕೈಗಂ ಜಟಿಳೆನೆಂಬ ನುಗನಾಗಿ ಸರಿವ್ರಾಜಕತಸಡೊಳ್‌ ನೆಗಟ್ಟು 
ನೌಧರ್ಮುಕಲ್ಪದೊಳ್‌ ಪುಟ್ಟಿ ಸಾಗಕೋನನಾಂಕಡೊಳ್‌ ७९० ಬಂಡು ಭರತದ ಶ್ವೀತಿಕಾನಗೆಡೊಳ್‌ ಆಗ್ನಿಭೂ 
ತಿಗೆಂ ಗೌತನಿಗಂ ಅಗ್ನಿಸೆಹನೆಂಬ ಮಗನಾಗಿ ನುತ್ತೆಂ ಸರಿವ್ರಾಜಕದೀಕ್ಷೆಯಿಂ ಸನತ್ಕುಮಾರಕಲ್ಪಡೊಳ್‌ ಸಪ್ತಸಾ 
ಗಕೋಪನಮಾಂತದೊಳ್‌ ಅಲ್ಲಿಂ ಬಂದು ಭರತದ ಮಂದಿರಪುರದ ಗೌತಮುಂಗಂ ಕೌಶಿಕಿಗಂ ಅಗ್ನಿ ಮಿತ್ರನೆಂಬ ಸೂನು 
ನಾಗಿ ನಾರಿನ್ರಾಜಕದೀಕ್ಷಿತಂ ನುಹೇಂದ್ರಕಲ್ಪದೊಳ್‌ ಪುಟ್ಟಿ ಬಂಡು ಮಂದಿರಪುರೆಡೊಳ್‌ ಸಾಳಂಕಾಯೆಕಂಗಂ 
, ಮಂದಿಕೆಗಂ ಭಾರೆದ್ಯಾಜನೆಂಬ ಮಗನಾಗಿ ಸರಿಗ್ರಹೀತ ಪಾರಿನ್ರಾಜಕವೇಸಂ ನುಹೇಂಪ್ರಕಲ್ಪದೊಳ್‌ ಪುಟ್ಟಿ ಸಪ್ತ 
ಸಾಗರೋನನಾಂತದೊಳ್‌ ಅಲ್ಲಿಂ ಬಂದು ದುರ್ಮಾರ್ಗನ್ರನರ್ತನ ಫಲದಿಂ ನರಕಾದಿಗಳೊಳಂ ತ್ರಸಸ್ಥಾನಂಗಳೊ 
ಳಂ ಅಸಂಖ್ಯಾತಕಾಲಂ ನರಿಭ್ರಮಿಸಿ ಬಂದು ಜಂಬೂದ್ವೀನವ ರಾಜಗೃಹೆಡೊಳ್‌ ಶಾಂಡಿಲ್ಯಂಗಂ ಪಾರಾನಕಿಗಂಸ್ಥಾ 
ನಕನೆಂಬ ತನೆಯನಾಗಿ ನುತ್ತಂ ವಾರಿಪ್ರಾಜಕನಾಗಿ ನುಹೇಂದ್ರಕಲ್ಪಡೊಳ್‌ ಪುಟ್ಟಿ ಬಂದು ಭರಿತನ ರಾಜಗ್ಯೃಹಮ 


ಮಾಡಿ ಮೂರು ಲೋಕಗಳನ್ನೂ ಅಲ್ಲೋಲ ಕಲ್ಲೋಲ ಮಾಡುನ ಮಾಹಾತ್ಮ್ಯನನ್ನು ಸಡಿದನೋ ನಾನೂ 
ಹಾಗೆಯೇ ಜಗತ್ತಿನಲ್ಲಿ ನನ್ನನೇ ಆದೆ ಒಂದು ಮತನನ್ನು ಸ್ಥಾಪಿಸಿ ನುಹಾ ಪ್ರಭಾನನನ್ನು ಸಡೆಯುತ್ತೀನೆ 
ಎಂಬ ಮನಃಕಷಾಯಡ ಉದೆಯೆದಿಂಡ ತಪ್ಪು ಹಾದಿಯನ್ನು ४४) ४७४, ಕೈಗಳಲ್ಲಿ ಕನುಂಡಲು ಕ್ರಿದಂಡ 
ಗಳನ್ನು ಹಡಿಡನನೂ ಕೆಂವು ಕಾನಿಯೆ ಬಟ್ಟೆಯನ್ನು ಧರಿಸಿದನನೊ ತಲೆಯೆನ್ನು ಅಲಂಕರಿಸಿದನನೂ, ಜಟೆಯನು 
ಸಟ್ಟಿಡವನ್ಯೂ ಪ್ರಯಾಣ ಕಾಲದಲ್ಲಿ ದೊರೆತ ನೀರಲ್ಲಿ ಸ್ನಾಸಮಾಡಿ ಗೆಡ್ಡೆ ಗೆಣಸುಗಳನ್ನು ಬಳಸುವುದರಲ್ಲಿ ಉದ್ಯುಕ್ತ | 
ನಾಡನನೂ ಆಗಿ ಯಾರೊ ಅರಿಯದ ತನ್ನ ತತ್ವನನ್ನು ಪ್ರಕೆಟಮಾಡುತ್ತಾ, ಇಂದ್ರ ಜಾಲನಿದ್ಯಡವನಂತೆ ತತ್ವಾ 
ಭಾಸನನ್ನು ಕಹಿಲನೇ ನೊಡಲಾದೆ ತನ್ನ ಶಿನ್ಯಸಮೂಹಕ್ಳೆ ತಿಳಿಸುತ್ತಾ ಜಗತ್ತಿನಲ್ಲಿ ಅಲೆದಾಡಿ, ಸತ್ತಮೇಲೆ 
ಬ್ರಹ್ಮೆಕಲ್ಪಡಲ್ಲಿ ಹುಟ್ಟಿ ಹೆತ್ತು ಸಾಗರಗಳಷ್ಟು ಕಾಲದ ಕಡೆಯಲ್ಲಿ, ७8 ०४ ಬಂದು ಸಾಕೇತನಗರದಲ್ಲಿ ಕಪಿಲ 
ನೆಂಬ ಬ್ರಾಹ್ಮಣನಿಗೂ [ಅನನ ಮಡದಿ] ಕಾಂಪಿಲ್ಕಗೂ ಜಹಲನೆಂಬ ಮಗನಾಗಿ ಹುಟ್ಟಿನ. [ಹಾಗೆ ಹುಟ್ಟಿ 
ಬನನು] ನಿಪ್ರಾಜಕ ತನವನ್ನು ಆಚರಿಸಿ, ಸೌಥರ್ಮಕಲ್ಪದಲ್ಲಿ ಹುಟ್ಟಿ, [ಅಲ್ಲಿ] ಒಂದು ಸಾಗರೆನ್ಟು ಕಾಲ 
[ಇದ್ದು] ಅನಂತರ ಅಲ್ಲಿಂದ ಬಂದು ಭಕೆತಖಂಡಡೆ ಶ್ವೇತಿಕಾ ನಗರದಲ್ಲಿ ಅಗ್ನಿಭೂತಿ-ಗೌತಮಿಯರೆಂಬ ದೆಂಪಕಿ 
ಗಳಿಗೆ ಅಗ್ನಿಸಹನೆಂಬ ಹೆಸರಿನ ಮಗನಾಗಿ [ಹುಟ್ಟಿ], ಮತ್ತಿ ನರಿನ್ರಾಜಕ ದೀಸ್ಷೆಯಿಂದ ನಡೆದುಕೊಂಡು, [ಸತ್ತ 
ಮೇರೆ] ಸನತ್ಕುಮಾರ ಕಲ್ಪದಲ್ಲಿ ಏಳು ಸಾಗರಗಳನ್ಟು ಕಾಲ [ಜೀನಿಸಿಷಮೇಲೆ] ಕಡೆಯಲ್ಲಿ ಅಲ್ಲಿಂದ ಬಂದು 
ಭಾರತದ ಮಂದಿರಪುರೆದ ಗೌತನು-ಕೌಶಿಕಿಯರಿಗೆ ಅಗ್ನಿಮಿತ್ರನೆಂಬ ಮಗನಾಗಿ (ಹುಟ್ಟಿ), ನರಿಪ್ರಾಜಕ ದೀಕ್ಷೆ 
ಯನ್ನು ವಹಸಿ, [ಸತ್ತಮೇಲೆ ಮತ್ತೆ] ಮಹೇಂಪ್ರಕಲ್ಪಡಲ್ಲಿ ಹುಟ್ಟಿ [ಜೀನಿತಾಂತ್ಯದಲ್ಲಿ] ७६ ०४ [ಪುನಃ] ಬಂದು 
[ಅಡೆ] ಮಂದಿಕಪುರದೆಲ್ಲಿ ನಾಳಂಕಾಯೆಸನಿಗೂ ನುಂದಿರೆಗೂ ಭಾರಥ್ವಾಜನೆಂಬ ನುಗನಾಗಿ [ಹುಟ್ಟಿ] ನರಿಪ್ರಾಜಕ 
ವೇಷವನ್ನು ವಹಿಸಿ, ಮಹೇಂತ್ರಕಲ್ಪದಲ್ಲಿ ಹೆಟ್ಟಿ, [ಅಲ್ಲಿ] ನಿಳುಸಾಗರಗಳಸ್ಟು ಕಾಲದ ಕೊನೆಯಲ್ಲಿ ७६ ०४ 
ಬಂದು, ಹೆಲವು ದುಷ್ಟಕಾರ್ಯಗಳ ಫಲವಾಗಿ ನರಕಗಳಲ್ಲಿಯೂ ತ್ರಸಸ್ಥಾನಗಳಲ್ಲಿಯೊ ಲೆಕ್ಕನಿಲ್ಲದಸ್ಟುಕಾಲ 


ಚಾವುಂಡರಾಯಕೃತ ನರ್ಧನಾನ ಪುರಾಣಂ ೪೧ 


'ಫಾಳ್ವ ನಿಶ್ವಭೂಕಿಗಂ ಜೈಸಿದೇನಿಗಂ ವಿಶ್ವಕಂದಿಯೆಂಬ ನುಗನಾಗಿ ಪುಟ ನಿಶ್ವಭೂತಿಯ ಕಮ್ಮನವ್ಪ ವಿಶಾಖ 
ಭೂತಿಗಂ ಲಕ್ಷ್ಮಣಾಡೇನಿಗಂ ನಿಶಾಖನಂದಿಯೆಂಬ ಮಗನಾಗಿ ಸುಖಮಾಗಿರ್ದೊಂದು ಜಿನಸಂ ಮುಗಿಲ್‌ 
ಕರಿಗಿದುದಂ ಕಂಡು ನಿಶ್ಚೆಭೂತಿ ತನ್ನನುಜಂಗೆ ರಾಜ್ಯನುಂ ಕೊಟ್ಟು ಮಗಂಗೆ ಯುನರಾಜನಣನಸಿತ್ತು 
ಶ್ರೀಢರಗುರಿಗಳ ವಕ್ಕಡೀಟ್ಲೂರ್ನರರಸುಗಳ್ಟಿಕಸು ತಸಂಬಔ ತನ್ಮುಯ್ಯಂ ವುಸಿಯ ಬೆಸನಟ್ಟಿ [ಬನನುಂ 
-ನಿಶಾಖನಂಸಂಗೆ] ಕೊಟ್ಟುವನಜ'ದು ವಿಶ್ವನೆಂದಿ ಮುನಿದು ಬಕಿ ನಿಕಾಖನಂದನೇಜಃ ಕಪಿತ್ನಮ್ರುನುನುಂ ಮಟ್‌ಗೊ 
ಸ್ವುಶುನುವಂ ಕಿಟ್ರೀಡಾಡೆ ಕಲ್ಲಕಂಬನುಂ ಮುಟಕಿಗೊಳ್ಳುಡುಮುದಂ ಕರೆಪ್ರಹಾರೆದಿಂ ಶತಚೂರ್ಣಂ ಮಾಡೆ ಮತ್ತಂ 
ಜೆಳ್ಳುರ್ಕೋಡುನ ನಿಕಾಖನಂದನೆಂ ಕಂಡು ಕರುಣಿಸಿ ಕರೆದು ರಾಜ್ಯನುನಾತಂಗೆ ಕೊಟ್ಟು ಸಂಭೂಕಗುರುಗಳ ನಕ್ಕ 
ಜೆ ನಿಶ್ಚನಂದಿ ದೀಕಕ್ಷೆಗೊಂಡು ಒರ್ಮೆ ಮಥುರಿಗೆ ಚರಿಗೆವೊಕ್ಕಲ್ಲಿ ಕೆಂಗೋಲ್ಮಸಗಿದ ನೆಯೆನಾವಿಟಃಯೆ ಕೆಚಿನುಡುಮ 
ಲಿಗೆ ರಾಜ್ಯಭ್ಛಸನಾಗಿ ನೆಅನ ಬೆಸೆಡೊಳೋಲೆಯನೊಯ್ಯುತ್ತುಂ ಬಂದು ಪ್ರಾಸಾನಸೌಥಢದೊಳಿರ್ದ ನಿಶಾಖನಂದಂ, 
ಕಂಡು 88, ಶಿಲಾಸ್ತ್ರಂಭಮಂ ಕೇಟ್ವಿಂದಿನ ದರ್ನಮೊಗಳಿತ್ರವೋಮುಣಂದು ಕೆಗೆ ನಿನ್ನೆಂ ಕೊಕ್ತೆಕಕ್ಕೆಂದು ನಿದಾನಂಗೆ 
000 ವಿಶ್ಲೆನೆಂದಿಮುನಿಯೆಂ ನಿಶಾಖಭೂತಿಯುಂ ನುಹಾಶುಕ್ರನ್ನರ್ಗಮಂ ನೊಂದಿದರ್‌, ಅಲ್ಲಿಂ ಬಟೀಯಂ ನಿಶಾ 
ಖಭೂಕಿ ಪ್ರಜಾನಕಿ ನುಹಾರಾಜನ 06९00) ಜಯಾನಕಿಗೆ ನಿಜಯೆನೆಂಬ ಮುಗನಾದೊಂ. ಕಿಜಯರೆಸಿ 


ತೊಳಲುತ್ತಿದ್ದುುಕಡೆಗೆ ಜಂಭೂಧ್ವೀನದೆ ರಾಜಗೃಹ [ನಗರ] ದಲ್ಲಿ ಶಾಂಡಿಲ್ಯನಿಗೂ ವಾರಾನತಿಗೂ ಸ್ಥಾವರನೆಂಬ 
ಮಗನಾಗಿ ಹುಟ್ಟಿ, ಪುನಃ ನರಿನ್ರಾಜಕನಾಗಿ, (ಸತ್ತಮೇಲೆ) ನುಹೇಂಪ್ರಕಲ್ಪದಲ್ಲಿ ಹುಟ್ಟಿ, [ಅಲ್ಲಿನ ಅವಧಿ ತೀರಿದ 

ಕೆ] (ಭೊನಿಗೆ) ಬಂದು ಭರತಖಂಡದ ರಾಜಗೃಹದಲ್ಲಿ ರಾಜ್ಯಭಾರಮಾಡುತ್ತಿ ದ್ದ ವಿಶ್ವಭೂತಿಗೂ (ರಾಣಿ 
ಯಾದ) ಚೈಫಿಗೂ ನಿಶ್ವಸಂದಿಯೆಂಬ ಮಗನಾಗಿ ಹುಟ್ಟಿರಲ್ಕುವಿಶ್ವಭೂಕಿಯ ತನ್ಮುನಾದ ನಿಕಾಖಭೂಕಿಗೂ (ಆತನ 
ನುಡನಿ) (ಲಕ್ಷ್ಮಣಾಡೀನಿಗೂ ನಿಶಾಖನಂದಿಯೆಂಬ ಮಗನಾಗಿ ಹುಟ್ಟ (ಎಲ್ಲರೊ) ಸುಖವಾಗಿಕೆಲು ಒಂದು ದಿವಸೆ 

ಭೂಕಿಯೆ ನೋಡ ಕರೆಗಿದುವನ್ನು ಕಂಡು ನೈರಾಗ್ಯಹುಟ್ಟ ಲು],ತನ್ನ ತಮ್ಮನಿಗೆ ರಾಜ್ಯ (ನಡೆನಿ)ಯನ್ನು ಕೊಟು 
(ತನ್ನೆ ನುಗನಿಗೆ (9४ ನಂದಿಗೆ) ಯುನರಾಜನಡನಿಯನ್ನು ಕೊಟ್ಟು ಶ್ರೀಥರಕೆಂಬ:ಗುರುಗಳ ನಕ್ಕಲ್ಲಿ ಬಿಳುನೂರು 
ಕಾಜರೆಗಳೊಡನೆ ತನಸಿಗೆ ಕುಳಿತುಕೊಳ್ಳಲು, ತನ್ನ ಚಿಕ್ಕವನು (ತನ್ನನ್ನು) ಸುಳ್ಳು ಕೆಲನಡ ಮೇಲೆ ಕಳುಹಿಸಿ 
(ತನ್ನ) ಉಡ್ಯಾನನನನನ್ನು (ತನ್ನ ಮಗನಾದ) ನಿಶಾಖನಂದನಿಗೆ ಕೊಟ್ಟುದನ್ನು ತಿಳಿದು, ನಿಶ್ವನಂದಿಯು ಕೋವ 
ದಿಂಡ (ನಿಶಾಖನಂದಿಯೆನ್ನು ಅಟ್ಟಿಸಿಕೊಂಡು) ಬರಲು, ಅನನು ४१७७ ಮಕೆನನ್ನು ಹೆತ್ತಿ ಮೈಮುರೆಸಿಕೊಳ್ಳಲು 
(ನಿಶ್ವನಂದಿಯು) (ಆ ನುರನನ್ನು) ಕಿತ್ತೊಗೆಯಲು (ಆಗ) ವಿಶಾಖನಂಡನನು ಅದನ್ನು ಕಂಡು ಕಲ್ಲು ಕಂಭೆ 
४४०७४) ನುಕಿ ಹೊಗಲು (ನಿಶ್ವನಂದಿಯು ७४६) ತನ್ನ ಳ್ಳ ಹೊಡೆತದಿಂದ ನುಚ್ಚುನೊರಾಗಿ ಮಾಡಲು (ಆಗ) 
ಹೆದರಿಕೆಯಿಂಡೆ 368 ಓಡಿಹೋಗುತ್ತಿರುನ ನಿಶಾಖನಂದನನ್ನು ಕಂಡು ಕರುಣೆಯಿಂದ (98 80900) ಅನನನ್ನು 
ಹತ್ತಿರಕ್ಕೆ ಕರೆದು, ರಾಜ್ಯವನ್ನು ಆತನಿಗೆ ಕೊಟ್ಟು ಸಂಭೂತಗುರುಗಳ ಪಕ್ಕದಲ್ಲಿ ದೀಕ್ಷೆಯನ್ನು ವಹಿಸಿದನು. 
(ಹೀಗಿರಲು) ಒಂಡು ಸಲ ವಿಶ್ವನಂದಿಯು ನುಥುಕೆಯಲ್ಲಿ ಚರಿಗೆಗೆ ಹೋಗುತ್ತಾ ರಕ್ತಸಿಕ್ಷನಾದ ಬಾಣದಂತೆ ३६, 
ನಾಡ [ನೇಗದಿಂಪ ಬರುತ್ತಿರುನ] ಈದ ಹೆಸುವೊಂಡು ಆತನನ್ನು ಇರಿದು ಕೆಡನಲಾಗಿ, ಅಲ್ಲಿಗೆ ರಾಜ್ಯಭ್ರಸ್ಟನಾಗಿ 
(000 0०४३ ७0000 ನತ್ರನನ್ನು ಕೊಂಡೊಯ್ಯುತ್ತಿದ್ದ ನಿಶಾಖನಂದೆನು ಅಕನುನೆಯ ಒಳಗಿನಿಂದ 
ಇನ್ನು ಕಂಡು ಅಲ್ಲಿಗೆ ಬಂದು "ನೀನು ಕಲ್ಲ ಕಂಬವನ್ನು ಕೀಳುವಾಗ ಇದ್ದ ದರ್ನವು ಈಗ ಎತ್ತಹೋಯಿತು. 
ನಿಂದು ಕೆಗಲಾಗಿ ಆಗ ನಿಶ್ವಸಂದಿ ಮುನಿಯು "ನಾನು ನಿನ್ನನ್ನು ಕೊಲ್ಲುವವೆನಾಗಿ ಆಗಲಿ ಎಂದು ಫಿಶ್ಚಯಿಸಿ 
[8 ಕಾಲಮೇಲೆ] ನಿಶ್ವನಂದಿಮುನಿಯೊ ವಿಶಾಖ ಭೂಕಿಯೂ ಸತ್ತು ಮಹಾಶುಕ್ರನೆಂಬ ಸ್ವರ್ಗವನ್ನು 
ಸೇರಿದಹಿ, ಆ ತರುನಾಯ ನಿಶಾಖಭೂತಿಯು ಪ್ರಜಾನತಿ ಮಹಾರಾಜನ ಹಿರಿಯ ರಾಣಿ ಜಯಾವಕಿಗೆ ನಿಜಯ 


११७ ವರ್ಧಮಾನ ಪುರಾಣಂ 


ಮೃಗಯಾನತಿಗೆ ವಿಶ್ವನಂದಿ ಕ್ರಿನಿಸ್ಯನೆಂಬ ನಮುಗನಾದೊಂ. ಆ ನಿಶಾಖನೆಂಡೆನುಂ ನಂಸಾಕೆದೊಳ್‌ 30५४३ 
ವಿಜಯಾರ್ಥದುತ್ತಕಶ್ರೀಣಿಯೊಳಳಕಾವುರನುನಾಳ್ವ ನುಯೂರಗ್ರೀನೆಂಗಂ ನೀಳಾಂಜನೆಗಂ ಅಶ್ವಗ್ರೀವನೆಂಬ ನುಗ 
ನಾಗಿ ಡಕ್ಷಿಣಶ್ರೀಜಿಯ ರಧನೊಪುರಾಧಿನಂ ಜ್ವಲನೆಜಔಿಗಂ ದಿವಿತಿಳೆಕಮಕನುನಾಳ್ವ ಚಂಡ್ರಾಭಂಗಂ ಸುಭಡ್ರಿಯ 
ಮಗಳನ್ಸವಾಯುನೇಗೆಗಮರ್ಕಕೀರ್ತಿಯೆಂಬ ಮಗನುಂ ಸೈಯೆಂಪ್ರಭೆಯೆಂಬ ಮಗಳುಂ ಆಗೆ ತ್ರಿನಿಷ್ಫಪೆಂಗಂ ಸ್ವಯಂ 
ಪ್ರಜಿಗಂ ನಿವಾಹೆನುಂ ಮಾಡಿ ಸಿಂಹೆನಾಹಿನಿ ಗರುಡವಾಹಿನಿ ನಿದ್ಯಿಗಳಂ ಕೊಟ್ಟೊಡೆ ಅಶ್ವಂಗ್ರೀನಂ ಕೇಳು ಮುಳಿಡ 
ರೆಧಾನರ್ತಗಿರಿಯೊಳ್‌ ಚತುರಂಗಬಲನುನೊಡ್ಡಿ ಸಿಲ್ಬುಡು ಕ್ರಿಪಿಷ್ಟನಾತನೊಳ್‌ ಮಾಯಾದ್ವಂಡ್ಭಯುದ್ಧದೊಳ್‌ 
ಗೆರೆ ಕಾಡಿ ಚಕ್ರದೊಳಿಡುವುದುಂ ಕ್ರಿಸೃಷ್ಟನಾ ಚಕ್ರದೊಳಶ್ವಗ್ರೀನನಂ ಕೊಂಡು ಕ್ರಿಖಂಡನತಿಯಾಗಿ ಜೀನಿತಾಂತ್ಯ 
ಡೊಳ್‌ ಸನ್ಹನುಪೃಥ್ವಿಗೆ ಸಂದು ಮೂನತ್ತುಮೂಜು ಸಾಗಕೋಸನಮಾಂತದೊಳಲ್ಲಿಂ ಬಂದು ಜಂಬೂದ್ವೀನದ ಭರ 
,ತೆಡೆ ಗಗಾಸನೂನದಡ ಸಿಂಹೆಗಿರಿಯೊಳ್‌ ಸಿಂಹೆನಾಗಿ ಪುಟ್ಟಿ ನೊಡಲ ನರಕಕ್ಕೆ ನೋಗಿ ಸಾಗಕೋಸಮಾಂತಜೊ 
ಳಲ್ಲಿ ಬಂದು ಜಂಬೂದ್ವೀನದ ಸಿದ್ಧ ಕೂಟದ ಪೊರ್ನಭಾಗದ ಹಿಮಗಿರಿಸಾನುನಿಕೊಳ್‌ ನೃುಗಪತಿಯಾಗಿ ನಟ್ಟ 
ಮತ್ತೊಂಡು ನೃಗಮಂ ನಾಯ್ದು ಸಿಡಿದು ಕಿಂಬಾಗಳ್‌ ಅಜಿತಂಜಯೆರುಮನಿತಗುಣರುಮೆಂಬ ಚಾರಣರುನಾ 
ಪ್ರಸ್ತಾನಡೊಳ್‌' ಕಂಡಾಸಿಂಗದ ವೂರ್ವಭನನಂಬಂಥಮುನುಂ ಭಾವಿತೀರ್ಧಕರೆತ್ವಮುಮಸಟಡೆಯಿನೆಬಂಡಿರೆ 
ಮೃಗೇಂದ್ರ ನೀಂ ಕ್ರಿಪಿಷ್ಯನಾಪ ಭೆನಡೊಳ್‌ ಪರಾಧಣ್ಯ ನಂಚನರ್ಣನ್ಭುದುಶಯನತಳಡೊಳ್‌ ನುನೋನಯೆಕೆನಲ್ಲಚಿ 





ನೆಂಬ ಹೆಸರಿನ ಮಗನಾಗಿ ಹುಟ್ಟಿನು. ವಿಶ್ವನೆಂದಿಯು ಕರಿಯರಾಣಿಯಾದೆ ಮೃಗಯಾನತಿಗೆ ಶ್ರಿಸಿಸ್ಯನೆಂಬ 
ನುಗನಾಗಿ ಹುಟ್ಟಿದನು. [ನಾಪಿಯಾದ] ಆ ವಿಕಾಖನಂಡನೂ ಕೂಡ ಸಂಸಾರದಲ್ಲಿ ತೊಳಲುತ್ತಾ ಇದ್ದು 
ನಿಜಯಾರ್ಥಪರ್ನತದ ಉತ್ತರಶ್ರೀಣಿಯಲ್ಲಿರುನ ಅಳಕಾವುರದ ರಾಜನಾದ ಮುಯೂರಗ್ರೀನನಿಗೂ ಆಕನ ನುಡದಿ 
ನೀಲಾಂಜನೆಗೂ ಅಶ್ವಗ್ರೀನನೆಂಬ ಮಗನಾಗಿ ಹುಟ್ಟಿ ನಿಜಯಾರ್ಥದ ವಕ್ಷಿಣ ಶ್ರೇಣಿಯ ರಥನೂವುರಡ ರಾಜನಾದ 
ಜ್ವಲನಜಔಗೂ [ದಿನಿತಿಲಕಡ ರಾಜನಾದ ಚಂದ್ರಾಭ-ಸುಭಗ್ರಿಯರ ಮಗಳಾದ] ಅನನ ನುಡದಿಯಾವೆ 
ನಾಯುನೇಗೆಗೊ ಅರ್ಕಕೀರ್ತಿಯೆಂಬ ನುಗನೊ ಸ್ವಯಂಪ್ರಭಿಯೆಂಬ ನುಗಳೂ ಹೆಟ್ಟಿಲಾಗಿ [ಜ್ವಲನೆಜಟಿಯ] 
ಸ್ವಯೆಂವ್ರಭೆಯನ್ನು ತ್ರಿನಿಷ್ಟಸನಿಗೆ ನುಡುನೆ ಮಾಡಿಕೊಟ್ಟು ಸಿಂಹವಾಹಿನಿ ಗರುಡನಾಹಿನಿ ಎಂಬ ನಿಡ್ಯಗಳನ್ನು 
ಅಳಿಯನಿಗೆ ನೀಡಲಾಗಿ [ಇದನ್ನು] ಕೇಳಿದ ಅಶ್ವಗ್ರೀನನು ಕೋನಗೊಂಡು ಕೆಥಾವರ್ಕಗಿರಿಯಲ್ಲಿ ಚತುರಂಗ 
ಬಲಜೊಡಕೆ [ಯುದ್ಧ ತೈ] ಸಿದ್ಧನಾಗಿ ನಿಲ್ಲಲು ತ್ರಿಪಿಷ್ಟನು ಆತನೊಡನೆ ಮಾಯಾಡ್ವಂದ್ಭ ಯುದ್ಧದಲ್ಲಿ ಗೆಲ್ಲರೆಂದು 
ಯುತ್ಛಮಾಡಲು [ಅಶ್ವಗ್ರೀನನು] ಚಕ್ರದಿಂದ ಆತನನ್ನು ಹೊಡೆಯಲು ತ್ರಿಪಿಷ್ಟನು ಅದೇ ಚಕ್ರದಿಂಪಲೇ 
ಅಶ್ವಗ್ರೀವನನ್ನು ಕೊಂಡು ಮೂರು ಖಂಡಗಳ ಚಕ್ಸನರ್ಕಿಯಾಗಿ ಆತನು ಸತ್ತಮೇಲೆ ಏಳನೆಯ ನರಕಕ್ಕೆ 
ಹೋಗಿ, ಮೂನತ್ತು ಮೂರು ಸಾಗರೆಗಳನ್ಟು ಕಾಲನಾಡಮೇಲೆ, ಅಲ್ಲಿಂದ ಬಂದು ಜಂಬೂದ್ವೀನಡೆ 
ಭಾರತನರ್ಷಡೆ ಗಂಗಾನದಿಯ ಸಮೀನದ ಸಿಂಹೆಗಿರಿಯಲ್ಲಿ ಸಿಂಹೆನಾಗಿ ಹೆಟ್ಟಿ [ಸತ್ತು] ಮೊದಲನೆ ನರಕಕ್ಕೆ ಹೋಗಿ. 
ಒಂದು ಸಾಗರದನ್ಟು ಕಾಲವಾಡ ನೇಲೆ ಅಲ್ಲಿಂದ ಬಂಡು ಪುನಃ ಜಂಬೂದ್ವೀನದ ಸಿದ್ಧ ಕೂಟಿದ ಪೊರ್ನಭಾಗ 
ದಲ್ಲಿರುವ ಹಿನುನತ್ಸರ್ನತದ ಸಾನುಪ್ರಡೇಶದಲ್ಲಿ ಸಿಂಹನಾಗಿ ಹುಟ್ಟಿ ಒಂದು ಜಿಂಕೆಯ ಮೇಲೆ ಬಿದ್ದು ಹಿಡಿದು 
ತಿನ್ನುನಾಗೆ ಅಜಿತೆಂಜಯೆ ಅನಿತಗುಣ ಎಂಬ ಜಾರಣರು ಅದನ್ನು ಆ ಸಂದರ್ಭವೆಲ್ಲಿ ಕಂಡು, ಆ ಸಿಂಹೆಡ 
ಪೊರ್ನಜನ್ಮಗಳ ಸಂಬಂಧನನ್ನೂ ಮುಂಡೆ ತೀರ್ಥಂಕರನಾಗಲಿರುವುದನ್ನೊ ತಿಳಿದು, [ಅದರೆ] ಬಳಿಗೆ ಬಂಡು 
"ಎಲೈ ಸಿಂಹನೆ, ನೀನು ಕ್ರಿಪಿಸ್ಟನಾದ ಜನ್ಮದಲ್ಲಿ ಅತ್ಯಂತ ಶ್ರೀಷ್ಕವಾಡ ಐದು ಬಣ್ಣ ಗಳಿಂದ ಕೂಡಿದ ನೃುದುವಾಡ 
ಹಾಸಿಗೆಯಲ್ಲಿ ನಿನ್ನ ಮನಸ್ಸಿಗೂ ಕಣ್ಣುಗಳಿಗೂ ಪ್ರೀತ್ಯಾಪ್ಪಷಳಾದ ಮಡದಿಯೊಡನೆ ಮುಕ್ಮಧನಿಲಾಸದಿಂದ 
ನುಲಗುನನನಾಗಿಯೂ, ಒಗರು, ಕಹಿ, ಕಷಾಯ, ಹುಳಿ ಉಪ್ಪು, ಸಿಹಿ ಎಂಬ [ಸತ್ರ ನೋನೇತವಾಗಿಕುವ] 


ಚಾವುಂಡರಾಯಕೃತ ವರ್ಧನಾನ ಪುರಾಣಂ ಇಲ್ಲ 


ಯೊಡನೆ ನುಡೆಕ ನಿಳಾನೆದಿಂ ಸನಡಿಸಿಯೆಂ ತಿಕ್ಷಕಟುಕಷಾಯಾನ್ನುಲನಣನುಥುರರಸನುನೋಹೆರ ದಿನ್ಯಾಹಾರೆ 
ನುನಾಕೋಗಿಸಿಯುಂ ಅಕಿಸುರೆಭಿಮಾಲ್ಯಥೊನಾನುಲೇವಾದಿಗಳನಾಫ್ರಾಣಿಸಿಯುಂ ಶೃಂಗಾರಾದಿ ನವಕಸವಿಚಿತ್ರ 
ಭಿತ್ರಕರ್ಮನಾಟಿಕಾದಿಗಳಂಫಿರೀಕ್ಷಿಸಿಯುಂ,ಸಡ್ಡವೃಷಭಗಾಂಧಾರೆಮಥ್ಯಮನಂಚಮಥ್ಯೈವಕನಿಸಾದಂಗಳೆಂಬ ಸಪ್ರಸ್ಯ 
ಕೆಡೊಳ್‌ ಶ್ರನಣರನುಣೀಯನಾಗೆ ನಾಡುನ ದಿಪ್ಯಗೇಯೆನುನಾಲಿಸಿಯುಂ, ಇಂತು ಸಂಚೇಂದ್ರಿಯೆ ಸುಖನುನೆನು 
ಭನಿಸಿ ತಣಿಯದಿಸ್ಯಾನಿಸ್ಟ ವಸ್ತು ಗೋಚರಪ್ರನೃದ್ಧರಾಗಡ್ವೀಸಮೋಹೆಜೌರೃನ್ರಾಣಿಹಿಂಸನನಂಷು3ಗಮನಾದಿಗಳೊ 
ಳ್‌ ಮೆಟ್ಟಟ್ಟು ನೆಗಟಿ ನರಕಡೊಳ್‌ ಪುಟ್ಟಿ ಮಹಾತ್ಯುಗ್ರಶೀತೋಷ್ಣ ಬಾಥಿಯೊಳಂ ಸುಪ್ಪಿನಾಸಾಡ್ಯಸುರೆನಿಕ್ರಿಯಾ 
ಸೆಮುದ್ಯೂತ ಭೀಮಸೈತರಣಿಃ ಪ್ರವೇಶದೊಳೆಂ ಅನಿತಸ್ಸುಲಿಂಗ ನರ್ನತಾರೋಹೆಣಡೊಳಂ ನಳೂಕಥೂಮುಜ್ಯಲಿತ 
ಚಿತ್ತಕಾರ್ಸಣ್ಯದೊಳಂ ತನ್ರಾಯಸಪುಶ್ರಿಕಾಕ್ಲೇಷಣದೊಳಂ ಅಸಿಸತ್ರವನಾಕೃತ್ವನನೊಳಂ ನಾನಾನಿಧನೃಕ್ಷಮೃಗ 
ವಿಹೆಗಕೃ್ವಕುಕ್ಕುಟಾಡ್ಯುಗ್ರಸಿಗ್ರಹಡೊಳಂ ನರೆಸ್ಫರಾಭಿಫಾತಕಾಡನತರ್ಜನಬಂಧನಶಿರಃಕಕೋಷ್ಯನಾಸಿಕಾಜ್ಠಿ ದ 
ಫಜೊಳಂ ಶೂಲಾರೋಹೆಣದೊಳಂ ಒದನಿದೆ ಮಹಾದುಃಖನುನನುಭನಿಸುತ್ತುಂ ಕ್ರಂದನಕೋದನನಿಳಾವಾದಿ ನಾ 
ನಾನಿಥ ಡಾರುಣಕೆಯಿಂ ಜೀನಿತಾಂತಡೊಳಲ್ಲಿಂ ಬಂಡು ತಿರ್ಯಗ್ವಾತಿಯೊಳ್‌ ವುಟ್ಟಿ ನಾಶಾತನನರ್ನಶೀತಾದಿಬಾಣಿ 
ಯೊಳಂ ಕ್ಷುಪ್ತಿವಾಸನರೀಷಹಡೊಳಂ ಮುಬುಗುತ್ತಿರ್ದಮತ್ತಂ ಪ್ರಾಣಿಹಿಂಸನಂಗೈದು ಮಾಂಸಾಹಾರದಿಂ ನಾನನುಂ 
ನೆಅಪಿ ನೆರೆಕಂಬೊಕ್ಕು ಮಃಖನುನನುಭನಿಸಲ್‌ ಬೇಡೃನೀನಪ್ಪೊಡನುಜ್ಞಾನಮಂ ಸತ್ತುನಿಟ್ಟು ಥರ್ಮಕತ್ವಡೊಳ್‌' 
ೆಗಟ್ಕುಜಿನೆ ಮುನಿನಚನೆನುನನಧಾರಿಸಿ ಜಾತಿಸ್ಮರನುಂ ಸಂಸಾರೆದುಃಖಭಯಚಕಿತಹೈದಯನುಮಾಗಿ ಕಣ್ಣ 


ದಿವ್ಯವಾದ ಆಹಾರನನ್ನು ಊಟಿಮಾಡುನನೆನಾಗಿಯೊ ಅತ್ಯಂತ ಸುನಾಸಕೆಯಿಂದ ಕೂಡಿದೆ ಹೂನಾರೆ ಧೂನ 
ಗೆಂಭಾಗಿಗಳನ್ನು ನಾಸೆಕೆ ನೋಡುನನನಾಗಿಯೂ, ಶೃಂಗಾರನೇ ಮೊಡೆಲಾದ ನವರಸಗಳಿಂದ ಕೂಡಿದ ಚಿತ್ರ 
ನಿಚಿತ್ರನಾಡ ಜನುಶ್ಯಾರೆಗಳೆನ್ನೂ ನಾಟಿಕಗಳನ್ನೊ ನೋಡುನನನಾಗಿಯ್ಕೂ ಷಡ್ಡ ವೃಷಭ ಗಾಂಧಾರೆ ಮಧ್ಯನು 
ಸಂಚನು ಥೈನಕ ನಿಸಾಡ ಎಂಬ ಏಳು ಸೈಕೆಗಳಲ್ಲಿ ಳೆನಿಗೆ ಏಕನಾಗುನಂತೆ ಹಾಡುವ ದಿನ್ಯ ಗೀತೆಗಳನು 
ಕೇಳುನನನಾಗಿಯೂ ಇದ್ದು ಐದು ಇಂದ್ರಿಯಗಳ ಸುಖಗಳನ್ನು ಅನುಭವಿಸಿದರೂ ತೃಪ್ತನಾಗಡೆ, ಇನ್ಟ ಮತ್ತು, 
ಆನಿಸ್ಸವಸ್ತುಗಳನ್ನು ಕಂಡು ಹೆಚ್ಚಾಗು ರಾಗ ದ್ವೇಸ ಮೋಹ ಚಾರ್ಯ ಪ್ರಾಣಿಹಿಂಸೆ ನರಡಾರಗಮನ ಇತ್ಯಾದಿ 
ಗಳನ್ನು ಹುಚ್ಚನಾಗಿ ಮಾಡಿ ನರಕದಲ್ಲಿ ಹುಟ್ಟಿ ಬಹು ಭಯೆಂಕರನಾದ ಶೀತ ಮತ್ತು ७0७ 7४ ಬಾಧೆಯಿಂದಲೂ, 
ಹೆಸಿನು ಬಾಯಾರಿಕೆ ಮೊದಲಾದ ಅಸುರ ವಿಕ್ರಿಯೆಗಳಿಂದ ಹೆಟ್ಟಿದ ಭಯಂಕರ ವೈತರಣಿ ಪ್ರನೇಶದಿಂದೆಲ್ಕೂ 
ಕಂಡಡೆ ಉಂಡೆಗಳ್ಲ ಪರ್ನತನನ್ನು ಹೆಕ್ತುವುದರಿಂಡಲೂ, ಆನಿಗೆಯ (?) ಹೊಗೆಯಂಕೆ ಉರಿಯುತ್ತಿರುವ 
ನುನೋನೇದನೆಯಿಂಡಲೂ, ಕಾಡ ಕಬ್ಬಿಣದ ಬೊಂಜೆಯೆ ಅಲಿಂಗನದಲ್ಲಿಯೂ, ಕತ್ತಿಗಳ ಅರಣ್ಯದ ಸೆಂಚರೆಣ 
ದಿಂಡಲ್ಲೂ ಬಗೆಬಗೆಯಾಡ ಮರಗಳು ನೃುಗಗಳು ಹಕ್ಕಿಗಳು ಕಾಗೆ (१) ಗಳು ಇತ್ಯಾದಿಗಳ ಭಯಂಕರ ಶಿಕ್ಷೆ 
ಯಿಂಡಲೂ, ಪರಸ್ಫರ ಹೊಡೆಯುತ್ತಿಕುವುದು, ಗಡರಿಸುತ್ತಿಕುವುದು, ಬಂದಿಸುತ್ತಿರುವುದು ನೊಡಲಾಡುನುಗಳಿಂದೆಲೂ 
ತರೆ ಕೈ ತುಟಿ ಮೂಗು-ಇನುಗಳ ಕತ್ತರಿಸುನಿಕೆಯಿಂನಲ್ಲೂ ಶೊಲಫ್ಕೇರಿಸುವುದೆರಿಂಡಲೂ ಉಂಟಾದ ಮಹಾ 

ಖನೆನ್ನು ಆನುಭನಿಸುತ್ತಲೂ ಬಗೆಬಗೆಯಾಗಿ ಕಿರಿಚುತ್ತಾ ಅಳುತ್ತಾ ಗೋಳಿಡುತ್ತಾ, ನಿಥವಿಢವಾದ ವ್ಯಥೆ 
ಯಿಂಡ ಬಾಳುತ್ತಾ, ಸತ್ತಮೇರೆ ಅಲ್ಲಿಂದ ಬಂಡು ತಿರ್ಯಕ್‌ ಜಾತಿಯಲ್ಲಿ ಹುಟ್ಟಿ, [ಹಾಗೆ ಹುಟ್ಟಿ] ಗಾಳಿ ಬಿಸಿಲು 
ಮಳೆ ಶೀತ ಇತ್ಯಾದಿ ಬಾಜೆಗಳಿಂದಲ್ಲೂ ಹೆಸಿವು ಬಾಯಾರಿಕೆ ನೊಡಲಾದ ಸಂಕಟಿಗಳಲ್ಲಿಯೂೊ ಮುಳುಗುತ್ತಿದ್ದು, 
छह ಪ್ರಾಣಿಹಿಂಸೆಯನ್ನು ಮಾಡಿ ಮಾಂಸಾಹಾರದ ವಾಸವನ್ನು ಕಟ್ಟಿಕೊಂಡು, ನರಕವನ್ನು ಹೊಕ್ಕು ದುಃಖ 
ನನ್ನು ಅಸುಭವಿಸಬೇಡ. ನೀನಾದರೊ ಇನ್ನು ಮುಂದಾಪರೊ ಅಜ್ಞಾನನನ್ನು ಕೊಲಗಿಸಿಕೊಂಡು ಧರ್ಮತತ್ವದಲ್ಲಿ 
ನಹಿಯುನನನಾಗು' ಎಂದು ಹೇಳಲು, ಆ ಖುಸಿಗಳ ಮಾತುಗಳನ್ನು ಕೇಳಿ ಪೂರ್ವಜನ್ಮ ಸ್ಮರಣೆಯನ್ನು ನಡೆದು, 


55 


9३९ ಜಿರ್ಧ ವಾನ ಪುರಾಣಂ 


£ರ್ಗಳಂ ನೆಆಪಿ ನ್ಹುಗರಾಜನುನಕನುಭಾವಕೆಯೊಳಿರ್ಮಪನಟಃದು ಸನ್ಯುಕ್ತ ಮಂ ಕೆಯ್ಯೊಳ್ಳು ಮೆಂಡು 898 0039 
ಮುಫಿಸತಿಗಳ್‌ ಮತ್ತನಿಂತೆಂದರ್‌_-ಮುನ್ನ ನೀಂ ಮರೀಚಿಯಾಗಿ ಸನ್ಯಾರ್ಗದೊಸಣಮುನುಂ ಕುಮಾರ್ಗಪೃಕೆಟಿ 
ನಮುನುಂ ಗೆಯ್ದು ನಿಧ್ಯಾದೃಷ್ಟಿಯಂ ಮಾಡಿದ ಫಲದಿಂ ಕರಕಡೊಳ್‌ ಮುಹಾದುಃಖಮುಸನುಭರಿಸಿ ತ್ರಸಸ್ನಾನಡೊ 
ಳಮಸೆಂಖ್ಯಾತಕಾಲಂ ತಿಟ್ರನೆ ತಿರಿಮ ಬಂದು ವಿಶ್ವನೆಂದಿಯಾದ ಭನಡೊಳ್‌ ಸಂಯೆನುಮುಂ ಕೆಯ್ಲೊಂಡು ३8 
ತನನೆಂಬನು,ತಮನುಂ ಫಿದಾಸಮೆಂಬ ನಿಸದೂಸಿತೆಂ ಮಾಡಿ ३९० ಸರಕಂಬೊಕ್ಳು ಬಂದೆ ನ್ನುಗನಕಿಯಾಗಿ ನೃಟಿ 
ಹೆಯದಟಕಂ ಸಂಸಾರಕಾರಣಮುಶ್ಸ ನಿಧ್ಯಾದರ್ಕನನುನಿಂಡು ನೊನಲಾಗೆ ನತ್ತುನಿಡುವುದುನಾಪ್ರಾಗಮಸಡಾರ್ಧ 
ಶ್ರಷ್ಕಾನಸಹಿತನುಭ್ಯುದಯ ನಿಶ್ರೀಯಸನಿಮಿತ್ತಮುಂ ಸಮ್ಯಕ್ಷ್ಯನುಂ ಕೆಯೊಳ್ಳುಜಿನೆ, ಮುನಿನತಿಯುಗಳೆನುಂ 
ಮೂಟು ನೊಟ್‌ ಬಲನಂದು ಮೆಯ್ಯನಿಕ್ಕಿ ವೊಡೆನಟು ಸಮ್ಯಕ್ಷ್ಯನುಂ ಶ್ರಾನಕವ್ರತನುಂ ಕೆಯ್ಬೊಂಡು ಕ್ಷಾಲಾಂತ 
ಹೊಳ ಸನ್ನಸೆನನಿಧಿಯಿಂ ನೌಥರ್ಮಡೊಳ್‌ ಸಿಂಹಕೇತುನೆಂಬ ದೇವನಾಗಿರ್ಣೆರಡುಸಾಗಕರೋಸನುದ ಕಡಿಯೊಳ್‌ 
ಅಲ್ಲಿಂ ಬಂದು ಧಾತಕೀಷಂಡದ ಮೊಡಣ ಮಂಡರದ ಪೊರ್ನನಿಡೇಹದ ನುಂಗಳಾನಕೀ ನಿಷಯಪ ನಿಜಯಾರ್ಥ 
ದುತ್ತರಕ್ರೀತಿಯ ಕನೆಕವ್ರಭನಗಕನುನಾಳ್ವ ಕನಕಮುಖಸೆಂಬ ನೃಷತಿಗಂ ಕನಕ ನಾಲೆಗಂ ಕನಕೋಜ್ಛಳನೆಂಬ 
ನುಗನಾಗಿ ಕನಕನತಿಯೆಂಬ ಮನೋನಯನನಲ್ಲಭಿನೆರಸು ನುಂದರಗಿರಿಗೆ ಕ್ರೀಡಾರ್ಥದಿಂ ನೋಗಿ ಪ್ರಿಯ 
ಖಿತ್ರಕಿಂಬ ಚಾರಣರನನಧಿಜ್ಞಾನಿಗಳಂ ಕಂಡು ಬಲಗೊಂಡು ನಂದಿಸಿ ಫರ್ನುನುಂ ಕೇಳು ನಿರ್ನೇಗದಿಂ 
ಸರ್ನಸಂಗನರಿತ್ಯಾಗಂಗೆಯ್ದು ಜೀನಿತಾಂತಡೊಳ್‌ ಸಪ್ತಮನರಕದೊಳ್‌ ಪುಟ್ಟಿ ಸದಿಮೂಖು ಸಾಗರೋನ 
ಮಾಂತಡೊಳ್‌ ಅಲ್ಲಿಂ ಬಂದು ಜಂಬೂದ್ವೀನದ ಳೌಶಲನಿಷಯದ ಸಾಕೇತಪ್ಪಕನುನಾಳ್ವ ನಜ್ರನೇನ 


ಸೆಂಸಾರೆದುಃಖದ ಭೆಯೆದಿಂದ ನಡುಗಿದ ಹೃಡಯವುಳ್ಳನನಾಗಿ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡ ಆ ಸಿಂಹವು 
ಪ್ರಶಾಂತ ಭಾವನೆಯೆಲ್ಲಿ ಇದ್ದುದನ್ನು ತಿಳಿದು, [ಅದು] ಸಮ್ಯಕ್ಕವನ್ನು ಸ್ವೀಕರಿಸುವುಜಿಂದು ನಿಶ್ಚಯಿಸಿ ನುಸಿ 
ಗಳು ನುತ್ತಿ [ಅದನ್ನು ಕುರಿತು] ಹೀಗೆ ಹೇಳಿದರು: "ಪೂರ್ವದಲ್ಲಿ 8९8५ ಮುರೀಚಿಯಾಗಿ ಸನ್ಮಾರ್ಗಪೂಸಣೆ 
ಯೆನ್ನೂ ಮೆರ್ನಾರ್ಗಡೆ ಪ್ರಚಾರನನ್ನೂ ಮಾಡಿ, ಮಿಧ್ಯಾಡೃಷ್ಟಿಯೆನ್ನು [ಪ್ರಸಾರ] ಮಾಡಿದ ಫಲವಾಗಿ ನೆರೆಕದಲ್ಲಿ 
ಮಹಾ ಮಃಖವನ್ನು ಅನುಭವಿಸಿ, ತ್ರಸಸ್ನಾನದಲ್ಲಿ ಲೆಕ್ಕನಿಲ್ಲದಷ್ಟು ಕಾಲ ಗರಗರ ತಿರುಗಿ ಬಂದು ನಿಶ್ವಫಂದಿಯಾಣಿ 
ಜನ್ಮದಲ್ಲಿ ಸಂಯನುನನ್ನು ಸ್ವೀಕರಿಸಿ ನಿನ್ನೆ ತಸನ್ಸೈಂಬ ಅಮೃತವನ್ನು [ತ್ರಿಪಿಷ್ಯಜನ್ಮೆದ ಮೃತ್ಯುಕಾಲದಲ್ಲಿ ಕೋಷ 
ಕಷಾಯದ] ನಿಶ್ಚಯೆನೆಂಬ ನಿಷದಿಂದ ಮೂಸಿತವನ್ನಾಗಿಮಾಡಿ, [ಅದರೆ ಫಲವಾಗಿ] ನರಕಕ್ಕೆ ಬಿದ್ದು [ಈಗ] 
[8९०४] ಬಂಡು ಸಿಂಹನಾಗಿ ಹುಟ್ಟಿ. ಆದ್ದರಿಂದ ಜನ್ಮಾಂತರೆಗಳಿಗೆ ಕಾರಣವಾದ ಮಿಧ್ಯಾದರ್ಶೆನನ್ನು ಇಂದಿ 
ನಿಂಡ ಬಿಟ್ಟು ಬಿಡು; ಆಪ್ರಾಗಮು ನದಾರ್ಧ ಶ್ರದ್ಧಾ 'ಅಭ್ಯುಷಯೆ ಮೊಡಲಾದ ಕ್ರಿಕಿಯೆಸ್ಸುಗಳಿಗೆ ಕಾರಣನಾದ 
ಸೆನ್ಯಕ್ತ್ಯವನ್ನು ಸ್ವೀಕರಿಸು.' ಎನ್ನಲಾಗಿ ಚಿ ಇಬ್ಬರು ಮುನಿಗಳನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ, 
ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಸಮ್ಯಕ್ತೃನನ್ನೂ ಶ್ರಾನಕ ವ್ರತನನ್ನೂ ಸ್ವೀಕರಿಸಿ ಆಯಸ್ಸು 
ಮುಗಿಮೇಲೆ ಸಂನ್ಯಾಸನಿಧಿಯಿಂಡ ಸತ್ತು ಸೌಧರ್ಮಕಲ್ಪದಲ್ಲಿ ಸಿಂಹೆಕೇತುನೆಂಬ ಜೇಪನಾಗಿದ್ದು, ಎರಡು 
'ಸಾಗರೆಗಳಷ್ಟು ಕಾಲನಾಡಮೇಲೆ ಅಲ್ಲಿಂದ ಬಂದು ಧಾತಕೀಸಂಡದ ಪೂರ್ನಮಂದರೆಡೆ ಪೂರ್ವನಿದೇಹೆದ 
ಮಂಗಳಾನತೀ ಜೇಶದ ವಿಜಯಾರ್ಧನರ್ನತದ ಉತ್ತರ ಶ್ರೇಣಿಯ ಕನಕಪ್ರಭನಗರದಲ್ಲಿ ರಾಜ್ಯಭಾರ ಮಾಡು 
ತಿನ್ನ ಕನಕಮುಖ-ಕನಕಮಾಲೆಯೆಂಬ ರಾಜಡಂವತಿಗಳಿಗೆ ಕನಕೋಜ್ವಲನೆಂಬ ಹೆಸರಿನ ನುಗನಾಗಿ ಹೆಟ್ಟಿ, 
ಆತನು ಕನಕನತಿಯೆಂಬ ನುನೋಹರಿಯೊಡನೆ ಕೂಡಿ ಮಂಡರನರ್ನತಳ್ಳೆ ನಿಹಾರಾರ್ಧನಾಗಿ ಹೋಗಿ, ಅಲ್ಲಿ 
'ಅನಧಿಜ್ಞಾನಿಗಳಾದ ಪ್ರಿಯನಿತ್ರಕೆಂಬ ಚಾರಣಕನ್ನು ಕಂಡು, ಅವರಿಗೆ ಪ್ರದಕ್ಷಿಣೆಮಾಡಿ ನನುಸ್ಕರಿಸಿ ಧರ್ಮ 
ಶ್ರನಣನನ್ನು ಮಾಡಿ ಅದರಿಂದ ವೈರಾಗ್ಯ ಹುಟ್ಟಿ ಸರ್ನಸಂಗನರಿತ್ಯಾಗಮಾಡಿ [ಆತನು] ಸತ್ತನೇಲೆ ಏಳನೆಯ 


ಚಾವುಂಡರಾಯಕ್ಳತ ನರ್ಧಮಾನ ಫುರಾಣಂ LU 


ನೃನತಿಗಂ ಶೀಲನತಿಗಂ ಹೆರಿಷೇಣನೆಂಬ ಮಗನಾಗಿ ಶ್ರುತನಾಗರೆ 80080 ಸಮೂಸನೊಳ" ದೀಕ್ಷೆಗೊಂಡು 
ಕಾಲಾಂತಡೊಳ್‌ ನುಹಾಶುಕ್ರಕಲ್ಪಡೊಳ್‌ ವುಟ್ಟಿ ಷೋಡಶ ಸಾಗಕೋನನಾಂತಹೊಳಲಿಂ ಬಂಡು ಧಾತಕೀಸೆಂಡ 
ನ ನೂಡಣನುಂಡರದೆ ಪೊರ್ನನಿನೀಹೆದ ವುಷ್ಕಲಾವಕೀ ನಿಷಯೆದ ಪೆಂಡರೀಕಿಣಿಯನಾಳ್ವ ಸುಮಿತ್ರ ಕೆರಸತಿಗಂ 
ಸುವ್ರತಾಡೀನಿಗಂ ಪ್ರಿಯೆಮಿತ್ರಕೆಂಬ ಮಗನಾಗಿ ಪ್ರೋಸ್ಠಲ ಗುರುಗಳ ನಕ್ಳಣಿ ಧರ್ಮನುಂ ಕೇಳು ನಿರ್ವೆ 
ಸೆಂಯನುಮಂ ಕೆಯ್ಬೊಂಡು ಏಿಕಾಡಶಾಂಗಧರೆಂ ಭಾವಿತಪ್ಯಷ್ಯಕಾರಣದಿಂ ಬದ್ಭತೀರ್ಥಕರ ಮಹಾನುಣ್ಯ ಜೀನಿ 
ತಾಂತಡೆೊಳ್‌ ಚೆತುರ್ನಿಧಾರಾಥನಾಪೂರ್ನಕಂ ಅಚ್ಛುತಕಲ್ಪದ ವುಸ್ಫೋತ್ತಕೆ ನಿಮಾಸಹೊಳ್‌ ಡೇವನಾಗಿ ದ್ವಾನೀ: 
ಶತಿ ಸಾಗಕೋಸಮಾಯುಷ್ಯನುಂ, ಅರತ್ಸಿತ್ರಯ ಪ್ರಮಾಣೋತ್ಸೇಥನುಂ, ಶುಕ್ಗರೇಶ್ಯಾನರಿಣಾಮನುಂ, ಏಕಾಡಕೆ 
ನಾಸನಿಶ್ವಾಸನುಂ,ಪ್ವಾವಿಂಶತಿಸಹಸ್ರನರ್ಷಮಾನಸಾಹಾಕನುಂ, ಮುನಃಪ್ರವೀಚಾರಸುಖನುಂ, ಸನ್ನಮನೃದ್ವೀಗಕಾ 
ವಧಿಜ್ಞಾನನುಂ ಆತ್ಕಾವಧಿಕ್ಷೇತ್ರ ಪ್ರಮಾಣಬಲ ಸ್ರಕಾಶವಿಕ್ರಿಯಾಸನಮರ್ಧನುಂ ಸಾಮಾನಿಕಾದಿ ನವವಿಧನೀನೆ 
ನಿವಿಢದೇವಸೆಹೆಸ್ರನರಿನೃತನುಮಾಗಿ ದಿ್ಯಸುಖನಕ್ನಸುಭನಿಸುತ್ತಿರ್ನನ್ನೆ ಗಂ. 


ಇತ್ತ ಭರತದ ನಿನೀಹೆನಿಷಯದ ಕುಂಡಲಪುಕಮನಾಳ್ವ ಸಿದ್ಯಾರ್ಥ ಮಹಾರಾಜನ ಪ್ರಿಯೆಕಾರಿಣಿ ನುಹಾ 
ಜೇನಿಯರನುನೆಯೊಳ್‌  ಮುನ್ನಟುದಿಂಗಳುಂಟೆನೆ ಮೂಲುಕೋಟಯುವುಕೆನಸುಧಾಕೆಯಸಿಂದ್ರನಾಜ್ಞೆಯಿಂ 
ಧನಡಂ ಸುರಿಯೆ ಪ್ರಿಯಕಾರಿಣಿ ನುಹಾರಾಣಿಯರಾಸಾಢಶುದ್ಭಸಸ್ಟಿಯೊಳುತ್ತರಾಸಾಢಾನಕ್ಷತ್ರದೊಳ್‌ ಸಪ್ತತಳ 


ಕೆರಕದಲ್ಲಿ ಹೆಟ್ಟಿ ಹೆದಿಮೂರು ಸಾಗರಗಳಷ್ಟು ಕಾಲನಾದನೇರೆ ಅಲ್ಲಿಂದ ಬಂದು ಜಂಬೂದ್ವೀನದ ಕೌಶಲ. 
ರಾಜ್ಯದ ಸಾಕೇತಕಗರದಲ್ಲಿ ರಾಜನಾಗಿದ್ದ ४४,४08 ರಾಜನಿಗೂ [ಆತನ ಮಡದಿ] ಶೀಲವತಿಗೂ ಹರಿಸೇಣನೆಂಬ 
ಮಗನಾಗಿ [ಹುಟ್ಟಿ] [ಈ ಹರಿನೇಣನು] ಶ್ರುತಸಾಗರೆನೆಂಬ ಮುನಿಯ ಸಮೀಪದಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿ, 
ಜೀವಿಶಾಂತಡಲ್ಲಿ ನುಹಾಶುಕ್ರಕಲ್ಪದ್ಲಿ ಹುಟ್ಟಿದನು. ಹೆದಿನಾರು ಸಾಗರಗಳನ್ಟು ಕಾಲನಮೇರೆ ಅಲ್ಲಿಂದ ಹೊರಟು 
ಧಾತಕೀಸಂಡದೆ ಫೂರ್ನನುಂದರದ ನೂರ್ನನಿದೇಹೆದ ವುಸ್ಕಲಾನತೀಣೀಶದ ಪುಂಡರೀಕಿಣಿ [ಎಂಬಲ್ಲಿ] ರಾಜ್ಯ 
ವಾಳುತ್ತಿದ್ದ ಸುಮಿತ್ರರಾಜನಿಗೂ [ಅನನ ಮುಡದಿ] ಸುವ್ರತಾೀವಿಗೂ ಪ್ರಿಯನಿತ್ರನೆಂಬ ನುಗನಾಗಿ [ಹುಟ್ಟಿ] 
[जि ಮಗನು] ಪ್ರೋಸ್ಠಿಲಕಿಂಬ ಗುರುಗಳ ಹತ್ತಿಕ ಧರ್ನೋಸದೇಶನನ್ನು ಕೇಳಿ ನೈರಾಗ್ಯ ಹುಟ್ಟಲು ಸಂಯನು 
ವನ್ನು ಸ್ವೀಕರಿಸಿ ಹನ್ನೊಂದು ಅಂಗಗಳನ್ನು ತಿಳಿದವನೂ ಹೆದಿನಾರು ಕಾರಣಗಳನ್ನು ಭಾನಿಸಿದನನೂ [ಇದರಿಂದ] 
ಕೀರ್ಥಂಕರ ನುಹಾ ಪುಣ್ಯನನ್ನು ಕಟ್ಟಿ ಕೊಂಡಿರುನ [४ ಜೀನನು] ಸತ್ತಮೇಲೆ ನಾಲ್ಕು ಬಗೆಯಾಡ ಆರಾಧನೆ 
ಗಳೊಡಗೂಡಿದ, ಅಚ್ಯುತಕಲ್ಪದ ವುಷ್ಫೋತ್ರರನಿಮಾನದಲ್ಲಿ ಡೇನನಾಗಿ[ಹುಟ್ಟಿ ಆಳ್ಲಿ]ಇವೃತ್ತಿರೆಡು ಸಾಗರೆಗಳನ್ಟು 
ಅಯಸ್ಸುಳ್ಳನನೂ ಮೂರು ಗುಡ್ಡುನೊಳಗಳನ್ಟು ಎತ್ತರವುಳ್ಳವನೂ, ಶುಕ್ಷಲೇಶ್ಯದ ನರಿಣಾನುವುಳ್ಳವನೂ, 
ಹನ್ನೊಂದು ತಿಂಗಳಿಗೊಮ್ಮೆ ಉಸಿರಾಡುನನನೂ, ಇವೃತ್ತರಡುಸಹೆಸ್ತ ವರ್ಷಗಳಿಗೊಮ್ಮೆ ಆಹಾರನನ್ನು 
ಸ್ವೀಕಂಸುವ ನುನಸ್ಸುಳ್ಳವನ್ನೂ ಮನಃ ಪ್ರವೀಚಾರ ಸುಖನಳ್ಳನನೂ, ಆರನೆಯ ಲೋಕದವರೆಗೆ [ವ್ಯಾಪಿಸಿದ] 
ಅನಧಿಜ್ಞಾನವುಳ್ಳವನೂ, ಆತ್ಮಾವಧಿಕ್ಷೇತ್ರಪ್ರಮಾಣಬಲ ಪ್ರಕಾಶ ನಿಕ್ರಿಯಾನಮರ್ಧನೂ, ಸಾಮಾನಿಕರೇ 
ಮೊಡಲಾಡ ಒಂಭತ್ತು ಬಗೆಯ ಡೇವಕೆಗಳಿಂದಲೂ ಬಗೆಬಗೆಯಾದ ಸಹೆಸ್ರಾರು ದೇನತೆಗಳಿಂದಲೂ ಸುತ್ತುವರಿ 
ಯಲ್ಪಟ್ಟಿವನಾಗಿ ಡೀೇನರೋಕಡ ಸುಖವನ್ನು ಅನುಭನಿಸುತ್ತಿದ್ದನು. ಹೀಗಿರುವಾಗ. ಈ ಕಡೆ ಭರತಖಂಡದ 
ನಿಡೇಹ ರಾಜ್ಯದ ಕುಂಡಲಪುರದಲ್ಲಿ ರಾಜ್ಯಭಾರಮಾಡುತ್ತಿದ್ದ ಸಿದ್ಯಾರ್ಥನುಹಾರಾಜನ ಮುಹಾರಾಣಿಯಾದ 
ಪ್ರಿಯಕಾರಿಣೇ ಜೀವಿಯ ಅರಮನೆಯಲ್ಲಿ [ತೀರ್ಧಂಕರನು ಗರ್ಭಕ್ಕೆ ಬರಲು ಇನ್ನೂ] ಆರುಕಿಂಗಳುಗಳಿನೆ ಎನ್ನು 
ವಾಗ ಕುಬೇರತು ದೇನೇಂದ್ರನ ಅನ್ಸಣೆಯಂತೆ ಮೂರೂನಕೆಕೋಟಿ ಬಂಗಾರದ ಮಳೆಯನ್ನು ಸುರಿಸಲಾಗಿ ಪ್ರಿಯ 
ಕಾರಿಣಿ ನುಹಾರಾಣಿಯು ಆಷಾಢ ಶುದ್ಧ ಷಸ್ಟಿಯ ದಿನ ಉತ್ತರಾಷಾಢ ನಕ್ಷತ್ರದಲ್ಲಿ ಎಳನೇ ಉಪ್ಪರಿಗೆಯ ಕಂದ್ಯಾ 


೪೩೬ ನರ್ಧನಪಾನೆ ಪ್ರರಾಣಂ 


'ವ್ರಾಸಾಪನಂಡ್ಯಾನೆರ್ತಗರ್ಭಗೃಹೆದೆ ಕೆತ್ನನರ್ಯಂಕಡೊಳ್‌ ರೌದ್ರರಾಕ್ಷಸೆಗಾಂಥರ್ನಮೆಂಬ ಮೂುಜಾನಮುಂ 
(ಗೆ ಮನೋಷೆಕನೆಂಬ ಬೆಳೆಗವ್ಪು ಜಾನಡೊಳ್‌ ಸೋಡಕಕುಭನಸ್ಸವ್ನದೆರ್ಕನಾನೆಂತರೆಂ ಫಿಜನುಖಾರನಿಂದೆ 
ಪ್ರನೇತಿ ಗಜರೂನನುಂ "ಕಂಡು ನುಂಗಳನಾಕಕಥ್ವನಿಯಿನೆಟ್ಟತ್ತಭಿನೇಕ ಪುಣ್ಯಪ್ರೆ ಸಾಡನುಂಗಳದರ್ನಣಾಲೊೋಕನೆ 
ನಿಧಿಗಳೆಂ ತೀರ್ಚೆಸಿ' ಸಿದ್ದಾರ್ಧ ಮುಹಾರಾಜಕಲ್ಲಿಗೆ ಪೋಗಿ ಸಾಡಪ್ರಣಾನುವೂರ್ನೆಕಮರ್ಥಾಸನೆದೊಳ್‌ ಕುಳ್ಳಿರ್ದ 
ತನ್ನೆ ಕಂಡ ಕನಸುಗಳನಜಪಿ ತತ್ಸಲನುಸರಸನಟಾನೆ ಸುಖನಿರ್ಪಿಕೆಂ 7 ರ್ಗಾನತರಣಕಲ್ಯಾಣವೂರ್ನಕಂ ವುನ್ಟೋ 
ತ್ರರನಿಮಾನದಾ ಜೀನನಾ ಜೀವಿಯ ಗರ್ಭಕ್ಳವತರಿಸಿ ೯ಭಟ್ಟಾರಕರ ಕೀರ್ಥಸಂಶಾನಂ ಮುನ್ಗೊಜಯ್ದೆತ್ಸು 
ನರ್ನಂ ನೋಡೊಡಾಕಾಲದೊಳ್‌ ಚೈತ್ರ ಶುದ್ಧ ತ್ರಯೋದಶಿಯೊಳುತ್ತೆರಫಲ್ಲು ನಿಯೊಳ್‌ ಶಕಾಂಕಯೋಗಡೊಳ್‌ 
ತಿಜಾ ನಥರೆಂ ವುಟಿಸೌಫರ್ನೇಂದ್ರಂ ಪುರೋಮಕನ್ಯಾಸೆಹಿತಂ ಬಂದು ನುಹಾನಿಭೂಕಯಿಂ ಕುಮಾರನಂ ಮಂಡೆ 
ಗಿರಿಗೊಯ್ಲೆ ಪಾಂಡುಕನನಡೆ ಪೂರ್ನೋತ್ತಕೆ ದಿಗ್ಸಾಗದೆ ನೊಂಡುಕಕೆಕ್ಟೆಶಿಲಾತಳದೆ ಮೇಗಣ ಸಿಂಹಾಸನಡೊಳಿ 
ರಿಸಿ ಡುಗ್ಲಾಬ್ಲಿಜಲನಿಂ ಜನ್ಮಾಭಿಸೇಕಕಲ್ಯಾಣಮುಂ ಮಾಡೆ ಕುಮಾಕೆನ ನಾನಾವುಟಿಡೊಳ್‌ ಜಲಕಣಂಗಳ್‌ ನುಗೆ 
'ಮೊಗಿಟಾವುಡುಮುನುಕಸಮಿತಿ ತರಗೆಲೆಗಳಂತೆ ನಾಟ್‌ ನುಹಾಶ್ಷರ್ಯದಿಸಭಿನೇಕಾನಂತರೆಂ ನೀೀರೆನಾಧನೆಂಡು 
ನೆಸಂಟ್ಟು ಮಾತಾಪಿತೃಗಳಿಗೆ ಕೊಟ್ಟು ಸೌಢರ್ಮೇಂದ್ರಂ ಪೋದಂ, ಕಿಂಚಿದೂನ ದ್ವಾಸಸ್ತ್ರತಿವರ್ನ ಸಕಮಾಯು 
ಸೃನುಂಸಪ್ತರೆತ್ನಿವುಮಾಣೋತ್ಸೇಥನುಂ, ಸುವರ್ಣನರ್ಣನುಂ, ದೆಕವಿಧನಿಸ್ಟ್ವೇಡೆತ್ವಾದಿ ಸ್ವಾಭಾವಿಕ ಗುಣನಮಸ್ತಿ 
ತನುನೆಸಿಸಿ ಕುಮಾಕಜನ್ಮದೊಳ್‌ ಸಂಜಯನಿಜಯರೆಂಬ ಚಾರಣರ್‌ ಸಡಾರ್ಥಂಗಳೊಳ್‌ ತಮಗೆ ಸಂಶಯಮಾಗಿ 





ನರ್ತಿನೆಂಬ ಹೆಸರಿನ ಒಳಮನೆಯ ರತ್ನಮಂಚದಲ್ಲಿ-ನುಲಗಿದ್ದವಳು ರೌಗ್ರ ರಾಕ್ಷಸ ಗಾಂಧರ್ನ ಎಂಬ ಮೂರೆ 
ಜಾನಗಳು ಕಳೆದು ಹೋಗಿ ನುನೋಹಕೆ ಎನ್ನುವ ನಾಲ್ಕನೆಯೆ ಜಾಪದಲ್ಲಿ ಚೆಳಕು ಹರಿಯುವ ಹೊತ್ತಿನಲ್ಲಿ ಹದಿ 
ನಾಕೆ ಬಗೆಯಾದ ಶುಭ್ಯಸ್ಫನ್ನಗಳನ್ನು ಕಂಡ-ಮೇಲೆ ತನ್ನ ಮುಖಕಮಲವನ್ನು ಪ್ರನೇಶಿಸುನ ಆನೆಯೆ ರೂನನನ್ನು 
ಕಂಡಳು. [ಆ ವೇಳೆಗೆ] ಮಂಗಳಪಾಕಕರೆ ಧ್ವನಿಯಿಂದ ಎಚ್ಚುತ್ತು ಸ್ನಾನ, ವುಣ್ಯವ್ರಸಾದ, ಮಂಗಳಕರನಾದ 
ಕನ್ನೆಡಿಯ ಆಲೋಕನ (ನೋಡುವುದು) ಮೊದಲಾದ ನಿತ್ಯನಿಧಿಗಳನ್ನು ನುಗಿಸಿ [ತನ್ನ ನತಿಯಾದ] ಸಿದ್ಧಾರ್ಥ 
ಮಹಾರಾಜನೆ ಬಳಿಗೆ ಹೋಗಿ ಆತೆನ ನಾಡಗಳಿಗೆ ನಮಸ್ಕರಿಸಿ, ಆತನೊಡನೆ ಅರ್ಥಾಸನದೆನ್ಲಿ ಕುಳಿತು ತಾನು 
ಕಂಡ ಕನೆಸುಗಳನ್ನೆಲ್ಲಾ [ಆತನಿಗೆ] ತಿಳಿಸಿದಳು. [ಅತನು] ಆ ಕನಸುಗಳ ಫಲವನ್ನು ತಿಳಿಸಲಾಗಿ ರಾಣಿಗೆ [ತುಂಬ] 
ಸಂತೋಷನಾಗಿಕಲ್ಯು ಆಕೆ ಸುಖವಾಗಿರಲು, ಪುಷ್ರೋತ್ವರ ನಿಮಾನದಲ್ಲಿದ್ದ ಆ ಜೀವನು ಅನತರಣಕಲ್ಯಾಣ 
ಪೊರ್ನಕವಾಗಿ ನುಹಾರಾಣಿಯ ಗರ್ಭಕ್ಕೆ ಇಳಿದುಬಂದು ಆಗ ಸ್ವರ್ಗಾವತರಣ ಕಲ್ಯಾಣವು ನಡೆಯಿತು. [ಇವತ್ತ 
ಮೂರನೆಯ ತೀರ್ಥಂಕರನಾದ] ವಾರ್ಶ್ರನಾಧ ಕೀರ್ಧಂಕರೆರ ಜನನನಾದ ಮುನ್ನೂರ ಐವತ್ತು ನರ್ಷ 
ಗಳು ಕಳೆದಮೇಲೆ ७ ಕಾಲದಲ್ಲಿ ಚೈತ್ರ ಶುಡ್ನೆ ತ್ರಯೋದಶಿಯ ಉತ್ತರಫಲ್ಲುಣೇ ನಕ್ಷತ್ರದಲ್ಲಿ ಚಂಪ್ರಯೋಗದಲ್ಲಿ 
ಕ್ರಿಕಾಲಜ್ಞಾನಿಯಾದ ಜಿನನು ಹುಟ್ಟಲು [ಆಗೆ] ಸೌಧರ್ಮೇಂದ್ರನು [ತನ್ನ ನತ್ನಿಯಾದೆ] ಶಚೀನೀನಿಯೊಡನೆ 
ಬಂದು ಮಹಾವೈಭನದಿಂಡ ಆ ಶಿಶುನನ್ನು ಮುಂದರನರ್ವತಳ್ಳಿ ಕೊಂಡೊಯ್ಲೆ, ವಾಂಡುಕನನಡ ತಾನ್ಯ 
ದಿಕ್ಕಿನಲ್ಲಿದ್ದ ನಾಂಡುಕನೆಂಬ ಕೆಂವುಬಂಡೆಯ ಮೇಲಿನ ಸಿಂಹಾಸಕಡಲಿಟು ಕ್ಷೀರಸಮುದ್ರದ ನೀರಿನಿಂದ ಜನ್ಮಾಭಿ 
ಸೇಕ ಕಲ್ಯಾಣವನ್ನು ಮಾಡಲು [ಆ ಸಮಯದಲ್ಲಿ] ನುಗುನಿನ ಮೂಗಿಸೊಳಕ್ಕೆ ನೀರಹಸಿಗಳು ಹೊಗಲಾಗಿ 
ಮಗುವು ಸೀನಲು ಅದರೆ ಗಾಳಿಗೆ ಡೇನತೆಗಳ ಸನೂಹನೆಲ್ಲಾ ಒಣಗಿದ ಎಲೆಗಳಂತೆ ಹಾರಿಹೋಗಲು 
[ಅಷನ್ನು ಕಂಡು] ಆಶ್ಚರ್ಯದಿಂದ ಸೌಢನೇಂದ್ರನು ಅಭಿಸೇಕನಾದನೇಲೆ ನೀರನಾಧನೆಂದು ಹೆಸರಿಟ್ಟು 
ಆ ಮಗುವನ್ನು ತಾಯಿತಂಜೆಗಳಿಗೆ ಒಪ್ಪಿಸಿ ಹೊರಟುಹೋದನು. ಎಸೃತ್ತಿರಡು ವರ್ಷಗಳಿಗೆ ಸೈಲ್ಪ ಕಡಿಮೆಯಾದೆ 
- ಜಆಯುಸ್ಯವುಳ್ಳನನೂ ನಿಳು ಮೊಳಗಳೆ ಎತ್ತಕವುಳ್ಳವನೂ ಬಂಗಾರದ ಮೈಬಣ್ಣವುಳ್ಳವನೂ, ಜೆನರಿಲ್ಲದಿರುವುರ್ಣೇ 


ಜಾವೆಂಡರಾಯಕೃತ ನರ್ಧನಾನೆ ಪುರಾಣಂ ೪4೭ 


ಬಂದು ಕೀರ್ಧಕರೆಕುಮಾರೆನಂ ಕಾಣಲೊಡಂ ನಿಸ್ಸಂಜೀಹೆಮಾಗೆ ತಮಗೆ ಸನ್ಮತಿಹೇತುನಪ್ಬುನೆಟಸಂ ಸನ್ಕತಿಯೆಂದು 
ನೆಸರನಿಟ್ಟು ಪೋದರ್‌. 


ಇತ್ತ ನುತ್ತೊಂದು ಜೆನಸಮಿಂಪ್ರಕ ಸಭೆಯೊಳನುೂನು ವೀಕೆಸ್ವಾನಿಯಿಂದಗ್ಗಳೆಂ ಶೂರೆರಿಕ್ಲೆಂದು ನುಡಿಯೆ 
ಸೆಂಗನುೆಂಬ ದೇನಂ ಸರೀಕ್ಷಿಸರೆಂಷು ಬಂಡುದ್ಯಾಸನನಡೊಳ್‌” ಸಮಾನನಯಸ್ಯರುಂ, ಚೆಳಕಾಕನಕ್ಷರಿರುನುಪ್ಪ 
ರಾಜಕುನಾಕರೊಡನೆ ತರುಕ್ರೀಡಾನರಾಯಣನಾಗಿರ್ದ ಕುಮಾಕನಂ ಕಂಡಂಜಿಸೆಲೆಂಡು ನುಕನೊನೆಲಿಂ ತಗಳ್ಳು 
'ತುದಿವರೆಂ ಸರ್ನಿ ಮಹಾನಾಗರೊಸಡೊಳಿಕೆ ತಕ್ಟಣಾ ಮಂಡನನುನಾಕ್ರಯಿಸಿ ನಿಗತ ಭಯೆನಾಗಿ ನುತ್ತಂ ಕ್ರೀಡಿ 
ಸುತ್ತಿರ ಕುಮಾಕೆಸಂ ಕಂಡು ಅತಿಪ್ರೀತನಾಗಿ ನುಹಾನೀರನೆಂತು ನೆಸಕನಿಟ್ಟು ಸಂಗಮುಜೇನಂ ನೋಣೆಂ. 


ಇತ್ತ ಮೂನತ್ತು ನರ್ಷಂ ಕುಮಾಕಕಾಲಂ ನೋಡದ ಬಟ್‌ಯೆಂ ನುತ್ತೊಂಡು_ಜೆನಸಮಾನಿಬೋಧಿತ 
'ಜ್ಞಾನ್ರಕೃಷ್ಯಕ್ಷಯೋವಶನುವಿಜೃಂಭಿತಬೋಧನಾತ್ಮಭವಸಂಬಂಥಮಂ ನೆನೆದು ರೋಕಾಂಕಿಕಡೇನರ್‌ ಪ್ರತಿ 
ಬೋಧಿಸೆ ಸೌಧರ್ಮಕೃತ ನರಿನಿದ್ದ್ರನುಣಕಲ್ಯಾಣಾಭಿನೇಕಂ ' ಬಂಧುನಿಸರ್ಜನಂಗೆಯ್ದು ಚಂದ್ರವ್ರಭಮೆಂಬ 
ಶಿಬಿಕೆಯೊಳನೇಕತರುಕುಸುನುಕಿಸಲಯೆನಲ್ಲನಾಂಕುರೆಸ್ವಾದುನುತ್ತಮಥುಕರಕೋಕಿಳಶುಕಕುಳ ಸೆನಾಧನುನ್ಸ ಸಂಡ 
ನನಕ್ಕೆ ಸನ್ನೋನನಾಸದಿಂ ಪೋಗಿ ಮಣಿಸಿಲಾತಳಡೊಳುತ್ತರಾಭಿನುಖನಾಗಿರ್ಮ ಮಾರ್ಗಶಿರ ಬಹುಳದಶನಿಯ 
ಫರಾಶ್ನದೊಳುತ್ತರಘಾಲ್ಲುನ ಫಕ್ಷಶ್ರದೊಳ್‌ ಕುಮಾರೆಕಾಲಡೊಳ್‌ ಸಿದ್ಧನಮಸ್ಸಾರವೂರ್ನಕಂ ನಂಚಮಸ್ಟಿಯಿಂ 





ನೊಡಲಾದ ಹೆತ್ತುಬಗೆಯ ಸ್ವಾಭಾನಿಕಗುಣಗಳಿಂಡ ಕೂಡಿವನನೂ ಆಡ ವೀರನಾಧನೆ ಶಿಶುತನೆದಲ್ಲಿ,ಸದಾರ್ಥದಿ 
ಸಂಶಯಿತರಾಡ ಸಂಜಯ-ನಿಜಯಕೆಂಬ ಇಬ್ಬರು ಚಾರಣರು [ಆತನನ್ನು] ಕಾಣಲು ಒಡನೆಯೆ ಅವರ ಸಂಶಯವು 
ನಿನಾರಣೆಯಾಗಲಾಗಿ, ಸಮ್ಮ ಸನ್ಮತಿಗೆ ಕಾರಣನಾಮಡರಿಂದ ಅವರು ಆ ಶಿಶುನಿಗೆ ಸನ್ಮತಿ ಎಂಬ ಹೆಸರನ್ನಿಟ್ಟು 
ಹೊಹಟುಿಹೋಪರು, ಹೀಗಿರಲು ಮತ್ತೊಂಡು ದಿನಸ ಜೀನೇಂದ್ರನ ಸಭೆಯಲ್ಲಿ "ಆದ್ವಿತೀಯನಾನ ನೀೀರಸ್ವಾನಿ 
ಗಿಂಕಲೂ ಡೊಡ್ಡ ಸರಾಕ್ರಮಿಗಳಿಲ್ಲ' ಎಂದು ಮಾತು ಬಂದಿತು. ಆಗ ಸಂಗಮನೆಂಬ ಜೇವತೆಯು [ಅದನ್ನು 
ಪರೀಕ್ಷಿಸಬೇಕೆಂದು ನಿಶ್ಚಯಿಸಿ ಚಲಿಸುವ ಮುಂಗೂವಲುಗಳುಳ್ಳ ಸಮಾನನಯಸ್ಸಿನ ರಾಜಕುಮಾರರೊಡನೆ 
ಉಡ್ಯಾನನನೆದಲ್ಲಿ ಮುರಕೋತಿಯ ७४४६, ಆಸಕ್ತನಾಗಿದ್ದ ತೀರ್ಥಂಕರೆಕುಮಾರನೆ ಬಳಿಗೆ ಬಂದನು. ಆತನು 
ಜಿನೆಕುಮಾರನನ್ನು ಹೆಡರಿಸಬೇಕೆಂದು ನುರೆದೆ ಬುಡದಿಂದ ಹಿಡಿದು ತುದಿಯನಕೆಗೂ ಬೆಳೆದಿರುನ ದೊಡ್ಡನಾಗರೆ 
ಹಾನಿಕ ರೊನನ್ನು 3०90७), ನೀಕಕುಮಾಕನು ನಿರ್ಭಯನಾಗಿ ಆ ಮುಕವನ್ನೇ ಆಶ್ರಯಿಸಿ [ಪು] 
ಆಟಿನಾಡುತ್ತಿರಲು ಆದನ್ನು ಕಂಡ ಸಂಗಮಡೇನನು ಸುಪ್ರೀತನಾಗಿ "ಮುಹಾನೀರ' ಎಂದು ಆತನಿಗೆ ನಾಮಕರಣ 
ನಾಡಿ, ಹೊರಟುಹೋದನು ಈಕಡೆ [ಜಿನ ಕುಮಾರನಿಗೆ] ಮೂವತ್ತು ನರ್ನ್ಷಗಳ ಬಾಲ್ಯಕಾಲನು ಕಳೆದು 
ಹೋದಮೇಲೆ ಒಂದಾನೊಂದು ದಿನಸ ವಿಶೀಷನಾಗಿ ಬೋಧಿಸಲ್ಪಟ್ಟಿ ಶ್ರೇಷ್ಯಜ್ಞಾನದಿಂದ ನಾಶ್ಮ ಶಾಂತಿಗಳ 
ಸೈಶೊನ ಜ್ಞಾನದಿಂದ ತುಂಬಿದನೆನಾಗಿ ತನ್ನ ಜನ್ಮಾಂತರಗಳ ಸಂಬಂಧವನ್ನು ಜ್ಞಾಸಿಸಿಕೊಂಡು, [४ ವೇಳೆಗೆ] 
ಕೊಾಂಕಿಕ ಜೀನರೆಗಳು ಬಂದು ನಿಚ್ಚರಿಸಲಾಗಿ, ಸೌಧರ್ಮೇಂಪ್ರನು ಮಾಡಿದ ನರಿಸಿಸ್ಟ್ರನುಣ ಕಲ್ಯಾಣಾಭಿ 
ನೇಕವನ್ನು ಹೊಂದಿ [ಆತನು] ಬಂಧುವರ್ಗವನ್ನು ತ್ಯಜಿಸಿ ४०७४ ५४०० ನಲ್ಲಕ್ಕಿಯಲ್ಲಿ ಅನೇಕ ನೃಕ್ಷಗಳ ಹ್ಯೂ 
ನೃುುವಾಡ ಚಿಗುರುಗಳ ರಸದ ಸಿಹಿಯಿಂದ ಮುದಿಸಿರುನ ಪುಂಬಿ ಕೋಗಿಲೆ, ಗಿಳಿಗಳ ಸಮೂಹದಿಂದ ತುಂಬಿರುವ 
ಸಂಡನನಕ್ಳಿ ಆರು ಉಸನಾಸನಿಯಮದಿಂಡ ಹೋಗಿ ರತ್ನ ಖಚಿತವಾದ ಬಂಡೆಯಮೇರೆ ಉತ್ತರಾಭಿಮುಖನಾಗಿ 
ಕುಳಿತು ಮಾರ್ಗಸಿಕೆ ಬಹುಳ ದಕಮಿಯ ಮಥ್ಯಾಹ್ನ ಉತ್ತರಫಾಲ್ಗುಣೀ ನಕ್ಷತ್ರದ ಕುಮಾರಕಾಲದಲ್ಲಿ 
मैप थी ನಮಸ್ಕರಿಸಿ, 000 ಹಡಿಕೆಗಳಿಂದ ತಲೆಯ ಕೂಡಲುಗಳೆನ್ನೆಲ್ಲಾ ಕಿತ್ತುಹಾಕಲು ಮಂಬಿಗಳಂತೆ ಕಪ್ಪಾ 


क्३७ " ನೆರ್ಧಮಾನ ಫ್ರರಾಣಂ | 


ತರೆಯಂ 80900 ನಂಚಮಾಂಬುಧಿಯೊಳಳಿಕುಳನೀಳಕುಂತಳೆಂಗಳಂ ರತ್ನಫಲಕೆಯೊಳ್‌ ಕೊಂಡೊಯ್ದು ಸೌಧ 
ರ್ಮೇಂದ್ರನಿಕ್ಳಿ ४४०४० 


ಇತ್ತ ಸಾಮಿಯಕಶುದ್ದ ಸಂಪನ್ನ ಸಂಯಮಧಥಾರಣದಿಂದೆಂ ಚತುರ್ಜ್ಞಾನಥರನಾಗಿ ಪಾರಣಾನಿಧಿಯೊಳ್‌ ಕೂಟಿ 
ಗ್ರಾಮಜೊಳ್‌ ಪ್ರಿಯಂಗುಕುಸುನುನರ್ಣನಪ್ಪು ಕೂಳನೆಂಬರಸನ ಮನೆಯೊಳ್‌ ನಿಲ್ತು ನಸುಧಾಕೆಯುಂ, ಡೇನ 
ಮುಂದುಭಿಯೆಂ, ಪುಪ್ಪುವೃಷ್ಟಿಯುಂ, ಮಂದಾನಿಳನುಂ, ದಿನಿಜಪ್ರಶಂಸಾರನಮುನೆಂಬ ನಂಚಾಶ್ಟರ್ಯಂ ನೆಗಟ್‌ 
ಭಟ್ಟಾರಕರಿಚ್ಛೆಯೊಳತಿಮುಕ್ತಕಶ್ಮಿಕಾನೆಡೊಳ್‌ ರಾತ್ರಿ ಪ್ರಕಿಮಾಯೋಗಡೊಳಿರ್ವುಡುಮಾಶ್ವರಂ ಗೌರಿವೆಕಸು 
ಬಂದು ಥೈರ್ಯಂ ನರೀಕ್ಷೆಗೆಯ್ಯಲೆಂದು ನಿಕ್ರಿಯೆಯಿಂ ತಾನ್ರುತರಳಲೋಚನನುನುತಿನಿಕಟಿಭೀಷಣಭ್ರೂಭಂಗನುಂ, 
ಪಾದನ್ಯಾಸ ಪ್ರಕಂಪಿತಮುಹೀತಳನುಮಾಗಿ ಭೇತಾಳರೊವುಗಳುನುನಾನಲಾಗ ಫಣೀಂದ್ರಗಚೇಂದ್ರ ಸಿಂಹೆರೂಸಗಳು 
ಮಂ ಕಿರಾತಸೈೈನ್ಯಮುನುಂ ನಿದ್ಯಾಪ್ರಭಾನದಿಂ ನಿಗುರ್ನಿಸಿ ನುಸಗಿ ಬಂದು ಕಹಳಾಟ್ಟಿಹಾಸಂಗೆಯ್ದು ವಿನಿಜೋಪವ 
ಸರ್ಗದಿನೆಂತುಂ ಚಲಿಯಿಸಲಾಟದೆ ನುಹೆಕಿಮುಹಾನೀಕೆನೆಂದು ನೆಸರಸಿಟ್ಟು ನೋಪಂ, 


ಇತ್ತರೊಂದು ಜಿನಸಂ ಜೇಟಿಕಮುಹಾರಾಜನ ನೆಂಡೆನೆ ಚಂದನೆಯೆಂಬೊಳನೊರ್ನಂ ವಿದ್ಯಾಧರ ಬಂಡು 
ಜನದಿಂ ನಂಚಿಸಿ ಕೊಂಡೊಯ್ದು ತನ್ನ ನೆಂಡಿಕಿಗಂಜಿ ತಂದ ಚಂದನೆಯನಡನಿಯೊಳ್‌ ಬಿಸುಟ್ಟು ಪೋಪುದುನೊರ್ವ 
ನನೇಚರೆಂ ಕೆಂಡು ಪಿಡಿತಂದು ವೃಷಭಸೇನೆನೆಂಬ ನರದಂಗೆ ಧನರೋಭೆನಿಂ ಕೊಟ್ಟೊಡಾ ಸರಣನೆ ಪೆಂಡಿತಿ ಸುಭ್ಟಿ 
ಯೆಂಜೊಳಾಕೆಗಾತಕೆಂತಾನುನಳಿವುಗುನೆಂಬ ಶಂಕೆಯಿಂ ನನನಾಳಸಂಮಿಶ್ರಮನ್ಸ ಕೋಡ್ರವಾಹಾರನುಂ ಶರಾ 
ವಸಾತ್ರಡೊಳಿಸ್ಸಿ ಕುಡೆ ಸಂಕಲೆಯೊಳ್‌ ನಮೆಯುತ್ತಿರ್ನಿನೆಂ ಒಂದು ಜೆನಸಂ ವತ್ಸೈನಿಷಯದ ಕೌಶಾಂಬೀ ಗರಮಂ 


ಗಿದ್ದ ಆ ಕೂದಲುಗಳನ್ನು ಸೌಧರ್ಮೇಂದ್ರನು ಕತ್ನಪ ಹಲಗೆಯಲ್ಲಿ ನಿತ್ತಿಕೊಂಡುಹೋಗಿ, ಶ್ಲೀರಸೆಮುದ್ರದಲ್ಲಿ 
ಹಾಕಿಬಂದನು. ಈ ಕಡೆ ಸಾಮಾಯಿಕದಿಂದ ನರಿಶುದ್ಳವಾದ ಶ್ರೇೀಷ್ಸಸಂಯನುನನ್ನು ಥರಿಸಿವನನಾಗಿ ನುತಿ- 
ಶ್ರುತ-ಅನಧಿ-ಮನಃಪಕ್ಯಯಗಳೆಂಬ ನಾಲ್ಕು ಜ್ಞಾನಗಳನ್ನು ಪಡೆನವನಾಗಿ ಕೂಟಿನೆಂಬ ಗ್ರಾನುದಲ್ಲಿ 
ನನಣೆಯೆಹೊವಿನ ಬಣ್ಣದ ಕೊಳೆ ಎಂಬ ರಾಜನ ಮನೆಯಲ್ಲಿ ನಾರೆಣೆಗಾಗಿ ನಿಂತನು. ಆಗ ಚಿನ್ನದ ಮಳ್ಳಿ 
ಜೇನ ದುಂದುಭಿ, ಹೂ ಮಳೆ, ತಂಗಾಳಿ ಜೇವಕೆಗಳ ಪ್ರಶಂಸೆ ಎಂಬ ಸಂಚಾಶ್ವರೈಗಳು ಉಂಟಾಗಲು ಅನಂತರೆ 
ಆ [ನುಹಾನೀರ] ಭಟ್ಟಾಕಕರು ಸ್ವೇಚ್ಛಿಯಿಂಡೆ ಅತಿಮುಕ್ತಕನೆಂಬ ಶ್ಮಕಾನದಲ್ಲಿ ಆ ರಾತ್ರಿಯೆಲ್ಲಾ ಪ್ರತಿಮಾ 
ಯೋಗದಲ್ಲಿ ಇರಲಾಗಿ [ಕ ಸಮಯದಲ್ಲಿ] ಈಶ್ವರನು ಗೌರಿಯೊಡನೆ ಅಲ್ಲಿಗೆಬಂದು,ಅತನ ಥೈರ್ಯನನ್ನು ವಿಕ್ರಿಯೆ 
ಯಿಂದೆ ಭಯೆಂಕರನಾದ ಕೆಂವುಕಣ್ಣುಗಳು, ವಿಕೃತವಾದ ಹೆಬ್ಬುಗಳು ಉಳ್ಳವನಾಗಿ ತನ್ನ ನಾದೆಕಾಡನದಿಂದ 
ಭೂಮಿಯನ್ನು ನೆಡುಗಿಸುತ್ತಾ ಭೇತಾಳರೂನಗಳನ್ನು ಥರಿಸಲಾಗಿ ಆಗ ಹಾವುಆನೆ,ಸಿಂಹಗಳ ರೂಸನನ್ನೂ ಬೇಡರ 
ಸೈನ್ಯನನ್ನೂ ತನ್ನ ನಿ್ಯಾವ್ರಭಾನದಿಂದ ಸೃಷ್ಟಿಮಾಡ್ಮಿರೇಗಿ ಕಹಳೆಯ ಹಾಗೆ ಗಹೆಗಹಿಸಿ ನಗುತ್ತಾ ಬಗೆ ಬಗೆಯಾಗಿ 
ಹಿಂನೆಗಳಿಂದ ಹೇಗೂ [ಅತನನ್ನು] ನಿಚಲಿತನನ್ನಾಗಿ ಮಾಡಲಾಗಿ [ಕಶ್ವರನು ಆತನಿಗೆ] "ಮಹಕಿಮುಹಾನೀರ' 
४००8) ಹೆಸರನ್ನಿಟ್ಟು ಹೊರಟುಹೋದನು. ಇತ್ತ ಒಂದಾನೊಂದು ದಿನಸಜೇಟಿಕ ಮಹಾರಾಜನ ಮುಗಳಾದ ಚಂದಕೆ 
ಯೆಂಬುವಳನ್ನು ಒಬ್ಬ ನಿದ್ಯಾಥರನು ಬಂಡು ನೋಸದಿಂಡ ಕದ್ದು ಕೊಂಡುಹೋಗಿ, ತನ್ನ ಹೆಂಡತಿಗೆ ಹೆಡರಿ ತಾನು 
ತಂದಿದ್ದ ಚಂಡನೆಯನ್ನು ಅಡವಿಯಲ್ಲಿ ಬಿನಾಡಿ ಹೊರಟುಹೋದನು. ಒಬ್ಬ ಬೇಡನು ಆಕೆಯನ್ನು ಹಿಡಿದುಕೊಂಡು 
ಬಂದು ವೃಷಭಸೇನನೆಂಬ ನ್ಯಾವಾರಿಗೆ ಹಣದಾಸೆಯಿಂದ ಅನಳನ್ನು ಕೊಡಲಾಗಿ, ७ ನ್ಯಾನಾರಿಯ ಹೆಂಡತಿಯಾದ 
ಸುಭಡ್ರೆಯೆಂಬುನಳು ಅನಳನ್ನು ತನ್ನ ಗಂಡನು ಹೇಗೂ ನೋಹಿಸುತ್ತಾಕೆ ಎಂಬ ಭಯದಿಂದ ಹೊಸೆದಾದ ಕಮಲದ 
ದಂಟುಗಳನ್ನು ಬೆರಸಿದ ಹಾರಕಥಾನ್ಯದ ಆಹಾರನನ್ನು ತಟ್ಟಿಯಲ್ಲಿಟ್ಟು ಕೊಡುತ್ತಾ ಇರಲು, ಆ ಚಂದನೆಯ: 


ಚುವುಂಡರಾಯಕೃತ ನರ್ಧಮಾನ ಪ್ರರಾಣಂ ४३९ 


ಚರಿಗೆಸೊಕ್ಯ ಮಹಾನೀರಭಟ್ಟಾರಕರನಾದರದಿಂ ನಿರಿಸರೆಂದಿದಿಕೆಂ ನಡೆನಾಗಳ್‌ ತನಗೆ ಕಾಸೆ ಸಂಕರೆ ನಣದುನೋ 
ಗೆ ನರಾರ್ಥ್ಯ ನಸ್ವ್ರಾಭರೆಣಭೂಸಿತೆಯುಂ ಅಳಿಕುಳವಿನೀಳಶಿಧಿಲಕೇಶಭಾಕನಿಗಳಿತನೆನಸುರಳಿ ಕುಸುಮುಮಾಲಾ 
ಅಂಕೃತೆಯುಮಾಗೆ ತದೀಯ ಶಿೀಲಮಾಹಾಶ್ಮ್ರ್ಯಾದಿನಾ ಶರಾನವಾತ್ರೆಯೆ ಸುನರ್ಣವಾತ್ರಮಾಗೆಯುಂ, ಕೋಡ್ರ 
ನಾಹಾಕೆನೆ ಶಾಲಿತಂಡುಲಾಹಾರನಾಗೆಯೆಂ ನಿಧಿಪೂರ್ವಕಂ ನಿಲಿಸೆ ನಂಚಾಶ್ಚರ್ಯನಾಗೆ ಚಂದನೆಯ ವೃತ್ತ 
ಸನುನಟದು ಸೆಟ್ಟಿ ಮನ್ಸಿಸುವುದುಂ ಆಕೆಯೆ ಬಂಡುಗಳ್‌ ಬಂಡೊಯ್ಯೆ ಸೋಡಳ್‌, 


ಇತ್ತ ವರ್ಧಮಾನ ಭಟ್ಟಾರಕರ್‌ ದ್ಯಾಪಶನರ್ಷಂ ಛದ್ಮಕಾಲಂ ಪೋಗೆ ಜೃಂಭಗ್ರಾಮ ಸಮಾನದ ಖಜುಗತಿ 
ಯೆಂಬ ತೊಟ್‌ಯ ತಡಿಯ ನುನೋಹರೋದ್ಯಾನದ ನಿಶಾಲಸಟ್ಟಿಕದೊಳಾತನಯೋಗಡೊಳ್‌ ಸಸ್ನೋಪನಾಸದಿಂ 
ಶಾಳತ್ರುಮಡಡಿಯೊಳಕೆ ನೈಶಾಖಶುದ್ಧದಮಿಯನರಾಶ್ನಡೊಳ್‌ ಭದ್ರ ಹೆಸ್ತೋತ್ತರ ಮಥ್ಯಮಾರುತಮಾಗೆ ಕೇವಲ 
ಜ್ಞಾನೋತ್ಸತ್ತಿಯನ್ಸುದುಂ ತತ್ಯಲ್ಯಾಣಪೂಜಾಪೂರ್ನಕಂ ಅನಾಯಸ್ರಾಪ್ತಿ ವಾಕ್‌ಪೂಜಾಕಿಕೆಯೆಭಾಗಿಯುಂ ನರೆ 
ಮಾತ್ಕೋನಲಕ್ಷಣೋನೇತನುಮಾಗಿರ್ಸಿನಂ ಡೇನರಾಜನಾಗನೋಸಡೇಶ ಹೇತುಭೂತನುಪ್ಪುನನನಧಿಯಿನಲದು 
ಗಾತಮಗ್ರಾನುಷ ಗೌತನುಗೋತ್ರಡೊಳಾದಿತ್ಯನಿಮಾನದಿಂ ಬಂದು ಇಂದ್ರಭೂತಿಯೆಂಬ ಪೆಸೆಕೊಳಳಿಮಾನ 
ಥೆರೆಂ ಬ್ರಾಹ್ಮಣನಾಗಿರ್ದೊಡಾತನನುವಾಯಡೊಳ್‌ ಭಟ್ಟಾರಕರೆ ಸಮಾನಕ್ಕೆ ತರಿ ಜೀವಾದಿನದಾರ್ಥತತ್ವಮಂ 
ಸಾಮಾನ್ಯನಿಶೇಸನಿಬಂಥನ ಶ್ರವ್ಯಾರ್ಥಿಕ ನರ್ಯಾಯಾರ್ಧಿಕ ನಯಪ್ರರೊನಣದಿಸಆವಿ ಸಂಚಶತ ಬ್ರಾಹ್ಮಣ 
ಸೂನುಗಳ್ಳಿರಸು ಇಂದ್ರನಿಭೂತಿ ಸಂಯನುನುಂ ಕೆಯ್ಯೊಂಡು ಬುದ್ಧಿಕ್ರಿಯಾಡ್ಯಷ್ಟವಿಢರಿದ್ಧಿ ಸಂಪನ್ನೆ ನಾಗಿ ಶ್ರಾವಣ 


ಕಾರಾಗೃಹದಲ್ಲಿ ಸಮೆಯುತ್ತಿಕಲಾಗಿ ಒಂದಾನೊಂದು 88 ನುಹಾನೀರಭೆಟ್ಟಾರಕನು ವತ್ಸಡೀಕದ ಕೌಶಾಂಬಿ 
ನಗರದಲ್ಲಿ ಚರಿಗೆಗಾಗಿ ಹೋಗುತ್ತಿರಲು ಆತನನ್ನು ನಿಲ್ಲಿಸಬೇಕೆಂದು ಚಂದನೆಯ ಹೆಜ್ಜೆಯೆನ್ಸಿಡಲು ಹೊರಟಾಗ 
[ಕಕೆಗೆ ಹಾಕಿದೆ] ಸೆಂಕೋರೆಗಳು ತನುಗೆ ತಾನೇ ಹೆರಿದು ಹೋಗಲು, ಆಕೆಯು ಶ್ರೀಷ್ಕನಾಡ ಬಟ್ಟೆಗಳಿಂಡಲೂ 
ಒಡನೆಗಳಿಂದಲೂ ಭೂಷಿತಳಾಗಿಯ್ಯೂದುಂಬಿಗಳಂತೆಕವ್ಪಾಗಿ,ಸೆಡಿಲನಾದ ಡೆಟ್ಟವಾಡ ಕೂದಲುಗಳಿಂದ ಕೆಳಗುಕಳುವ 
ಸುವಾಸನಾ ಯುಕ್ತನಾದ ಹೊಗಳೆ ಮಾಲೆಗಳಿಂದ ಅಲಂಕೃತಳಾಗಿ, ಆಕೆಯ ಶೀಲದ ಮಾಹಕ್ಕೆಯಿಂದ ಆ ತಟ್ಟಿಯೇ 
ಬಂಗಾರದ ಪಾತ್ರೆಯಾಗಲಾಗಿ ಆಕೆಯ ಹಾರಕದ ಆಹಾಕನೇ ಸಣ್ಣಳ್ಳಿಯ ಭೋನನಾಗಲಾಗಿ [ಆಕೆಯು] 
ನಿಧಿಪೂರ್ನಕನಾಗಿ ಆ ಭಟ್ಟಾಕಕನನ್ನು ಅಲ್ಲಿ ನಿಲ್ಲಿಸಿದಳು. ಆಗ ಅಲ್ಲಿ ನಂಚಾಶ್ವಕ್ಯಗಳು ಕಾಣಿಸಿಕೊಳ್ಳಲು 
ಚಂದನೆಯ ಈ ನೃತ್ತಾಂತನನ್ನು ತಿಳಿದ ಸೆಟ್ಟಿಯು ಆಕೆಗೆ ಮನ್ನಣೆಮಾಡಲಾಗಿ ಆಕೆಯ ಬಂಧುಗಳು ಬಂದು ಆಕೆ 
ಯನ್ನು ಕಕೆದುಕೊಂಡುಹೋಗಲಾಗಿ [ಅನಳು] ಹೋದಳು, ಈ ಕಡಿ ನರ್ಧನಾನಭಟ್ವಾರಕರು ಹನ್ನೆರಡು 
ವರ್ಷಗಳ ಗುಪ್ತಕಾಲ ಕಳೆಯಲಾಗಿ ಬೃಂಭನೆಂಬ ಹೆಳ್ಳಿಯೆ ಸಮೀಪದಲ್ಲಿದ್ದ ಖುಜುಗತಿಯೆಂಬ ಹೊಳೆಯೆ 
ಪಡಡಲ್ಲಿದ್ದ ನುನೋಹಕನಾಪ ಉದ್ಯಾನವನದಲ್ಲಿ ವಿಸ್ವಾಕವಾಗಿದ್ದ ಬಂಡೆಯೊಂದರ ಮೇಲೆ ಕಷ್ಟಕರವಾದೆ 
ಯೊ(ಗಡಲ್ಲಿ ಸ್ಕೋನವಾಸವನ್ನು ಮಾಡುತ್ತಾ ಶಾಲನುರದ ಬುಡದಲ್ಲಿ ಇರುತ್ತಿರಲಾಗಿ ವೈಶಾಖ ಶುದ್ಧ ಪನಿಯ 
ಅಸರಾಹ್ನದಲ್ಲಿ ಭದ್ರಹಸ್ತೋತ್ತರ ಮಥ್ಯಮಾರುತನಾದಾಗ ಕೇವಲಜ್ಞಾನ ಹುಟ್ಟುವುದನ್ನು [ಆಗ ತೀರ್ಥಂಕರನ] 
ಕೇನಲ ಜ್ಞಾನ ಕಲ್ಯಾಣ ಪೂಜಾಪೂರ್ನಕನಾದ ಅನಾಯಪ್ರಾಸ್ತಿ, ವಾಕ್‌ ಪೂಜಿಗಳ ಮಹತ್ತಿನ್ಲಿ ಭಾಗಿಯೂ 
ಸಕನಾತ್ಮನ ಉಸ ಲಕ್ಷಣಗಳಿಂದ ಕೂಡಿದವನಾಗಿಯೂ ಆಗಿರಲು ಆಗನುಗಳನ್ನು ಉಪಣೇಶಿಸುವುಡಕ್ಳೆ ಕಾರಣ 
ಭೂತನಾರೆಂಬುದನ್ನು ದೇವೇಂದ್ರನು. ಅವಧಿಜ್ಞಾನದಿಂದ ತಿಳಿದು ಗೌತಮಗ್ರಾನುಷ ಗೌತನುಗೋತ್ರದಲ್ಲಿ 
ಅದಿತ್ಯ ವಿಮಾನದಿಂದ ಇಳಿದುಬಂದು ಇಂದ್ರಭೂಕಿಯೆಂಬ ಹೆಸೆರಿನಿಂದ ಆತ್ಮಾಭಿಮಾನವುಳ್ಳ ಬ್ರಾಹ್ಮಣನಾಗಿ 
ಹುಟ್ಟಿರಲು ಆತನನ್ನು ಉಪಾಯದಿಂದ ಜಿನನ ಸಮೀನಕ್ಕಿ 5030०) [ಆ ಬ್ರಾಹ್ಮಣನು] ಜೀನನೇ ಮೊಡಲಾದ 


ಇ೪ಂ ವರ್ಧಮಾನ ಪುರಾಣಂ 


ಮಾನಡೆ ಬಹುಳ ಬಾಡಿವಡ ಪೂರ್ನಾಹ್ನರೊಳ್‌ ಭಟ್ಟಾರಕೋಪದೇಶದಿಂ ಪ್ರಾಡಶಾಂಗವರ್ಧನದೆಂಗಳುಮುಂ ಕೆಳ್ಸು 
ಸಮಸ್ತ್ರದ್ವಾಡಶಾಂಗ ಚತುರ್ಹಶಪೂರ್ವಾರ್ಥಿಕತ್ವನೇದಿಯಾಗಿ ವಪೂರ್ನರಾಶ್ರಡೊಳಂಗಂಗಳ್ಗೆ ನಶ್ಚಿಮರಾತ್ರಡೊಳ್‌ 
ಪೂರ್ನಂಗಳ್ಳಿ ನಚನರೆಚನೆಯಿಂ ಮಾಡಿ ಪ್ರಥಮುಗಣಥರೆರಾಗಿರ್ವ್ಲಿಂ ಬಟೀಯೆಂ ನಾಯುಭೂಕಿಯುನುಗಿಭೂತಿ 
000० ಸುವರ್ಮಮೌರ್ಯರುಂ ಪುತ್ರರು, ಮೈತ್ರಿಯರುು, ಅಕಂಸನರುಂ, ಪ್ರಭಾಸನರುನೆಂಬ ನದಿಂಬರ್‌ ಗಣ 
ಥರರಾಗೆ ಶ್ರೀನರ್ಥಮಾನಭಟ್ವಾರಕರಂತು ಗೌತಮರ್ನೊಡಲಾಗೆ ಪನ್ನಿರರ್‌ ಗಣಧರರು ಇತ್ತ ಪಾರ್ಕ 
ಭಟ್ಟಾರಕನೆಂಬೇಕಾದೆಕಾಂಗಧಾರಿಯುತಂ ತನ್ನ ನಿದ್ಯಾಶೆಕ್ತಿಯಿಂ ನಿಗುರ್ನಿಸಿಕೆ ४६० ಭ್ರಾಂತಿಗೊಂಡಿರೆ ದಿನ್ನ 
ಥೈನಿಯಿಂ ಮಾಯನಾಗೆ ಮಾನಕಷಾಯನಿಸುಮುತಿಸುಶ್ರುತವಿಭಂಗಜ್ಞಾ ನದಿಸಜ್ಞಾನೆನಿಧ್ಯಾರೂಸಮಾದೆ ಮಸ್ಯರಿ 
ಫುರಾಣನುಂ ನಾಡಿದ 


ಅತ್ತ ಕ್ರೈಕೋಕ್ಯಸ್ವಾನಿಗೆ ಮೂನೂರ್ನರ್‌ ಪೂರ್ನಧಕರು, ಒಂಬಯ್ಸಾಸಿಕಜೊಂಬಯ್ಸೂರ್ವರ್‌ ಶಿಕ್ಷ 
ಕರು 800 ಮುನ್ನೂರ್ನರನಧಿ ಜ್ಞಾನಿಗಳುಂ್ಯನಿಟ್ಲೂರ್ನರ್‌ ಕೇವಲಿಗಳುಂ ಒಂಬಯ್ಸಾಸಿರ್ವರ್‌ ನಿಕ್ರಿಯಾರ್ಧಿ 
, ಸಂವನ್ನರುಂ ಅಯ್ದೂರ್ವರ್‌ ಮನಃನರ್ಯಯಜ್ಞಾನಿಗಳುಣ ನಾಸೂರ್ನರ” ನಂದಿಗಳುಂ, ಚಂಡನಾರ್ಯಿಕೆಯರ್‌ 
ಮೊಡಲಾಗೆ ಮೂನತ್ತಾುಸಾಸಿರ್ವರ್‌ ಆರ್ಜಿಯರುಂ, ಒಂಪುಲಫ್ಕೆ ಶ್ರಾನಕರುಂ ಮೂಟುಲಕ್ಳೆ ಶ್ರಾನಕಿಯರುಂ, 
ಅಸಂಖ್ಯಾತ ಜೇನರುಂ ಜಿೇನಿಯರೆಂ ಸೆಂಖ್ಯಾತತಿರ್ಯಗ್ವಾತಿಗಳುಂ ಇಂತು ಡ್ವಾಜಿಕಗಣಂಬೆಕೆಸು ನರ್ಧಮಾನ 
ಭಟ್ಟಾರಕರುಂ ಸಿಂಹಾಸನನುಡ್ಯಗಮಾಗಿ ಸಡ್ರವ್ಯ ನಪ್ತತತ್ವ ನನನದಾರ್ಥ ಸಂಸಾರನೋಕ್ಸಹೇತುಫಲ ಪ್ರನಂಚ 


ಬ 





ಸದಾರ್ಧಗಳ ತತ್ವನನ್ನುಸಾಮಾನ್ಯ ಮುತ್ತುನಿಶೇಷ ನಿಬಂಹನೆಗಳಿಂಪಲ್ಲೂಪ್ರನ್ಯಾರ್ಥಿಕ ಮತ್ತು ಸರ್ಯಾಯಾರ್ಥಿಕ 
ನೊನಲಾವ ನಯೆನಿರೂನಣೆಗಳಿಂದಲೂ ತಿಳಿಸಲಾಗಿ [ಆನಂತರ] ಐಫೊರು ಜಿನ ಬ್ರಾಹ್ಮೆಣಕೊಡನೆ ಆ ಇಂದ್ರ 
ಭೂತಿಯು ಸಂಯನುನನ್ನು ಸ್ವೀಕರಿಸಿ ಬುದ್ಧಿ-ಕ್ರಿಯಾ ಇತ್ಯಾದಿ ನಿಂಟು ನಿಧದೆ ಖದ್ಧಿಗಳಿಂದ ಕೂಢಿಡನನಾಗಿ, 
ಶ್ರಾನಣ ಮಾಸಡ ಬಹುಳ ವಾಡ್ಯದ ಪೊರ್ನಾಹ್ನೆದಲ್ಲಿ ಜಿನನ ಉಸಣೀಶದಿಂದ ದ್ವಾದಶಾಂಗಗಳ ಅರ್ಥ ಪದಗಳನ್ನು 
ಕೇಳಿ ಎಲ್ಲ ಹನ್ನೆರಡು ಅಂಗಗಳುಹೆದಿಸಾಲ್ಕುಪೂರ್ನಾರ್ಥಿಕಗಳನ್ನುತಿಳಿದವನಾಗಿ ಹಿಂದಿನ ರಾತ್ರಿಯಲ್ಲಿ ಅಂಗಗಳಿಗೂ, 
ಮುಂದಿನ ರಾತ್ರಿಯಲ್ಲಿ ಪೂರ್ನಗಳಿಗೂ ನಾಖ್ಯಾನನನ್ನು ४0४० ಪ್ರಧಮ ಗಣಥರರಾಗಿದ್ದು ನಂತರ ಅಲ್ಲಿಂದ 
ಮುಂಡೆ ನಾಯುಭೂತ್ಯಿ ಅಗ್ನಿಭೂತಿ, ಸುಧರ್ನು ಮೌರ್ಯ ಪುತ್ತ, ಮೈಕ್ರೀಯ, 88086, ಪ್ರಭಾಸನೆ ಎಂಬ 
ಹೆತ್ತು ಮುಂದಿ ಗಣಧರರಾಗಲು [hei] ವರ್ಧೆಮಾನಭಟ್ಳಾರಕರು ಗೌತನುನೇ ನೊಡಲಾದ ಹಣ್ನೆಕೆಡುನುಂದಿ 
ಗಣಧರರ್ಕೂ ಇತ್ತ ನಾರ್ಶ್ರಭಟ್ಟಾರಕನೆಂಬ ಹೆನ್ನೊಂಡು ಅಂಗಗಳನ್ನು ತಿಳಿದವನು ತನ್ನೆ ನಿದ್ಯಾಶಕ್ತಿಯಿಂದ 
ನನಾಡಗಳನ್ನು ಮಾಡುತ್ತಿರಲು (ಅದನ್ನು ಕಂಡು) ಜನರು ಆಶ್ಚರ್ಯಗೊಂಡಿರಲಾಗಿ [2] ದಿವ್ಯಡ್ವನಿಯಿಂದ ಅದು 
ಮಾಯೆನ್‌ಗಿ ಹೋಗಲು ಅನನು ಮನಸ್ಸಿನ ಕೋಷದಿಂಪ ಬುದ್ಧಿಗೆಟ್ಟು ಥರ್ಮಭಂಗಿತಜ್ಞಾನನಳ್ಳವನಾಗಿ, 
ಅಜ್ಞಾನದಿಂದ ಮಿಥ್ಯಾರೂಸನಾದೆ ಮಸ್ಯರಿ ವುರಾಣನನ್ನು ಬಕಿದನು, ಅತ್ತ [ಕಡೆ] ಮೂರು ಲೋಕಕ್ಕೂ 
ಸ್ವಾಮಿಯಾಪ ಜಿನನಿಗೆ ಮೂರುನೂರುಜನ ಪೂರ್ನಥಕರೂ ಒಂಭತ್ತುಸಾವಿರದ ಒಂಭೈನೊರು ಜಿನ ಶಿಕ್ಷಕರೂ 
ಸಾವಿಕವ ಮುನ್ನೂರು ಜನೆ ಅನಧಿಜ್ಞಾನಿಗಳೂ ಏಳುಸೂರೆಜನ ಕೇನಲಿಗಳೂ, ಒಂಭತ್ತು ಸಹಸ್ರ ನಿಕ್ರಿಯಾರ್ಥಿ 
ಸಂಸನ್ನ್ನರೂ, ಐನೂರು ಜನ ನುನಃ ನರ್ಯೆಯ ಜ್ಞಾನಿಗಳೂ ನಾಲ್ಕುನೂರುಜನೆ ವಂದಿ [ಹೊಗಳುಭಟ್ಟ] ಕ್ಯೂ 
" ಚಂದನಾರ್ಯಿಕೆಯೆರೀ ನೊಡಲಾದ ನೂನತ್ತಾರು ಸಾವಿಕೆ ಅರ್ಜಿಯೆರ್ಯೂ ಒಂದು ಲಕ್ಷ ಶ್ರಾನಕಕೊ ಮೂರು 
ಲಕ್ಷ ಶ್ರಾವಕಿಯರೂ, ರೆಕ್ಕವಿಲ್ಲಷ್ಟು ಜಿನ ದೇನ-ನೇವಿಯರೂ, ಲೆಕ್ಕವಿಲ್ಲದಷ್ಟು ತಿರ್ಯಕ್‌ ಪ್ರಾಣಿಗಳೂ. 
ಹೀಗೆ ಹನ್ನೆರಡು ಗಣಗಳೊಡನೆ ಬೆಕೆತು ವರ್ಧಮಾನ ಭಟ್ಟಾಕಕರು ಸಿಂಹಾಸನ ನುಧ್ಯದಲ್ಲಿ ಕುಳಿತುಕೊಂಡಿದ್ದು 
[ಅನರು] ಷಡ್ಡ ನ್ಯ ಸಪ್ತತತ್ತ್ಯ ನನನಹಾರ್ಧ, ಸಂಸಾರ ನೋಕ್ಷ ಹೇತು ಫಲನ್ರಸಂಚ, ನಯೆಸ್ರಮಾಣ, 


ಚಾವುರಿಡರಾಯಕೃತ ನರ್ಧಮೂನ ಪ್ರರಾಣರಿ ९४० 


ಫೆಯಪ್ರಮಾಣನಿಕ್ಷೇವಾದಿಗಳನರ್ಥಮಾಗಧೀಭಾಸೆಯಿಂ ಬೆಸಸೆ ಕೇಳ್ಗುಕೆಲಂಬರ್‌ ಸಂಯನುನುಂ ಕೆಯ್ಯೊಂಡರ್‌, 
ಕೆಲಂಬರ" ಸೆಂಯಮಾಸೆಂಯನುಮುಂ ಕೆಯ್ಯೊಂಡರ್‌, ಕೆಲಂಬರ್‌ ಸೆಮ್ಯಕ್ಷಮಂ ಕೆಯ್ಯೊಂಡರ್‌. ಅಂತು 
ನರ್ಧನಾನಾಡ್ಯನ್ವರ್ಧಸಹಸ್ರಾಪ್ಯನಾಮುಧರಂ ಧರ್ಮೋನಜೀಶಂಗೆಯ್ದುತ್ತುಂ ಕ್ರಮದಿಂ ರಾಜಗೃಹನುಸೆಯ್ಸಿ 
ನಿೃಳಗಿರಿಯೊಳಿರ್ಪುದುಂ ಶ್ರೀಣಿಕನುಹಾರಾಜಂ ಚತುರಂಗಬಲಸೆಹಿತನುಮಷ್ಯಸೆಹೆಸ್ರಮಕುಟಿಬನ್ನಸರಿನೃತನು 
ಮಾಗಿ ಬಂದು ಜೇನರಂ ಪ್ರವಕ್ಷಿಣಂಗೆಯ್ದು ಗಂಥಮಾಲ್ಯಾದಿಗಳಿನರ್ಚಸಿ ಧರ್ಮಶ್ರನಣಾಸಂತರಂ ತನ್ನೆ ಪೂರ್ನಭನ 
ಸಂಬಂಥಮಂ ಬೆಸಗೊಳೆ ಗೌತಮಸ್ವಾನಿಗಳಿಂತೆಂದು ಬೆಸೆಸಿಡರ್‌ : 


ನೀನೀ ಭನಕ್ಳೆ ಮೂಜನೆಯ ಭನಡೊಳ್‌ ಜಂಬೂದ್ವೀಪದ ವಿಂಧ್ಯಪುಕದ ಮುಲಯಡ ಕುಟಿಜನನದೊಳ್‌ 
ಕದಿಕಸಾಗರನೆಂಬ ಕಿರಾತಮುಖ್ಯನೊಂದುಜಿನಸಂ ಸಮಾಧಿಗುಪ್ತಕೆಂಬ ಮುನಿಯಕೆಂ ಕಂಡು ಪೊಡೆನಔಿ ಧರ್ಮ 
ಲಾಭ್ಯಮಕ್ಕೆಂಥು ನರೆಸೆ ಧರ್ಮಮೆಂಬುಜೀನಡಲನವ್ಪು ಲಾಭನೆಂಬುನೀನೆಸೆ ಮಥುನುಷ್ಯಮಾಂಸಾದಿನಿವೃತ್ತಿ ಧರ್ಮ 
ನೆಂಬುನು, ಅದಂ ಪಡೆವುದು ಲಾಭನೆಂಬುದು. ಅದಜಸೊಳ್‌ ಸ್ವೈರ್ಗಾದಿಸುಖನುಂ ಸಡೆಯಲಕ್ಕುಮೆನೆ ಕೆರಾತ 
ಸನಿತುನುಂ ನತ್ತುನಿಡಲಾಜಕನೆಂಬುಮುಂ ಮುನಿನತಿಗಳಾತನ ಚಿತ್ರನೃತ್ತಿಯನಲದು ನೀಂ ಮುನ್ನನೆ ಕಾಕೆ 
ನಾಂಸಭಕ್ಷಣಂಗೆಯ್ದೆ ಅನಾ ಎಂಬುನುಂ ಅಟಯೆನೆನೆ ನೀನಂತಪ್ಪೂಡಾ ಪ್ರತನುಂ ಕಯ್ಯೊಳ್ಳಿಕೆ ಕೆಯ್ಕೊಂಡಿರ್ಸಿನೆಂ 
ಕೆಲವು ನಿನಸೆನಿಂ ನ್ಯಾಧಿವುಟ್ಟಿ ನೈದ್ಯರಿದರ್ಕ್ಸೆ ಕಾಕಮಾಂಸಭಕ್ಷಣಂ ಗೆಯ್ದುಡಿನೆ ಕಂರಗತಪ್ರಾಣನಾಗಿಯುನುದಂ 
ಸೆನೆಯನಿ ४08, ರಿಸಿಯರಲ್ಲಿ ಕೊಂಡ ಪ್ರತಮನೆ ಬಗೆಡೊಲ್ಲದಿರ್ಸಿನೆಂ ಅದನೂಡಲೆಂಡು ಆತನ ಮೆಯ್ದುನಂ ಕದಿಕೆ 
ಸಾರವುರನುನಾಳ್ವ ಸೂಕನೀರನೆಂಬೊಂ ಬರುತುಂ ನನಗಹಸದ ವಟಿವೃಕ್ಷದಡಿಯೊಳಳುಕಿರ್ದೊರ್ನ ಪ್ರೀಯೆಂ ಕಂಡು 
ನೀನಾರ್ಗೇೇಕಟ್ರಿನೆಯೆಂಡೊಡಾಂ ಯಕ್ಷಿಯೆಂ ನ್ಯಾಧಿಪೀಡಿತನವ್ಪ ನಿನ್ನ ನೆಯ್ದುನಂ ಕದಿರಸಾಗರಂ ಕಾಕಮಾಂಸ 
ಭಕ್ಷಣನಿರಮಣವ್ರ ತಫಲದಿನೆನಗಧಿನತಿಯಾದಪ್ಬೊನಾತಸಂ ನೀಂ ಪೋಗಿ ಕಾಕಮಾಂಸಮನೂಡಿ ನಾರಕನಪ್ಪಂತು 


ನಿಕ್ಷೇನ ಇತ್ಯಾದಿಗಳನ್ನು [ಕುರಿತ] ಅರ್ಧನಾಗಧಿ ಭಾಷೆಯಲ್ಲಿ ಬೋಧಿಸಲಾಗಿ, [ಅದನ್ನು] ಕೇಳಿದ 
(०४७) ಸಂಶಯನನ್ನು ತಾಳಿದರು ಕೆಲವರು ಸಂಯನುಅಸಂಯನುಗಳನ್ನು ಪಡೆದರು ಕೆಲವರು 
ಸಮ್ಯಕ್ತನನ್ನು ಸ್ವೀಕರಿಸಿಷರು. ಹೀಗೆ ನರ್ಥಮಾನನೇ ನೊಡಲಾದ ಸಾನಿರದ ಎಂಟು ಅನ್ವರ್ಧನಾಮಗಳನ್ನು 
ಹೊಂದಿದ ಜಿನನು ಧರ್ನೊೋಸಡೇಶನನ್ನು ಮಾಡುತ್ತಾ ಕಾಲಕ್ರಮದಲ್ಲಿ ರಾಜ್ಯಕ್ಕೆ ಬಂದು ವಿವುಲ 
ನಿಂಬ ಸರ್ನತದಲ್ಲಿ ಇರುತ್ತಿರಲು ಆಗ ಶ್ರೀಣಿಕನುಹಾರಾಜನು [ತನ್ನ] ಜೆತುಕಂಗ ಬಲಡೊಡನೆಯೂ, 
ಎಂಟು ಸಹಸ್ಟಜಕ ರಾಜರುಗಳೊಡನೆಯೂ ಕೂಡಿದವನಾಗಿ ಬಂದು ಜಿನಡೇನನಿಗೆ ಪ್ರದಕ್ಷಿಣೆಯನ್ನು 
ಮಾಡಿ, ಗಂಧ ऐड, ಮಾಲೆಗಳಿಂದ ಪೂಜಿಸಿ ಧರ್ಮನನ್ನು ಕೇಳಿದಮೇಲೆ ತನ್ನೆ ಪೊರ್ನಜನ್ಮದ ನೃತ್ತಾಂತನನ್ನು 
ತಿಳಿಸುವಂತೆ ಬೇಡಿಕೊಳ್ಳಲು ಗೌತನಸ್ವಾಮಿಗಳು ಹೀಗೆಂದು ಅನ್ವಣೆಕೊಡಿಸಿದರು ಈ ಜನ್ಮಕ್ಕೆ 
[ನೊಡಲು] ಮೂರನೆಯ ಜನ್ಮದಲ್ಲಿ ಜಂಬೂದ್ವೀನವ ವಿಂಧ್ಯವುರಡ ಮಲಯ [ಸರ್ವತ]ಡ ಕುಟಿಜ] [ನೆಂಬ] ನನ 
ಸಲ್ಲಿ ಕಣಿಕಸಾಗಕನೆಂಬ ಬೇಡರೆ ಸ್ವಾಮಿಯಾಗಿದ್ದ [ನಿನು] ಒಂದು ದಿವಸ ಸಮಾಧಿಗುಪ್ತಕೆಂಬ ಮುನಿಗಳೆನ್ನು 
ಕಂಡು ನಮಸ್ಯರಿಸಲಾಗಿ "ಫರ್ಮಲಾಭವಾಗಲಿ' ಎಂಡು [ಅನರು] ಹರೆಸಲಾಗಿ, ನೀನು "ಧರ್ಮನೆಂಬುನು ನಿನು? 
७४००४ ಆಗುವ ಲಾಭನೆಂಬುಡು ಏನು ? ಎಂಡು ಕೇಳಲು "ಮಥು-ಮುದ್ಯ-ಮಾಂಸ ಮೊದಲಾದುವುಗಳನ್ನು 
ಜಿಡುವುನೇ ಧರ್ಮು ಅದನ್ನು ಸಾಧಿಸುವುನೀ ಲಾಭ. ಅಡರಿಂದ ಸ್ವರ್ಗವೇ ನೊಡಲಾಡ ಸುಖನನ್ನು 
ಸೆಯುನ್ನದಕ್ಕೆ ಆಗುತ್ತಜೆ' ಎನ್ನಲು ಬೇಡನು "ಇನಿಷ್ಯನ್ನೊ ಬಿಡುನುಮು ಸಾಧ್ಯನಿಲ್ಲ' ಎಂಡು ಹೇಳಲು, [४] 
ಮುುಶ್ರೀಷ್ಕರು ಅನನ ಮನಸ್ಲಿತಿಯನ್ನು ಅರ್ಥಮಾಡಿಕೊಂಡು, "ನೀನು ಹಿಂದೆ ಕಾಗೆಯ ಮಾಂಸವನ್ನು 4०00 
ಗೊತ್ತಿದಿಯೆ? ನಿಂದು ಕೇಳಲು "ನನಗೆ ಗೊತ್ತಿಲ್ಲ' ಎನ್ನಲು ಆಗ ಅನರು "ಹಾಗಾಡಕೆ ನೀನು [ಅದನ್ನು ತಿನ್ನದ] 


56 


३९७ ವರ್ಧಮಾನ ಪ್ರರಾಜಂ 


ಮಾಡಿದನ್ನೆಯಡಟನಟ್ಟನೆನೆಂಬುಡು, ಅದಂ ಮಾಟಿ ನಲ್ಲೆ ನೆಂದು ಸೋಗಿ ತನ್ನ ನುಯ್ಲುನನೆಂ ಕಂಡು ನಿನ 

ಧಿಗೆ ಕಾಕಮಾಂಸನಂ ಕೊಳ್ಳಲ್ವೀಲ್ಳುಮೆನೆ ನಿನ್ನಿಂಡೆಗ್ಗಳಂ ಪ್ರಾಣಸಮಾನ ಮಿತ್ರಂಲ್ಲದನೆನಗೆ ನೀಂ ಹಿತ 
ಮಪುಪೆ ನೇಟುದು,ಇಂತು ಕರಕಗತಿಪ್ರಾಣಹೇತುನಪ್ಪುಪಂ ನೇಟಲಾಗದಿಂತೆ ಸಾವೊಡಂ ಸಾನೆನೆಕ್ಸೈ ಕೆಯ್ಯೊಂಡ 
ವ್ರತನುಂ ಬಿಸುಬ್ಬನಲ್ಲೆ ನೆಂಜೊಡಾತನಭಿನ್ರಾಯನುನಟೀಮ ತನಗೆ ಯಕ್ಷಿ ನೇಟ್ಸುಡೆಲ್ಲನುನಾತಂಗಲ'ಸಿಹೊಡೆ 
ಅನನನಧಾರಿಸಿ ಮತ್ತಮುಹಿಂಸಾದಿವ್ರುತಂಗಳಂ ಕೆಯ್ಕೊಂಡು ಜೀವಿತಾಂತಜೊಳ್‌ ನೌಧರ್ಮಕಲ್ಪಜೊಳ್‌ ದೇವನಾಗಿ 
39, ಸೊರನೀಕೆಂ ನಿಜನಿವಾಸಕ್ಕೆ ನೋಗುತ್ತಂ 0306, 000० ಕಂಡೆನ್ನ ಮನೆಯು ನಂ ನಿನಗೆ ನತಿಯಾದನೆ ನೇಟು 
ಮೆಂಬುಡುನಾತನೆಹಿಂಸಾದಿವೃತನುಂ ಕೆಯ್ಯೊಂಡು ವ್ಯಂತರಗತಿಯೊಳ್‌ ४9, ಶಾಾನಕನ,ಕಂಗಳಂ ಕೆಯ್ಬೊಂಡಂ 
ಕದಿರಸಾಗರೆನುಂ ಎರಡು ಸಾಗಕೋನನಾಂತದೊಳ್‌ ७९० ಬಂಡು ಕುಣಿಕನರನತಿಗಂ 3, ಮೆಕೀದೇನಿಗಂ ४,९08₹ 
ನೆಂಬ ನುಗನಾಗಿಕಿ ಕುಣಿಕನೊಂದು ಜೆನೆಸಂ ಎನ್ನ ಮಕ್ಕಕೊಳಾನಂ ರಾಜ್ಯಾರ್ಹನಕ್ಕು ನೆಂಡು ಸೈನಿತ್ತಿ ಕನಂ 
ಬೆಸಗೊಳೆ ನಿನ 805 ४) 89869] ನಲಿ ನಕಮಾನ್ಸ್ನನುನಾನನೊರ್ನಂ ಕಿಡಲೀಯದುಂಡನಾಶನೆ ರಾಜ್ಯಾರ್ಹಸಕ್ಕು 
ಮೆಂದು ಇನು ನೊದಲಾಗೆ ನೆಟವುಂ ನಿಮಿತ್ತಂಗಳೆಂ ನೋಡಿ ನೇಟ್‌ ನಿನ್ನಕೆನಿತಆಕೊಳ್‌ ನರೀಕ್ಷಿಸಿ ನಿನಗೆ ಕೂರ್ತು 





ವ್ರತನನ್ನು ಸ್ವೀಕರಿಸು' ಎನ್ನಲು [ಅನನು ಒಪ್ಪ ಅದನ್ನು ಸ್ವೀಕರಿಸಿರಲು [ಇವಾವ] ಕೆಲವು ದಿವಸಗಳನೋಲೆ 
[ಅನನಿಗೆ/ನೋಗ ಬಂದಿತು. ನೆ ಷೈರು ಆ ಕೋಗಳ್ಗೆ ಕಾಗೆಯ ನಾಂಸನನ್ನು ತಿನ್ನಬೇಕೆಂದು ಹೇಳಿದರು. ಪ್ರಾಣವು 
ಕುತ್ತಿಗೆಗೆ ಬಂದಿದ್ದರೂ ಅದನ್ನು ನೀನು ನುಸಸ್ಸಿಸಲ್ಲಿಯೂ ನೆನೆಯಲಿಲ್ಲ, ವೂರ್ನದಲ್ಲಿ ಖುಸಿಗಳಿಂದ[ತಾನು]ಸ್ವೀಕರಿ 

ವ್ರತನನ್ನು ಸೆನೆಡು ಅದನ್ನು ಸ್ವೀಕರಿಸದಿರೆಲಾಗಿ [ನಿನ್ನ ] ಮೈದುನನಾದ ಕದಿಕನಾರಪುರದ ರಾಜ ಸೂರೆನೀರ 
ನೆಂಬುನನು [ನಿನ್ನೆ ನ್ನು ನೋಡಲು] ಬರುತ್ತಾ ಪಟ್ಟಿನಾದ ಅರೆಣ್ಯವ ಆಲದನುಕೆವೊಂಡಕೆ ಕೆಳಗೆ ಆಳುತ್ತಿದ್ದ 
ಒಬ್ಬ ಹೆಂಗಸನ್ನು ಕಂಡು "ನೀನು ಯಾರವಳು? ७8 ಅಳುತ್ತೀಯೆ ?? ಎಂದು ಅನಳನ್ನು ಕೇಳಲು [ಅನಳು] 
"ನಾನು ಯಕ್ಷಿ; ಕೋಗನೀಡಿತನಾಗಿರುವ ನಿನ್ನ ಮೈದುನ ಕದಿರೆಸಾಗರನು ಕಾಗೆಯ ಮಾಂಸನನ್ನು ತಿನ್ನುವುದಿಲ್ಲ 
ನೆಂಬ ವ್ರತದ ಫಲದಿಂದ ನನಗೆ ಸ್ವಾನಿಯಾಗಲಿರುನನು, ನೀನು [ತಗ] ಅಲ್ಲಿಗೆ ಹೋಗಿ ಆತನಿಗೆ ಕಾಗೆಯ 
ಮಾಂಸನನ್ನು ತಿಸ್ಸಿಸಿ ನಾರೆಕೆಯಾಗುನಂತೆ ಮಾಡುತ್ತೀಯೆ, ಅವಕ್ಕಾಗಿ [ನಾನು] ಅಳುತ್ತಿದ್ದೇನೆ' ಎಂದು ಹೇಳ 
ಲಾಗಿ [ಆತನು] ಹಾಗೆ ಮಾಡುನುದಿಲ್ಲನೆಂದುಹೇಳಿ, ತನ್ನ ಮೈಮನನನ್ನು ಕಂಡಾಗ "ನಿನ್ನ್ನ ಕೋಗಕ್ಲೆ ಕಾಗೆಯ 
ಮಾಂಸವನ್ನು ಸ್ವೀಕರಿಸಲೇಬೇಕು' ಎಂದು ಹೇಳಲಾಗಿ "ನಿಸೆಗಿಂತಲೂ ಶ್ರೇಷ್ಠರಾದ ವ್ರಾಣಸ್ನೇಹಿತರು ಇನ್ನಿಲ್ಲ 
ನಾದುದರಿಂದ ನನಗೆ ನೀನು ಹಿತನಾಗುವುನನ್ನೆ ಹೇಳಬೇಕು; ಹೀಗೆ ನರಕದಲ್ಲಿ ಹುಟ್ಟುವುದನ್ಲಿ ಕಾರಣನಾದುವನ್ನು 
ಹೇಳೆಕೂಡದು. ಹೀಗೆಯೇ ಸಾಯುನಹಾಗಿದ್ದಕಿ ಸಾಯುತ್ತೇನೆ. ನಾನು ಸ್ವೀಕರಿಸಿದ ಪ್ರತನನ್ನು ಬಿಸುಡುನನನಲ್ಲ' 
ಎಂಡು ಹೇಳಲಾಗಿ ಆತಕ ಅಭಿಪ್ರಾಯನನ್ನು ತಿಳಿದು [ಆತನು] ತನಗೆ ಯಕ್ಷಿ ಹೇಳಿದ್ದುವನ್ನೆಲ್ಲಾ ಅತನಿಗೆ ತಿಳಿಸ 
ಲಾಗಿ [ಅದನ್ನು] ಕೇಳಿ [ಕದಿರೆಸಾಗಕೆನು] ಮುಸದಂದು, ಇನ್ನೂ [ಹೆಲವು] ಅಹಿಂಸೆಯೇ ಮೊಡಲಾದ ವ್ರತಗಳನ್ನು 
ಸ್ವೀಕಂಸಿ, ಸತ್ತಮೇಲೆ ಸೌಥರ್ನುಕಲ್ಪದಲ್ಲಿ ನೇನನಾಗಿ ಹುಟ್ಟಿದನು. ಸೂಕನೀರನು ತನ್ನ ನುನೆಗೆ ಹಿಂದಿರುಗುತ್ತಾ 
ಯಕ್ಷಿಯನ್ನು ಕಂಡು "ನನ್ನೆ ನುಯ್ದುನನು ನಿನಗೆ ಗಂಡನಾನನೆ ? ಹೇಳು' ಎನ್ನಲು [ಅನಳು] "ಅತನು 
ಅಹಿಂಸೆಯೇ ಮೊಡಲಾದ ವ್ರತಗಳನ್ನು ಸ್ವೀಕರಿಸಿ ವ್ಯಂತರಗತಿಯಲ್ಲಿ ಹುಟ್ಟುವುಪಕ್ಕೆ ಬದಲಾಗಿ, ಶ್ರಾನಕನ್ರತ 
ನನ್ನು ಸ್ವೀಕರಿಸಿದನು.' [ನಿಂದು ಹೇಳಿದಳು]. [ಸೌಧರ್ಮ ಕಲ್ಪದಲ್ಲಿ ಹೆಟ್ಟಿದ] ಕದಿರನಾಗಕೆನು ಎರೆಡು ಸಾಗರ 
ಗಳನು, ಕಾಲಡನೇಲೆ ಅಲ್ಲಿಂದ ಬಂಡು ಕುಣಿಕರಾಜ_ಶ್ರೀಮುಕಿಯರಿಗೆ ಶ್ರೀಣಿಕನೆಂಬ ನುಗನಾಗಿ ಹುಟ್ಟರೆಲು 
ಒಂದು ದಿನ ಆ ಕುಣಿಕರಾಜನು "ನನ್ನ ಮಕ್ಕಳಲ್ಲಿ ಯಾನನು ರಾಜನಾಗಲು ಯೋಗ್ಯನಾಗುತ್ತಾ ಕೆ? ಎಂದು 
ಜೊ್ಯಕಿಸ್ಕನನ್ನು ಪ್ರಶ್ನಿಸಲು [ಅವರು] “88, ಮಕ್ಳಳಿಗೆ ಊಟಕ್ಕೆ ಇಟ್ಟಾಗ ಯಾನನು ನಾಯೆಸನನ್ನು ಚೆಲಜಿ 


ಚುವುೆಂಡರಾಯಕೃತ ವರ್ಥಮಾನ ವ್ರುಲಣಂ ೪ಭತ್ಥಿ 


ದಾಯಗರ ನೆಸೆಯೊಳಪ್ಪವಾಯಕ್ಕಂ ಪುಸಿಮುಳಿದು ನಡೆಯೆೆ ನೇಕಾಂತರಕ್ಕಿ ಪೋಗೆಯರೆಸಕ ಗೂಢಪ್ರಣಿಧಿಗಳನು 
ನುತದಿಂ ಕಂದಿಗ್ರಾನುವ ಜನೆಂಗಳುಂ ಮನ್ನಿಸಿ ಕಳೆಯೆ ನೀನೊರ್ನಂ ಬ್ರಾಹ್ಮಣನೊಡಣೆ ಬರುತುಂ ಡೇನರಾಜಾತಿ 
०४०४ ಲೋಕಪ್ರತಿನಿಧಾಯಿಗಳನ್ಪು ಕೆಗಳಂ ಪೇಟ ಪಾರ್ನಂ ತನ್ನ ಮನೆಗೊಯ್ದು ವಾಗ್ಮಿತ್ವಮಂ ಕನಿತ್ವಾದಿಗಳಂ 
ಮೆಚ್ಟಿ ಫಿನಗೆ ತನ್ನ ನುಗಳೆಂ ಕುಡುವುದುಂ ಇತ್ತೆ ಕುಣಿಕಮುಹಾರಾಜಂ ರಾಜ್ಯಮಂ ನತ್ತುವಿಷಲ್‌ ಬಗೆದು ನಿನ್ನೆಂ 
ಬರಿಸಿ ರಾಜ್ಯನುನೀಯೆ ನಂದಿಗ್ರಾಮುದೊಳಿವು ನಿನ್ನೆಮುಳಿಸಂ ನೆಅರೆಟಿಯದಂತದನುವಾಯಿದಿಂ ನಿಸ್ತ್ರಹೆಂಗೆಯ್ಯಲ್‌ 
ಬಗೆದು ನಿರ್ನಹಿಸೆಲಟ'ಯನವ್ಪ ಬೆಸಂಗಳಂ ४0 00. 870० ನಿನಗಂ ಬ್ರಾಹ್ಮಣನ ಕನ್ನಿಕೆಗಂ ವುಟ್ಟಿಡಭಯ 
ಕುಮಾರಂ ನಿನ್ನೆಂಬಂಡು ಕಂಡು ಕಂದಿಗ್ರಾನುಜೊಳನ್ಪ ಚಿತ್ತಕಾಲುಸ್ಯಮಸುನಾಯಕೌಶಲಂ ಪ್ರಶನಿಸೆ ದೌಹೈದೆಯ 
ಸಿಶುನಾನಾದಿ ನಿಬಂಥಂಗಳಭಯೆಕುನಾರೆಂ ಪ್ರಕೃತಿಗಳಾಗಿ ನೀಂ ನಯನಾಡಕುಶಲಚಯನಂಡಿತನೆಂದು 
ನೆಸಕನಿಡಿ 8१३५० ನಿನ್ನೆ ನಮುಗಸುನಿ್ಲಿಗೆ ಬಂದಿಕೆಂಬುಡುಂ ಅದನೆನಧಾರಿಸಿ ಮಹಾವ್ರತಕ್ಕುನುಣವ್ರತಮೆಸಗೆ 
ಮಕಂತಕೆಲ್ಫಾರದಾನೇನಭನ್ಯನೊ ಭನ್ಯನೋ ಬೆಸೆಸಿಮೆನೆ ನೀನಾಸನ್ನಭವ್ಯನೆಯಾದೊಡಂ ಬಪ್ವಾಕೆಂಭ ವರಿ 
ಗ್ರಹಾದಿ ಭೋಗಾಸಕ್ತಿಯಿಂ ಬದ್ಧನೆರೆಕಾಯುಸ್ಯನಾಡಿಯೆದಟಃಂ ನಿನಗೆ ನ್ರತಂ ಕೊಳ್ಳ ಬಗೆಯಿಲ್ಲಾ 
ಸಮ್ಯಗ್ಸರ್ಶನಮಂ ಕೆಯ್ಬೊಳ್ಬುದು 


ನೀಂ ಮುನ್ನೆಂ ಶಾಂಶಿಪುರಾಣಡೊಳಿ ಸನಿಸ್ತರೆಂ ನೆಬ್ಚದರ್ಕನೆನಿಶುದ್ದ್ಯಾದಿ ಸನೋಡಕಭಾನನೆಗೆಳಿಂ ವೃಷ್ತಮುಂ 
ಸನುಸ್ತ್ರಮುಂ ಕಾರಣಮುಮಸ್ಪನಂ ಭಾನಿಸಿ ತಿರ್ಧಕರ ಪುಣ್ಯಮಂ ಕಟ್ಟಿ ಪ್ರಥಢಮನರಕಡೊಳ್‌ ಫಟ್ಟಿ ಸಂಖ್ಯೆಯ 


+ 


ಉಊಟಿನಾಡುತ್ತಾನೆಯೋ ಆತನೇ ರಾಜನಾಗಲು ಯೋಗ್ಯ, ನಿಂದು ಇವೇ ಮೊಡಲಾಡ ಹೆಲವು ಭವಿಷ್ಯಗಳನ್ನು 
ಆಲೋಚಿಸಿ 4४:७०), [ರಾಜನೆ] ನಿನ್ನ [ಕ್ರೇಣಿಕನ]ನ್ನು ಅಸ್ಟರಲ್ಲಿ ನರೀಕ್ಷಿಸಿ, ನಿನ್ನ ಮೇಲಿನ, ಪ್ರೇಮದಿಂದ 
ದಾಯಾದಿಗಳ ನೆಸೆಯಿಂದ ನಿಕಗಾಗುವ ಅವಾಯೆನನ್ನು ಅರ್ಥಮಾಡಿಕೊಂಡು ಸುಳ್ಳು ಕೋನದಿಂದ ಮನೆಬಿಟ್ಟು 
ಹೋಗು ಎಂದು ಅಪ್ಪಣೆ ಮಾಡಿದನು.ನೀನು ಡೇಕಾಂತರಕ್ಳಿ ಹೊರಟು ಹೋಣೆ, ७0४0 ಗೂಢಚಾರರೆ ಒಪ್ಬಿಗೆಯಂತೆ 
ಂಡಿಗ್ರಾಸುಡೆ ಜನಗಳೂ ನಿನಗೆ ಮನ್ನೆ ಮಾಡಣೆ ಕಳುಹಿಸಿಕೊಡಲು ನೀನು [ಶ್ರೇಣಿಕನು] ಆ [ನಂದಿಗ್ರಾನುದ] 
ಒಬ್ಬ ಬ್ರಾಹ್ಮಣನೊಡನೆ ಪ್ರಯಾಣಮಾಡುತ್ತಾ ದೇವರಾಜ (?) ನಡೀ ನೊಡೆಲಾದ ನಾಖಂಡಿ ಕೋಕ 
१०४४३ ನಿರೀೋಧವಾಡವುಗಳೂ ಆದ ಕಥೆಗಳನ್ನು ಹೇಳಲಾಗಿ, [ಆ] ಬ್ರಾಹ್ಮಣನು ನಿನ್ನನ್ನು ತನ್ನ ಮನೆಗೆ 
ಕಕಿಡಿೊಯ್ದು ನಿನ್ನೆ ನಾಕ್‌ಚಾತುರ್ಯನನ್ನೂ ಕನಿತ್ವಾದಿಗಳನ್ನೊ ಕಂಡು ಮೆಚ್ಚಿ ನಿನಗೆ ತನ್ನೆ ಮಗಳನ್ನು 
ಕೊಟ್ಟು ಮದುನೆ ಮಾಡಲಾಗಿ ಇತ್ತ ಕುಣಿಕ ಮಹಾರಾಜನು ರಾಜ್ಯನನ್ನು ತೃಜಿಸಲು ನಿಶ್ಚಯಿಸಿ, ನಿನ್ನನ್ನು ಕರೆಸಿ 
Raf] ರಾಜ್ಯವನ್ನು ಕೊಟ್ಟಿಸು. ಂದಿಗ್ರಾಮುದನರಿಗೆ ಇರುನ ನಿನ್ನ ಸೇಲಿಕೆ ಕೋನನನ್ನು ಇತರೆರು ಅರಿಯ 
408 ಉನಾಯೆದಿಂದ ನಿವಾರಣೆ ಮಾಡಬೇಕೆಂದು ನಿಶ್ಚಯಿಸಿ ಮಾಡಲಸಾಧ್ಯನಾಡೆ ಕೆಲಸಗಳನ್ನು ಮಾಡುವಂತೆ 
ಅಲ್ಲಿಗೆ ಹೇಳಿಕಳುಹಿಸಲಾಗಿ ಆಗ ನಿನೆಗೂ ಬ್ರಾಹ್ಮೆಣಕನ್ನಿಕೆಗೂ ಹುಟ್ಟಿದೆ ಅಭಯಕುಮಾಕನು ಅಲ್ಲಿಗೆ ಬಂದು 
ऐ३ ७), ಕಂಡು ನೆಂದಿ ಗ್ರಾನುಡ್ಲಿ ७४ ಮನಃ ಕಷಾಯನೆನ್ನು ಉನಾಯೆ ಚತುರನಾಡ (ಅಭಯಕುಮಾಕೆನು) 
ಶಾಂತಗೊಳಿಸಲಾಗಿ ದುರಾಸೆ ಶಿಶುಮಾಸೆ ಇತ್ಯಾದಿ ನಿಯಮಗಳ ಅಭಯಕುಮಾರನು ಕಾರಣನಾಗಿರಲಾಗಿ, 
ಸೀನೊ (ಅಸೆನಿಗೆ) ಫೆಯವಾದಿ ಕುಶೆಲನಂಡಿಕೆಂಡು ಹೆಸರನ್ನಿಡಲಾಗಿ ನೀನೂ ನಿನ್ನ ಮಗನೂ ಅಲ್ಲಿಗೆ ಬಂದಿರಿ- 
ನಿಂಬುನ್ನು ಕೇಳಿನನನಾಗಿ, "ನುಹಾನ್ರತಕ್ಕೂ ಅಣು ವ್ರತವು ನನಗೆ ನುನಸ್ಸಿನಲ್ಲಿ ಇಷ್ಟವಾಗದು, ನಾನೇನು 
ಭವ್ಯನ, ಭವ್ಯನೊ? ಅಪ್ಪಣೆ ಕೊಡಿಸಿ' ಎಂಡು ಕೇಳಲಾಗಿ, [ಅರು] ನೀನು ಆಸನ್ನಭವ್ಯನೇ ನಿಜ. 
ಆಡರೂ ಬಹ್ವಾಕೆಂಭ ಪರಿಗ್ರಹ ನೊದಲಾಡ ಭೋಗಗಳ ಮೇಲಿನ ಆಸಕ್ತಿಯಿಂದ ನರಕದಲ್ಲಿ ಆಯನ್ಯನ್ನು 
Fab ನಿನಗೆ ಗಂಟುಬಿದ್ದಿಡೆ, (ಆಡುದರಿಂದೆ) ಫಿನೆಗೆ ವ್ರತವನ್ನು ಸ್ವೀಕರಿಸುವ ಮನಸ್ಸಿಲ್ಲ [ಹೋಗಲಿ], 
ಕೇಕನ್ನು ಸ್ವೀಕರಿಸು, 


ज्क्ए ವರ್ಧಮಾನೆ 30०89 


ವೆರ್ಷದಿನಲ್ಲಿಂ ಬಂಡುತ್ಪರ್ಸಿಣಿಕಾಲಜೊಳೀ ಭರತಕ್ಷೇತ್ರಜೊಳ್‌ ಮುಹಾನಷ್ಮನೆಂಬ ಪ್ರಢಧನುತೀರ್ಥಕರನಸ್ಸೈಯೆಂ 
ಬುದುಂ ಶ್ರೀಣಿಕಮಹಾರಾಜಂ ಮುನಿಸೆತಿನಚನದಿಂ ಸಮುನಲಬ್ಯೋತೃಷ್ಯ ಶುಭಸರಿಣಾನುನುಂ ನರಿಗ್ರಹೀತ ಕಾಲ 
ಕರಣೋಸಯೋಗಭಾನಲಬ್ಬಿಯುಂ ಉನಶಮಸೆನ್ಯುಕ್ತ್ಟೈಭಾಗಾಂತರ್ಮುಹೊರ್ತದಿಂ ನೇದಕಸಮ್ಯಗ್ಸೃಸ್ಟಿಯುಂ 
ಬಟೀಯನುಂತರ್ಮುಹೊರ್ತಕಾಲದಿಸಥಃವ್ರನೃತ್ತಿ ಕರಣಂ ಅಸೂರ್ನಕರೆಣಿಂ ಅಫಿನೃತ್ತಿಕರೆಣಂಗಳಿಂದನೆಂತಾನು 
ಬಂಧಿಗಳಂ ಸಂಯೊಜಿಸಿ ಮತ್ತನುಂತರ್ಮುಹೊರ್ತನುಂ ನಿಶ್ರಮಿಸಿ ಅಥಃಸ್ರನೃತ್ತಾಪೊರ್ನಕರೆಣಂಗಳುಂ 
ವೋಗೆ ನಿನೃತ್ತಿಕಕಣ ಬಹೆಭಾಗಂ ಸೋಗೆ ಏಕ ಭಾಗಮುಂಟಿನೆ ಪರ್ಶನನೋಹನೀಯಪ ಮಿಧ್ಯಾಶ್ವಮುಮುಂ 
ಸಮೈಸ್ಥಿಧ್ಯಾತ್ವಮುನುಂ ಸಮ್ಯಕ್ಷ ಪ್ರಕೃತಿಯುಮಂ ಕ್ಷಮಿಯಿಸಿ ಸಮ್ಯಕ್ಷ್ಯಪ್ರಕೃತಿಗಳು ಕಿಡಿಸಿ ಕ್ಲಾಯಿಕ 
ಸೆಮ್ಯಗ್ಸೃಷ್ಟಿಯಾಗಿ ನರೆಮುಸುಖಕಾರಣವಮವ್ಪ ಸಮ್ಯಗ್ನರ್ಶೆನಲಾಭದಿಂದಾಗಳೆ ಮುಕ್ತನಾಡಂತೆ 2०37० [ಬಟ್ಟಿ] 


ನುಶ್ತೊಂದು ಜೆನಸೆಂ ಕ್ರೀಣಿಕಂ ಪ್ರಧಮಗಣಿನಿಯಕಪ್ಪು ಚೆಂಡನಾರ್ಯಿಕೆಯರ ಜನ್ಮೆಸಂಬಂಥನುಂ 
ಬೆಸಗೊಳೆ ಗೌತಮಸ್ವಾಮಿಗಳೆಂತೆಂದು ಬೆನಸಿದರ್‌ :.... 


ಶಿಲ್ಪಿನಿಷಯೆಪ ವೈಶಾಲಿ ನಗರಮನಾಳ್ವ ನರಮಾರ್ಹಶ್ಚೀಟಿಕನುಹೀನತಿಗಂ ಸುಭ್ರಿಗಂ ಪುಟ್ಟಿಷ एंड 
ದತ್ತೆನುಂ ಥನಭೆತ್ರೆ ಸುಂ ನುಹೇಂದ್ರನುಂ ಸುಪತ್ತನುಂ, ಸಿಂಹೆಭಪ್ರನುಂ, ಕಾಂಥೊಜನುಂಆಕಂನನುಂ, ಸಂಗನುಂ 
ಪ್ರಭಂಜನನುಂ, ಪ್ರಭಾಸಸುಮೆಂಬ ನದಿಂಬರ್‌ ತನೆಯರುಂ,ಪ್ರಿಯಕಾರಿಣಿಯುಂ,ಮೃುಗಾನತಿಯುಂ,ಸುಪ್ರಭಿಯುಂ, 
ಪ್ರಭಾವತಿಯುಂ ಚೇಳಿನಿಯುಂ, ಜ್ಯೀಷ್ಠೆ ಯುಂ, ಚಂದನೆಯುಂ, ನಿಂಬಕೇಟ್ವಿರ್‌ ಮುಗಳ್ಳಿರಾಗೆ ನಿದೇಹನಿಷಯಡ 
ಕುಂಡಳಿವುಿರನುನಾಕ್ವ ನಾಧಾನ್ವಯೆದ ಸಿದ್ಧಾರ್ಧಂಗೆ ಪ್ರಿಯೆಕಾರಿಣಿಯಂ ಕುಡಿ ದಶಾರ್ಣನಿಷಯನಿ ಸಾರಕಚ್ಛ 


"ನೀತು ಈ ಪೊರ್ವದಲ್ಲಿಯೇ ಶಾಂತಿ ಪುರಾಣದಲ್ಲಿ ನಿಸ್ತಾಕನಾಗಿ, ಹೇಳಿರುವ ಡರ್ಕೆನನಿಕುದ್ದಿ 
ಇತ್ಯಾದಿ ನೋಡಕೆ ಭಾವನೆಗಳಿಡ ಬಿಡಿಬಿಡಿಯಾಗಿಯೊ ಅಖಂಡನಾಗಿಯೂ ಕಾರಣನಾಡುವುಗಳನ್ನು 
ಅನಲೋಡನೆನಾಡಿ, ತೀರ್ಥಂಕರನಾಗುವ ವುಣ್ಯನನ್ನು ಸಂಪಾದಿಸಿ ನೀನು ಪ್ರಥಧನು ನರಕದಲ್ಲಿ ಹುಟ್ಟಿ 
ರೆಕ್ಕವಿಲ್ಲದಸ್ಟು (?) ನರ್ಷಗಳು ಅಲ್ಲಿದ್ದ ಮೇಕೆ ಬಂಡು ಉತ್ಸರ್ಸಿಣಿಕಾಲವಲ್ಲಿ ಈ ಭತ ಕ್ಷೇತ್ರದಲ್ಲಿ 
ಮಹಾನದ್ಮನೆಂಬ ಮೊದಲ ತೀರ್ಥಂಕರೆನಾಗುತ್ತೀಯೆ' ಎನ್ನಲಾಗಿ, ಶ್ರೇಣಿಕ ನುಹಾರಾಜನು ಆ ಮುನಿ 
ಶ್ರೀಸ್ಕನ ಮಾತುಗಳಿಂಡ ಶುಭ ನರಿಣಾಮನನ್ನು ನಡೆದನನಾಗಿದ್ದವನೂ ಸ್ವೀಕರಿಸಿಷ ಕಾಲ ಕರಣ, 
ಉನಯೋಗ ಭಾನಲಬ್ಳಿಯೂ ಪ್ರಶಾಂತವಾದ ಸಮ್ಯಕ್ಷದೆ ಅಂತರ್ಮುಹೂರ್ತದಿಂಡ ಕಿಳಿಯಬ್ಬಟ್ಟ ಸನ್ಯುಗ್ನಷ್ಟಿ 
ಯೆಳ್ಳನೆನಾಗಿಯೂ [ಅದನು], ಅನಂತರ ಅಂತರ್‌ಮುಹೊರ್ತ ಕಾಲದಿಂದ ಅಧಃ ಪ್ರನೃತ್ತಿಕರಣ, ಅವೊರ್ನಕರಣ 
ಅನಿವೃತ್ತಿ,ಕರಣ.-ಇವುಗಳಿಂಡ ಅನಂತಾನುಬಂಧಿಗಳನ್ನು ಸೇರಿಸಿ ಮತ್ತಿ ಅಂತರ್ಮುಹೂರ್ತನನ್ನು ವಿಶ್ರಾಂಪಿ 
ಗೊಳಿಸ್ಸಿ ಅಧಃ ಪ್ರನೃತ್ತ ಪೂರ್ನಕರಣಂಗಳು ಸಂಪೂರ್ಣನಾಗಿಹೋಗಿ ನಿನೃತ್ತಿ,ಕರಣಪ ಬಹುಭಾಗವೂ ಹೋಗಿ 
ಒಂದು ಭಾಗಮಾತ್ರ ಉಳಿದಿಜಿ ಎನ್ನುನಂತಾದಾಗ ಪರ್ಕನ ನೋಹೆನೀಯದೆ ಮಿಧ್ಯಾತ್ವವನ್ನೂ ಸಮ್ಯಕ್‌ 
ಮಿಧ್ಯಾತ್ಸ ನನ್ನೂ ಸಮ್ಯಕ್ಷನ್ರಕೃತಿಯನ್ನೂ ಪ್ರಶಾಂತಗೊಳಿಸ ಸಮ್ಯಕ್ಷ ಪ್ರಕೃತಿಗಳನ್ನು ಹೋಗಲಾಡಿಸಿ 
ಕಾಯಿಕ ಸವ್ಯುಗ್ಸೃಷ್ಟಿಯುಳ್ಳವನಾಗಿ, ನರನು ಸುಖಕ್ಕೆ ಕಾರೆಣನಾವ ಸಮ್ಯಗ್ನರ್ಶನಡ ಲಾಭದಿಂದ ಆಕ್ಷಣ 
ನಲ್ಲಿಯೇ ತಾನು ಮುಕ್ತನಾದನನಂತೆ ಸಂತೋಷನಟ್ಟನು. 

ನುತ್ತೊಂಡು ದಿವಸ 3,086: ನುಹಾರಾಜನು ಪ್ರಧನುಗಣಿನಿಯರಾಡ ಚಂದನಾರ್ಯಿಕೆಯರ ಜನ್ಮ 
ಸಂಬಂಧವನ್ನು ಕುರಿತು ಪ್ರಾರ್ಥಿಸಲಾಗಿ, ಗೌತಮ ಸ್ವಾಮಿಗಳು ಹೀಗೆಂದು ಅನ್ಪಣೆಮಾಡಿದರು, १९, ರಾಜ್ಯದ 
ವೈಶಾಲಿನಗರದಲ್ಲಿ ರಾಜ್ಯಭಾರನಾಡುತ್ತಿರಿವೆ ಕ್ರೀನ್ಸನಾದ ಜೀಟಿಕ ಮಹಾರಾಜಸಿಗೂ ಸುಭ್ಯಕ್ರಿಗೂ ಢಕದತ್ತ, 


ಚಾವುಂಡರಾಯಕೃತ ವರ್ಧನಾನ 6००७० ೪೪K. 


ಕೆಗಕಿಮನಾಳ್ವ ಸೂರ್ಯವಂಶದ ಪಶರಥಂಗೆ ಸುಪ್ರಭೆಯಂ ಕುಥೆ ಕಚ್ಛವಿಷಯವ ವಸ್ಥಾಮಿಸಗರಮನಾಳ್ಟೊತ್ಸಾಯ 
ನಂಗೆ ಪ್ರಭಾನತಿಯಂ ಕೊಟ್ಟೊಡಾಕೆ ಶೀಲಮಂ ಶಾಳ್ಗಿ ಶೀಲನತಿಯೆಂಬ ಜಗತ್ವಸಿದ್ದಿಯಂ ನಡೆನಳ್‌. 


ಕ್ರೀಚಿಕಂ ಚೇಳಿನಿಯಂ ವರಿಗ್ರಹಿಸಿ ಮಹಾನೇನಿಸಟ್ಟಿಂಗಟ್ಟಿದನಿತ್ತ ಚಂದನೆಯುಂ ಯಕಸ್ವತಿಕಂತಿಯರೆ 
ಫಕ್ಕಡಿ ಸಮ್ಯಕ್ತಮುಮಂ, ಶ್ರಾವಕವುತಮುನುಂ ಕೆಯ್ಕೊಂಡುನೊಂದುಡಿನಸನುಶೋಕನನಡೊಳ್‌ ಕ್ರೀಡಿ 
ಸುತ್ತಿರಿನೆಂ ರಜತಗಿರಿಯ ನಕ್ಷಿಣಶ್ರೀಥಿ ಸುವೀರ್ಣಾಸಗಕನುನಾಳ್ವ ಮನೋವೇಗನೆಂಬಂ ತನ್ನ ನೆಂಡಿತಿ ಮನೋ 
ನೇಗಿವೆಕೆಸು ನಿಹಾರಿಸುತ್ತುಂ ಬಂದು ಚಂಡೆಕೆಯೆಂ ಕಂಡು ಕುಸುನುಶಕಿವಶೀಕೃತಮತಿಯಾಗಿ ಮನೋನೇಗೆಯಂ. 
ಫ್ರೊಟಲನೆಯ್ದಿಸಿ ಸ್ವರೂಪಿಣೀ ನಿಷ್ಯೆಯಿಂ ತನ್ನ ರೂಸಂ ಸಿಂಹಾಸನಜೊಳಿರ್ನಂತು ಮಾಡಿ ಮತ್ತಮಶೋಕನಕಕ್ಕೆ 
ನಂಡು ಚಂಡಕೆಯೆಂ ಪಿಡಿದೊಯ್ಯೆ ಮನೋನೇಗೆಯುಮಾತಂ ನಂಚಿಸಿ ಪೋಡುದೆನಟಾದು ಸೈರೊಪಿಣೇ ನಿಷ್ಯಿಯಂ 
ನಾಡದೊಳೊಡೆವುವುನುಪಟ್ಟಿಹಾಸಂಗೆಯ್ದು ಪೋವುದುನುನಳ್‌ ಭೋಗಿಸೀನಿದ್ಯೆಯಿಂದಾತನಿರ್ಣೆಡೆಯನಟದು 
ಬಟೀಂಯಂ ತಗುಟಕ್ಸಿಯ್ದಿ ನೀನಿನಳಂ ಬಿಸುಡಿಂಡು ಭೆಯಂಗೊಳೆ ಬಗ್ಗಿಸಿ ಭೂತರೆನುಣನೆಂಬಕ್ಯೂಡೊಳ್ಳೆರಾನತಿ 
ಯೆಂಬ ಕೊಜಕಿಯ ತೆಂಕಣ ತಡಿಯೊಳ್‌ ನರ್ಣಲಫು ವಿಷ್ಯಿಯಿಂ ಬಿನುಟ್ಟು ಸೋಗೆ ಚಂಡನೆಯುಂ ಯಶಸ್ವಿ 
ಕಂಕಿಯೆಕೆ ಪಕ್ಕ ಸಮ್ಯಕ್ತಮಂ ಕೆಯ್ಯೊಂಡು ಸಂಚನನುಸ್ಕಾಕಂಗಳನುಚ್ಛರಿಸುತ್ತುಮಿರುಳಂ ಕಳಿನೆ ನೇಸಖ್‌ 
ಮೂಡಿದಾಗಳ್‌ ಕಾಳಕೆಂಬರಂ ५४०७ 003 ಕೊಟ್ಟಿ ಮೂಲ್ಯಮವ್ಪ ಕೊಡುಗೆಗಳೆಂ ಕೊಂಡು ಸಂತುಷ್ಛನಾಗಿ ಧರ್ಮ 
ತತ್ವಮನಾಕೆಯಲ್ಲಿಯೆ ಕೇಳ್ದು ಭೀಮಕೂಟಿನರ್ವತಡೆ ತಪ್ಪಲ ಭುಯಂಕರನವ್ಪ ಬೇತವಟ್ಟಿನೊಳಿರ್ನ ಸಿಂಹೆ 





ಧನಭದ್ರ, ಮುಹೇಂದ್ರ, ಸುದತ್ತ, ಸಿಂಹಭವ್ರ, ಕಾಂಭೋಜ್ಯಅಕಂನಕ,್ಯ ನತಂಗ, ಪ್ರಭಂಜನ್ಯ ಪ್ರಭಾಕರೆಂಬ ಹತ್ತು 
ಜನ ಗಂಡು ನುಕ್ಕಳ್ಳೂ ಪ್ರಿಯಕಾರಿಣಿ-ನುಗಾವತಿ-ಸುಪ್ರಚೆ -ಪ್ರಭಾವತಿ-ಜೇಳಿನಿ-ಜ್ಯೀಷ್ಟಿ-ಚಂದನೆಯಕೆಂಬ ಏಿಕು 
ಜನ ಹೆಣ್ಣು ಮಕ್ಕಳೂ ಹುಟ್ಟಿಲಾಗಿ ನಿಜೇಹೆರಾಬ್ಯವೆ ಕುಂಡಲಿ ವುಕನನ್ನಾಳುವ ನಾಢರಾಜನಂಶದೆ ಸಿದ್ಧಾರ್ಧನಿಗೆ. 
ಪ್ರಿಯಕಾರಿಣಿಯನ್ನು [ನುಮನೆಮಾಡಿ]ಕೊಡಲು ಧಶಾರ್ಣನ ದೇಶವ ನಾರಕಚ್ಛನಗರನನ್ನಾಳುವ ಸೂರೈವಂಶದೆ 
ದಶರಥನಿಗೆ ಸುಪ್ರಭಿಯನ್ನೂಕಚ್ಚರಾಜ್ಯದ ವಸ್ವಾನಿ ನಗಕನನ್ನಾಳುವ ಉತ್ಸಾಯನನಿಗೆ ಪ್ರಭಾನಕಿಯನ್ನೂ 
[ನುಡುನೆಮಾಡಿ] ಕೊಡಲಾಗಿ [ಪ್ರಭಾನಕಿಯು] ತನ್ನ ಶೀಲದಿಂದ ಶೀಲನತಿಯೆಂದು ಜಗತ್ತಿನಲ್ಲಿ ಪ್ರಸಿದ್ಧ ಳಾಡಳು. 

ಶ್ರೀಣಿಕಸು ಚೇಳಿನಿಯನ್ನು ಸ್ವೀಕರಿಸಿ [ಆಕೆಗೆ] ನುಹಾರಾಣಿಯ ನಟ್ಟಿನನ್ನು ಕಟ್ಟಿದನು. ಈ ಕಡೆ 
ಚಂದನೆಯು ಯಕಸ್ವತಿ ಎಂಬ ಕಂತಿಯರ ಪಕ್ಕದಲ್ಲಿ ಸಮ್ಯಕ್ಷ್ಯವನ್ನೂ ಕ್ರಾವಕವ್ರತನನ್ನೂ ಸ್ವೀಕರಿಸಿ, ಒಂದು 
08 ಆಕೋಕನನದಲ್ಲಿ ಆಟಿನಾಡುತ್ತಿರಲು, ರಜತಗಿರಿಯ ದಕ್ಷಿಣಕ್ರೀಣಿಯಲ್ಲಿರುನ ಸುವೀರ್ಣನಗರೆನನ್ನು 
ಆಳುತ್ತಿದ್ದ ನುನೋನೇಗನೆಂಬನನು ತನ್ನ ಹೆಂಡತಿ ನುನೋನೇಗೆಯೊಡನೆ ನಿಹೆರಿಸುತ್ತಾ [ಅಲ್ಲಿಗೆ] ಬಂಡು ಚಂದಕೆ 
ಯೆನ್ನು ಕಂಡು ಅನನು ಕಾಮನರನಶೆನಾಗಿ ನುನೋನೇಗೆಯನ್ನು ತನ್ನ ಪಟ್ಟಣಕ್ಕೆ ಕೊಂಡೊಯ್ದು, 
ಸ್ವಶೂಹಿಣೇನಿದ್ಯೆಯ ನುಹಿನೆಯಿಂದ ಕನ್ನ ರೂಸವು ಸಿಂಹಾಸನದಲ್ಲಿರುನಂತೆ ಮಾಡಿ ನುತ್ತೆ ಅಶೋಕನಕಕ್ಕೆ 
ಹಿಂದಿರುಗಲು (ಅಲ್ಲಿ) ಅನನು ಚಂವನೆಯನ್ನು ಎತ್ತಿಕೊಂಡು ಹೋದನು. ಅತ್ತೆ ನುನೋನೇಗೆಯು ಆತನು 
ನೋಸಮಾಡಿ ಹೋದುದನ್ನು ತಿಳಿದನಳಾಗಿ, ಸ್ವರೊಪಿಚಿ ವಿದ್ಯೆಯನ್ನು ಕಾಲಿನಿಂದ ಒದೆಯಲಾಗಿ ಅಡು ಗಹಗಹಿಸಿ 
ಸಕ್ಕು ಹೊರೆಟಿ ಹೋಗಲಾಗಿ (ಅನಂತರ) ಆಕೆಯು ಭೋಗಿನೀನಿಷ್ಯೆಯಿಂಡೆ ಅನಿಷ್ಟ ಸ್ಥಳನನ್ನು ತಿಳಿದು 
[ಅತ] ಹಿಂಜೆಯೇ ಹೋಗಿ "ನೀನು ಅವಳನ್ನು ಕೈಬಿಡು” ಎಂದು[ಅವನು]ಭಯಗೊಳ್ಳುವಂತೆ ಗದರಿಸಲು[ಅನನು] 
ಭೂತರನುಣನೆಂಬ ಅರಣ್ಯದಲ್ಲಿ ಐರಾನತಿ ಎಂಬ ಹೊಳೆಯೆ ದಕ್ಷಿಣದಡದಲ್ಲಿ ನರ್ಣಲಫುವಿಷ್ಯಿಯಿಂದ (ಚಂದನೆ 
ಜನ್ನು) ಕೆಳಕ್ಸಿ ಬಿಸುಟು ಹೋಗಲಾಗಿ, [ಆಗ] ಆಕೆಯು ಯಶಸ್ವತಿ ಕಂತಿಯರ ನಕ್ಕವಲ್ಲಿ ಸಮ್ಯಕ್ತೃನನ್ನು 
ಸ್ವೀಕರಿಸಿ ಸಂಚನನನುಸ್ವಾರಗಳನ್ನು ಜಪಿಸುತ್ತಾ ರಾತ್ರಿಯನ್ನು ಕಳೆಯಲಾಗಿ ಮರುದಿನ ಸೂರ್ಯ ಹುಟ್ಟಿದಾಗ 


एड ನರ್ಧೆಪೊನ ವುರಾಣಂ 


ಕಣೆಂಬ ಶಬರೆಂಗೆ ಆಕೆಯಂ ಕೊಂಡೊಯ್ದು ಕುಡುವುದುಮಾಕೆಯ ಸೌಂದರ್ಯಕ್ಳೆ ಸೋಲ್ತು ತನೆಗೆ ಮಾಡರೆಂಡು 
ನಿಗ್ರಹೆಂಗೆಯ್ಕುಡುಮನರಬ್ಬೆ ಬಂದು ಫೀನೀಕೆಯೆಂ ಪ್ರತ್ಯಕ್ಷದೇನಕೆಯಂ ನಿಗ್ರಹೆಂಗೆಯ್ಯದಿರೀಕೆ ಮುಳಿಡೊಡೆ ಶಾನಂ 
ಗುಡಲ್‌ ಸಮುರ್ಕೆಯೆಂದು ಮಾಣಿಸಿ ಸ್ವಾನ ಶಯನ ಭೋಜನಾದಿಗಳಿಸೊಳ್ಳಿತ್ತಾಗಿ ನಜೆಯಿನೆ ಕೆಲವು ಕಾಲನುಲ್ಲಿ 
878० ವತನಿಷಯದೆ ಕೌಶಾಂಬೀನೆಗರೆದೆ ವೃಷಭಸೇನಸೆಟ್ನಿಯೆ ಮಳೆಗೆ ಮುಖ್ಯನಿಕ್ತ ನೆಂಬಂಗೆ ಚಂಡೆಸೆಯೆಂ 
ವ್ಯಾಢರಾಜಂ ಕೊಟ್ಟೊಡಾತಂ ಸ್ಥಾ ಮಿಭಕ್ತನಾಗಿ ತಂದು ತನ್ನ ಸೆಟಿಗೆ ಕೊಟ್ಟೊಡಮೆನಡೆದಿರ್ಷಿನೆಂ ಆ ನ್ಹಶ್ಲಾಂ 
ತನುಂ ನೈನಭ್ಗಸೀನ ಸೆಟ್ಟಿತಿ ಸುಭದ್ರೆನೊಂದುಜಿನಸಂ ಚಂದನೆ ನೀರ್ಗುಡಿನ್ಲಿ ನೆಲನೊಕೊಳ್ನ ನೀಕೊಳರಿನ 
ನ, ಕೆಂಬಕೇಶಕಳಾನನುಂ ನೆಟ್ಟಿ ಮುಡಿಯಿಸುವುವಂ ಕಂಡು ಸೆಟ್ನಿತಿ ಮುಳಿದು ನೀನೀಕೆಯೆಂ ನೊಂಡಲ್‌ ಬುದ್ಧಿಯಿಂ 
ಸೆಂಕಲ್ಪಂ ಮಾಡಲ್‌ ಬಗೆಜಿಯಕ್ತುಮೆಂದು ಕಡುಮುಳಿದು ಚಂದನೆಯಂ ಸಂಕರೆಯೊಳಿಳ್ಳಿ ದುರಾಹಾಕವ್ರದಾನ 
ಕಟುಕನಚನತರ್ಜನಾದಿಗಳಿಂ ಬಾರಿಸೆ ಪೊರ್ನಕ್ಸ ತನಾಸನಿನಾಕದಿಸೆನಗಿಸಿತಾದುದಿದಳ್ಳಿ ಸೆಟಿಕಿಯೇಗೆಯ್ದೆಳೆಂದು 
ತನ್ನಂ ತಾನೇ ನಿಂದಿಸಿ ತಪ್ಪುಕಮುನಾಳ್ವ ತನ್ನಭಾನಂ ಶೆತಾಸೀಕಂಗಂ ತಮ್ಮಕ್ಕಂ ನೃಗಯಾನತಿಗಮಪ್ಪೊಡಂ ಕನ್ನೆ 
ಮುಖನುನಟಃನಣೆ ಕ್ಷಮೆಯಾಗಿರ್ಸಿನಂ ಛಡ್ಮಸ್ಸ ಕಾಲಡೊಳ್‌ ಶ್ರೈಲೋಕ್ಯಸ್ವಾಮಿ ಚರಿಗೆನಂದೊಡಿದಿಕೆಟ್ಲು 8७ 
ನಿಂಕಳೆ ತನಗೆ ತಾನೆ ನಟ್‌ಯೆ ಸರ್ನಾಭರಣಭೂಸಿತೆಯಾಗಿ ಭೋಜನಭಾಜನಾದಿಗಳಾಗೆ ಯೆಧಾನಿಧಿಯಿಂ ನಿಲಿಸೆ 
ಫೆಗಬ್ನಾಶ್ಷರ್ಯೆ ನಂಚಕನುಂ ಕಂಡು ತನ್ನನುಗನುಡಯೆಸಂ ಬೆರಸು ನುಗಾನತಿ ಬಂಡು ತನ್ನೆ ತಂಗೆಯೆನರ್ಜನಾ 
ಪ್ರಶಂಸೆನೂರ್ನಕಂ ಮನೆಗೊಯ್ಯೆ ಸೆಟ್ಟಿಯುಂ ಸೆಟ್ಟಿಕಿಯೆಂ ಬಂದು ಕರಣ್ಣೊಕ್ಸು ಚಂದನೆಯ ಕಾಲ್ಲೆಜಗೆ ಕೆನ್ನಾರ್ತಾ 





ಸಾಳಶಂಬಕೆನು ಚಂದಕೆಕೊಟ್ಟ ಅನೂಲ್ಯನಾಡ ತೊಡುಗೆಗಳನ್ನು ಸ್ವೀಕರಿಸಿ, ತೃಪ್ತನಾಗಿ [ಆಕೆಯಿಂದ] ಧರ್ನ 
ತಶ್ಚನನ್ನು ಕೇಳಿ [ಆದರೊ ಅವನು] ಭೀಮುಕೂಟಿನೆಂಬ ನರ್ನತವ ತನ್ಸಲಿನಲ್ಲಿ ಭಯೆಂಕರನಾಡ ಬೇಡವಡೆ 
०४७ ७ ಸಿಂಹೆಕೆಂಬ ಬೇಡನಿಗೆ ಆಕೆಯನು ಎತ್ತಿಕೊಂಡುಹೋಗಿ ಫೊಡಲಾಗಿ, ಅಕೆಯ ಚಿಲುನಿಗೆ 
[ನುನ] ಸೋತು [ಆ ಬೇಡನು] ತನೆಗೆ ನಶನಾಗುನಂತೆ [ಆಕೆಯನ್ನು ಬಲನಂತ ಸಡಿಸಲಾಗಿ [ಆಗ] 
ಅನನೆ ತಾಯಿ [ಅಲ್ಲಿ f] ಬಂಡು ತೃಕ್ಷ ಜೀನಕೆಯೊಡೆ ಈಕೆಯೆನ್ನು ನೀನು ಬಲನಂತ ಮಾಡಬೇಡ, 
ಕೋನಗೊಂಡಕಿ ಶಾನಕೊಡುನ ಶಕ್ತಿಯುಳ್ಳನಳು ಈಕೆ ಎಂದು [ಅನನಿಂವ] ರಕ್ಷಿಸಿ ಆಕೆಗೆ ನ್ನಾಕ 8४ 
ಭೋಜನಾದಿಗಳನ್ನು ಉತ್ತಮರೀತಿಯೆಲ್ಲಿ ನಡೆಸುತ್ತಿರಲು [ಆಕ] ಅಲ್ಲಿಯೇ ಕೆಲದಿನೆಗಳಿರಲಾಗಿ [ಹೀಗಿರಲು], 
ರಾಜ್ಯದೆ ಕೌಶಾಂಬಿನೆಗರೆದ ನ್ಯ ಸಭಸೇಕಸೆಟ್ನಿಯ ಮನೆಗೆ-ಮುಖ್ಯನಿತ್ರ ಕೆಂಬವನಿಗೆ-[ಅ]ಬೇಡರಾಜನು ಚಂದಕೆ 
0080 ಕೊಂಡೊಯ್ದೆಕೊಟ್ಟಿ, ಸ್ವಾಮಿಭಕ್ತನಾದ ಆತನು ಆಕೆಯನ್ನು [ಕರೆತಂದು] ಸೆಟ್ಟಿಗೆ ಕೊಟ್ಟು ಬಹುಮಾನ 
ನನ್ನು ನಡೆನನು. ಆ ನೃತ್ತಾಂತನನ್ನು [ಅರಿತು]ನೃಷಭಸೇನ 68 000 ನುಡದಿಯಾದ ಸುಭಪ್ರಿಯು ಒಂದಾಸೊಂದು 
ವಿನಸ ಚಂದಕೆಯು ನೀರು ಕುಡಿಯೆತ್ತಿರುನಾಗೆ ಕೆಲಪಲ್ಲಿ ०00 ನೀಕೊಳಗೆ ತೇಲುತ್ತಿರುನ ಉದ್ದ ವಾದೆ ಕೂದಲು 
ಗಳನ್ನು ಸೆಟ್ಟಿ ನತ್ತಿಕಟ್ಟುವುವನ್ನು ಕಂಡು ಸೆಟ್ಟಿತಿಯು ಕೋನಗೊಂಡು"ನೀನು ಈಕೆಯನ್ನು ನಡೆಯಲು ಬುದ್ಧಿ ವೊರ್ನಕ 
ವಾಗಿ ಸಂಕಲ್ಪಿಸಿದ್ದೀಯೇ ಎಂದು ಬಹುನಾಗಿ ಕೋಪಿಸಿ ಚಂದನೆಯನ್ನು ಬಂಥನವಲ್ಲಿಟ್ಟು ಕೆಟ್ಟ ಆಹಾಕೆನನ್ನು 
ಕೊಡುತ್ತಾ ಕರೊರನಾದೆ ಕುಡಿಗಳಿಂಡಲೂ ಗಡರಿಸುವಿಕೆಯಿಂದಲೂ ಹಿಂಸಿಸುತ್ತಿದ್ದೆಳು [ಚಂಪಕೆಯ] "ನನ 
ವೊರ್ನನಾವದೆ ಜಿಸೆಯಿಂದ ನನಗೆ ಇಷ್ಟೆಲ್ಲ ಆಗಿದೆ.[ಇದಳ್ಕಿ]ಈ ಸೆಟ್ಟಿತಿ ಏನು ಮಾಡಿಯಾಳು?'ನಂದು ತನ್ನನ್ನು ತಾನೇ 
ಫಿಂದಿಸಿಕೊಂಡು ಆ ಊರಿನೆ ರಾಜನಾವ ತನ್ನೆ ಭಾನ ಶತಾನೀಕನಿಗಾಗಲ್ಲಿ, ತಮ್ಮಳ್ಳ ಮೃಗಯಾವತಿಗಾಗಲಿ ತನ್ನೆ 
ಮುಖನನ್ನು ಕೋರಿಸಔೆ ಕ್ಷಮೆಯಿಂದಿರಲು; ಹೀಗಿರಲು ಛದ್ಮೆನ್ನ ಕಾಲದಲ್ಲಿ ಮೂರುಲೋಕದ ಸ್ವಾಮಿಯಾದ ಜಿನನು 
ಚರಿಗೆಗೆ ಬರಲಾಗಿ [ಆಕೆಯು] ಇದಿರುಗೊಂಡು ನಿಲ್ಲಿಸಲಾಗಿ [ಆಕೆಗೆ ಹಾಕಿದ್ದೆ]ಸಂಕರೆಗಳು ತನುಗೆ ತಾನೇ ಹರಿಯ 
ಲಾಗಿ [ಆಕೆಯ]ಸಕಲ ಅಲಂಕಾರೆಗಳಿಂದೆ ಕೂಡಿ ಊಟದ ಪಾಕಿಗಳು [ಸ್ನ ಸಿ] ಆಗಲಾಗ್ಯಿ ಯಥಾನಿಧಿ 


ಚಾವುಂಡರಾಯಳ್ಳೃತ ನರ್ಧೆಮಾನ ಪುರಾಣಂ ೪ಳ್ಲತ್ತ 


ಕರ್ಣನದಿಂ ಸೆಂಶೋಷಂಬಟ್ಟು ಬಂಧುಗಳೆಲ್ಲಂ ಕಮ್ಮೆಯ್ಯನೆಲ್ಲಿಗುಯ್ತುದುಂ ನೆಂದೆನಾರ್ಥ್ಗಂ ಬಂದೆ ಬಂಧ್ಗುಜನಂಗಳೆಂ 
ವಿಸರ್ಜಿಸಿ ದೀಕ್ಷೆಗೊಂಡು ಗೆಣಿನಿನದೆದೊಳ್‌'ನಿಂದೆಳ್‌, a“ °° ae 


ಈ ನೇಟ್ಕ ಚತುರ್ನಿಧೆಧ್ಯಾನಂಗಳೊಳಿ ಶಕ್ಸಧ್ಯಾನೆದಿಂ ಸೆಕಲ ಪಾನಕರ್ನು ನಿರ್ಮೂಲನಂಗೆಯ್ದೆ 
ಶ್ರೀ ನರ್ಥಮಾಕೆ ಭಟ್ಕಾರೆಕರ್‌ ಮೋತ್ತಲಕ್ಷೀನಲ್ಲಭರುಂ ತ್ರಿರೋಕ ಚೂಡಾಮಣೆಗಳುಂ ಅದರ್‌, ಇತ್ತ ದೇನೇಂದ್ರ 
ಕೆಲ್ಲೆಂ ಬಂದು ಆದಿಭೆಟ್ಟಾರಕರ್ಗೆ ಮಾಡಿದಂದೆಹೊಳ್‌ ಸರಿನಿರ್ನಾಣಕಲ್ಯಾಣಪೂಜಿಯೆಂ ಮಾಡಿ ತೆದನೆಂ 
ತರಮಾನಂದನೃತ್ಯಮನಾಡಿ ನೋಡರ್‌, 


ಯಿಂಚೆ [ಆತನನ್ನು] ನಿಶ್ಲಿಸಿಕೊಳ್ಳೆಲು[ಆಗೆ [ಉಂಟಾದ ನೆಂಚಾಶ್ಚರ್ಯೆಗಳನ್ನು ಕಂಡ ಮೃಗಾನತಿಯು ತನ್ನ ನೆಗೆ 
ನಾಡ ಉದಯನನೊಡನೆ ಅಲ್ಲಿಗೆ ಬಂದ್ಳು ತನ್ನೆ ತಂಗಿಯನ್ನು ಪೂಜೆ-ನ್ರಶಂಸೆಗಳೊಡಕೆ ಮನೆಗೆ ಕರಿಜೊಯ್ಯಲು ಆಗೆ 
ಸೆಟ್ಟಿಯೂ ಸೆಟ್ಟಿತಿಯೂ ಓಡಿಬಂದು ಶರೆಣಾಗತರಾಗಿ ಚಂದನೆಯ ಕಾಲಿಗೆ ಫಮಸ್ಯರಿಸೆಲು ಈ ಸುದ್ದಿಯನ್ನು ಕೇಳಿ 
ಸೆಂತೋಷನಟ್ಟಿ ಬಂಧುಗಳೆಲ್ಲರೂ [ಆಕೆಯನ್ನು ]ಆಕೆಯ ತಂಜಿಯ ಬಳಿಗೆ ಕಕಿಡೊಯ್ಯೆಲಾಗಿ ಸನಸ್ಯರಿಸುವುದೆ 
ಕ್ಕಾಗಿ ಬಂದ ಬಂಧುಜನಗಳನ್ನೆಲ್ಲಾ ಕಳುಹಿಸಿಕೊಟ್ಟಿಮೇಲೆ [ಆಕೆಯು] ದೀಕ್ಷೆಯನ್ನು ಸ್ವೀಕರಿಸಿ, ಗಣಿನಿ ಸವಿ 
ಯೆಲ್ಲಿ ನಿಂತಳು. pe ಮ ಸ sa 

ಈ (ಶಾಸ್ವ್ರದಲ್ಲಿ) ಹೇಳಿಹಿವ ನಾಲ್ಕು ಬಗೆಯೆ ಧ್ಯಾನಗಳಲ್ಲಿ ಶುಕ್ಸಧ್ಯಾನದಿಂದ ಸಕಲ ವಾನಕರ್ನುಗಳನ್ನೊ 
ನಿರ್ಮೂಲ ಮಾಡಿದೆ ಶ್ರೀ ನರ್ಧಮಾನ ಭಟ್ವಾಕಕರು ಮೋಕ್ಷಲಕ್ಷ್ಮೀನಲ್ಲಭರೊ ಶ್ರಿಲೋಕಚೂಡಾಮಣಿಗಳೂ 
ಅಡರು. ಈಕಡೆ ದೇನೇಂದ್ರಕೆಲ್ಲರೂ ಬಂದು ಅದಿತೀರ್ಧಂಕರರಿಗೆ ಮಾಡಿದ ರೀತಿಯಲ್ಲಿ ಈ ಭಟ್ಟಾಕಕರಿಗೂ 
ನರಸಿರ್ನಾಣಕಲ್ಯಾಣವೂಜೆಯನ್ನು ಮಾಡಿ, ಅಮೇಲೆ ಅನಂದೃತ್ಯನನ್ನು ಮಾಡಿ ಹಿಂದಿರೆಗಿಡರು. 


--- ಅನುಬಂಧ 


ಸಂಗೀತೆಶಾಸ್ತ್ರೀಯೆ ಸರಿಭಾಸೆ 
(ಪುಟ ೧೬) 


ಅಳೆನೀಣೆ, ಅಳನೀಣೆ, ಅಲಾಬುನೀಣೆ ಆಲಾಪಿನೀನೀಣೆ-ಇದನ್ನು ಬೊಂಬು ಅಧವಾ ಖದಿರ 
ನೃಕ್ಷದಿಂದ ಮಾಡಲಾಗುತ್ತಿತ್ತು. ಇದರೆ ಹೆಂಡಿ ಒಂಡೆಂಗುಲ ಡೆಪ್ಬವಾಗಿಯೂ ಟೊಳ್ಳಾಗಿಯೂ ಆರಂಗಲ ಸುತ್ತಳ 
ತೆಯೆದಾಗಿಯೊ, ಒಂಬತ್ತು ಅಧನಾ ಹೆದಿನಾಲ್ಕು ಮುಷ್ಟಿಯೆಷ್ಟು ಉದ್ದವಾಗಿಯೂ ಇರುತ್ತಿತ್ತು. ಇದಕ್ಕೆ ಅನು 
ಶೊಸವಾದ ನಾಭಿಯನ್ನೂ ಸೋಕೆಬುರುಡೆಗಳನ್ನೂ ಜೋಡಿಸಿದ್ದು ಒಣಗಿದ ಕುಶನೆಂಬ ಹುಲ್ಲಿನ ಅಥವಾ ಕೀಸ್ಮೆಯೆ 
"ಲಂಗರ್‌? (ತಂತಿಗಳನ್ನು ನೀಣೆಗೆ ಬಿಗಿಯಲು ಬಳಸುನ ಸಾಧನ) ಅನ್ನು ರಚಿಸಲಾಗುತ್ತಿತ್ತು. ಇವರೆ ಕಕುಭೆ 
(= ಕುಡುಕ್ಕದಂಡಿಯೆ ಮೇರೆ ತಂತಿಗಳನ್ನು ಥರಿಸಿರುನ ಎತ್ತರವಾದ ಭಾಗ) ದೆಲ್ಲಿ ಲೋಹನ ಕೇಕು ಇರುತ್ತಿರಲಿಲ್ಲ 
ಆದರೆ ತಂತಿಗಳಿಗೆ ಜೀನಾಳವನ್ನು ಇಡಲಾಗುತ್ತಿತ್ತು, ಕಕುಭಡ ಸಕ್ಸಗಳನ್ನು ಕಂಚಿನಿಂಡರೋ ಚಿನ್ನದಿಂಡಲೋ 
ಅಲಂಕರಿಸಲಾಗುತಿತ್ತು, ಇದೆರೆ ತಂತಿಗಳನು ಬಲಗೈಬಿರಳುಗಳಿಂಡ ಮಿಡಿದು ಎಡಗೈ ತರ್ಜನೀ-ಅನಾಮಿಕೆಗಳಿಂದ 
ಒತ್ತಿಹಿಡಿದ ಬೊಂಬಿನ ಶಲಾಕೆಯಿಂದ (ಈಗಿನ ಗೊಟ್ಟುವಾಡ್ಯದಂತೆ) ನುಡಿಸಲಾಗುತ್ತಿತ್ತು. 


ಲುಳಿ ;: ०००४४ ನೇಗನಾಗಿ ಚುರುಕಾಗಿ ಚಲಿಸುವುದು ಎಂಬ ಸಾಮಾನ್ಯಾರ್ಧನಿದ್ದರೊ ಇಲ್ಲಿ ಅಳಿ 
ಎನ್ನುವುದಕ್ಕೆ ರಾಯೆ ಎಂಬ ಥ್ಯನಿಯಿಜೆ 0००४ « ಸ್ಥಾಯಾ) ಎಂದಕೆ ರಾಗದ ಒಂದು ಅವಯನ, ಖಂಡ. ಲುಳಿ 
ಎಂಬುದು ಮೃುದುನಾಗಿಯೂ ಅಬ್ಬರಿಸಡೆ, ಮೊಕೆಯಣಿ, ಸಮನಾಗಿ (ನಿರು ತಗ್ಗುಗಳು ಅತಿಯಾಗಿರಡೆ) ಇರುವ 
ಒಂದು ರಾಯನಿಶೇಷ 

ತಿಸರಿ : ಕ್ರಿಸರಿಕ ಕ್ರಿಕಂತ್ರೀನಿಂಬ ಮೂರು ತಂತಿಗಳನ್ನುಳ್ಳ ಒಂದು ಕಿನ್ನೆರೀ ಪ್ರಭೇದ, ಇದನ್ನು ಆಡು 
ಮಾತಿಕಲ್ಲಿ ಜಂತ್ರನೆಂದೂ ಕರೆಯುವುದುಂಟು, 

ನುಹರೀ: ಮೌರಿ : ಮುಧುಕರಿ ನಾಗಸ್ವರೆದಂತಹೆ ಅಡಕಿ ಇನ್ನೂ ಚಿಕ್ಕದಾಗಿರುವ ಒಂದು ಗಾಳಿ 
ವಾಡ್ಯ ಇದಕ್ಕೆ ಮವರಿ್ಯ ಮದ್ವರೀ ನಿಂಬ ಸಂಜ್ಞೆಗಳೂ ಉಂಟು. 


ಉತ್ತರ : ಮುಂದಿನದು ಎಂಬುದು ಸಾಮಾನ್ಯಾರ್ಧ್ಥವಾಡರೊ ಕವಿಯು ಇಲ್ಲಿ ಸಂನಾಡ, ವ್ರಶ್ನಿಗೆ 
ಉತ್ತರಕ್ಕೆ ಅನುರೂನವಾದುದು ನಂಬ ಅರ್ಥದಲ್ಲಿ ಬಳಸಿರುವುದು ಸಂಭಾನ್ಯವಾಗಿದೆ. 
ಬೀಣೆ : ವೀಣೆ ಎಂಬುದು ಎಲ್ಲಾ ತಂತಿವಾದ್ಯೆಗಳನ್ನೂಸೂಚಿಸುವ ಸಾಮಾನ್ಯನಾಮ; ಆದೆ ಕವಿಯು 
ಇಲ್ಲಿ ಎಲ್ಲ ನೀಣೆಗಳಲ್ಲಿಯೂ ಮುಖ್ಯತಮವಾದ, ಇತರ ವೀಣೆಗಳು ಅಂಗಗಳೆಂದು ಪರಿಭಾನಿಸೆಲ್ಪಡುವ, ಮತ್ತು- 
ಕೋಕಿಲ ನೀಣೆಯನ್ನು, ಎಂದರೆ ಈಗಿನ ಸ್ವರೆಮುಂಡಲನನ್ನು, ಧೈನಿಸಿರುವಂತೆ ತೋರುತ್ತಡಿ. ಅಧವಾ ಆಯಾ ರಾಜ- 
ಗಾಯೆಕರು ನುಡಿಸುತ್ತಿದ್ದ ತಿಸೆರಿನೀಣೆಯನ್ನು ಇಲ್ಲಿ ಉದ್ಜೀತಿಸಿದ್ದರೂ ಇರಬಹುಡು. 
್ವಕೆವು ಇತರ ಅನುಸ್ನ ರೆಗಳೊಡನ್ನೆ ಆನರ್ತೆಕ ಸ್ವಕಗಳೊಡನೆ ಸೇರಿಕೊಂಡು ಉನಬ್ಬಂಹಿತ 
ವಾಗಿ ಹೆಚ್ಚು" ನಾದನನ್ನೂ ರೆಂಜನೆಯೆನ್ನೂ ನೆಜೆದುಕೊಳಲು ವಾದ್ಯಗಳಲ್ಲಿ ಬಳಸುವ ಸಾಥನ, "ಕುಡುರೆ'ಯ 
"ಮೇಲೆ ನೀಣೆಯ ತಂತಿಗೆ ಸೆಕ್ಸಿನುವ ಕೇಸ್ಮೆಯೆ ಅಧವಾ ಹತ್ತಿಯೆ ಪಾರ. ಹಿಂದಿನ ಕಾಲದಲ್ಲಿ ಕೊಳಲು ನಮುತ್ತಿತರೆ 
ಗಾಳಿವಾದ್ಯಗಳೆಲ್ಲಿ ಮುಖ ರಂಥ್ರವನ್ನು (ಶುಟಗಳಿಂಡ ಗಾಳಿ ಊಡೆನೆ ರಂಥ್ರ) ಮೇಣದಿಂದ ಕಳೆಗೂಡಿಸಲಾಗು 


ಸಂಗೀತಶಾಸ್ತ್ರೀಯವರಿಭಾಸೆ ೪೪೯ 


ಪಿತ್ತು. ನಾಗಸ್ವರ ಕ್ಲಾರಿನೆಟ್‌ ಮೊಡಲಾವೆ ನಾದ್ಯಗಳಲ್ಲಿ हु “ಜೀರು?ನಿಕೆಯೆನ್ನು ನೆಜೆಯೆಳು ७४७४ 
"ನೀಪಿ'ಯಲ್ಲಿ ಕಳೆಯೆನ್ನು ಕೂಡಿಸುವುದುಂಟು, 

ಬಹುಲಿಕಾ : ಗಾನಕ್ರಿಯೆಯ ಒಂದು ಚನುತ್ಯಾಕೈ ಸಂಗೀತಶಾಸ್ವ್ರಗ್ರಂಧಗಳಲ್ಲಿ ಇದನ್ನು ಬಹುತ್ವ 
ನೆಂದು ಕಕಿದಿಜಿ, ಒಂದು ಸೈಕನನ್ನು ಅಲ್ಪಕಾಲ ಮುಟ್ಟಿ ಮುನ್ನಔೆಯುವುದಕ್ಕೆ ಅಲಂಘುನನೆಂದೂ, ಒಂದೇ ಸ್ವರೆ 
ನನ್ನು ಎಡೆಬಿಡಗಿ ಅಧವಾ ಬಿಟ್ಟು ಬಿಟ್ಟು ಹೆಚ್ಚುಹೆಚ್ಚು ನುಡಿಸುವುಕ್ಳೆ ಅಧವಾ ಹಾಡುವುಡಕ್ಕೆ ಅಭ್ಯಾಸೆನೆಂದೊ 
ಬಹುತ್ಯವ್ಪ ಎರಡು ನಿಧ. 

ಒಯ್ಯಾರ ६ ಬೆಡಗು, ನಿಲಾಸ ಎಂಬ ಸಾಮಾನ್ಯಾರ್ಧವಿದ್ದರೂ ಕನಿಯು ಇಲ್ಲಿ ಒಯೊರೆನೆಂಬ 
ರಾಯನನ್ನು हूँ (00000 ಸೂಚಿಸಿರುವಂತೆ ತೋರುತ್ತದೆ, ಆಕೋಹೀ ನರ್ಣ(ವರ್ಣವ ಸ್ವರೆ ಸಮುಚ್ಛಯದಲ್ಲಿ 
ಆಯಾರಾಗಕ್ಳೆ ನಿಧಿಸಿರುವ ಸ್ವರಗಳನ್ನುನಡೆಸಿಕೊಂಡು ಹೋಗುತ್ತಿರುವಾಗ ಬೇಕಿ ಒಂದು ಸ್ವರವು ಮಾತ್ರ ಹೆಚ್ಚಾಗಿ 
ಸುಡಿಡಕಿ ಅಪಕ್ಳೆ ಒಯ್ಯಾರೆನೆಂಡು ಹೆಸರು. 


ಚೈಸಿಕೆ : ಬಯೆಸಿಕೆ : ರಾಯದ ಸ್ವರಗಳಲ್ಲಿ ಕೆಲನಕ್ಕೆ ಸಂಪೂರ್ಣವಾಗಿಯೂ ಇನ್ನು ಕೆಲನಕ್ಕೆ 
ಸ್ವಲ್ಪನಾಗಿಯೂ ಗಮಕನಿಷ್ದು ಮತ್ತೆ ಕೆಲವಕ್ಕೆ ಗಮಕವಿಲ್ಲನಿಯೂ ಇದ್ದರೆ ಅದನ್ನು ಬಯೆಸಿಕೆ ಎನ್ನಲಾಗುತ್ತಣೆ. 
ಒಯ್ಯಾರದಂತೆ ಇದೂ ಕನ್ನಡ ಶಬ್ದನೆಂಬುವನ್ನು ಗಮನಿಸಬೇಕು. 


ಎಳ್ಯಲಗಾಣ 8 ಸಂಗೀತಶಾಸ್ಟ್ರಗ್ರಂಧಗಳ ಏಕಲಗಾಯನ ४०७)४० ರೂನ, ಗಾಯಕ ಎಂದರೆ 
ಹಾಡುನಿಕೆ ನಂದೂ ಹಾಡುನನನು ಎಂದೂ ಅರ್ಧನಿಜಿ, ಒಬ್ಬನೇ ಹಾಡಿದರೆ ಅವನನ್ನು ಏಕಲನೆಂದೂ ಇಬ್ಬರು 
ಕೂಡಿ ಹಾಡಿದರೆ ಯಮಳಕೆಂದೂ, ಇನ್ನೂ ಹೆಚ್ಚುಮುಂದಿ ಕೂಡಿ ಹಾಡಿದಕಿ ಬೃಂಡನೆಂದೊ ಸಂಜ್ಞೆ. 
ಒಬ್ಬನು ಅಥವಾ ಒಂದು ಗುಂಪು ಹಾಡಿನ ಒಂದು ಖಂಡನನ್ನು ಹಾಡಿಡರಿ ಇನ್ನೊಬ್ಬನು ಅಥವಾ 
ಇನ್ನೊಂದು ಗುಂಪು ಅದಕ್ಕೆ ಅನುರೂಸವಾದ, ಉತ್ತರೆದೆಂತಿರುನ ಮುಂದಿನ ಖಂಡವನ್ನು ಹಾಡಿಕೆ ಅದಕ್ಕೆ ಶುಕ 
ತುಂಡ ಪ್ರಬಂಧನೆಂದು ಹೆಸರು, ಪ್ರಾಚೀನಸಂಗೀತಶಾಸ್ವ್ರಕಾರರು ಇನನ್ನು ಕನ್ನಡ ಭಾಷೆಯ ಪ್ರಬಂಧೆನೆಂಜೀ 
ನರ್ಣಿಸುತ್ತಾಕಿ, 
[ಸಂಗೀತ ಸಂಬಂಧನಾದ ಈ ನಿನರಣೆಗಳನ್ನು ನನಗೆ ಒದಗಿಸಿಕೊಟ್ಟ ಸಂಗೀತಶಾಸ್ತ್ರ-ಸರಸ್ವತಿ ಪ್ರೊ. ರಾ 
ಸತ್ಸನಾರಾಯಣ ಅನರಿಗೆ ನಾನು ಕೃತಜ್ಞನಾಗಿದ್ದೇನೆ, ಸಂ.] 


33 

೧೩೨ 
೧೩೬ 
೧೪೨ 
೧೪೭ 
ans 
೧೫4 
on 
0४4 
0೬೬ 
೧೮೭ 
ors 
arn 
3೧೦ 
ಪಿಳಿ೧ 
೨೪೪ 
೨೫೭ 
೭೧ 
೨೭೪ 


ಸಾಲು 


ಪಿಸಿ 


ತಿ೫ 


ಪತಿತ 


೧೬ 


೧೨ 


0 


ಪಿ೧ 


೧೨ 


೧೫ 


04 


೧೪ 


೧೦ 


೨೪ 


ತಿಂ 


ವಿಗಿ 


ಪಿತ 


ಒಪ್ಟೋಲೆ 
ತಸ್ಸ 


ಮಿಕ್ಷಕ್ಷೇತ್ರ 
ಸಂಪತ್ತಿ ಧಾಮೆಸಿಸಿದ 
ವಿಶ್ವ ನಂದಿಯು 
ಡರ್ಷಿಸ್ಮ 
ಗರ್ಜಿಸುತ್ತಿರುನಾಗ 
ಮೈಯ್ಕೆಯಿಂ 
ಇಷ್ಟೆ (ಸ್ವಾಭಾವಿಕ) ಸಂ 
ನೆಜಲನಾದರಿಸಿ 
ನಡಿಯರೆಡೆ 
ಕೆಣ್ಣೊಣರನಡ್ನೆಯ್ದ 
ಅಳೆಟ್‌ಿಸೆಯುಮ್‌ 
ನಿನಿರಸಿಯುಂ 
ಪಕ್ತಿಗೈ [ಕಮಲಕ್ಕೆ] 
ಬಕುಳ ವೃಕ್ಷದ 
ಪೊಸತಿಡೆಂಬಿನೆಗಂ 
ರ್ಫೋಪುಡನೆ 
ನಿವಾಸದಲ್ಲಿ 
ಅಗ್ರಪೊಜಾ 
ಫೂಣ್ಮಿದ 
ತುಟುಗಿ 
ಪೇಟ್‌ 
ಪೊತ್ಕಾಕೋಚ್ಛಳ 
ಪೂಟ್ಟಿಣಕ್ಕೆ 
ಫುಸ್ಸರೆಂ 
ಗಲ್ಲದ 
ಮೂಲೆಗಳಲ್ಲಿಯೂ 
ಆತ್ಮವು 
ಬಹೊಮುಖನಮುದಿಂದಾ 
ಥಳ್ಳಿಸು 
ಲದ 
ಸರನುರ್ಹಂತ್ಯ 
ರಾತ್ರಿಂದಿಪ py 


ಒಪ್ಪ 
ಮಿಸ್ಸುಕ್ಷೇತ್ರ हे 
ಸಂಪತ್ತಿ ಧಾಮನೆನಿಸಿದ 
ನಿಶ್ವನಂದಿ ಯುವರಾಜ ಸಿಂಹನು 
96४, 
ಉರನಣಜೆಸುತ್ತಿರುವಾಗ 
ಮೆಯ್ಕೆಯಿಂ 
ಇಷ್ಟೇ ಸರ(ಸ್ವಾಭಾವಿಕ) 
ನೆಟಲನಾಡರಿಸಿ 
ನುಡಿಯಲೆಡೆ 
ಕಣ್ಟೊಗರನಡ್ನಯ್ದ 
ಅಳೆಟಸೆಯುಮ್‌ 
ನಿರೆನಿಸಿಯುಂ 
ಪಕ್ಷಿಯ(ಕಮಲಡೆ)ಕಾಂತಿಗೆ 
ಬಕುಳ ಪುಸ್ಪದ 
ಪೊಸತಿಡೆಂಜಿಸೆಗೆಂ 
ಪೋಪುಡನೆ 
ನಿನಾಸದೊಳ್‌" 
ಆಗ್ರಫೂಜಾ 
ಫೊಣ್ಮಿದ 
ತುಜುಗಿ 
ಪೇಟ್‌ 
ಪೂತ್ಯಾಶೋಟ್ಸಳ 
ಪೊಟ್ಟಣಕ್ಕೆ 
ಪುರಸ್ಪರಂ 
ತಲೆಗೂದಲ 
ಗೋಣೆಗಳಲ್ಲಿಯೂ 
ಆತ್ಮವೇಬ ಹಾವು 
ಬಹುಮುಖದಿಂದಾ 
ದಳ್ಳಿಸು 
ಲ್ಲದ 
ಸರಮಾರ್ಹಂತ್ಯ 
ರಾತ್ರಿಂದಿನ 


4०24 


ಫಟಿ 


ಪಿಜಿ 


30 
೨೪೪ 
ड्श्न 
30k 
3६७ 
st 
405 
40₹ 
46७ 
೩3೦ 
49९ 
43६ 


೩೫೧ 
4४६ 
೩೬೦ 


4७. 
ಸಿಶಿ್ಸಿ 
೩೭೬ 
೩೭೭ 
ತೀ 
೩ರ 
೩೯೦ 
ರ್ಷಿಕ್ಕಿ 
೪೩೨ 
೪ರ 
33 

೪೪೪ 
ಇಳಜ 
೪೪೭ 


ಸಾಲು 


೧೮ 


40 
ಪಿಸಿ 
ಪಿಸಿ 


ವಿ೭ 


0 
೧೨ 
೧೧ 


6೮ 
0₹ 
कै 


(0 
तब 
60 
00 


೧೨3 


೨೨ 


೧೯ 


60 
೧೬ 


ವರ್ಧಮಾನ ಪುರಾಜಂ 


ತನ್ಸೃ 

ವೈರಾವ್ಯೈಪೆ 
ಭನ್ಯದಲ್ಲಿ , 
ನಿಧಿಯುಂ 
ಎನಸಿದೆರ್ಡೊಂದು 
ಸ್ತೂಚುಕ್ಕೆ 

ಶ್ರೀನ್ಕ हर 
ಜನೆನಿಂದ 
ಅಮರಿಯಲ್‌' 
ಸೋಟಿಕೊಳ್ಳುತ್ತಿಮ್ಮ 
ಫುಕೊಹತ 
ಪರ್ನಶಕ್ಲಿಯೇ 
ಡೆಳ್‌ಯೆ 

ವುರುತಕೆ 
ವಿಭಾನಾನುಭಾನ 
ರೂಪಗಳಲ್ಲಿ 
ಚಂದ್ರಮುಖಿಯೆರ್‌ದ 
ಭ್ಞಾನನಾರೋಕದ 
ಇತಿತೊಂಡು 
ನುಂಪೆರೀ ಜಿನದ 
ಜಣಇಯಿಸು 
ಸಂಗತರಪ್ತಗ್ನಿಭೂೊತಿ 
ಚಿಸಗೊಂನತೀನ 
ಅತಿರ್ಮಳೆ 

ಸುಕಭ ಗಂಧಿ 

ಜಿನನ 
ವ್ರರೋಮಜೆಯ 
ನಕಳೆಭುವನಿನಿನೊತಂ 
ದಿನಿತಿಳಕನುಕಮನಾಳ್ಮ - 
ಪಖಿಯೆ 
ಸಾಮಿಯಕ ಶುದ್ಧ 
ಸ್ವಾಮಿಗಳೆಂತೆಂದು 
ಜ್ಯೇಷ್ಠ 

ನೂೋಕ್ಷಲಕ್ಷಿ 


ಒವ್ಪೆ 

ವೈರಾಗ್ಯದ 
ಭವ್ಯರಲ್ಲಿ 

ವಿಧಿಯೆಂ 
ಎಿಸಿಸಿರ್ದೊಂದು 
ಸ್ತೋತ್ರಕ್ಕೆ 
ಶ್ರೀ 
ಜಿನನಿಂಡೆ 
ಅನುರಿಯರ್‌ 
ಸೋಕಿ ಕುಳಿತಿದ್ದು 
ಫುರುಹೂತ 
ಪೊರ್ನದಲ್ಲಿಯೇ 
ಸೆಜಕಯೆ 
ಉರುತರ 
ವಿಭಾವಾನುಭಾನ 
ಕೂಪಕಗಳೆಲ್ಲಿ' 
ಚಂದ್ರೆ ಮುಖಿಯಾದ 
ಭನನ ಲೋಕದ 
ಇನಿತೊಂದು 
ಸುಂಡರೀ ಜನದ 
ಜನಿಯಿಸು 
ಸಂಗತರಪ್ಪಗ್ನಿಭೂತಿ 
ಬೆಸಗೊಂಡನತೀನ . 
ಆತಿನಿರ್ಮಳೆ 
ಸುರಭಿ ಗಂಧಿ 
ಜಿನನು 
ವುರೋಮಜೆಯ 
ಸಕೆಳಭುವನವಿನೂತಂ 
8983४ 8085९ 
ಪಆಃಯೆ 
ಸಾಮೆಯಿಕ ಶುಷ್ಕ 
ಸ್ಮಾಮಿಗಳಿಂತೆಂದು 
ಜ್ಯೀಸ್ಕೆ 
ನೋಕ್ಷಲಕ್ಷಿ ५, 


